pe 
yg 
ಸನ್ನಿ Ue 


ಕ ೪ Ke 


ಸೌಂದರ್ಯ ಸಮೀಕ್ಷೆ 


ಜಿ.ಎಸ್‌. ಶಿವರುದ್ರಪ್ಪ 


ಕಾಮಧೇನು 


ನಂ.6, ನಾಗಪ್ಪ ರಸ್ತೆ ಶೇಷಾದಿಪುರಂ, ಬೆಂಗಳೂರು - 560 020 


SOUNDARYA SAMEEKSHE : a Ph.D thesis on Aesthetics by Dr.G.S. 
Shivarudrappa No. 867 Chaitra, 18th Main Banashankari, 2nd stage Ban- 
galore - 560070 


Published by SM. Deepak for KAMA DHENU 5/1 Nagappa street 
Sheshadripuram Bangalore. 20 


ಮೊದಲ ಮುದ್ರಣ : ೧೯೬೫ 
ಎರಡನೆಯ ಮುದ್ರಣ : ೧೯೭೦ 
ಮೂರನೆಯ ಮುದ್ರಣ : ೧೯೭೯ 
_ ನಾಲ್ಕನೆಯ ಮುದ್ರಣ : ೧೯೮೭ 
ಐದನೆಯ ಮುದ್ರಣ : ೧೯೯೯ 


© ಜಿ.ಎಸ್‌. ಶಿವರುದ್ರಪ್ಪ 


``: ಮುದ್ರಕರು: 

ಸತೃಶ್ರೀ ಪ್ರಿಂಟರ್ಸ್‌ ಪ್ರೈ. ಪ್ರಿ 

ನಂ. 16/1, 3ನೇ ಕ್ರಾಸ್‌, 2ನೇ ಮುಖ್ಯರಸ್ತೆ 
ಕಸ್ತೂರಿಬಾ ನಗರ, ಮೈಸೂರು ರಸ್ತೆ 
ಬೆಂಗಳೊರು 560026 

ದೂರವಾಣಿ : 32503738, 22425736 


ಮೊದಲ ಮಾತು 


ಸೌಂದರ್ಯವನ್ನು ಕುರಿತ ವಿಚಾರ ಅತ್ಯಂತ ಸಮ್ಮೋಹಕವಾದುದು ಎಂದು ಎಲ್ಲರಿಗೂ ಅನ್ನಿಸಿದರೂ 
ಅದನ್ನು ಬುದ್ದಿ ಪೂರ್ವಕವಾಗಿ ಪರಿಶೀಲಿಸಿ, ವಿಶ್ಲೇಷಿಸಿ, ವಿವೇಚಿಸುವುದು ಅತ್ಯಂತ ತೊಡಕಾದ 
ಸಾಹಸವೇ. ಈ ಒಂದು ಸಾಹಸದ ಸೋಲು-ಗೆಲುವುಗಳನ್ನು ಈ ಪ್ರಬಂಧದ ತರಂಗ ತರಂಗಗಳಲ್ಲಿ 
ಯಾರಾದರೂ ಕಾಣಬಹುದು. ಇಂದಿಗೆ ಹತ್ತು ವರ್ಷಗಳ ಹಿಂದೆ ಈ ಒಂದು ವಿಷಯವನ್ನು ನಾನು - 
ಪ್ರಬಂಧಕ್ಕೆಂದು ಎತ್ತಿಕೊಂಡಾಗ ಅನೇಕರು "ಇದೊಂದು ಥೀಸೀಸ್‌ ಬರೆಯಬಹುದಾದ ವಿಷಯವೇ' - 
ಎಂದು ವಿಸ್ಮಯವನ್ನು ವ್ಯಕ್ತಪಡಿಸಿದ್ದುಂಟು. ಆದರೆ ಶ್ರೀಗುರು ಕುವೆಂಪು ಅವರ ಕಣ್‌ಬೆಳಕಿನ ನಿರ್ದೇಶನದಲ್ಲಿ 
ನಾನೂ ಆ ವಿಸ್ಮಯವನ್ನು ಹೊಕ್ಕು ಎರಡು ವರ್ಷಗಳನಂತರ ಹೊರಗೆ ಬಂದಾಗ, ಬಂದು ನೋಡಿದಾಗ 
ಮೈದಾಳಿದ್ದು ಸೌಂದರ್ಯ ಸಮೀಕ್ಷೆ ಎಂಬ ಈ ಒಂದು ಕೃತಿ. 


ಮೊದಲು ಹೊರಟದ್ದು ಕನ್ನಡ ಕಾವ್ಯದಲ್ಲಿ ಸೌಂದರ್ಯ ಸಮೀಕ್ಷೆಗಾಗಿ. ನಮ್ಮ ಕನ್ನಡ ಕವಿಗಳ 
ಸೌಂದರ್ಯ ಪ್ರಜ್ಞೆಯ ವಿವಿಧ ಅಭಿವ್ಯಕ್ತಿಗಳೇನು ಎನ್ನುವುದನ್ನು ವಿವೇಚಿಸುವ ಉದ್ದೇಶದಿಂದ ಹೊರಟ 
ನನ್ನನ್ನು ಈ ಸಂಗತಿ, ನಾನು ಅದ್ಯತನಕ್ಕೆ ಸೇರಿದವನಾದುದರಿಂದ ಪಾಶ್ಚಾತ್ಮ ಸೌಂದರ್ಯ ವಿಚಾರದ 
ಕಡೆಗೆ, ಭಾರತೀಯನಾಗಿರುವುದರಿಂದ ನಮ್ಮ ಕನ್ನಡ ಕವಿಗಳ ಪರಂಪರೆಯಾದ ಇಡೀ ಭಾರತೀಯ 
ಸೌಂದರ್ಯ ವಿಚಾರಗಳ ಕಡೆಗೆ ಎಳೆದುಕೊಂಡು ಹೋಯಿತು. ಹೀಗಾಗಿ ಇಲ್ಲಿನ ವಿಚಾರದಲ್ಲಿ ಪೂರ್ವ 
- ಪಶ್ಚಿಮ, ಪ್ರಾಚೀನ-ನವೀನ ಆಲೋಚನಾಪರಂಪರೆಯನ್ನು ಕಾಣಬಹುದು. 


ಸೌಂದರ್ಯ, ಸೌಂದರ್ಯಾನುಭವ ಎನ್ನುವುದು ತುಂಬ ದುರವಗಾಹ್ಯ (80$!1೩೦!) ವಾದ ಸಂಗತಿ. 
ಆದುದರಿಂದ ಇದನ್ನು ಮೂಲಮಾನವನ್ನಾಗಿ ಮಾಡಿಕೊಂಡು ಕವಿಗಳನ್ನು ಕಾವ್ಯಗಳನ್ನು ಪರಿಶೀಲಿಸಲು 
ಹೊರಟಿರುವುದರಿಂದ ಇದು ಎಷ್ಟರ ಮಟ್ಟಿಗೆ ಆಧುನಿಕ ವಿಮರ್ಶೆಯ ವಿಧಾನವಾಗಲು ಸಾಧ್ಯ - 
ಎನ್ನುವ ಪ್ರಶ್ನೆಗೆ ಇಲ್ಲಿ ಅವಕಾಶವಿದೆ. ಆದರೆ ಈ ಬರವಣಿಗೆ ಕಾವ್ಯಗಳ ಗುಣ-ದೋಷ ಮೌಲ್ಯ ನಿರ್ಣಯ 
ವಿಚಾರವನ್ನು ಕುರಿತ ವಿಮರ್ಶೆ ಅಲ್ಲ; ಅದು ಪ್ರಕೃತ ಪ್ರಬಂಧದ ಉದ್ದೇಶವೂ ಅಲ್ಲ. ವಿಮರ್ಶೆಗೆ 
ಮೂಲವಾದ ಕಾವ್ಯದ, ಕಾವ್ಯ ಸೌಂದರ್ಯದ ಅಥವಾ ಕಾವ್ಯಾನುಭವದ ವಿವಿಧ ಅಭಿವ್ಯಕ್ತಿಯ ಮುಖಗಳನ್ನು 
ಕುರಿತ ಪರಿಶೀಲನೆ ಇದು. ಏಕೆಂದರೆ ಕಾವ್ಯ ಮೂಲತಃ ಸೌಂದರ್ಯಾನುಭವದ ಅಭಿವ್ಯಕ್ತಿ. ಕಾವ್ಯವಿಮರ್ಶೆಗೆ 
ಹೊರಡತಕ್ಕವರಿಗೆ ಮೊದಲು ಈ ಸೌಂದರ್ಮಾನುಭವದ ಅಭಿವ್ಯಕ್ತಿಯ ವೈಖರಿ ವೈವಿಧ್ಯಗಳ ಪರಿಚಯ 
ಹಾಗೂ ಪ್ರಜ್ಞೆ ಅತ್ಯಂತ ಅಗತ್ಯ. ಇನ್ನೂ ಆರೋಗ್ಯಕರವಾದ ವಿಮರ್ಶೆ ಸಮರ್ಪಕವಾಗಿ 
ಸಿದ್ದವಾಗಬೇಕಾಗಿರುವ ಈ ಪರಿಸರದಲ್ಲಿ, ಸಹೃದಯರಿಗೆ ನಮ್ಮ ಕವಿಗಳ ದೃಷ್ಟಿ, ಸಾಧನೆ ಇತ್ಯಾದಿಗಳನ್ನು 
ಪರಿಚಯಮಾಡಿಕೊಡುವ ಕೆಲಸ ಆಗಬೇಕಾಗಿದೆ. ನನ್ನ ಈ ಕೃತಿ ಆ ಒಂದು ಪ್ರಯತ್ನದ ಹೆಜ್ಜೆ ಮಾತ್ರ. 


ಈ ಕೃತಿಯಲ್ಲಿ ನಾನು ನಿದರ್ಶನಕ್ಕೆಂದು ಬಳಸಿರುವ ಕವಿಕೃತಿಗಳನ್ನು ಕುರಿತು ಒಂದು ಮಾತನ್ನು 
ಹೇಳುವುದು ಅಗತ್ಯ : ನಾನು ಕನ್ನಡದ ಎಲ್ಲ ಕವಿಗಳ ಕೃತಿಗಳನ್ನೂ ಇಲ್ಲಿ ಬಳಸಿಕೊಳ್ಳಲಿಲ್ಲ; ನನ್ನ 
ಉದ್ದೇಶಕ್ಕೆ ಉಚಿತವಾದ, ಅನುಕೂಲವಾದ ಕೆಲವೇ ಕವಿಕೃತಿಗಳನ್ನು ಬಳಸಿಕೊಂಡಿದ್ದೇನೆ. ಹಾಗೆ 
ಬಳಸಿಕೊಂಡ ಕೃತಿಗಳೆಲ್ಲವೂ ಅತ್ಯುತ್ತಮವಾದ ಕವಿತೆಗಳೆಂದು ನಾನು ತಿಳಿದಿಲ್ಲ; ನನ್ನ ವಿಷಯ ನಿರ್ದೇಶನಕ್ಕೆ 
ಅತ್ಯುತ್ತಮ ನಿದರ್ಶನಗಳೆಂದು ಮಾತ್ರ ಗ್ರಹಿಸಿದ್ದೇನೆ. 


ಈ ಪ್ರಬಂಧವನ್ನು ಬರೆಯುವ ಕಾಲದಲ್ಲಿ ಎಷ್ಟೋ ವಿಷಯಗಳ ತೊಡಕನ್ನು ಬಿಡಿಸಿ, 
ಹೊಸಬೆಳಕನ್ನು ಹಾಯಿಸಿ ನನ್ನ ವಿಚಾರದ ಹಾದಿಯನ್ನು ತೆರೆದು ತೋರಿದ ಕವಿವರ್ಯ ಪು.ತಿ. 
ನರಸಿಂಹಾಚಾರ್ಯರಿಗೂ ಮತ್ತು ಪ್ರೊ!! ಗೋಕಾಕ ಅವರಿಗೂ ನಾನು ಯಣಿಯಾಗಿದ್ದೇನೆ. 


ಈ ಒಂದು ಪ್ರಬಂಧವನ್ನು ಬರೆಯಲು ಭಾರತ ಸರ್ಕಾರದವರು ೧೯೫೫ನೇ ನವಂಬರ್‌ 
ತಿಂಗಳಿನಿಂದ ೧೯೫೭ನೇ ನವೆಂಬರ್‌ ತಿಂಗಳವರೆಗೆ ಎರಡು ವರ್ಷಗಳ ಕಾಲ ನನಗೆ 
ವಿದ್ಯಾರ್ಥಿವೇತನವನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ; ಮೈಸೂರು ವಿಶ್ವವಿದ್ಯಾನಿಲಯದವರು ದಯೆಯಿಟ್ಟು 
ಆ ಎರಡು ವರ್ಷಗಳ ಕಾಲ ನನ್ನ ಅಧ್ಯಾಪಕತನದಿಂದ ಬಿಡುಗಡೆಯನ್ನು ನೀಡಿ” ನನ್ನ ಅಭ್ಯಾಸಕ್ಕೆ 
ಅನುಕೂಲಮಾಡಿಕೊಟ್ಟಿದ್ದಾರೆ; ಮೈಸೂರು ಯೂನಿವರ್ಸಿಟಿ ಲೈಬ್ರರಿಯ ಮುಖ್ಯಾಧಿಕಾರಿಗಳಾಗಿದ್ದ ಶ್ರೀಕೆ. 
ಎಸ್‌.ಮೂರ್ತಿಯವರು ನನ್ನ ಅಧ್ಯಯನಕ್ಕೆ ಅಗತ್ಯವಾದ ಸಮಸ್ತ ಸೌಲಭ್ಯಗಳನ್ನೂ ಒದಗಿಸಿ ಉಪಕಾರ 
ಮಾಡಿದ್ದಾರೆ; ಸನಿತ್ರರನೇಕರು ಹಾಗೂ ಹಿರಿಯರು ತಮ್ಮ ಅಮೂಲ್ಯವಾದ ಸಲಹೆ, ಸಹಕಾರಗಳಿಂದ 
ಬೆಂಬಲ ನೀಡಿದ್ದಾರೆ, ನನ್ನ ವಿದ್ಯಾರ್ಥಿ ಮಿತ್ರರಾದ ಆರ್‌.ಎಲ್‌. ಅನಂತ ರಾಮಯ್ಯ, ಕೆ.ಎಲ್‌. 
ಗೋಪಾಲಕೃಷ್ಣಯ್ಯ, ಎನ್‌.ಎಸ್‌.ಲಕ್ಷೀನಾರಾಯಣಭಟ್ಟ, ಕೆ.ಜಿ. ನಾಗರಾಜಪ್ಪ ಇವರು ಈ ಸುದೀರ್ಫ 
ಪ್ರಬಂಧದ ಸುಂದರವಾದ ಹಸ್ತಪ್ರತಿಗಳನ್ನು ಅತ್ಯಂತ ಶ್ರಮವಹಿಸಿ ತಯಾರಿಸುವುದರಲ್ಲಿ ಹಗಲಿರುಳೂ 


ಶ್ರಮಿಸಿ ಉಪಕಾರ ಮಾಡಿದ್ದಾರೆ. ಈ ಎಲ್ಲರಿಗೂ ನಾನು ತುಂಬ ಕೃತಜ್ಞನಾಗಿದ್ದೇನೆ. 


ಎಲ್ಲಕ್ಕೂ ಮಿಗಿಲಾಗಿ, ಅಂದು ಉಪಕುಲಪತಿಗಳ ಭಾರವನ್ನು ಹೊತ್ತ, ಪೂಜ್ಯ ಗುರು ಕುವೆಂಪು 
ಅವರು ಈ ಪ್ರಬಂಧದ ನಿರ್ದೇಶಕರಾಗಲು ಕೃಪೆಯಿಟ್ಟು ಒಪ್ಪಿಕೊಂಡು,ಅವಿರಾಮದ ನಡುವೆಯೂ 
ವಿರಾಮ ಮಾಡಿಕೊಂಡು, ಆಗಾಗ ಇದನ್ನು ತಿದ್ದಿ, ತೀಡಿ, ಸ್ಪೂರ್ತಿಯನ್ನು ನೀಡಿ, ಕೈಹಿಡಿದು ನಡೆಯಿಸುವ 
ವಾತ್ಸಲ್ಯದಿಂದ ಆಶೀರ್ವದಿಸಿದ್ದಾರೆ. ನಾನು ಅವರಿಗೆ ಅತ್ಯಂತ ಯಣಿಯಾಗಿದ್ದೇನೆ. 


ಈ ಒಂದು ಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾಲಯದವರು ನನಗೆ ಪಿಹೆಚ್‌.ಡಿ. ಪದವಿಯನ್ನು 
ನೀಡಿದ್ದು ೧೯೬೦ರಲ್ಲಿ. ಅಲ್ಲಿಂದ ಈಚೆಗೆ ಇದನ್ನು ಅಚ್ಚು ಹಾಕಬೇಕೆಂಬ ಕನಸು ನನಸಾದದ್ದು ಈಗ - 
ಅದು ನನ್ನ ಪೂಜ್ಯ ಗುರುಗಳಾದ ಶ್ರೀ ತ.ಸು.ಶಾಮರಾಯರಿಂದ. ನನ್ನ ಅಸ್ತವ್ಯಸ್ತವಾದ ಬದುಕಿನಲ್ಲಿ 
ಅವರಿಂದ ನನಗೆ ಆಗಿರುವ ಉಪಕಾರವನ್ನು ನಾನು ಈ ಜನ್ಮದಲ್ಲಿ ಎಣಿಸಿ ಮುಗಿಸುವುದು ಸಾಧ್ಯವಿಲ್ಲ. 

ಈ ಒಂದು ಪ್ರಬಂಧವನ್ನು ಇಷ್ಟು ಅಚ್ಚುಕಟ್ಟಾಗಿ, ಸೊಗಸಾಗಿ, ಅಚ್ಚುಮಾಡಿ ಕೊಟ್ಟ ಮಯೂರ 
ಪ್ರಿಂಟರ್ಸ್‌ ಮಾಲೀಕರೂ, ನನ್ನ ಆಪ್ತಮಿತ್ರರೂ ಆದ ಶ್ರೀ ಪ. ಮಲ್ಲೇಶ್‌ ಹಾಗೂ ಎಸ್‌. ಪಟ್ಟಾಭಿರಾಮನ್‌ 
ಅವರ ಶ್ರಮವನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ; ನನ್ನ ಪ್ರಿಯ ಮಿತ್ರ ಪ್ರಭುಶಂಕರ್‌ ಅವರು ಇದರ 
ಪ್ರಕಟನ ಕಾಲದಲ್ಲಿ ತಮ್ಮಕಾರ್ಯಭಾರದ ನಡುವೆ "ಪ್ರೂಫ್‌' ನೋಡುವ ಶ್ರಮವಹಿಸಿಕೊಂಡು ಮೈಸೂರಿನಿಂದ 
ಐನೂರು ಮೈಲಿ ದೂರದಲ್ಲಿರುವ ನನ್ನ ಈ ಕೆಲಸವನ್ನು ಹಗುರ ಮಾಡಿಕೊಟ್ಟಿದ್ದಾರೆ. 


ಇವರೆಲ್ಲರಿಗೂ ತುಂಬ ಕೃತಜ್ಞನಾಗಿದ್ದೇನೆ ಎಂದು ಹೇಳಿದ ಮಾತ್ರಕ್ಕೆ ಎಲ್ಲವನ್ನೂ 
ಹೇಳಿದಂತಾಯಿತೆ ? - 


ಎನಿತು ಜನ್ಮದಲಿ ಎನಿತು ಜೀವರಿಗೆ 
ಎನಿತು ನಾವು ಯಣಿಯೋ 

ತಿಳಿದು ನೋಡಿದರೆ ಬಾಳು ಎಂಬುದಿದು 
ಯಣದ ರತ್ನಗಣಿಯೊ! 


ಹೈದರಾಬಾದ್‌ ಜಿ.ಎಸ್‌. ಶಿವರುದ್ರಪ್ಪ 
೭.೨.೧೯ ೬೫ 


ಆರನೆಯ ಮುದ್ರಣದ ಸಂದರ್ಭದಲ್ಲಿ 


"ಸೌಂದರ್ಯ ಸಮೀಕ್ಷೆ' ಎಂಬ ಈ ಕೃತಿ ಮೊದಲು ಪ್ರಕಟವಾದದ್ದು ೧೯೬೫ರಲ್ಲಿ. 
ಕಳೆದ ಈ ನಾಲ್ಕು ದಶಕಗಳ ಕಾಲಮಾನದಲ್ಲಿ ಈ ಕೃತಿ ಆರು ಮುದ್ರಣಗಳನ್ನು ಕಾಣುವಂತಾದದ್ದು 
ನನಗೆ ತುಂಬ ಸಂತೋಷದ ಸಂಗತಿಯಾಗಿದೆ. ಮೊದಲ ಮೂರು ಮುದ್ರಣಗಳು ಹೊರಬಂದದ್ದು 
ಮೈಸೂರಿನ "ತಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆ'ಯ ಮೂಲಕ; ನಾಲ್ಕನೆಯದು 
ಬೆಂಗಳೂರಿನ "ಶಾರದಾ ಪ್ರಕಾಶನ' ದವರಿಂದ. ಇದೀಗ ಐದನೆಯ ಮತ್ತು ಆರನೆಯ 
ಮುದ್ರಣ ಬೆಂಗಳೂರಿನ "ಕಾಮಧೇನು' ಪ್ರಕಾಶನದವರಿಂದ. ಪಿ.ಎಚ್‌ಡಿ. 
ಮಹಾಪ್ರಬಂಧವೊಂದು ಹೀಗೆ ಆರು ಮುದ್ರಣಗಳನ್ನು ಕಾಣುವಂತಾದದ್ದು ಕನ್ನಡದ ಸಂದರ್ಭದಲ್ಲಿ 
ಬಹುಶಃ ಇದೇ ಮೊದಲೆಂದು ತೋರುತ್ತದೆ. 


ಈ ಒಂದು ಕೃತಿಯನ್ನು ಕಾಮಧೇನು ಪ್ರಕಾಶನದ ನನ್ನ ಗೆಳೆಯರಾದ ಶ್ರೀ ಡಿ.ಕೆ. 
ಶ್ಯಾಮಸುಂದರರಾವ್‌ ಅವರು ಅಭಿಮಾನದಿಂದ ಪ್ರಕಟನೆಗೆ ಎತ್ತಿಕೊಂಡಿದ್ದಾರೆ. ಬೆಂಗಳೂರಿನ 
ಸತ್ಯಶ್ರೀ ಪ್ರಿಂಟರ್ಸ್‌ನ ಶ್ರೀ ಲಿಂಗರಾಜು ಅವರು ಮತ್ತು ಡಿ.ಟಿ.ಪಿ ಮಾಡಿದ ಕುಮಾರಿ 


ಸುಶೀಲ ಕೆ. ರವರು ಇದರ ಮುದ್ರಣ ಕಾರ್ಯವನ್ನು ಸೊಗಸಾಗಿ ನಿರ್ವಹಿಸಿದ್ದಾರೆ. ಪ್ರಕಾಶಕರು 
ಹಾಗೂ ಮುದ್ರಕರು, ಇಬ್ಬರಿಗೂ ನನ್ನ ಕೃತಜ್ಞತೆಯ ವಂದನೆಗಳು. 


ಜಿ.ಎಸ್‌. ಶಿವರುದ್ರಪ್ಪ 


ಅರಿಕೆ 


ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಕನ್ನಡ ಸಾಹಿತ್ಯಾಸಕ್ತರಿಗೆ ತುಂಬಾ 
ಉಪಯುಕ್ತವಾಗಿ ಜನಪ್ರಿಯವಾಗಿರುವ ಈ ಕೃತಿಯನ್ನು ನಮ್ಮಪ್ರಕಾಶನದಿಂದ 
ಪ್ರಕಟಿಸುತ್ತಿರುವ ಸಂತೋಷ ನಮದು. "ಸೌಂದರ್ಯಸಮೀಕ್ಷೆ'ಯನ್ನು 
ಪ್ರಕಟಿಸಲು ಅನುಮತಿ ನೀಡಿ ಉಪಕರಿಸಿದ ಪೂಜ್ಯರಾದ ರಾಷ್ಟ್ರಕವಿ ಡಾ! 
ಜಿ.ಎಸ್‌. ಶಿವರುದ್ರಪ್ಪನವರಿಗೆ ಹಾಗೂ ನಮ್ಮಪ್ರಕಟಣೆಗಳಿಗೆ ಪ್ರೋತ್ಸಾಹ 
ನೀಡುತ್ತಾ ಬರುತ್ತಿರುವ ಎಲ್ಲರಿಗೂ ಗೌರವಪೂರ್ವಕ ವಂದನೆಗಳು. 


ಎಸ್‌.ಎಂ. ದೀಪಕ್‌ 


(ಪ್ರಕಾಶನದ ಪರವಾಗಿ) 


ಅರ್ಪಣೆ 
ಸಹಧರ್ಮಿಣಿ ಸತಿ ರುದ್ರಾಣಿಗೆ 


ಭಾಗ 
ಗ್ಗ 
2% 
೩. 


ಭಾಗ 


ಮೆ 


ಭಾಗ 


ಸಕ್‌ ಟಾ 


ಭಾಗ 


ಪರಿವಿಡಿ 


೧ : ಸೌಂದರ್ಯ ಬೋಧೆ 

ಬಹಿರಂಗದಿಂದ ಅಂತರಂಗಕ್ಕೆ ' 

ಸೌಂದರ್ಯಾನುಭವ 

ಚತುರ್ಮುಖ ಸೌಂದರ್ಯ 

೨ : ಸೌಂದರ್ಯ ಮೀಮಾಂಸೆ 
ಸೌಂದರ್ಯಮಾಮಾಂಸೆಯಲ್ಲಿ "ಸೌಂದರ್ಯ' ಮತ್ತು 'Beauty' 


ಪಾಶ್ಚಾತ್ಯ ವಿಚಾರ ಸರಣಿ 


೩ : ಬಾರತೀಯ ಸೌಂದರ್ಯದರ್ಶನ 
ವೇದಖುಷಿಗಳ ಸೌಂದರ್ಯದರ್ಶನ 
ತಾತ್ವಿಕರ ದೃಷ್ಟಿಯಲ್ಲಿ 
ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 
ಸಂಸ್ಕೃತ ಕವಿಗಳ ದೃಷ್ಟಿಯಲ್ಲಿ 


ಅಲಂಕಾರಿಕರ ಮತದಲ್ಲಿ ಸೌಂದರ್ಯ 


೪ : ಪ್ರಾಚೀನ ಕನ್ನಡ ಕವಿಗಳಲ್ಲಿ ಸೌಂದರ್ಯದೃಷ್ಟಿ 
ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯದೃಷ್ಟಿ-ಪೀಠಿಕೆ 
ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯದೃಷ್ಟಿ-೧ 

ಪ್ರಕೃತಿ ಲೋಕದಲ್ಲಿ 
ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯವದೃಷ್ಟಿ-೨ 

ಮಾನವ ಲೋಕದಲ್ಲಿ 
ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯದೃಷ್ಟಿ-೩ 


ಕುಶಲ ಕಲೆಗಳನ್ನು ಕುರಿತು 


೫೮ 


೯2 
೧೦೯ 
ಧಮ 
೧೩೯ 


೧೫೧ 


(೬2. 


೧೭೩ 


೨೦೯ 


೨೩೫ 


ಭಾಗ 


ಕ್ರ ೫ ೬ ೦ 


ಜನಪದ ಕವಿಗಳು ಕಂಡ ಸೌಂದರ್ಯ 


೫ : ನವೋದಯ ಕವಿಗಳಲ್ಲಿ ಸೌಂದರ್ಯಾನುಭವ 
ನವೋದಯ ಕವಿಗಳ ಸೌಂದರ್ಯಾನುಭವ-ಪೀಡಿಕೆ 


ನವೋದಯ ಕವಿಗಳಲ್ಲಿ ಸೌಂದರ್ಯಾನುಭವ -೧ 
ಸೌಂದರ್ಯ ತತ್ವ 


ನವೋದಯ ಕವಿಗಳ ಸೌಂದರ್ಯಾನುಭವ-೨ 


ವಸ್ತುವೈವಿಧ್ಯ 
ನವೋದಯ ಕವಿಗಳ ಸೌಂದರ್ಯಾನುಭವ-೩ 
ಪ್ರಕೃತಿರಂಗದಲ್ಲಿ 

ನವೋದಯ ಕವಿಗಳ ಸೌಂದರ್ಯಾನುಭವ-೪ 

| ಮಾನವರಂಗದಲ್ಲಿ 
೬ : ಸತ್ಯಂ, ಶಿವಂ, ಸುಂದರಂ 
ವಿಕೃತಿ 
ಭವ್ಯತೆ 
ಸತ್ಯಂ, ಶಿವಂ, ಸುಂದರಂ 
ಬೆಲುವಿಗೆ 


ಪದವಿಷಯ ಸೂಚೀ 
ಗ್ರಂಥಯಣ 


೨೫೫ 


ಪಿನ 


iD 


೨೯೪ 


೩೧೬ 


೩೩೮೪ 


೩೬೩ 


ಓವಿ. 


೪೦೧ 


೪೧೭ 
೪೧೯ 


೪೨೧ 


ಭಾಗ ೧ 


ಸೌಂದರ್ಯ ಬೋಧೆ 


ಬಹಿರಂಗದಿಂದ ಅಂತರಂಗಕ್ಕೆ 


ಆಗಸದ ಬಾಗು, ಚಂದ್ರಮನ ಗುಂಡಿನ ನುಣ್ಣು 
ಸಾಗರದ ತೆರೆವಂಕು, ಗಿಡಬಳ್ಳಿ ಬಳುಕು 
ಮೇಘವರ್ಣಚ್ಛಾಯೆಯೀ ಸೃಷ್ಟಿಯಿಂ ನಮ್ಮೊ- 
ಳಾಗಿಹುದು ರೂಪರುಚಿ ಮಂಕುತಿಮ್ಮ 


ಬೆಳಗಾಯಿತೋ ಕಗ್ಗಶ್ರಲ ಬಸಿರಿನಿಂದ ಹೊಂಬೆಳಕು ತುಳುಕಿ ಬರುತ್ತದೆ. ಅದುವರೆಗೂ 
ಅಂಧಕಾರದಲ್ಲಿ ಲಯವಾದ ಈ ರೂಪಲೋಕದ ದೃಶ್ಯಗಳೆಲ್ಲವೂ ಮೆಲ್ಲ ಮೆಲ್ಲನೆ 
ಮೈದೋರುತ್ತವೆ. ದಿವದ ಬೆಳಕಿನ ಬೆರಳು ಬಂದು ಈ ಲೋಕದ ಮೇಲೆ ಕವಿದ ಕಪ್ಪು 
ಹೊದಿಕೆಯನ್ನು ಮೇಲೆತ್ತುತದೆ. ನವೋದಯ ಸುಂದರ ದಿನವೊಂದನ್ನು ಸೃಜಿಸುತ್ತದೆ. 
ಇದು ಸೃಷ್ಟಿ! ಇನ್ನು ಹಗಲು : ನೂರಾರು ನೋಟ, ನೂರಾರು ದನಿ, ನೂರಾರು ಬಗೆಯ 
ಚಲನೆ-ಮಾನವ ಲೋಕದಲ್ಲಿ ಮತ್ತು ಪ್ರಕೃತಿ ಲೋಕದಲ್ಲಿ ಈ ರಂಗಮಂಟಪದಲ್ಲಿ ದಿನದ 
ನಾಟಕ ಕೋಟ್ಕಂತರ ನಟರಿಂದ ಅಭಿಯಿಸಲ್ಪಡುತ್ತದೆ. ಇದು ಸ್ಥಿತಿ! ಸಂಜೆಯಾಯಿತೋ 
ಮೆಲ್ಲಮೆಲ್ಲನೆ ಇರುಳು ಹೊರಳುತ್ತದೆ; ಹಗಲಿನ ನೋಟಗಳೆಲ್ಲ ಕ್ರಮೇಣ ಕಗ್ಗತ್ತಲ 
ಗರ್ಭದಲ್ಲಿ ಲಯವಾಗುತ್ತವೆ. ರೂಪಲೋಕದ ದೃಶ್ಯಗಳೆಲ್ಲಾ ಕಗ್ಗತ್ತಲ್ಲಿ ಕರಗುತ್ತವೆ. 
ಮೌನ ಆವರಿಸುತ್ತದೆ. ಚಿಕ್ಕೆಯ ನೊರೆಯನ್ನು ತೂರುತ್ತಾ ಇರುಳಿನ ತೆರೆಗಳು ಹೊರಳುತ್ತವೆ. 
ಇದು ಪಳಯ! ಸೃಷ್ಟಿ-ಸ್ಥಿತಿ-ಪಳಯ-ಬಯತದ ಮೂರು ಮುಖದ ಈ ವ್ಯಾಪಾರ ದಿನದಿನವೂ 
ಕ್ಷಣಕ್ಷಣವೂ ನಡೆಯುತ್ತಿದೆ. ಸೃಷ್ಟಿಯಿಂದ ನವೋದಯ, ಸ್ಥಿತಿಯಿಂದ ನವಾನುಭವ; 
ಪ್ರಳಯದಿಂದ ಮತ್ತೆ ನವೋದಯದ ನಿರ್ಮಾಣ! ಬಿಡುವಿಲ್ಲದ ಕರ್ಮಚಕ್ರ! 


ಈ ಮೂರು ವ್ಯಾಪಾರಗಳ ತೆರೆಯಲ್ಲಿ ತೇಲುವ ಜೀವ ಅದರ ತರಂಗ ಮುದ್ರೆಗಳನ್ನು 
ತನ್ನ ಹೃದಯದಲ್ಲಿ ತಾಳುತ್ತದೆ. ಅದರ ಸೊಗಸನ್ನು ಅನುಭವಿಸುತ್ತದೆ; ಅನುಭವಿಸಿದ್ದನ್ನು 
ಯಾವುದೋ ರೂಪದಲ್ಲಿ ಅಭಿವ್ಯಕ್ತಗೊಳಿಸುತ್ತದೆ. 


I. ಡಿ.ವಿ.ಜಿ. ಮಂಕುತಿಮ್ಮನ ಕಗ್ಗ: ಪುಟ - 60; ಪದ್ಮ -217. 


೪ ಬಹಿರಂಗದಿಂದ ಅಂತರಂಗಕ್ಕೆ 


ಕಣ್ಣೆದುರು ಕಾಣುವ ನೋಟಗಳೆಲ್ಲದಕ್ಕೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ 
ಮಾಡುವ ಬಗೆಬಗೆಯ ರೂಪಗಳಿವೆ. ಪ್ರಕೃತಿ ಒಂದು ಅದ್ಭುತ ವರ್ಣಶಿಲ್ಪಿ ಅದು ಆಕೃತಿಗಳನ್ನು 
ರೂಪಿಸುವುದು ರೇಖೆಗಳಿಂದ, ಬಣ್ಣಗಳಿಂದ. ಆಗಸದ ನೀಲಿಯ ಬಾಗು; ಚಂದ್ರಬಿಂಬದ 
ದುಂಡನೆಯ ನುಣುಪು; ತೆರೆಗಳ ಏರಿಳಿತದಲ್ಲಿ ಕಾಣುವ ವಂಕು; ಗಿಡಬಳ್ಳಿಗಳ ಬಗೆಬಗೆಯ 
ಬಳುಕು; ಮುಗಿಲಲ್ಲಿ ಕ್ಷಣಕ್ಷಣಕ್ಕೂ ಬೇರೆ ಬೇರೆ ರೂಪವನ್ನು ತಾಳುತ್ತಾ ಚಲಿಸುವ 
ಮೇಘಮಾಲೆ, ಇವುಗಳೆಲ್ಲವೂ ನಮ್ಮಲ್ಲಿ ಅವುಗಳನ್ನು ಕುರಿತು ಒಂದು ಬಗೆಯ 
ರೂಪರುಚಿಯನ್ನುಂಟುಮಾಡಿವೆ. ಕಣ್ಣೆದುರು ಕಾಣುವ ವಿವಿಧ ರೂಪಗಳಲ್ಲಿ ಹಲವು ನಮಗೆ 
ಪ್ರಿಯವಾಗುತವೆ; ಹಲವು ನಮಗೆ ಅಪ್ರಿಯವಾಗುತವೆ; ಹಲವು ಸುಖವನ್ನೂ ಉಲ್ಲಾಸವನ್ನೂ 
ಉಂಟುಮಾಡುತ್ತವೆ; ಹಲವು ಅಸುಖವನ್ನೂ ಬೇಸರವನ್ನೂ ಉಂಟುಮಾಡುತ್ತವೆ. ಈ 
ಕಾರಣದಿಂದ ನಾವು ಇದು ಸುಂದರವಾಗಿದೆ, ಇದು ಸುಂದರವಾಗಿಲ್ಲ ಎನ್ನುತ್ತೇವೆ. ಒಂದು 
ದೇಶದ ಜನಕ್ಕೆ ಸುಂದರವೆಂದು ತೋರುವ ಹಲವು ವಸ್ತುಗಳು ಮತ್ತೊಂದು ದೇಶದವರಿಗೆ 
ವಿಕೃತವೆಂಬಂತೆ ತೋರಬಹುದು. ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿಗೇ ಒಂದು ಸಂದರ್ಭದಲ್ಲಿ 
ಸುಂದರವೆಂದು ತೋರಿದುದು ಬೇರೊಂದು ಹೊತ್ತಿನಲ್ಲಿ ಅದೇ ವಸ್ತು ಸುಂದರವಲ್ಲವೆಂಬಂತೆ 
ತೋರಬಹುದು. ಯಾಕೆ ಶೀಗೆ? 


ಈ ಪ್ರಶ್ನೆ ಇಂದಿನದಲ್ಲ ನಿನ್ನೆಯದಲ್ಲ ಬಹು ಪುರಾತನವಾದುದು. ನಮ್ಮ 
ರೂಪರುಚಿಗೆ ಈ ಸೃಷ್ಟಿ ಮತ್ತು ಅದರ ವ್ಯಾಹಾರಗಳೇ ಗುರು. ನಮ್ಮ ರಸಿಕತೆಗೆ ಇದೇ ಸೋಜಿಗದ 
ಪ್ರಯೋಗಶಾಲೆ! ಈ ಪ್ರಯೋಗಶಾಲೆಯಲ್ಲಿ ವಿಕಾಸಗೊಂಡ ಒಂದೊಂದು ಪ್ರಾಣಿಯ 
ಇಂದಿನ ಜೀವನವೂ ಶತ ಶತಮಾನಗಳ ಕತೆಯ ಪುಸ್ತಕ. ಜೀವಜೀವದ ಮುಖಾಂತರ 
ಅನಂತ ಭೂತಕಾಲವು ಭವಿಷ್ಯತಿನೆಡೆ ಪ್ರವಹಿಸುತ್ತಿದೆ. ಈ ಇತಿಹಾಸವನ್ನು ಗಮನಿಸಿದರೆ 
ತಿಳಿಯುತ್ತದೆ, ಈ ರೂಪರುಚಿ ಕೇವಲ ಇಂದಿನದಲ್ಲ ನಿನ್ನೆಯದಲ್ಲ ಅನಂತ ಕಾಲದ್ದು 


ಕೆಲವು ಬಣ್ಣಗಳನ್ನು ಕಂಡೊಡನೆಯೇ ನಮ್ಮ ಕಣ್ಣು ಅರಳುತ್ತವೆ. ನಮ್ಮ 
ಇಂದ್ರಿಯಗಳು ಪಡಿಮಿಡಿಯುತ್ತವೆ. ನಮಗೆ ಒಂದು ಬಗೆಯ ಪ್ರಿಯವಾದ 
ಅನುಭವವಾಗುತ್ತದೆ. ಆಗ ಆಹ - ಎಷ್ಟು ಚಂದ ಎಂದು ಅದರ ಶರಿಭಾವನೆಗೆ ನಿಲ್ಲುತ್ತೇವೆ. 
ಮತ್ತೆ ಕೆಲವು ಬಣ್ಣಗಳನ್ನು ಕಂಡೊಡನೆಯೇ ನಮ್ಮ ಇಂದ್ರಿಯಗಳ ಪ್ರತಿಕ್ರಿಯೆ ಬೇರೊಂದು 
ತೆರನಾಗುತ್ತದೆ. ಕಣ್ಣು ಅದನ್ನು ನೋಡಲು ನಿರಾಕರಿಸಬಹುದು; ಮುಖ ಬೇರೆಡೆ 
ತಿರುಗಬಹುದು. ನಮಗೆ ಇದೂ ನಮ್ಮ ಪ್ರಜ್ಞೆಯ ವ್ಯಾಪಾರ ಎನ್ನುವುದು ಗೊತ್ತಾಗದಷ್ಟು 
ವೇಗದಲ್ಲಿ ಆ ಕ್ಷಣದಲ್ಲಿ ಇಂದ್ರಿಯಗಳ ಪ್ರತಿಕ್ರಿಯೆ ಆ ವಸ್ತುಗಳ ಬಗೆಗೆ ಅನಾದರ 
ಭಾವನೆಯನ್ನು ವ್ಯಕ್ತಪಡಿಸುತ್ತದೆ. ಇದು ಏಕೆ? 


ಆವರಣವಾದಿಗಳು ಹೇಳುತ್ತಾರೆ: ಶತಶತಮಾನಗಳಿಂದಲೂ ಈ ಪ್ರಾಣಿ ಸೃಷ್ಟಿಯ 
ಪರಿಣಾಮದೊಂದಿಗೆ ತಾನೂ ವಿಕಾಸ ಹೊಂದುತ್ತ ಬಂದಿದೆ. ಕ್ರಿಯೆ-ಪತಿಕ್ರಿಯೆಗಳಿಂದ 


ಸೌಂದರ್ಯ ಸಮೀಕ್ಷೆ ೫ 


ಕೂಡಿದ ಈ ಸೃಷ್ಟಿಯ ಸಮತೋಲನ ವ್ಯಾಪಾರದಲ್ಲಿ ಉದ್ದಕ್ಕೂ ಹರಿದು ಬಂದ ಈ ಪ್ರಾಣಿಗೆ 
ಆವರಣದ ಪ್ರಭಾವದಿಂದ ಹಲವು ಸ್ವಭಾವಸಿದ್ದವಾದ ಗುಣಗಳು ರೂಪುಗೊಂಡಿವೆ. ಪಕೃತಿ 
ನಿರ್ಮಿತವಾದ ಈ ಆವರಣದ ಅಚ್ಚಿನಲ್ಲಿ ರೂಪುಗೊಳ್ಳುವಾಗ ಅದು ಎಷ್ಟೇ ಈ ಪ್ರಭಾವದಿಂದ 
ತಪ್ಪಿಸಿಕೊಂಡು ಹುದುಗೆಲೆತ್ಲಿಸಿದರೂ ಈ ಒಂದು ನಿಯಮಕ್ಕೆ ತಲೆಬಾಗಿ ಬಂದಿದೆ. ಅದರ 
ಅಂಗಾಂಗಗಳ ರಚನೆ ಯಾವುದೋ ಒಂದು ಕ್ರಮಬದ್ಧವಾದ ಆವರಣಕ್ಕೆ ಪಡಿಮಿಡಿಯುವುದನ್ನು 
ಕಲಿತುಕೊಂಡಿದೆ. ಆದುದರಿಂದಲೇ ಕಣ್ಣು ಈ ಆವರಣದ ಪ್ರಭಾವದಿಂದ ಸೃಷ್ಟಿಯ 
ಸಮತೋಲನದ ರಚನೆಗೆ ಚಲನೆಗೆ ಅನುಸಾರವಾಗಿ ಹೊಂದಿಕೊಂಡಿದೆ. ಕಿವಿಯೂ ಈ 
ಸಮತೋಲನದ ನಿಯಮಾನುಸಾರವಾದ ನಾದಲಯಗಳಿಗೆ ಹೊಂದಿಕೊಂಡಿದೆ. ಹೀಗೆಯೇ 
ಉಳಿದ ಅವಯವಗಳೂ ಸೃಷ್ಟಿಯ ಸಮತೋಲನದ ಒಂದು ಕ್ರಮಬದ್ಧವಾದ ನಿಯಮಗಳಿಗೆ 
ಅನುಸಾರವಾಗಿ ಹೊಂದಿಕೊಂಡು ಬಾಳುವುದನ್ನು ಕಲಿತಿವೆ. ಆದುದರಿಂದ ಲೋಕದ 
ವಸ್ತುಗಳ ಬಗೆಗೆ, ಹಲವು ನಾದಗಳ ವರ್ಣಗಳ ಆಕೃತಿಗಳ ಬಗೆಗೆ, ಪ್ರಿಯವಾದ ಮತ್ತು 
ಅಪ್ರಿಯವಾದ ಭಾವಗಳನ್ನು ತಾಳಿದೆ. ಈ ಕಾರಣದಿಂದ ಪ್ರಾಣಿಗಳ ಅಂಗರಚನೆಯಲ್ಲೇ 
ಸುಂದರವಾದುದನ್ನು ಬಯಸುವ, ಸುಂದರವಲ್ಲದುದನ್ನು ನಿವಾರಿಸುವ ಒಂದು ವರ್ತನೆ 
ಕಂಡು ಬರುತ್ತದೆ. ' ಇದು ಪ್ರಿಯ, ಅಪ್ರಿಯ - ಎಂಬ ಭಾವನೆ ಪ್ರಾಣಿಗೆ ಉಂಪಾಗಲು 
ಕಾರಣವನ್ನು ಈ ವಾದ ಹೀಗೆ ವಿವರಿಸುತ್ತದೆ: ಪ್ರಿಯ ಅಪ್ರಿಯ ಭಾವನೆಗಳಿಗೂ ಆವರಣವೇ 
ಕಾರಣ. ಒಂದು ಬಗೆಯ ಅಂಗರಚನೆಯನ್ನುಳ್ಳಪ್ರಾಣಿ ಯಾವುದೋ ಒಂದು ನಿರ್ದಿಷ್ಟ 
ಆವರಣಕ್ಕೆ ಹೊಂದಿಕೊಂಡು ಅದು ತನಗೆ ಹಿತವೆಂಬ ಸಂವೇದನೆಯನ್ನು ಹೊಂದಿದ್ದು 
ಕಾರಣಾಂತರದಿಂದ ಅದು ಬೇರೊಂದು ಆವರಣಕ್ಕೆ ಸ್ಥಳಾಂತರ ಹೊಂದಿ ಬದುಕಬೇಕಾಗಿ 
ಬಂದಾಗ, ಹಿಂದಿನ ಆವರಣದ ಅನುಕೂಲ ಇಲ್ಲಿಯೂ ದೊರೆತಾಗ ಅದನ್ನು ಇಷ್ಟವೆಂದೂ, 
ಆ ಆವರಣ ಒಗ್ಗದಿದ್ದಾಗ ಅನಿಷ್ಟವೆಂದೂ ಭಾವಿಸಿರಬೇಕು. ಆದುದರಿಂದ 'ಪ್ರಿಯ' ಎಂದರೆ 
ವಸ್ತುಗಳು ತನ್ನ ಮನಸ್ಸಿಗೆ ಸುಖಪ್ರದವಾಗುವಂತೆ ಇರಬೇಕು ಎಂಬ ಭಾವನೆ. "ಅಪ್ರಿಯ' 
ಎಂದರೆ ತನ್ನ ಮನಸ್ಸಿಗೆ ಅಸುಖವೆಂಬಂತೆ ಅನುಭವವಾಗುವ, ಈ ವಸ್ತುಗಳಿಂದ ತಾನು 
ಪಾರಾಗಬೇಕೆಂಬ ಭಾವನೆ. ಒಂದು ವಸ್ತು ಸುಂದರವೆಂದು ತೋರಿದರೆ ಅದಕ್ಕೆ ಕಾರಣ ಈ 
ಭಾವನೆಯನ್ನು ವಕ್ರಪಡಿಸುವ ಪ್ರಾಣಿ ಬಹುಕಾಲದಿಂದಲೂ ಈ ಒಂದು ಆವರಣಕ್ಕೆ 
ಹೊಂದಿಕೊಳ್ಳುವ ಶಾರೀರಿಕ ಸಾಮರಸ್ಯವನ್ನು ಪಡೆದಿದೆ ಎಂದು ಅರ್ಥ. ಹೀಗೆ ಪ್ರಾಣಿಯಲ್ಲಿ 
ಶತಶತಮಾನಗಳಿಂದಲೂ ಬಂದ ಪ್ರಿಯ-ಅಪ್ರಿಯಗಳನ್ನು ವ್ಯಕ್ತಪಡಿಸುವ ವರ್ತನೆಗಳೇ 
ನಮ್ಮ ಇಂದಿನ ರೂಪರುಚಿಯ ಮೂಲ. 


1. Felix Clay : The Origin of the Senses of Beauty : 0.136. 
2. ಅಲ್ಲೇ : ಪು. 136. 


೬ ಬಹಿರಂಗದಿಂದ ಅಂತರಂಗಕ್ಕೆ 


ಈ ಆವರಣವಾದಿಗಳ ವಿಚಾರಸರಣಿಯೇನೋ ತುಂಬ ಸ್ಥಾರಸ್ಮವಾಗಿದ್ದರೂ, ಕೇವಲ 
ಆವರಣಗಳಿಗೆ ಪಡಿಮಿದಿಯುವ ದೈಹಿಕ ವರ್ತನೆಗಳನ್ನೇ ಮಾನಸಿಕ ವ್ಯಾಪಾರದ ಮೂಲ 
ಚೂಲಗಳೆಂದು ಒಪ್ಪುವುದು ಕಷ್ಟ. ಅದೂ ಅಲ್ಲದೆ ಹಲವು ಪ್ರಾಣಿಗಳ ವರ್ತನೆಯ 
ವಿಚಾರದಲ್ಲಿ ಸರಿಯಾದುದು, ಮಾನವ ಮನಸ್ಸಿನ ವಿಚಾರದಲ್ಲೂ ಸರಿಯಾಗುತ್ತದೆಂದು 
ಹೇಳಲು ಬರುವುದಿಲ್ಲ ಆದರೆ ನಮ್ಮ ಸೌಂದರ್ಯಾನುಭವಕ್ಕೆ ಮೂಲವಾದ ರೂಪರುಚಿಯಲ್ಲಿ 
ನಾವು ಬೆಳೆದುಬಾಳಿರುವ ಆವರಣದ ಪ್ರಭಾವವೂ ಮುಮಖ್ಯವಾದುದೆಂಬುದನ್ನು 
.ಒಪ್ಪಿಕೊಳ್ಳಬೇಕಾಗುತ್ತದೆ. 


ಇಷ್ಟು ಮಾತ್ರ ನಿಜ : ನಮ್ಮಲ್ಲಿ ಸಮಸ್ತ ಭೂತಕಾಲವೇ ಅನುಭವ ರೂಪದಲ್ಲಿ ನಿಂತು 
ವರ್ತಮಾನವನ್ನು ರೂಪಿಸುತ್ತದೆ. "ಭೂತ' ಎಂದರೆ ಹಿಂದಿನ ನಮ್ಮ ಎಲ್ಲ ಅನುಭವಗಳು 
ಎಂದು ಅರ್ಥವಲ್ಲ ಯಾವುದು ಆಯಾ ಸಂದರ್ಭಕ್ಕೆ ಉಚಿತವೋ ಅಷ್ಟನ್ನು ಮಾತ್ರ ನಮ್ಮ 
ಪ್ರಜ್ಞೆ ಬರಮಾಡಿಕೊಳ್ಳುತ್ತದೆ. ಉಳಿದವು "ಅಜ್ಞಾತ'ದ ತಲಾತಲದಲ್ಲಿ ಬಿದ್ದಿರುತ್ತವೆ. ಆ 
ಅಜ್ಞಾತದ ದೂತರಂತೆ ಬರುವ ನಮ್ಮ ಸೃತಿಗಳು ನಮ್ಮ ಹಿಂದೆ ಒಂದು ಅದ್ಭುತ ಪರಂಪರೆ 
ಇರುವುದೆಂಬುದರ ಅರಿವನ್ನು ಉಂಟುಮಾಡುತ್ತವೆ. ಅವುಗಳ ನಿಷ್ಟಷ್ಟವಾದ ತಿಳಿವಳಿಕೆ 
ನಮಗಿರದಿದ್ದರೂ, ನಮ್ಮ ವರ್ತಮಾನದಲ್ಲಿ ಭೂತದ ಪ್ರಭಾವವಿದೆ ಎಂಬುದನ್ನು ನಾವು 
ಅಸ್ಪಷ್ಟವಾಗಿಯಾದರೂ ಅರಿತುಕೊಳ್ಳುತ್ತೇವೆ. ನಮ್ಮ ಹುಟ್ಟನೊಡನೆ ಹರಿದುಬರುವ 
ಅನುವಂಶಿಕವಾದ ಹಲವು ಸ್ವಭಾವಗಳೇ ಇದಕ್ಕೆ ಸಾಕ್ಷಿ. ಈ ಅನಂತ ಭೂತಕಾಲ ನಮ್ಮಲ್ಲಿ 
ಮಿಡಿಯುತ್ತಿದೆ. ಆದರೆ ಅದು ಮತ್ತೆ ಪುನರಾವರ್ತನೆಯಾಗುವುದಿಲ್ಲ ಪುನರಾವರ್ತನೆಯಂತೆ 
ಹಲವು ಸಲ ಮೇಲು ನೋಟಕ್ಕೆ ತೋರಿದರೂ, ಒಳಹೊಕ್ಕು ನೋಡಿದರೆ ಹಿಂದಾಗದ 
ಬೇರೊಂದು ಬದಲಾವಣೆ ಮಾನವನ ಅನುಭವದಲ್ಲಿ ಗೋಚರಿಸುತ್ತದೆ. ಆವರಣ ಒಂದೇ 
ಆದರೂ ಸನ್ನಿವೇಶ ಒಂದೇ ಆದರೂ ಹಿಂದಿನವರಿಗಿಂತ ಇಂದಿನವರು ಅವರವರ ಜೀವನದ 
ಇತಿಹಾಸದ ಬೇರೊಂದು ಕ್ಷಣದಲ್ಲಿ ನಿಂತಿರುತ್ತಾರೆ. ಅಷ್ಟೇ 'ಅಲ್ಲ ಈ ಕ್ಷಣದ ಅನುಭವದಿಂದ 
ಮುಂದಿನ ಕ್ಷಣ ನಾವು ಪಡೆಯುವ ಅದೇ ವಸುವನ' ಅನುಭವ ಬೇರೊಂದಾಗಿರುತ್ತದೆ. 
ಹೀಗೆ ನಮ್ಮ ವಕ್ಷಿತ್ವ ಪೂರ್ವಾನುಭವದಿಂದ ಬೇರೆಯಾಗಿ ನಿರಂತರವೂ ಬದಲಾಯಿಸುತ್ತಾ 
ಹೋಗುತ್ತಿದೆ. ಆದುದರಿಂದ ಇರವು ಎಂದರೆ ನಿತ್ಕಪರಿವರ್ತನೆ; ಪರಿವರ್ತನೆ ಎಂದರೆ 
ಪರಿಪಕ್ಚತೆಗೇರುವಿಕೆ; ಪರಿಪಕ್ಚತೆಗೇರುವುದು ಎಂದರೆ ತನ್ನನ್ನು ತಾನೇ ನಿರಂತರವೂ 
ಸೃಷ್ಟಿಸಿಕೊಳ್ಳುವಿಕೆ.' ' 


ಅನುಭವ ವ್ಯಾಪಾರ ಹೀಗಿರುವಾಗ ಶತಶತಮಾನಗಳಿಂದ ಪ್ರಾಣಿಗಳು ತೋರುವ 
ಪ್ರತಿಕ್ರಿಯೆಗಳಿಂದ ಮಾತ್ರ ಮಾನವ ಮನಸ್ಸಿನ ಸೌಂದರ್ಯಾಭಿರುಚಿಯ ರಹಸ್ಯವನ್ನಳೆಯುವುದು 
ಪ್ರಮಾದವಾಗುತ್ತದೆ. 


ತ್ಡ Bergson: Creative Evolution: ೧71010 


ಸೌಂದರ್ಯ ಸಮೀಕ್ಷೆ ಕ್ಷ 


ಹಾಗಾದರೆ ಮನಸ್ಸಿನಲ್ಲಿ ರೂಪಲೋಕದ ವಸ್ತುಗಳಿಂದಾಗುವ ಪರಿಣಾಮದ 
ಸ್ವರೂಪವೇನು? ಮನಶಾಸ್ತಹೇಳುತ್ತದೆ: ನಮ್ಮ ಅನುಭವಗಳಿಗೆ ಕಾರಣವಾದುದು ಈ 
ಲೋಕ ಮತ್ತು ಅದಕ್ಕೆ ಪಡಿಮಿಡಿಯುವ ಇಂದ್ರಿಯಗಳು. ಈ ಲೋಕವ್ಕಾಹಾರಗಳಿಗೆ 
ಪಡಿಮಿಡಿಯುವ ಕ್ರಿಯೆಗೆ ಅಥವಾ ಇಂದ್ರಿಯಗಳಿಗೆ ವಸ್ತುಗಳ ಇರವು ಅರಿವಾಗುವ ವ್ಯಾಹಾರಕ್ಕೆ 
ವೇದನೆ (560758010೧) ಎನ್ನಬಹುದು. ನಮ್ಮ ಅನುಭವ ಸಂಗ್ರಹದಲ್ಲಿ ಈ ವೇದನೆಗಳ 
ಪಾತ್ರ ತುಂಬ ಪ್ರಮುಖವಾದುದು. ಹಲವು ವಸ್ತುಗಳಿಗೆ ಹಲವು ತೆರನಾಗಿ ತೋರುವ ಈ 
ಪ್ರತಿಕ್ರಿಯೆಗಳಿಗೆ ಮೂಲವಾದುದು ಸ್ವಭಾವ (1೧80೧00. ಹೀಗೆ ಸ್ವಭಾವಜನ್ಮವಾದ 
ವೇದನೆಗಳ ಅಥವಾ ಐಂದ್ರಿಯ ಪ್ರತಿಕ್ರಿಯೆಗಳ ಆಧಾರದಿಂದ ಮನಸ್ಸಿನಲ್ಲಿ ಆ ವಸ್ತುವನ್ನು 
ಕುರಿತ ಸಂವೇದನೆ (661೧) ಉಂಟಾಗುತ್ತದೆ. ಇಂತಹ ಸಹಸ್ರಾರು ಸಂವೇದನೆಗಳು 
ಪ್ರಜ್ಞೆಯ ದ್ವಾರಾ ನಮ್ಮ ಸುಪ್ತಚಿತ್ತ (subconscious) ವನ್ನು ಪ್ರವೇಶಿಸಿ ಅಲ್ಲಿ 
ಹುದುಗಿರುತ್ತವೆ. ಹೀಗೆ ಒದಗಿದ ಸಂವೇದನೆಗಳಿಂದ ಪಜ್ಞೆ ಆ ಸಂವೇದನೆಗಳನ್ನು 
ಪ್ರಚೋದಿಸುವ ವಸ್ತುಗಳನ್ನು ಕುರಿತು ಸ್ವತಂತ್ರವಾದ ಭಾವನೆ (1608)ಗಳನ್ನು ಕಟ್ಟುತ್ತದೆ. 
ಇಂತಹ ಭಾವನೆಗಳು ನಮ್ಮ ಅಂತರಂಗದಲ್ಲಿ ಶತಶತಮಾನಗಳಿಂದ ಸುಪ್ತವಾಗಿ ಹರಿದುಬಂದು 
ನಮಗೆ ದಿನವೂ ಒದಗುವ ಅನೇಕ ಅನುಭವಗಳನ್ನು ನಿರ್ಣಯಿಸುವ ಸೃತಿಶಕ್ತಿಯಾಗುತ್ತವೆ. 
ಅಷ್ಟೇ ಅಲ್ಲ ಇಂತಹ ಭಾವಗಳು ಅಂತರಂಗದಲ್ಲಿ ಒಂದು ಭಾವಕ್ಷೇತ್ರವನ್ನು ನಿರ್ಮಿಸಿ 
ದಿನವೂ ಒದಗುವ ಅನುಭವಗಳನ್ನು ಅಳೆಯುವ ಅಳತೆಗೋಲಾಗಬಹುದು; ಇಲ್ಲವೆ ಇನ್ನೂ 
ಹೊಸ ಹೊಸ ಅನುಭವಗಳನ್ನು ಹಳೆಯ ಅನುಭವಗಳೊಂದಿಗೆ ಹೋಲಿಸಿ, ವೃತ್ಕಾಸಗಳನ್ನು 
ಗಮನಿಸಿ, ಪೂರ್ವಾನುಭವಗಳನ್ನು ನೂತನ ಅನುಭವಗಳೊಂದಿಗೆ ಸಮನ್ವಯಿಸಿ 
ಸಂಸ್ಕಾರಗೊಳಿಸಬಹುದು. ಈ ಸಂಸ್ಕಾರ ಕಾರ್ಯ ಕೇವಲ ಸ್ವಾನುಭವದಿಂದಲೇ 
ಆಗಬೇಕಾಗಿಲ್ಲ, ಇತರರ ಅನುಭವಗಳನ್ನ ಪರೀಕ್ಷಿಸಿ ತನ್ನದರೊಡನೆ 
ಹೋಲಿಸುವುದರಿಂದಲೋ, ಅಥವಾ ಕೃತಿ ರೂಪದಲ್ಲಿ ನಿಷ್ಠಿತವಾಗಿರುವ ಅನ್ಕರ ಅನುಭವದ 
ಅಧ್ಯಯನದಿಂದರೋ ಆಗಬಹುದು. ಈ ಎಲ್ಲ ಆಂತರಿಕ ಕ್ರಿಯೆಯೂ ನಾವು ವಸ್ತು 
ಒಂದನ್ನು ನೋಡುವಾಗ ಆಗುವ ವ್ಯಾಹಾರದ ತಳಹದಿಯಾಗಿದ್ದುಕೊಂಡು ಆ ವಸ್ತುವಿನ 
ಬಗೆಗೆ ಪ್ರಿಯವಾದ ಅಥವಾ ಅಪ್ರಿಯವಾದ ಭಾವನೆಗಳನ್ನುಂಟುಮಾಡುತ್ತದೆ. 


ಲೋಕದ ನೂರಾರು ರೂಪಗಳನ್ನು ನೋಡುವಾಗಲೂ ನಮ್ಮ ಮನಸ್ಸು 
ಆಕರ್ಷಿತವಾಗುತ್ತದೆ. “ಲೋಕ ವಸ್ತುಗಳನ್ನು ಲೌಕಿಕ ಉದ್ದೇಶದಿಂದ ಸುಮ್ಮನೆ ನೋಡುವ 
ಕಾಲದಲ್ಲಿ ಅಥವಾ ಕೇವಲ ಕೌತುಕದಿಂದ ನೋಡುವಾಗಲೂ ನಾವು ಆ ವಸುಗಳ ರೂಪದ 
ಮುಖ್ಯ ಲಕ್ಷಣಗಳಾದ ವರ್ಣರೇಖಾವಿನ್ಮಾಸಗಳಿಂದ ಆಕರ್ಷಿತರಾಗುತ್ತೇವೆ. ಆಗ ವಸ್ತುಗಳ 
ಆಕಾರ-ಲಕ್ಷಣಗಳನ್ನು ಗಮನಿಸುವ ಉದ್ದೇಶ ಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿ ಇರದಿದ್ದರೂ, 
ಮನಸ್ಸು ಅಪ್ರಜ್ಞಾಪೂರ್ವಕವಾಗಿಯೇ ವಸ್ತುವಿನ ಆಕಾರ ರೇಖಾವಿನ್ಮಾಸಗಳೆ ಪರಸ್ಪರ 
ಸಂಬಂಧವನ್ನು ಗುರುತಿಸಿ ಇಟ್ಟುಕೊಳ್ಳುತ್ತದೆ. ಈ ಅನುಭವ ಪ್ರಕೃತಿವಸ್ತುವನ್ನೋ 
ಕಲಾಕೃತಿಯನ್ನೋ ನೋಡುವ ಕಾಲದಲ್ಲಿ ಸೇರ್ಕೆಗೊಂಡು ಅವನ ಸೌಂದರ್ಯಾನುಭವಕ್ಕೆ 


೮ ಬಹಿರಂಗದಿಂದ ಅಂತರಂಗಕ್ಕೆ 


ಕಾರಣವಾಗುತ್ತದೆ''.' ಒಟ್ಟಿನಲ್ಲಿ ಒಂದು ವಸ್ತು ಚೆನ್ನಾಗಿದೆ, ಒಂದು ವಸ್ತು ಚೆನ್ನಾಗಿಲ್ಲ 
ಎನ್ನುವಾಗಲೂ ಅದು ಮಸ್ತುವನ್ನು ಕುರಿತು ನಮ್ಮಲ್ಲಿ ಮೂಡಿದ ಒಂದು ಬಗೆಯ ಭಾವನೆಯೇ. 
ಆದರೆ ಪ್ರಿಯವಾದ ಭಾವನೆಯನ್ನುಂಟುಮಾಡುವ ವಸ್ತುಗಳನ್ನು ನಾವು ವಿಶೇಷವಾಗಿ 
ಬಯಸುತ್ತೇವೆ. ಅಪ್ರಿಯವಾದ ಭಾವನೆಗಳನ್ನಂಟುಮಾಡುವ ವಸ್ತುಗಳನ್ನು 
ನಿವಾರಿಸಬಯಸುತ್ತೇವೆ, "ನಾವು ಸುಂದರವಾದ ವಸ್ತುಗಳ ಬಗೆಗೆ ಸಂಬಂಧಿಸಿದ 
ಸಂವೇದನೆಗಳನ್ನು ಎಷ್ಟೇ ಆಳವಾಗಿ ಪರಿಶೀಲಿಸಿದರೂ, ಅದರ ಬಗ್ಗೆ ಏನು ವಿವರಣೆ 
ಕೊಟ್ಟರೂ ನಮ್ಮ ಸರಳಸಾಧಾರಣವಾದ "ಬೇಕು, ಬೇಡ'ಗಳೇ ಅಥವಾ ಇಷ್ಟಾನಿಷ್ಟಗಳೆ 
ಮೂಲವೆಂಬ ಸಿದ್ದಾಂತವನ್ನು ತಲುಪುತ್ತೇವೆ? ಎಂದು ಮನಸ್‌ಶಾಸ್ತ್ರಜರು ಹೇಳುತ್ತಾರೆ. 
ಆದುದರಿಂದ ಮನಸ್ಸಿಗೆ ಯಾವುದು ಇಷ್ಟವೋ ಪ್ರಿಯವೋ ಅದು ಸಂತೋಷವನ್ನು 
ನೀಡುತ್ತದೆ; ಯಾವುದು ಅಪ್ರಿಯವೊ ಅನಿಷ್ಟವೊ ಅದು ಬೇಸರವನ್ನೋ ವಥೆಯನ್ನೋ 
ನೀಡುತ್ತದೆ. ಹೀಗೆ ಪ್ರಿಯವಾದ, ಸಂತೋಷದಾಯಕವಾದ ವಸ್ತುಗಳನ್ನು ಸುಂದರವೆಂದೂ 
ಅಪ್ರಿಯವಾದ ವಸ್ತುಗಳನ್ನು ಸುಂದರವಲ್ಲವೆಂದೂ ಹೇಳುತ್ತೇವೆ. ಈ ಕಾರಣದಿಂದ 
“ಸೌಂದರ್ಯ ಸಂವೇದನೆ ಅದು ಇನ್ನೇನಾದರೂ ಆಗಿರಲಿ, ಅದು ಸದಾ 
ಸುಖಾನುಭವರೂಪವಾದುದು””. 


ಸುಂದರವಾದ ವಸ್ತು ಸುಖವನ್ನೇನೋ ನೀಡುವುದಾದರೂ ಈ ಸುಖದ ಪರಿ ಎಂಥದು 
ಎನ್ನುವುದು ಮುಖ್ಯವಾದ ಅಂಶ. ಸುಂದರವಾದ ವಸ್ತುವಿಗೆ ನಮ್ಮ ಮನಸ್ಸಿನಲ್ಲಿ ಒಂದು 
ಬಗೆಯ ಸುಖವನ್ನುದ್ದೀಪಿಸುವ ಶಕ್ತಿಯೂ, ಸುಂದರವಾದ ವಸ್ತುವಿನ ಸಂಪರ್ಕದಿಂದ ನಮ್ಮ 
ಮನಸ್ಸು ಒಂದು ಬಗೆಯ ಸುಖವನ್ನನುಭವಿಸುವ ಶಕ್ತಿಯೂ ಸಹಜವಾದುದೇ. ಆದರೆ 
ಮನಸ್ಸು ಸುಖವನ್ನು ಪಡೆಯಲು ಕಾರಣ ಆ ವಸ್ತು ಸುಂದರವಾಗಿದೆ ಎಂಬ ಒಂದು 
ಕಾರಣವಲ್ಲದೆ ಬೇರೆ ಬೇರೆಯ ಕಾರಣಗಳೂ ಆ ವಸುವಿಗಿರಬಹುದಲ್ಲವೆ? ಸುಂದರವಾದ 
ವಸ್ತು ಸುಖಪ್ರದವಾದುದು ಎನ್ನುವುದನ್ನು ಒಪ್ಪಿದರೆ, ಒಬ್ಬನಿಗೆ ಸುಖವನ್ನುಂಟುಮಾಡಿದ 
ಸುಂದರವಾದ ವಸ್ತು ಮತ್ತೊಬ್ಬನಿಗೆ ಅಸುಖವನ್ನುಂಟುಮಾಡುವುದೇಕೆ ಎಂಬ ಪಶ್ನೆಗೆ ಏನು 
ಉತ್ತರ ಹೇಳಬೇಕು? ವ್ಯಕ್ತಿಯ ಆವರಣ, ಸಮಾಜ, ಧರ್ಮ, ನೀತಿ, ಸಂಸ್ಕಾರ ಇತಾದಿಗಳ 
ಪ್ರಭಾವದಿಂದ ಒಬ್ಬೊಬ್ಬನಿಗೂ ಒಂದೊಂದು ವಸ್ತುವಿನ ರುಚಿ ಭಿನ್ನವಾಗಬಹುದು. ಈ 
ಕಾರಣದಿಂದ ವ್ಯಕ್ತಿಯ ಇಷ್ಟಾನಿಷ್ಟಗಳನ್ನು ಆಧಾರವಾಗಿ ಉಳ್ಳ ಸುಖವನ್ನು 
ಮೂಲವಾಗಿರಿಸಿಕೊಂಡು ವ್ಯಕ್ತಿಯ ಸೌಂದರ್ಯಾಭಿರುಚಿಯನ್ನು ಸಮರ್ಥಿಸುವುದು ಸರಿ 
ಎಂದು ತೋರುವುದಿಲ್ಲ ಆದುದರಿಂದ ಸುಂದರವಾದ ವಸ್ತುಗಳು ನಮ್ಮಲ್ಲಿ ಉಂಟುಮಾಡುದ 
ಈ 'ಸುಖ' ಲೌಕಿಕವಾದ-ಸಮಾಜಿಕವೋ, ಪ್ರಯೋಜನಾತ್ಮಕವೋ, ನೈತಿಕವೊ-ದೃಷ್ಟಿಗಳಿಗೆ 
ಚ S.N. Dasagupt: Fundamentals of Indian Art. ೧.118. 


ಈ Felix Clay : Origin of the Sense of Beauty, P. 131. 
3: H.R. marshall: The Beautiful, p. 54. 


ಸೌಂದರ್ಯ ಸಮೀಕ್ಷೆ ೯ 


ಒಳಗಾಗದೆ, ಅವುಗಳೆಲ್ಲವನ್ನೂ ಒಳಗೊಂಡು ವಿಶಿಷ್ಟವಾಗಿ ನಿಲ್ಲುವಂತಹ 
ಸರ್ವಸಾಧಾರಣವಾದ ಒಂದು "'ಸುಖ'. ಈ ಒಂದು 'ಸುಖ'ವನ್ನು ಕೊಡತಕ್ಕ ವಸ್ತುಗಳು 
ಸುಂದರ ಎನ್ನಬೇಕಾಗುತ್ತದೆ. ಏಕೆಂದರೆ “ವಸ್ತುಗಳು ಸುಖಪ್ರದವಾಗಿರುತ್ತವೆ-ಹಲವು 
ವೇಳೆ ಸುಂದರವಾಗಿರುವುದರಿಂದ, ಮತ್ತೆ ಹಲವು ವೇಳೆ ಬೇರೆಯ ಕಾರಣಗಳಿಂದ. ಆದರೆ 
ಸಂತೋಷದಾಯಕವಾದುವೆಲ್ಲಾ ಸುಂದರವಾಗಿರುತ್ತವೆ ಎಂದು ಹೇಳಲಾಗುವುದಿಲ್ಲ 
ಯಾವ ಯಾವ ವಸ್ತುಗಳು ಎಷ್ಟರಮಟ್ಟಿಗೆ ನಮ್ಮಲ್ಲಿ ಸೌಂದರ್ಯಾನುಭವದ 
ಸುಖವನ್ನುಂಟುಮಾಡುತ್ತವೆಯೋ ಅಷ್ಟರಮಟ್ಟಿಗೆ ಅವು ಸುಂದರ''' ಎಂಬ ತೀರ್ಮಾನಕ್ಕೆ 
ಬರಬೇಕಾಗುತ್ತದೆ. 


ಈ 'ಸೌಂದರ್ಯಾನುಭವದ ಸುಖ' ಲಭಿಸುವುದು ಕಲಾದೃಷ್ಟಿಗೆ. ಕಲಾದೃಷ್ಟಿ ಎಂದರೆ 
ವಸ್ತುಗಳ ಚೆಲುವನ್ನು ಲೌಕಿಕ ಪ್ರಯೋಜನದ ದೃಷ್ಟಿಯಿಂದ ನೋಡದೆ, ಒಂದು ರೀತಿಯ 
ನಿಸ್ತಂಗ ಪರಿಭಾವನೆಯಿಂದ ಒಲಿಯುವುದು ಎಂದು ಅರ್ಥ. ನಾವು ಎಷ್ಟರಮಟ್ಟಿಗೆ ವಸುಗಳನ್ನು 
ನಮ್ಮ ಲೌಕಿಕ ಸಂಗದಿಂದ ಬಿಡಿಸಿಕೊಂಡು ನೋಡುತ್ತೇವೊ ಅವು ಅಷ್ಟರಮಟ್ಟಿಗೆ 
ಸುಂದರವಾಗುತ್ತವೆ, ಅಥವಾ ಸೌಂದರ್ಯಾನುಭವಕಾರಿಯಾಗುತ್ತವೆ. ಈ ಕ್ರಿಯೆಯಲ್ಲಿ 
ಮೊದಲನೆಯದು ನಿತ್ಸಂಗತ್ವ, ಎರಡನೆಯದು ಪರಿಭಾವನೆ. ಈ ಪರಿಭಾವನೆಯ ಸೂತ್ರ 
ಒಲವು. ಲೋಕದಲ್ಲಿ ಬಹು ಮಂದಿಗೆ ವಸ್ತುಗಳನ್ನು ಸಂಗದೂರವಾಗಿಸಿ ನೋಡಲು 
ಸಾಧ್ಯವಾಗುವುದಿಲ್ಲ ಅಷ್ಟೇ ಅಲ್ಲ ಅವರು ವಸ್ತುವಿನ ಚೆಲುವನ್ನು ನಿಸ್ಸಂಗವಾಗಿಯೇ 
ನೋಡಿದರೂ ಅದನ್ನು ಅಷ್ಟಾಗಿ ಗಮನಿಸುವುದಿಲ್ಲ ಪರಿಭಾವಿಸುವುದಿಲ್ಲ ಆದರೆ 
ಕಲಾವಿದನಾದರೋ ನಿಸ್ಸಂಗದೃಷ್ಟಿಯಿಂದ ನೋಡುವುದಲ್ಲದೆ, ವಸ್ತುವಿನ ಚೆಲುವನ್ನು 
ಪರಿಭಾವಿಸುತ್ತಾನೆ, ಧ್ಯಾನಿಸುತಾನೆ. ಆದುದರಿಂದಲೇ ಉಳಿದವರಿಗಿಂತ ಮಿಗಿಲಾದ ಈ 
"ನಿಸ್ಸಂಗಪರಿಭಾವಕತ್ನ' ಶಕ್ತಿಯಿಂದ ಕಲೆಗಾರ ಚೆಲುವನ್ನು ಕಾಣುತ್ತಾನೆ, ಕೃತಿಗಳಲ್ಲಿ ತೆರೆದು 
ತೋರುತ್ತಾನೆ. ಈ ಕಾರಣದಿಂದಲೇ ಕಲಾಕೃತಿಗಳಲ್ಲಿ ಸಹೃದಯರಿಗೂ ಚೆಲುವು ಈ ಬಗೆಯ 
ನಿಸ್ನಂಗ ಪರಿಭಾವನೆಯ ಮೂಲಕ ಅನುಭವಕ್ಕೆ ಬರುತ್ತದೆ. ಉದಾಹರಣೆಗೆ ಒಂದು ಮಾವಿನ 
ಮಠದಲ್ಲಿ ಎರಡು ಸೊಗಸಾದ ಮಾವಿನ ಹಣ್ಣುಗಳು ತೂಗುತ್ತಿವೆ ಎಂದು ಭಾವಿಸೋಣ. 
ಅದನ್ನು ಕಂಡ ಯಾವನೂ ಹಣ್ಣುಗಳು ಸೊಗಸಾಗಿವೆ ಎನ್ನುತ್ತಾನೆ. ಒಬ್ಬನು ಹಣ್ಣುಗಳು 
ಸುಂದರವಾಗಿವೆ ಎಂದಾಗ ಅಲ್ಲಿ ಅವನಿಗೆ ಹಾಗೆನ್ನಿಸಲು ಕಾರಣ - ಆ ಹಣ್ಣುಗಳ ಬಣ್ಣ 
ಗಾತ್ರ, ಮತ್ತು ಆ ಹಣ್ಣುಗಳನ್ನು ಕಿತ್ತು ತಿನ್ನುವುದರಿಂದ ಒದಗಬಹುದಾದ ಸಂತೋಷದ 
ಕಲ್ಪನೆ. ಈ ಎಲ್ಲ ರುಚಿಯ ಭಾವಗಳೂ ಸೇರಿ ಅವನಲ್ಲಿ ಒಂದು ಬಗೆಯ 
ಸುಖಾನುಭವವನ್ನುಂಟುಮಾಡುತ್ತವೆ. ಇಲ್ಲಿ ಆತ ಹಣ್ಣುಗಳು ಸುಂದರವಾಗಿವೆ ಎಂದದ್ದು 
ಅವು ತನ್ನ ಬಯಕೆಯ, ಇಷ್ಟದ ವಸ್ತುಗಳು ಎಂಬ ಕಾರಣದಿಂದ. ಆದರೆ ಕಲೆಗಾರನೊಬ್ಬ 
ಅದೇ ಎರಡು ಹಣ್ಣುಗಳನ್ನು ಕಂಡ ಎಂದು ಇಟ್ಟುಕೊಳ್ಳೋಣ. ಆಗ ಅಲ್ಲಿ ಅವನಿಗೆ 


ಕೆ Bosanquest : History of Aesthetics : p. 6-7. 


೧೦ ಬಹಿರಂಗದಿಂದ ಅಂತರಂಗಕ್ಕೆ 


ಎಲ್ಲರಲ್ಲೂ ಆದ ಆ ಹಣ್ಣಿನ ಬಯಕೆ ಆಗುವುದೇ ಇಲ್ಲವೆಂದು ಅರ್ಥವಲ್ಲ ಆದರೆ ಅವನ 
ದೃಷ್ಟಿಗೆ ಅವು ಕೂಡಲೇ ಲೌಕಿಕಾಪೇಕ್ಷೆಯನ್ನು ಮಾರಿದ ವಸ್ತುಗಳಾಗಿ, ಚೆಲುವಿನ ವಸ್ತುಗಳಾಗಿ 
ಗೋಚರಿಸುತ್ತವೆ. ಎಂದರೆ ಅವನು ಅವು ಪ್ರಚೋದಿಸಬಹುದಾದ ಲೌಕಿಕ ಬಯಕೆಯ 
ಸೆರೆಯಿಂದ ತನ್ನನ್ನು ಬಿಡಿಸಿಕೊಂಡು ನಿಂತು ಅವುಗಳ ಚೆಲುವನ್ನು ಸವಿಯುವಷ್ಟು 
ಸಾಮರ್ಥ್ಯವನ್ನು ಪಡೆದಿದ್ದಾನೆ ಎಂದಂತಾಯಿತು. ಆಗ ಅವನ ಈ ನಿಸ್ಸಂಗ. ಪರಿಭಾವನೆಯ 
ನಿಲುವಿನಲ್ಲಿ ಆ ಎರಡು ಹಣ್ಣುಗಳು ತೂಗುವ ರೀತಿ, ಅವಕ್ಕೆ ಹಿನ್ನೆಲೆಯಾದ ಮರದ ಹಸಿರು, 
ಇಡೀ ಆವರಣದಲ್ಲಿ ಆ ಮರಗಳು ನಿಂತಿರುವ ಭಂಗಿ ಇವುಗಳಿಂದಾಗಿ, ಆ ಹಣ್ಣುಗಳು ಆ 
ವೃಕ್ಷ ಸಂಸಾರದ ಎರಡು ಮುಗ್ಧ ಶಿಶುಗಳಂತೆ ಅನುಭವಕ್ಕೆ ಬರಬಹುದು. ಈ ಅಪೂರ್ವ 
ಅನುಭವವನ್ನು ಪಡೆದನಂತರ ಅವನು ಮತ್ತೆ ಮತ್ತೆ ಪರಿಭಾವಿಸಿ, ಆ ಅನುಭವವನ್ನು 
ಪ್ರಕಟಗೊಳಿಸುವ ತೀವ್ರವಾದ ತುಡಿತ ಒದಗಿಬಂದಾಗ, ಆ ಹಣ್ಣುಗಳು ತನ್ನ ಬಗೆಗಣ್ಣಿಗೆ 
ಹೇಗೆ ಗೋಚರಿಸಿದುವೋ ಆ ಸತ್ಯವನ್ನು ಪಟವೊಂದರ ಮೇಲೆ ಚಿತ್ರಿಸುತ್ತಾನೆ. ಆ ಚಿತ್ರಕ್ಕೆ 
ಅವನು 'ಅವಳಿ-ಜವಳಿ' ಎಂದು ಹೆಸರೊಂದನ್ನು ಕೊಡುತ್ತಾನೆ ಎಂದು ಭಾವಿಸೋಣ. ಈ 
ಒಂದು ಚಿತ್ರವನ್ನು ಈಗ ಪೇಕ್ಷಕನೊಬ್ಬ ನೋಡಿದಾಗ ಅವನು ಹಿಂದೆ ಮಾವಿನ ಇದೇ ಮರದ 
ಹಣ್ಣುಗಳನ್ನು ಕಂಡಾಗ ಆದ ಅನುಭವದಿಂದ, ಈ ಅನುಭವ ಭಿನ್ನವೂ, ವಿನೂತನವೂ ಆಗಿ 
ತೋರಬಹುದು. ಹಿಂದೊಮ್ಮೆ ಇಂಥದೇ ದೃಶ್ಯವನ್ನು ತೋಟದಲ್ಲಿ ಕಂಡಾಗ ಇದೇ ರೀತಿಯ 
ಅನುಭವವನ್ನು ಪಡೆಯಲಾಗದಿದ್ದವನು, ಈಗ ಇಲ್ಲಿ ನಿಸ್ಸಂಗವಾಗಿಯೇ ಪರಿಭಾವಿಸಿ 
ಅಪೂರ್ವ ಸುಖವನ್ನು ಪಡೆಯುತ್ತಾನೆ. ಇಲ್ಲಿ ಈ ಪ್ರೇಕ್ಷಕನಿಗೆ ಒದಗುವ ಈ ನೂತನ 
ಅನುಭವಕ್ಕೆ ಕಾರಣ ಹೀಗೂ ಇರಬಹುದು; ತಾನು ಚಿತ್ರದಲ್ಲಿ ಕಾಣುವ ಹಣ್ಣು ಹಿಂದೊಮ್ಮೆ 
ತಾನು ತೋಟದಲ್ಲಿ ಕಂಡ ಹಣ್ಣನ್ನು ನೆನಪಿಗೆ ತಂದುದರಿಂದ ಪ್ರಿಯವಾಗಬಹುದು, ಅಥವಾ 
ಇಲ್ಲಿ ಚಿತ್ರಿತವಾಗಿರುವುದು ವಾಸ್ತವವಾದುದಲ್ಲ ಚಿತ್ರಸವಾದುದು ಎಂಬ ಅರಿವಿರುವುದರಿಂದ 
ಅಥವಾ ಆ ಚಿತ್ರಕ್ಕೆ ಕೊಟ್ಟ ಹೆಸರಿನಿಂದ ಆ ಚಿತ್ರವನ್ನು ಹಾಗೂ ಅದಕ್ಕೆ ಪ್ರೇರಕವಾದ 
ವಸ್ತುವನ್ನು ನೋಡುವ ಬೇರೊಂದು ನಿಲುವು ಅವನಿಗೆ ಪ್ರಾಪ್ತವಾಗಿರುವುದರಿಂದ, 
ಲೌಕಿಕೋದ್ದೇಶ ದೂರವಾದ, ಕಲೆಗೆ ಮಾತ್ರ ತಕ್ಕದಾದ ನಿಸ್ಸಂಗ ಪರಿಭಾವನೆಯಿಂದಲ್ಲದೆ 
ಬೇರೆಯ ರೀತಿಯಿಂದ ಅದನ್ನು ಒಲಿದು ನೋಡದೆ ವಿಧಿಯಿಲ್ಲ ಅಥವಾ ಬೇರೊಂದು 
ಬಗೆಯಲ್ಲಿ ಹೇಳಬಹುದಾದರೆ, ಕಲಾಕೃತಿಯ ಮೋಡಿಯೇ ಅಂಥದು; ಅದು ಸಹೃದಯನನ್ನು 
ಅವನಿಗರಿವಿಲ್ಲದೆಯೇ ನಿಸ್ಸಂಗ ಪರಿಭಾವನೆಗೆ ನಿಲ್ಲಿಸಿ ಈ ವಿನೂತನವಾದ 'ಸುಖ'ವನ್ನು 
ನೀಡುತ್ತದೆ. ಈ ಸುಖ ಅವನಿಗೆ ಹಿತವೂ, ಪ್ರಿಯವೂ ಆಗುತ್ತದೆ. ಹೀಗೆ ಕಲೆಗಾರ ತನ್ನ 
ಕಲಾಕೃತಿಗಳ ಮೂಲಕ ನಿಸ್ಸಂಗ ಪರಿಭಾವನೆಯಿಂದ ದೊರೆಯುವ ಆನಂದ ಎಂಥದು 
ಎನ್ನುವುದನ್ನು ಸಹೃದಯರಿಗೆ ಅರಿವು ಮಾಡಿಕೊಡುತ್ತಾನೆ. ಇದರಿಂದ ಸಹೃದಯರಲ್ಲೂ 
ನಿಸ್ಸಂಗ ಪರಿಭಾವನೆಯಿಂದ ಕಲಾಕೃತಿಗಳಲ್ಲಿಯಂತೆ ಸೃಷ್ಟಿ ಸಮಸ್ತದಲ್ಲೂ 
ಸೌಂದರ್ಯಾನುಭವವನ್ನು ಪಡೆಯಲು ಸಾಧ್ಯವಿದೆ ಎಂಬ ಅರಿವೂ ಆ ಒಂದು ದೃಷ್ಟಿಗೆ 
ಎಲ್ಲವೂ ಸುಂದರ ಎಂಬ ಸೌಂದರ್ಯದೃಷ್ಟಿಯೂ ಉದಯವಾಗಬಹುದು. 


ಸೌಂದರ್ಯ ಸಮೀಕ್ಷೆ ೧೧ 


ಸೌಂದರ್ಯಾನುಭವ ನಿಸ್ಸಂಗ ಪರಿಭಾವನೆಯಿಂದ ಒದಗುವ ಒಂದು ರೀತಿಯ ಸುಖ 
ಎಂದು ಹೇಳಿತಷ್ಟೆ. ಆದರೆ ಈ ಸುಖ ಕೇವಲ ಹಿತವಾದ, ಪ್ರಿಯವಾದ ವಸ್ತುಗಳಿಂದಲೇ 
ದೊರೆಯತಕ್ಕದ್ದೆಂದು ಅರ್ಥವಲ್ಲ ಸೌಂದರ್ಯಾನುಭವ ಎಂದಕೂಡಲೇ ಬಹುಮಂದಿಗೆ 
ಇದು ಕೇವಲ ಆಹ್ಲಾದಕರವಾದ, ಪ್ರಿಯವಾದ ವಸ್ತುಗಳ ಪರಿಭಾವನೆಯಿಂದ ಲಭಿಸತಕ್ಕದ್ದು 
ಎಂಬ ಒಂದು ಭಾವನೆ ಸಹಜವಾಗಿ ಅಂಟಿಕೊಂಡಿದೆ. ಇಲ್ಲಿನ "ಸುಖ' ಲೋಕದ ಸುಖ- 
ದುಃಖ, ಪ್ರಿಯ-ಅಪ್ರಿಯಗಳನ್ನು ಒಳಗೊಂಡು ಅದನ್ನೂ ಮಾರಿ ನಿಲ್ಲುವಂಥಾದ್ದು. ಕವಿ 
ಹಲವು ವಸ್ತುಗಳನ್ನು ನೋಡಿ ಹಿಗ್ಗಿ ಆಹಾ ಎನ್ನುತ್ತಾನೆ. ಹಲವು ವಸ್ತುಗಳನ್ನು ನೋಡಿ ಕುಗ್ಗಿ 
ನಿಡುಸುಯ್ದು ಅಯ್ಕೋ ಎನ್ನುತ್ತಾನೆ. ಆದರೆ ಸೌಂದರಾನುಭವದಲ್ಲಿ ಮಾತ್ರ ಅವೆರಡೂ 
ಒಂದು ರೀತಿಯ 'ಸುಖ'ವೆಂದೇ ಭಾವಿಸುತ್ತೇವೆ. ಆದುದರಿಂದಲೆ ರಮ್ಮವಾಗಲೀ, 
ಉದಾರವಾಗಲೀ, ರೌದ್ರವಾಗಲೀ, ಬೀಭತ್ಸವಾಗಲೀ, ಕಲಾಲೋಕದಲ್ಲಿ ಬರುವ 
ಅನುಭವವನ್ನು 'ರಸಾನುಭವ' ಎಂಬ ಒಂದೇ ಮಾತಿನಿಂದ ನಮ್ಮ ಅಲಂಕಾರಿಕರು 
ನಿರ್ದೇಶಿಸಿದ್ದಾರೆ. * ಕೆಲವು ಸುಖಾಂತಕೃತಿಗಳು ನಮ್ಮನ್ನು ಹಿಗಿಸಬಹುದು. ಕೆಲವು 
ರುದ್ರನಾಟಕಗಳು ನಮ್ಮನ್ನು ತಲ್ಲಣಗೊಳಿಸಬಹುದು. ಎರಡು ಸಂದರ್ಭಗಳಲ್ಲಿಯೂ 
ಕೃತಿಗಳು ನಮ್ಮನ್ನು ಒಂದು ಬಗೆಯ ನಿಸ್ಸಂಗ ಪರಿಭಾವನೆಯಲ್ಲಿ ನಿಲ್ಲಿಸಿ ಲೋಕದ ಸುಖ- 
ದುಃಖಾನುಭವದಿಂದ ಭಿನ್ನವಾದ ಸೌಂದರಾನುಭವವನ್ನು ನೀಡುತ್ತವೆ. 


ಬಹಿರಂಗದಿಂದ ಮೊದಲಾಗಿ ಅಂತರಂಗದಲ್ಲಿ ಆನಂದದ ನೆಲೆಯನ್ನು ತಲುಪುವ ಈ 
ವ್ಯಾಹಾರದಲ್ಲಿ ವಸ್ತುವಿನ ಪಾಲೆಷ್ಟು, ವ್ಯಕ್ತಿಯ ಪಾಲೆಷ್ಟು, ಇವೆರಡರ ಮಿಲನದ 
ರಹಸ್ಯವೇನು ಎನ್ನುವ ವಿಚಾರವನ್ನು ಇನ್ನು ಮುಂದೆ ಪರಿಶೀಲಿಸುವ ದೃಷ್ಟಿಯಿಂದ, ಈಗ 
ಇಷ್ಟುಮಾತ್ರ ಹೇಳಬಹುದು: ಸೌಂದರಾನುಭವವೆಂದರೆ ಲೋಕದ ವಸ್ತುವಿನ ರೂಪರುಚಿ 
ರಸಜೀವಿಯ ಮನವನ್ನು ಸೋಜಿಗದ ಮೂಲಕ ಸೆರೆಗೈದು, ಲೌಕಿಕೋದ್ದೇಶ ಸಂಗದೂರವಾದ 


p ರಮ್ಮಂ ಜುಗುಪ್ಪಿತಮುದಾರಮಥಾಪಿ ನೀಚಂ 
ಉಗ್ರಂ ಪ್ರಸಾದಿ ಗಹನಂ ವಿಕೃತಂ ಚ ವಸ್ತು 
ಯದ್ದಾಪ್ಯವಸ್ತು ಕವಿಭಾವಕಭಾವ್ಮ ಮಾನಂ 
ತನ್ನಾಸ್ತಿಯನ್ನ ರಸಭಾವಮುಪೈತಿ ಲೋಕೇ 1! (ದಶರೂಪಕ, ೪ -89) 


ರಮ್ಮ ಅಸಹ್ಯ ಉದಾರ, ನೀಚ, ಉಗ್ರ, ಪ್ರಸನ್ನ, ಕ್ಲಿಷ್ಟ, ವಿಕೃತ ವಸ್ತು ಹೀಗೆ ಯಾವುದಾದರೂ 
ಆಗಿರಲಿ, ಕಡೆಗೆ ವಸ್ತುವಲ್ಲದ್ದೇ ಆಗಿರಲಿ,ಕವಿಭಾವಕರ ಭಾವನೆಗೆ ವಿಷಯವಾದ ಮೇಲೆ ರಸಮಯವಾಗದ್ದು 
ಲೋಕದಲ್ಲಿ ಏನೊಂದೂ ಇಲ್ಲ,” 


ತೀ.ನಂ. ಶ್ರೀಕಂಠಯ್ಯ: ಭಾರತೀಯ ಕಾವ್ಯ ಮಾಮಾಂಸೆ. ಪು. 211-12 (ಎರಡನೆ ಮುದ್ರಣ) 


೧೨ ಬಹಿರಂಗದಿಂದ ಅಂತರಂಗಕ್ಕೆ 


ಪರಿಭಾವನೆಯಿಂದ ಅವನ ಅಂತರಂಗದಲ್ಲಿ ಒಂದು ಬಗೆಯ ಸಾಮರಸ್ಯವನ್ನು ಪಡೆದು, 
ಅವನ ಪ್ರತಿಭಾಶಕ್ತಿಯಿಂದ ರೂಪುಗೊಳ್ಳುವ ಒಂದು ಲೋಕಾನುಭವ ಎನ್ನಲಾಗದ 
ಅನುಭವ. ಈ ಅನುಭವದ ಮುಖ್ಯ ಸ್ವರೂಪ ಆನಂದ. ಈ ಸೌಂದರಾನುಭವದ 
ಆನಂದವೇ ಕಲೆಗಾರನ ಸೌಂದರಸೃಷ್ಟಿಗೆ ಪ್ರೇರಣೆ. ಸೌಂದರಾಾನುಭವವೆಂದರೆ ಬಹಿರಂಗ 
ಸೌಂದರ್ಯದ ಬಗೆಗೆ ನಾವು ತಾಳುವ ಎಚ್ಚರ ಮಾತ್ರವಲ್ಲದೆ, ನಮ್ಮ ಅಂತರಂಗದ 
ಸೌಂದರ್ಕಾನುಭವಶಕ್ತಿಯ ಬಗೆಗೂ ಎಚ್ಚರಗೊಂಡು ವಿಸ್ಮಯಗೊಳ್ಳುವ ರೀತಿಯೂ 
ಹೌದು! 


ಸಾಂದರ್ಯಾನುಭವ 


ಜಗದೀ ದೈನಂದಿನ ಜಂಗಮತೆ 
ನನ್ನೊಳು ಜನಿಯಿಸಿತೇತಕೆ ಮಮತೆ ? 
ಈ ಹೊರಜಗಕೂ ನನ್ನೊಳ ಮುದಕೂ 
ಏತರ ನಂಟೆಂತದಕೂ ಇದಕೂ ?' 


ಈ ಪ್ರಶ್ನೆ ಏಳುತ್ತದೆ ಜಿಜ್ಞಾಸುವಾದ ಕಲೆಗಾರನಿಗೆ. ಲೋಕದಲ್ಲಿ ನಡೆಯುವ 
ಸಾಮಾನ್ಯವಾದ ದೈನಂದಿನ ವ್ಯಾಪಾರಗಳು ಏಕೆ ತನ್ನ ಮನಸ್ಸಿನಲ್ಲಿ ಅವುಗಳನ್ನು ಕುರಿತ 
ಒಂದು ಬಗೆಯ ಪ್ರೀತಿಯನ್ನುಂಟುಮಾಡುತ್ತವೆ. ತನ್ನ ಅಂತರಂಗದ ಹೃದಯ ಲೋಕಕ್ಕೂ 
ಈ ಬಹಿರಂಗದ ರೂಪ ಲೋಕಕ್ಕೂ ಏತರ ನಂಟು? ಹೊರ ಜಗತ್ತಿನ ಚೆಲುವು ಒಳಜಗತ್ತಿನ 
ಪರಿಭಾವನೆಯ ವಸ್ತುವಾಗಿ ಮತ್ತೆ ಬೇರೊಂದು ಕಲಾಲೋಕವನ್ನು ಸೃಜಿಸುವುದಲ್ಲ! ಈ 
ಅಂತರಂಗ ಬಹಿರಂಗಗಳ ಆತ್ಮಸಂಗದ ಮೋಡಿ ಎಂಥದು ಎನ್ನಿಸುತ್ತದೆ ಕಲೆಗಾರನಿಗೆ. 


ಕಲೆಗಾರ ಈ ಲೋಕದಲ್ಲಿ ವಸ್ತುವೊಂದರ ಸೌಂದರಾನುಭವವನ್ನು ಪಡೆಯುವಾಗ 
ಆ ವ್ಯಾಹಾರದಲ್ಲಿ ನಾವು ಮೂರು ಅಂಶಗಳನ್ನು ಗುರುತಿಸಬಹುದು: ಒಂದು, ವ್ಯಕ್ತಿ 
ಸೌಂದರ್ಯಾನುಭವವನ್ನು ಪಡೆಯುವ ಸಾಮರ್ಥ್ಯವುಳ್ಳ ಕಲಾವ್ಯಕ್ತಿ ಎರಡು, 
ಸೌಂದರ್ಕಾನುಭವಕ್ಕೆ ಕಾರಣವಾದ ಲೋಕವಸ್ತು. ಮೂರು, ಈ ವಸ್ತು ವ್ಯಕ್ತಿಗಳ 
ಸಂಯೋಗದಿಂದ ನಿಷ್ಠಶ್ತಿಯಾಗುವ ಸೌಂದರಾನುಭವವೆಂಬ ಆನಂದ ವಿಶೇಷ. 


ಕವಿಯ ಅನುಭವವೊಂದನ್ನು ತೆಗೆದುಕೊಳ್ಳೋಣ. ಕವಿಯೊಬ್ಬ ಚಂದ್ರೋದಯವನ್ನು 
ನೋಡುತ್ತಿದ್ದಾನೆ ಎಂದು ಭಾವಿಸೋಣ. ಹಗಲಿನ ಬೆಳಕೆಲ್ಲ ಅಳಿದು ಕತ್ತಲೆ ಆವರಿಸಿದೆ. 
ಪರಿಚಿತವಾದ ರೂಪಲೋಕವೆಲ್ಲವೂ ಕತ್ತಲಲ್ಲಿ ಕದಡಿ ವಿಚಿತ್ರವಾಗಿದೆ. ಹಗಲೆಲ್ಲ ಬೆಳಗಿದ 
ಬೆಳಕು ಮಾಯವಾದ ಮೋಡಿಗೆ ಬೆರಗಾಗಿರುವ ಕವಿಗೆ ಪೂರ್ವದಿಶೆಯಲ್ಲಿ ತಣ್ಣನೆಯ 
ಹೊಂಬೊಗರು : ಹಬ್ಬುವುದು ಕಣ್ಣಿಗೆ ಬೀಳುತ್ತದೆ. ನೋಡನೋಡುತ್ತಲೇ ಆಗಾಧವಾದ 
ತಮವೇ ಬೆಳಕಿನ ಪುಂಜವೊಂದನ್ನು ತನ್ನ ಗರ್ಭದಿಂದ ಮೂಡಿಸುತ್ತಿದೆ! ದುಂಡಾದ ಕೆಂಪಾದ 
ಅಗಲವಾದ ಚಂದ್ರಮಂಡಲ ಮೇಲೆದ್ದು ಬರುತ್ತಿದೆ. ಕವಿ ಈ ಮನೋಹರವಾದ ದೃಶ್ಯವನ್ನು 


೧೪ ಸೌಂದರ್ಯಾನುಭವ 


ನೋಡುತ್ತಾ ನೋಡುತ್ತಾ ತಾನು ಯಾರು, ತಾನಿರುವುದೆಲ್ಲಿ ಎಂಬುದನ್ನೆಲ್ಲಾ ಕ್ಷಣಕಾಲ 
ಮರೆತು ಆ ಮಧುರ ದೃಶ್ಯಾವಲೋಕನದಲ್ಲಿ ತಲ್ಲೀನನಾಗಿದ್ದಾನೆ. ದೃಶ್ಯದಲ್ಲಿ ಅವನ 
ಮನಸ್ಸು ಸುಮ್ಮನೆ ಮರುಳಾಗಿದೆ; ನೋಡುತ್ತಿದ್ದಾನೆ ಸುಮ್ಮನೆ- ಮಾತಿಲ್ಲದೆ, ಏನೂ 
ಇಲ್ಲದೆ, ಆ ಸೊಗಸಿಗಾಗಿ ನೋಡುತ್ತಿದ್ದಾನೆ. ಕವಿ ಹೀಗೆ ದೃಶ್ಯದಲ್ಲಿ ಮೈಮರೆಯಲು : 
ಕಾರಣ, ಅವನಿಗೆ ಈ ಚಂದ್ರೋದಯವನ್ನು ಕುರಿತು ಒಲವಿದೆ; ಸುಂದರವಾದದನ್ನು ಕಂಡು 
ಒಲಿಯುವ ಶಕ್ತಿ ಅವನಲ್ಲಿ ಎಂದೋ ಎಚ್ಚರವಾಗಿದೆ. ಆದುದರಿಂದಲೇ ಉಳಿದವರು 
ನೋಡಿದರೂ ಗಮನಿಸದೆ ಹೋದ ದೃಶ್ಯವನ್ನು ಅವನು ಅತ್ಯಂತ ಕಾತರತೆಯಿಂದ ಒಲಿದು 
ನೋಡುತ್ತಾನೆ. ಎರಡನೆಯದಾಗಿ, ಚಂದ್ರ ಎಂಬ ವಸ್ತುವಿಗೇ ಸಹಜ ಸೌಂದರವಿದೆ; 
ಮನಸ್ಸನ್ನು ಆಕರ್ಷಿಸುವ ಹಾಗೂ ಆಕ್ರಮಿಸುವ ಶಕ್ತಿ ಇದೆ. ಎಂದರೆ ವಸ್ತುವಿಗೂ ನಮ್ಮ 
ಮನಸ್ಸಿನ ಮೇಲೆ ಪರಿಣಾಮ .ಮಾಡುವ ಒಂದು ಶಕ್ತಿ ಇದೆ. ವ್ಯಕ್ತಿಗೂ ಅದನ್ನು ಒಲಿದು 
ಅನುಭವಿಸುವ ಸಾಮರ್ಥ್ಯವಿದೆ. ವಸ್ತುವಿಗೆ ಆಕರ್ಷಿಸುವ ಶಕ್ತಿ ಇದ್ರೂ ಅದರಿಂದ 
ಆಕರ್ಷಿತವಾಗದವರಿದ್ದರೆ, ಆ ದೋಷ ವಸ್ತುವಿಗೆ ಸಂಬಂಧಿಸಿದ್ದೆಂದು ಹೇಳಾಗುವುದಿಲ್ಲ 
ವ್ಯಕ್ತಿಗೆ ಒಲಿಯುವ, ಒಲಿದು ಅನುಭವಿಸುವ ಸಾಮರ್ಥ್ಯವಿದ್ದರೆ, ವಸ್ತುವಿನಲ್ಲಿ 
ಆಕರ್ಷಣೀಯವಾದ ಗುಣವಿಲ್ಲವೆಂಬಂತೆ ತೋರಿದರೂ ಒಲಿಯುವ ವ್ಯಕ್ತಿ ತನ್ನ 
ಒಲವಿನಿಂದಲೇ ವಸ್ತುವನ್ನು ಸುಂದರವೆಂಬಂತೆ ಕಾಣಬಹುದು. ಒಟ್ಟಿನಲ್ಲಿ ಪ್ರೀತಿಯೇ 
ಸೌಂದರ್ಕಾನುಭವದ ಸೂತ್ರ; ಪ್ರೀತಿಯ ಕಣ್ಣಿಗೆ ಯಾವೆಲ್ಲವೂ ಸುಂದರವಾಗಿ ತೋರುತ್ತವೆ. 
ಯಾವ ತಾಯಿ ಜಗತ್ತಿನಲ್ಲಿ ತಾನು ಹಡೆದ ಮಗು ಸುಂದರವಾಗಿಲ್ಲ ಎನ್ನಬಲ್ಲಳು? 
ವಾಸ್ತವವಾಗಿ ಪ್ರೇಮವೇ ಸೌಂದರ್ನ ಧರ್ಮ. 


ಪ್ರಸ್ತುತ ಸಂದರ್ಭದಲ್ಲಿ ಕವಿ ಚಂದ್ರೋದಯವನ್ನು ಕಂಡಾಗ ತನ್ನತನವೆಲ್ಲವೂ 
ಜಗುಳ್ದು ಲಯವಾಗಿ ಕ್ಷಣ ವಿಸ್ಮತಿಯಲ್ಲಿ ಒಂದು ಅಪೂರ್ವ ತಾದಾತ್ಮಾನುಭೂತಿಯಲ್ಲಿ 
ನಿಂತಿದ್ದಾನೆ. ಈ ಸಂದರ್ಭದಲ್ಲಿನ ಭಾವೆ ಕೇವಲ ಪ್ರೇಮ. ಸದ್ಯದ ಮನಃಸ್ಥಿತಿಯಲ್ಲಿ 
ಸೌಂದರ್ಕಾನುಭವದ ಆನಂದವೇ ಅವನಿಗೆ ಪರಮ ಪ್ರಯೋಜನವೆಂಬಂತೆ ತೋರುತ್ತದೆ. 
ಚಂದ್ರ ಅವನ ಕಣ್ಣಿಗೆ ಕೇವಲ ಆನಂದದ ವಸ್ತು. ವಸ್ತು - ಆತ್ಮಗಳ ಒಂದು ಮಧುರ 
ಸಮ್ಮಿಳನದಲ್ಲಿ ಕವಿಗೆ ಸೌಂದರ್ಯ್ಕಾನುಭವಾಗುತ್ತದೆ. ಯಾವುದೋ ಒಂದು ಸೂತ್ರ ತನ್ನನ್ನೂ 
ಆ ಚಂದ್ರನನ್ನೂ ಒಂದೇ ಬಂಧದಲ್ಲಿ ಹೊಂದಿಸಿದ ಸಾಮರಸಾನುಭವ ಅವನಿಗೆ ಆಗುತ್ತದೆ. 
ಆ ಅನುಭವದಲ್ಲಿ ಕವಿಗೆ ಯಾವ ಲೌಕಿಕಭಾವಗಳ ಸೋಂಕೂ ಇಲ್ಲದೆ ಅವನು ವಸ್ತು 
ನೀಡುವ ಸೊಗಸಿನಲ್ಲಿ ಒಂದಾಗಿರುತ್ತಾನೆ. ಆ ಅನುಭವ ಮಾತು ಮನಗಳನ್ನು ಮೀರಿದ್ದು 
ಕಂಬನಿ ರೋಮಾಂಚನಗಳೇ ಆ ಅನುಭವದ ಭಾಷೆಯಾಗಬಹುದು. ಇದು ಈ 
ಅನುಭವದಲ್ಲಿ ಅತ್ಸಂತ ಶುದ್ದವಾದ ಮತ್ತು ಅತ್ಯುತಮವಾದ ಒಂದು ಫಟ್ಟ. 


ಸೌಂದರಾನುಭವದಲ್ಲಿ ಮತ್ತೆ ಬೇರೆ ಬೇರೆ ಘಟ್ಟಗಳೂ ಇವೆ. ಮೇಲೆ ಹೇಳಿದ 
ಚಂದ್ರೋದಯ ಸಮಯದಲ್ಲಿ ಕವಿಗಾಗುವ ಅನುಭವದ ನಿದರ್ಶನದಿಂದಲೇ ಇದನ್ನು 
ವಿವರಿಸಬಹುದು. ಕವಿ ಚಂದ್ರೋದಯವನ್ನು ನೋಡುವಾಗ ಅವನ ಅಂತರಂಗದಲ್ಲಿ 


ಸೌಂದರ್ಯ ಸಮೀಕ್ಷೆ ೧೫ 


ಚಂದ್ರನನ್ನು ಕುರಿತ ಅನೇಕ ಭಾವನೆಗಳು ಸದಾನುಭವದಲ್ಲಿ ಸೇರ್ಕೆಗೊಳ್ಳಬಹುದು, 
ಅಥವಾ ಚಂದ್ರನನ್ನು ಕುರಿತು ಅನೇಕ ಕವಿಗಳು ಮಾಡಿರುವ ವರ್ಣನೆಗಳು ನೆನಪಿಗೆ 
ಬರಬಹುದು. ಅವನೇ ನಾನಾ ಕಡೆಗಳಲ್ಲಿ ನಾನಾ ಕಾಲದಲ್ಲಿ ಕಂಡ ಚಂದ್ರೋದಯಾನಂದದ 
ಅನುಭವ ಒಳಬಗೆಯಿಂದ ಮೇಲೆದ್ದು ಬರಬಹುದು. ಅಥವಾ ಆ ಸಂದರ್ಭದ ಅವನ 
ಭಾವದಂತೆ ಚಂದ್ರ ಅವನಿಗೆ ತೋರಬಹುದು. ಚಂದ್ರನನ್ನು ಅಂದಂದಿನ ಭಾವದ ಮೂಲಕ 
ನೋಡುವುದರ ಜೊತೆಗೆ ಅಲ್ಲೇ ಆ ಅನುಭವ ಹೊಸಹೊಸ ಭಾವನೆಗಳನ್ನೂ 
ಪ್ರಚೋದಿಸಬಹುದು. ಈ ಕಾರಣದಿಂದ ಕವಿಗೆ ತಾದಾತ್ಮಾನುಭವದ ಜೊತೆಗೇ, ಆ ಚಂದ್ರ 
"ಪೂರ್ವದಿಗ್ದನಿತೆಯ ಕುಂಕುಮಬಿಂದು'ವಿನಂತೆಯೋ, “ಜಗದಾಲೋಕನ ದರ್ಪಣ' 
ದಂತೆಯೋ, “ಕನಕ ಕುಂಭ'ದಂತೆಯೋ, "ದೇವರ ಪೆಷ್ಟರ್‌ಮೆಂಟ'ನಂತೆಯೋ, "ಗಗನ 
ಸ್ಮಶಾನದಲಿ ಪ್ರಜ್ವಲಿಹ ಚಿತೆ'ಯಂತೆಯೋ ಕಾಣಬಹುದು. ಎಂದರೆ ಕವಿ ಆ 
ಅನುಭವವನ್ನು ಪಡೆಯುತ್ತಿರುವುದು ಸದ್ದದ ಭಾವ ನಿರ್ಮಿಸುವ ಈ ಪೃತಿಮೆಗಳ ಮೂಲಕವೇ. 
ಎಂದರೆ ಕವಿ ವಸ್ತುವನ್ನು ನೋಡುತ್ತಾ ಈ ಭಾವಗಳನ್ನು ಆರೋಪಿಸುತಾನೆಂದಲ್ಲ ಆಗಿನ 
ಅನುಭವವೇ ಅನಿವಾರವಾಗಿ ಈ ಪ್ರತಿಮೆಗಳನ್ನು ಸೃಜಿಸಿ ಸೌಂದರ್ಕಾನುಭವವನ್ನು ಕವಿಗೆ 
ನೀಡುತ್ತದೆ. ಹಿಂದೆ ಹೇಳಿದ ಕೇವಲ ತಾದಾತ್ಮಾ ನುಭವದಲ್ಲಿ ನಾವು ಎರಡನೆಯ 
ಅನುಭವದಲ್ಲಿಯಂತೆ ಯಾವ ಭಾವಗಳನ್ನೂ ಗುರುತಿಸಲಾಗುವುದಿಲ್ಲ ಅಲ್ಲಿನ ಅನುಭವದಲ್ಲಿ 
ಕಲ್ಪನೆಯೂ ಹಿಂದೆ ಬಿದ್ದು ಬರಿಯ ಆನಂದಾನುಭವವೊಂದೆ ಪ್ರಧಾನವಾಗಿರುತ್ತದೆ. 


ಇಂತಹ ಚಂದ್ರೋದಯದ ನೂರು ನೋಟಗಳನ್ನು "ಇದೆ ಮೊದಲೆಂಬಂತೆ' ಕಂಡು 
ಉಂಡ ಕವಿಯ ಚಿತದಲ್ಲಿ ಎಂದೋ ಒಂದು ದಿನ ಒದಗಿ ಬರುತದೆ ಒಂದು ಸುಮುಹೂರ್ತ, 
ಈ ಆನಂದಾನುಭವದ ಬಿಡುಗಡೆಗೆ. ಕವಿ ಅಲ್ಲಿರಲಿ, ಇಲ್ಲಿರಲಿ ಎಲ್ಲಿಯೇ ಇರಲಿ 
ಒಳಬಗೆಯಲ್ಲಿ ಈ ಅನುಭವಗಳು ಮೂಡಿ ಮೂಡಿ ಮುಳುಗುತಿರುತವೆ. ವರ್ಡ್ಸ್‌ವರ್ತ್‌ 
ಕವಿ ಹೇಳುವಂತೆ - 


They flash upon that inward eye 
which is the bliss of Solitude! 


ಅಷ್ಟೇ ಅಲ್ಲ - 


€೨ 


These beautious forms 

Through a long absence have not been to me 
As is a landscape to a blindman's eye: 

But oft, in loanly rooms and’ mid the din 

Of towns and cities, I have owed to them, 

In hours of weariness, Sensations Sweet, 


1. Wordsworth : The Daffodils. 


೧೬ ಸೌಂದರ್ಯಾನುಭವ 


Felt in the blood, and felt along the heart; 
And passing even into my purer mind, 

With tranquil restoration............... 

While with an eye made quiet by the power 
Of harmony, and the deep power of joy, 

We see into the life of things.’ 


ಇದು ಕವಿಯ ಒಳೆಬಗೆಯಲ್ಲಾಗುವ ಅನುಭವ. ಯಾವಾಗಲೋ ಯಾವುದೋ 
ಒಂದು ಪ್ರೇರಣೆಯಿಂದ ಕವಿತೆ ಮೂಡುವ ಒಂದು ಮುಹೂರ್ತ ಕೂಡಿಬಂದಾಗ, ಏಕಾಂತದ 
ಪರಿಭಾವನೆಯಲ್ಲಿ ಕವಿ ಮತ್ತೆ ಪೂರ್ವಾನುಭವದ ಪುನರನುಭವದಲ್ಲಿ ತೊಡಗುತ್ತಾನೆ. 
ಹಿಂದೆ ಒಮ್ಮೆ ಪಡೆದ ಆನಂದಾನುಭವವನ್ನು ತನ್ನ ಮನೋರಸನೆಯಲ್ಲಿ ಚರ್ವಣಗೊಳಿಸುವಾಗ 
ಇದೂ ಮತ್ತೊಂದು ರೀತಿಯ ಸೌಂದರ್ಯಾನುಭವದ ಕ್ರಿಯೆಯೇ ಆಗುತ್ತದೆ. ತನ್ನಲ್ಲಿ 
ಸುಪ್ತವಾದ ಪೂರ್ವಾನುಭವಗಳನ್ನು ಬಿಚ್ಚುವುದರ ಜೊತೆಗೆ, ಈ ಕಾಲದಲ್ಲಿ ಹಿಂದೆ ಆಗದ 
ಇನ್ನೂ ಬೇರೆ ಬೇರೆಯ ಭಾವನೆಗಳೂ ಸುರಿಸಿ ಈ ಅನುಭವವನ್ನು ಮೂರ್ತರೂಪವೊಂದರಲ್ಲಿ 
ಕಟ್ಟುವ ಕೆಲಸವನ್ನೂ ಕವಿಪ್ರತಿಬೆ ಮಾಡುತ್ತದೆ. ಅಂದರೆ, ಅನುಭವದ ಚರ್ವಣ ರೂಪದ 
ಪುನರನುಭವವೇ ಕಲಾಸೃಷ್ಟಿಗೆ ಕಾರಣ. ಹಿಂದೆ ಅವನು ವಸುಸಂಗದಲ್ಲಿ ಪಡೆದದ್ದು 
ಬರಿಯ ಆನಂದಾನುಭವ; ಅಲ್ಲಿ ಅದಕ್ಕದೇ ಪ್ರಯೋಜನವಾಗಿತ್ತು. ಏಕೆಂದರೆ ಅಲ್ಲಿ 
ಅನುಭವಿಸುವುದರಲ್ಲೇ ಕವಿಗೆ ತೃಪ್ತಿ ಇತ್ತು. ಅದನ್ನು ಯಾವುದಾದರೂ ಒಂದು ರೂಪದಲ್ಲಿ 
ಅಭಿವಕ್ತಗೊಳಿಸಬೇಕೆಂಬ ಬಯಕೆಯ ನೆರಳಿನ ಸೋಂಕು ಕೂಡಾ ಅಲ್ಲಿರಲಿಲ್ಲ ಆದರೆ 
ಈಗ ಆ ಎಲ್ಲ ಅನುಭವದ ಚರ್ವಣರೂಪದ ಪುನರನುಭವ ಉಕ್ತಿಯನ್ನು ಬಯಸುವುದರಿಂದ, 
ಉಕ್ತಿಗಾಗಿ ತುಡಿಯುವ ಈ ಅನುಭವವೂ, ಯಾವ ಉಕ್ತಿಯನ್ನೂ ಬಯಸದ ಹಿಂದಿನ 
ಅನುಭವವೂ ಒಂದೇ ಅಲ್ಲವೆಂಬುದು ಮಾತ್ರ ಅನುಭವವೇದ್ಯ ಈ ಪುನರನುಭವದಲ್ಲಿ 
ಮೈದೋರುವ ಚಿತ್ರವೇ ಒಂದು ರೀತಿಯ ಮಾನಸಿಕ ಕಲಾಕೃತಿಯಾದರೂ ಅದು ಸಂಪೂರ್ಣವಾಗಿ 
ಬಹಿಂರಂಗಾಭಿವಕ್ತಿಯನ್ನು ಪಡೆಯುವ ತನಕ ಕವಿಗೂ ಸಹ ಸ್ಪಷ್ಟವಾಗಿ ಗೋಚರವಲ್ಲ ಈ 
ಕಟ್ಟುವ ಕಾರ್ಯದಲ್ಲಿ ಕವಿಗೆ ಅವನದೇ ಆದ ಪರಿಕರ ಒದಗಿಬರುತ್ತದೆ. ಈ ಅಭಿವ್ಯಕ್ತಿಯ 
ಸಾಮಗ್ರಿಯೂ ಅದೇ ಅನುಭವದಿಂದ ರೂಪಿಸಲ್ಲಟ್ಟು, ಅನುಭವಸೌಂದರ್ಯ ಉಕ್ತಿಯ 
ಸೌಂದರ್ಯವಾಗಿ ಪರಿವರ್ತಿತವಾಗುತ್ತದೆ. ಅಂದರೆ ಕವಿಯ ಉಕ್ತಿ ಪೂರ್ವಾನುಭವವನ್ನು 
ಪುನರನುಭವದ ಕ್ರಿಯೆಯ ಮೂಲಕ ಸಂಸ್ಕಾರಗೊಳಿಸಿ ಮೂರ್ತಗೊಳಿಸುತ್ತದೆ. ಎಂದರೆ 
ಕವಿಯು ಲೋಕವಸ್ತುವಿನ ಮಧುರ ಸಮ್ಮಿಳನದಲ್ಲಿ ಪಡೆದ ಆನಂದಾನುಭವವನ್ನು 
ಕಲಾಕೃತಿಯನ್ನಾಗಿ ಅಥವಾ ಸೌಂದರ್ಯದ ನಿರ್ಮಿತಿಯನ್ನಾಗಿ ರೂಪಿಸುತ್ತಾನೆ. ಈ 
ಸೌಂದರ್ಯಾನುಭವದ ಪರಿಣಾಮದ ಕಲಾಕೃತಿ ಕವಿಯು ಪ್ರೇಮ ಪೂರ್ವಕವಾಗಿ 


|, Wordsworth: Lines Composed above Tintern Abbey: 23-30 and 47-49. 


ಸೌಂದರ್ಯ ಸಮೀಕ್ಷೆ ೧೭ 


ವಸ್ತುವಿನೊಂದಿಗೆ ಪಡೆದ ಆತ್ಮಸಂಗದ ಮಧುರ್‌ ಮೂರ್ತರೂಪವಾಗಿ 
ಆನಂದದಾಯಕವಾಗುತ್ತದೆ. ಈ ಹಿನ್ನೆಲೆಯಿಂದ ಹೇಳಬಹುದಾದರೆ, ಸೌಂದರ್ಯ ಎಂದರೆ 
ಆನಂದದ ಮೂರ್ತರೂಪವೇ. ಈ ಮೂರ್ತರೂಪದ ಕಲಾಕೃತಿಯಿಂದ ಸಹೃದಯರಾದವರು 
ಮತ್ತೆ ಆನಂದವನ್ನು ಪಡೆಯುತ್ತಾರೆ. 


ಕವಿ ನಿರ್ಮಿತಿಯಾದ ಕಲಾವಸುವಿನಿಂದ ಸಹೃದಯರು ಆನಂದವನ್ನು ಪಡೆಯಲು 
ಕಾರಣ ಅದು ಕವಿಯ ಆನಂದದ ಮೂರ್ತರೂಪ ಎನ್ನುವ ಅಂಶದಿಂದ ನಾವು ಇಡೀ ಸೃಷ್ಟಿಯ 
ಸೌಂದರ್ಯವು ನೀಡುವ ಆನಂದದ ರಹಸ್ಯವನ್ನು ಊಹಿಸಬಹುದು. ನಮ್ಮ ಯಪಷಿಗಳು, ಈ 
ಸೃಷ್ಟಿ ಆನಂದದಿಂದ ಮೂಡಿದೆ, ಆನಂದದಲ್ಲೇ ಬದುಕಿದೆ, ಆನಂದದಲ್ಲೇ ಮುಳುಗುತ್ತದೆ 
ಎಂಬ ಅಮೋಘತತ್ವವನ್ನು ಹೇಳಿದರು. ಪ್ರತಿಯೊಂದೂ ಆ ದಿವ್ಕಾನಂದದ 
ಮೂರ್ತರೂಪವಾಗದ ಪಕ್ಷದಲ್ಲಿ ಈ ವಸ್ತುಗಳು ನಮಗೆ ಆನಂದವನ್ನು ಕೊಡಲು ಹೇಗೆ 
ಸಾಧ್ಯ? ಆದರೆ ಈ ಆನಂದ “ಅಕಾಮಹತ'ವಾದ ಚೇತನಗಳಿಗೆ ಅನುಭವಕ್ಕೆ ಬರುವಂತೆ 
ಕಾಮಹತವಾದ ಚೇತನಗಳಿಗೆ ಲಭಿಸದು ಎಂದು ತೈತ್ತಿರೀಯ ಉಪನಿಷತ್ತು ಹೇಳುತ್ತದೆ.' 
ಚೇತನಕ್ಕೆ ಎಷ್ಟರಮಟ್ಟಿಗೆ ಈ 'ಅಕಾಮಹತತ್ನ' ಲಭಿಸುವುದೋ ಅಷ್ಟರಮಟ್ಟಗೆ ಆನಂದ 
ವೃದ್ಧಿಯಾಗುತ್ತಾ ಹೋಗುತ್ತದೆ. ಈ ಹಂತದಲ್ಲಿ ಕವಿಚೇತನ ಪಡೆಯುವುದು 
ಮನುಷ್ಯಗಂಧರ್ವಾನಂದವನ್ನು; ಅದಕ್ಕೂ ಮೀರಿದ್ದು ದೇವಗಂಧರ್ವಾನಂದ ಇತ್ತ್ಯಾದಿ. 
ಆದುದರಿಂದಲೇ “ಕಾಮಹತ'ವಾದ ಬಹುಮಂದಿಗೆ ಈ ಜಗತ್ತು ಆನಂದಮಯವಾಗಿ 
ತೋರದೆ ಹೋಗುವುದು. ಕವಿ ವಿಷಯಾನಂದದಿಂದ, ಈ 'ಅಕಾಮಹತತ್ನ' ದಿಂದ ಲಭಿಸುವ 
ಆನಂದವನ್ನು ಬೇರ್ಪಡಿಸಿ ಕೃತಿಯನ್ನಾಗಿ ನೀಡುತ್ತಾನೆ. 


ಶಕ್ತಿ ಸಂಚಿಯನ ಮತ್ತು ಶಕ್ತಿ ಸಂಚಾಲನ, ಇದೇ ಸೃಷ್ಟಿವ್ಯಾಹಾರದ ಲಕ್ಷಣವೆಂಬಂತೆ 
ತೋರುತ್ತದೆ. ಆನಂದ ಮತ್ತು ಸೌಂದರವೆಂದರೆ ಇದೇ. ಯಾವ ಶಕ್ತಿ ಸಂಚಯನಗೊಂಡಾಗ 
ಸೌಂದರ್ಯವಾಗಿ, ಸಂಚಾಲನಗೊಂಡಾಗ ಆನಂದವಾಗುವುದೋ ಅದರ ಅನಂತ ವಿನ್ಯಾಸಗಳೇ 
ಈ ರೂಪಸೃಷ್ಟಿ. ಹೂವಾಗಿ ಸಂಚಯನಗೊಂಡ ಆನಂದ ಸೌಂದರ್ಯವಾಗಿ ತೋರಿ, ಕಂಪಾಗಿ 
ಸಂಚಾಲನಗೊಳ್ಳುತ್ತದೆ. ಹಕ್ಕಿಗೊರಳಿನಲ್ಲಿ ದನಿಯಾಗಿ ಸಂಚಯನಗೊಂಡ ಆನಂದ 
ಮಧುರದನಿ ತರಂಗಗಳಾಗಿ ಸಂಚಾಲನಗೊಳ್ಳುತ್ತದೆ. ಕವನವಾಗಿ ಸಂಚಯನಗೊಂಡ 
ಕವಿಯ ಆನಂದ, ಸಹೃದಯಾನಂದವಾಗಿ ಸಂಚಾಲನಗೊಳ್ಳುತ್ತದೆ. ಬೀಜರೂಪದಲ್ಲಿ 
ಸಂಚಯನಗೊಂಡ ಆನಂದ, ಗಿಡ ಮರ ಬಳ್ಳಿಯಾಗಿ ಸಂಚಾಲನಗೊಳ್ಳುತ್ತದೆ. ಎಂದರೆ 
ಸಂಚಯನ ಸಂಚಾಲನಕ್ಕಾಗಿಯೇ. ಸಂಚಯನ ಸಂಚಾಲನ ವ್ಯಾಹಾರದಲ್ಲಿ ರೂಪವೇನಿದ್ದರೂ 
ಕೇವಲ ಮಾಧ್ಯಮ ಮಾತ್ರ. ಈ ಎಲ್ಲ ಆನಂದದ ವ್ಯಾಹಾರದಲ್ಲಿ ಅದು ನಿರ್ಮಿಸಿಕೊಂಡು 
ಚಣಕಾಲ ಪ್ರಕಟಗೊಳ್ಳುವ ಮಾಧ್ಯಮವನ್ನು ನಾವು ಸೌಂದರ್ಯದ ವಸ್ತು ಎನ್ನುತ್ತೇವೆ. 
ಆನಂದ ಅಲೆಯಾದಾಗ ಹಿಗ್ಗಾಗಿಯೂ, ಘನೀಭೂತವಾದಾಗ ಸೌಂದರ್ಯವಾಗಿಯೂ 


1. ತೈತ್ತಿರೀಯ : ಎಂಟನೆಯ ಅನುವಾಕ (ಬ್ರಹ್ಮಾನಂದವಲ್ಲೀ) 


೧೮ ಸೌಂದರ್ಯಾನುಭವ 


ಪರಿಣಮಿಸುತ್ತದೆ. ಆನಂದದ ನಿಲ್ದಾಣವೇ ಸೌಂದರ್ಯ ಎಲ್ಲೆಲ್ಲಿ ಆನಂದ ಹೆಪ್ಪುಗಟ್ಟುತ್ತದೆಯೋ 
ಅದೇ ಸೌಂದರ್ಯ. ಆದುದರಿಂದಲೇ "ಸ thing of Beauty is Joy for ever, ಎಂದು 
ಕವಿ ಕೀಟ್ಸ್‌ ಹೇಳಿದ್ದು ಹಾಗೆ ನೋಡಿದರೆ ಎಲ್ಲವೂ ಆನಂದದ ಮೂರ್ತರೂಪವಾದುದರಿಂದ 
ಎಲ್ಲವೂ ಸುಂದರ. ಈ ಆನಂದವನ್ನು ಅಕಾಮಹತವಾದ ಪ್ರೀತಿಯ ಕಣ್ಣು ವಸ್ತುವಿನ 
ಸಾಮರಸಾನುಭವದಿಂದ ಗುರುತಿಸಬಲ್ಲದು. ಅಷ್ಟೇ ಅಲ್ಲ ಈ ಸಾಮರಸ್ಕ ಉಂಟಾಗಲು 
ಕಾರಣ ಸೌಂದರ್ಯದ ವಸ್ತು ಮತ್ತು ಅದನ್ನು ಸವಿಯುವ ಚಿತ್ತ ಎರಡೂ ಒಂದೇ ಆನಂದದ 
ಸೃಷ್ಟಿಯಾದುದರಿಂದ. ಆತ್ಮ ಆತ್ಮಗಳ ಮಧುರ ಸಮ್ಮಿಳನದಿಂದ ಕಲೆಗಾರನ ಕಣ್ಣು 
ವಸ್ತುವಿನ ಸೌಂದರ್ಯವನ್ನು ಕಂಡು ಆನಂದವೆಂಬ ತೃತೀಯ ಮೌಲ್ಯವನ್ನು ತೆಗೆಯುತ್ತದೆ. 
ಈಗ ಸೌಂದರ್ಯ ಎಂದರೆ ಏನೆಂಬುದನ್ನು ಹೀಗೆ ಸೂತ್ರರೂಪದಲ್ಲಿ ಹೇಳಬಹುದು: ಆನಂದದ 
ಮೂರ್ತರೂಪವೇ ಸೌಂದರ್ಯ; ಪ್ರೀತಿಯ ಕಣ್ಣು ನಿಸ್ಸಂಗ ಪರಿಭಾವನೆಯಿಂದ ವಸ್ತುವಿನ 
ಸಾಮರಸಾನುಭವದಲ್ಲಿ ಇದನ್ನು ಗುರುತಿಸಬಲ್ಲದು. ಪ್ರೀತಿಯು ಸಾಮರಸ್ಮಾನುಭವದಿಂದ 
ಗುರುತಿಸುವ ಆನಂದದ ಮೂರ್ತರೂಪವೇ ಸೌಂದರ್ಯ 


“ಕವಿ ಪಡೆಯುವ ಈ ಸಾಮರಸ್ವಾನುಭವ ತುರೀಯೋಪಾಂತ ಸ್ಥಿತಿ. ತುರೀಯದಲ್ಲಿ 
ಯೋಗಿಯ ಅನುಭವ. ಅಲ್ಲಿ ವಿಷಯ ಆತ್ಮಗಳ ಸಂಪೂರ್ಣ ಸಾಮರಸ್ಥ ವಿಷಯ, 
ವಿಷಯಸ್ಥಾನದಲ್ಲಿರುವಾಗ ಅದು ಜೀವಾತ್ಮ ವಿಷಯವೇ; ಅದು ಪರಮಾತ್ಮ 
ವಿಷಯವಾದಾಗಲೇ ಆನಂದವಾಗುತ್ತದೆ. ವಸ್ತು - ವಿಷಯ ಸಂಗಮದಿಂದ ಸೌಂದರಾನುಭವ. 
ಅದೊಂದು ರಾಸಾಯನಿಕ ಕ್ರಿಯೆ; ಭೌತಿಕ ಕ್ರಿಯೆಯಲ್ಲ ಈ ಸಂಗಮ ಪರಸರ 
ಗೌರವಜನ್ಯವಾದುದು. ಸೌಂದರೃವೆಂದರೆ ಅಂಹ-ತತ್‌ ಇವೆರಡರ ಸಂಪೂರ್ಣ ಸಮೀಕರಣ. 
ಅದು ಅರ್ಧನಾರೀಶ್ವರನಂತೆ. ಅರ್ಥನಾರೀಶ್ವರನೇ ಸೌಂದರ್ಯದ ಅಧಿದೇವತೆ. ಅಲ್ಲಿ 
ಸಾಮರಸ್ಕಎದೆ; ಆ ದಾಮರಸ್ಕದಲ್ಲಿ ಪುರುಷ ರೂಪವೂ ಸ್ತೀ ರೂಪವೂ ಬೆಸೆದುಕೊಂಡಿವೆ. 
ಅಂತೆಯೇ ವಸ್ತು-ವಿಷಯಗಳ ಈ ಸಾಮರಸ್ಮವೇ ಸೌಂದರ್ಯ... 


ಲೋಕಾನುಭವ ರುದ್ರರಭಸದಿಂದ ಹರಿಯುವ ಗಂಗೆಯಂತೆ. ಅದು ಶಿವಜಟೆಯ 
ದಮನದಿಂದ ಪಾವನವಾಯಿತು; ಸುಂದರವಾಯಿತು; ತನ್ನ ಆವೇಗ ಶಮನವನ್ನು ಪಡೆಯಿತು. 
ಗಂಗೆ ಶಿವಾಂಶದಿಂದ ತಾರಕವಾಯ್ತು. ಹಾಗಲ್ಲದಿದ್ದರೆ ಅದು ಆವೇಗ ಹಧಾನವಾಗುತ್ತಿತ್ತು 
ಅಂತೆಯೇ ಕವಿಯ ಜಡೆ ಲೋಕಾನುಭವದ ರಭಸವನ್ನು ತಡೆದು ಶಿವಾಂಶವನ್ನು ನೀಡುತ್ತದೆ. 
ಇಲ್ಲದಿದ್ದರೆ ಅದು ಆವೇಗಪ್ರಧಾನವಾಗುತ್ತದೆ. ಹಾಗಾದಾಗ ಅದು ಮನುಷ್ಯ 
ಗಂಧರ್ವಾನಂದಕ್ಕೆ ಏರುವುದಿಲ್ಲ'' 


ಕವಿಯ ರಸಪರಿಭಾವನೆಗೆ ಸಿಕ್ಕಿ ಯಾವ ವಸ್ತುವಾದರೂ ತನ್ನ ಲೌಕಿಕ ಸಂಗವನ್ನು 
ಕಳೆದುಕೊಂಡು ರಸಾನುಭವದ ವಸ್ತುವಾಗುತ್ತದೆ. ಕಲಾಕೃತಿ ಅಥವಾ ರಸಾನುಭವದ 


1. ಶ್ರೀ ಪು.ತಿ.ನ. ಅವರೊಂದಿಗೆ ತಾ.10.2.57 ರಂದು ಈ ವಿಚಾರವಾಗಿ ಚರ್ಚಿಸಿದಾಗ ಅವರಿಂದ 
ಮೂಡಿದ ಅಭಿಪ್ರಾಯವನ್ನು ಹಿಡಿದಿಟ್ಟು ಇಲ್ಲಿ ಬಳಸಿಕೊಳ್ಳಲಾಗಿದೆ. 


ಸೌಂದರ್ಯ ಸಮೀಕ್ಷೆ ೧೯ 


ವಸ್ತುವೇ ಸಹೃದಯನ ಪರಿಭಾವನೆಯ ವಸ್ತು ಕವಿಯ ಸೌಂದರ್ದಾನುಭವದಿಂದ ಸಹೃದಯನ 
ಸೌಂದರ್ಕಾನುಭವದವರೆಗಿನ ಈ ರಸವ್ಕಾಪಾರವನ್ನು ಮೂರು ಘಟ್ಟಗಳಾಗಿ 
ಗುರುತಿಸಬಹುದು: 


1. ಲೋಕವಸುವಿನಲ್ಲಿ ಕವಿ ಪ್ರೀತಿಯಿಂದ ಪಡೆಯುವ ಸಾಮರಸ್ಕದಿಂದ ಕವಿ 
ಗೊದಗುವ ಆನಂದಾನುಭವ. 


2 ಕವಿ ತನಗೊದಗಿದ ಆನಂದಾನುಭವಗಳನ್ನು ಕುರಿತು ಹರಿಭಾವಿಸಿದಾಗ, 
ಅನುಭವದ ಪುನರನುಭವದಲ್ಲಿ ಅಭಿವ್ಯಕ್ತಿ ಕಾರಣವಾದ ಅನುಭವ ಮತ್ತು 
ಅದರ ಫಲವಾದ ಕಲಾಕೃತಿ ನಿರ್ಮಾಣ. 

3. ಕವಿಯ ಅನುಭವದಿಂದ ಮೂಡಿದ ಕಲಾಕೃತಿಯನ್ನೇ ವಸ್ತುವನ್ನಾಗಿಸಿಕೊಂಡು 
ಸಹೃದಯನು ಪಡೆಯುವ ಅನುಭವ. 


ಈ ಮೂರು ವ್ಯಾಹಾರಗಳನ್ನು ನಕ್ಷೆಯಾಗಿ ಹೀಗೆ ತೋರಿಸಬಹುದು. 


ಈ ಮೂರು ವ್ಯಾಹಾರಗಳಲ್ಲೂ ಸೌಂದರ್ಕಾನುಭವ ಒಂದೇ ಎಂಬಂತೆ ತೋರಿದರೂ 
ವಾಸ್ತವವಾಗಿ ಒಂದೇ ಎನ್ನಲಾಗುವುದಿಲ್ಲ ಮೂರನೆಯದಾದ ಸಹೈದಯಾನುಭವದಲ್ಲಂತೂ, 
ಸಹೃದಯನ ಶಕ್ತಿ ಸಂಸ್ಕಾರಗಳಿಗೆ ಅನುಸಾರವಾಗಿ ಕಲಾಕೃತಿಯಿಂದ ಸೌಂದರ್ಯಾನುಭವ 
ಒದಗುತ್ತದೆ. ಸಹೃದಯ ತನ್ನ ಎದುರಿಗೆ ಕವಿ ನಿರ್ಮಿತವಾದ ಕೃತಿಯೊಂದು ಇರುವುದೆಂಬುದರ 
ಅರಿವನ್ನು ಹೊಂದಿರುತ್ತಾನೆ. ತನ್ನ ಮತ್ತು ಕಲಾವಸ್ತುವಿನ ಪ್ರತ್ನೇಕ ಅಸ್ತಿತತ್ವವನ್ನು ಅರಿತೂ 
ಅವರೆಡರ ಅಂತರವನ್ನು ಒಂದು ಬಗೆಯ ತಟಸ್ಥ ತಲ್ಲೀನತೆಯಿಂದ ಮರೆಯುವುದರ 
ಮೂಲಕ ರಸಾನುಭವವನ್ನು ಹಡೆಯುತ್ತಾನೆ. ನಾಟಕ ನೋಡುವ ಪ್ರೇಕ್ಷಕನಿಗೆ ತಾನು 
ನೋಡುವುದು ನಾಟಕವೆಂಬ ಅರಿವಿದ್ದೂ ನಾಟಕ ಕ್ರಿಯೆಯಲ್ಲಿ ಐಕ್ಕಹೊಂದಿದರೆ ತಾನೆ 


೨೦ ಸೌಂದರ್ಯಾನುಭವ 


ರಸಾನುಭವ? ಆದುದರಿಂದ ಸಹೃದಯ ಲೋಕಭಾವದಿಂದ ಅಲಿಪನಾಗಿ, ಕವಿಭಾವದಲ್ಲಿ 
ಲಿಷ್ತನಾಗಿ, ಒಂದು ಬಗೆಯ ಲಿಪ್ತಾಲಿಪ್ತ ಸ್ಥಿತಿಯಲ್ಲಿರುವುದರಿಂದ ಅವನು ರಸಾನುಭವವನ್ನು 
ಪಡೆಯಬಲ್ಲನು. ಕವಿಯ ಕೃತಿ ಸಹೃದಯನಲ್ಲಿ ಈ ಒಂದು ಬಗೆಯ ಸಾಮರಸ್ಮದ 
ಅನುಭವವನ್ನು ಪಡೆದು ಅವನಲ್ಲಿ ಸಮಾನಭಾವನೆಯನ್ನು ಉದ್ದೀಪನಮಾಡುತ್ತದೆ. 
ಇಲ್ಲಿಯೂ ಸಹೃದಯನ ಅನುಭವದಲ್ಲಿ ಕೃತಿಯಲ್ಲಿ ಮೂರ್ತಗೊಂಡ ಕವಿಯ ಅನುಭವವೂ, 
ಸಹೃದಯನಲ್ಲಿರುವ ಅನುಭವ ಸಾಮರ್ಥ್ಯವೂ ಪರಸ್ಪರ ಸಂಗಮಗೊಂಡು ಸಹೃದಯನ 
ಸೌಂದರ್ಯಾನುಭವಕ್ಕೆ ಕಾರಣವಾಗುತ್ತದೆ; ಈ ರಸಾನುಭವ ಸಹೃದಯನ ಸಂಸ್ಕಾರವನ್ನು 
ಅವಲಂಬಿಸಿದೆ. ಶಕುಂತಲೆ ದುಷ್ಕಂತರ ಪ್ರಣಯ ಪ್ರಸಂಗ ಶೃಂಗಾರರಸೋದ್ದೀಪನ 
ಕಾರಿಯಾದರೂ, ಅದರಿಂದ ನಾಟಕ ನೋಡುತ್ತ ಕುಳಿತವರೆಲ್ಲರಲ್ಲೂ ಶೃಂಗಾರರಸವೇ 
ಅನುಭವಕ್ಕೆ ಬರುತ್ತದೆಂದು ಹೇಳಲಾಗುವುದಿಲ್ಲ ಅನೇಕರಿಗೆ ಲೋಕರತಿಯೇ ಅನುಭವಕ್ಕೆ 
ಬರಬಹುದು. ಮತ್ತೆ ಕೆಲವರಿಗೆ ಶೇ. ೫೦ ರತಿ, ಶೇ. ೫೦ ಶೃಂಗಾರವೂ, ಇನ್ನು ಕೆಲವರಿಗೆ ಶೇ. 
೧೦ ರತಿಯೂ ಶೇ. ೯೦ ಶೃಂಗಾರವೂ ಅನುಭವಕ್ಕೆ ಬರಬಹುದು. ಉಳಿದ ಭಾವಗಳನ್ನು 
ಕುರಿತೂ ಈ ಮಾತನ್ನು ಹೇಳಬಹುದು. (ಇದನ್ನು ಚಿತ್ರರೂಪವಾಗಿ ಮುಂದೆ ತೋರಿಸಿದೆ) 


“ಈ ನಕ್ಷೆ ಭಾವ ಮತ್ತು ರಸಗಳಿಗಿರುವ ಸಂಬಂಧವನ್ನು ಹಾಗೂ ಅವು ಹೇಗೆ 
ವೃದ್ಧಿ ಹೊಂದುತ್ತವೆ ಎನ್ನುವುದನ್ನು ಸೂಚಿಸುತ್ತದೆ. ಮೇಲಿನ ಅರ್ಥ ವರ್ತುಲ ರಸಪ್ರಪಂಚ; 


ಸೌಂದರ್ಯ ಸಮೀಕ್ಷೆ ೨೧ 


ಅದರ ಉತ್ತರಧ್ರುವ ಕೇವಲ ರಸಲೋಕ. ಅದು ನಿರಾಕಾರ; ಅವಿವಿಧ. ಅದು ಯೋಗಿ ಸಿದ್ಧರ 
ಅನುಭವ ಕ್ಷೇತ್ರ. ಕವಿಯ ಅನುಭವ ಆ ತುರೀಯದಿಂದ ಕೆಳಗಿನದು. ಆದರೆ ಅದರ 
ಉದ್ದೇಶ ಅದನ್ನು ಮುಟ್ಟುವುದು- ಮಹಾ ಕವಿಗಳ ದೃಷ್ಟಿಯಲ್ಲಿ ಕೆಳಗಿನ ಅರ್ಧವರ್ತುಲ 
ಮಾನವ ಭಾವಲೋಕ. ಅದರ ದಕ್ಷಿಣಧ್ರುವ ಕೇವಲ ಭಾವಲೋಕ; ಅದು ನಿರಾಕಾರ, 
ಅವಿವಿಧ. ಕೆಳಗಿನ ಅರ್ಧವರ್ತುಲ ಪ್ರಾಣಮಯ, ಮೇಲಿನ ಅರ್ಧವರ್ತುಲ ಮನೋಮಯ. 
ಲೋಕಭಾವಗಳೆಲ್ಲ ಈ ಪ್ರಾಣಮಯ ವ್ಯಾಹಾರದ ತರಂಗಗಳು. ಅಹಂಕಾರಾದಿಗಳಿಂದ 
ಲೌಕಿಕ ಬಯಕೆಗಳಿಂದ ತುಡಿಯುವ ಸ್ವಭಾವ ಇವುಗಳದು. A-ಔB ಎನ್ನುವ ರೇಖೆ ಕವಿಯ 
ಅನುಭವವನ್ನು ಸೂಚಿಸುತ್ತದೆ. ಲೋಕ ಭಾವಗಳೆಲ್ಲ ಕವಿಯ ನಿರ್ಲಿಪ್ತ ಪರಿಭಾವನೆಗೆ 
ಸಂದು ತಮ್ಮ ಲೌಕಿಕತ್ವವನ್ನು ಕಳೆದುಕೊಂಡು ರಸವಾಗುತ್ತವೆ. ಎಂದರೆ ಭಾವ ರಸತ್ವಕ್ಕೆ 
ಏರುತ್ತದೆ. ಭಾವ ರಸತ್ವಕ್ಕೆ ಏರುವುದು ಎಂದರೆ ಪ್ರಾಣಮಯ ಮನೋಮಯಕ್ಕೇರುವುದು 
ಎಂದು ಅರ್ಥ. ಮನೋಮಯದಲ್ಲಿ ಪ್ರಾಣಮಯದ ಭಾವತ್ವ ವಿನಷ್ಟವಾಗುವುದಿಲ್ಲ 
ಅದು ತನ್ನ ಅಲ್ಪತ್ವದಿಂದ ಪಾರಾಗಿ ವಿಸ್ತಾರವಾಗುತ್ತದೆ. ವಿಸ್ತಾರವಾದಷ್ಟೂ ರಸತ್ವಕ್ಕೆ 
ಏರುತ್ತದೆ. ಇದನ್ನೇ ಚಿತ್ರದಲ್ಲಿ ತೋರಿಸಿದೆ. ಕೆಳಗಿನ ಭಾವಲೋಕದಿಂದ ರೇಖಾಂಶಗಳಂತೆ 
ರತಿ ಹಾಸ ಶೋಕಾದಿ ಸ್ವಾಯಿಭಾವಗಳು ಹೊರಡುತ್ತವೆ. ಅವುಗಳ ಮೇಲೆ ಅಕ್ಷಾಂಶಗಳಂತೆ 
ಗುರುತುಮಾಡಿರುವ ರೇಖೆಗಳು ಆಯಾ ಭಾವಗಳ 'ಡಿಗಿ'ಯನ್ನು ಸೂಚಿಸುತ್ತವೆ. ಈ 
ಸ್ಥಾಯಿ ಭಾವಗಳು ಎಲ್ಲವೂ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಸಮಾನ ಎಂದಲ್ಲ ಎಂದರೆ 
ಭಾವಲೋಕವು ಸಮತಲ ಪ್ರಾಂತವಲ್ಹ ಅದೊಂದು ಶ್ರೇಣಿ. ಈ ಭಾವಗಳು ಕವಿ 
ಅನುಭವದ ರೇಖೆಯನ್ನು ಮುಟ್ಟಿದೊಡನೆಯೇ ರಸತ್ವಕ್ಕೆ ತಿರುಗುತ್ತವೆ. ಹಾಗೆ ತಿರುಗಿ 
ಕೇವಲ ಆ ರಸದತ್ತ ಹೋಗುತ್ತವೆ. Aಸಿ-B ರೇಖೆಯ ಒಂದು ಮುಖ ಭಾವ; ಮತ್ತೊಂದು 
ಮುಖ ರಸ. ರತಿರೇಖೆ ಸಿ-ಔB ರೇಖೆಯನ್ನು ಮುಟ್ಟ ಪರಿವರ್ತಿತವಾಗಿ ರಸಲೋಕದಲ್ಲಿ 
ಶೃಂಗಾರವಾಗಿ ಬೆಳೆದು ಕೇವಲ (ಶೃಂಗಾರ ಎಂದರೆ ಇಲ್ಲಿ ಕೇವಲ ರಸ್ರಿ ರಸದಲ್ಲಿ 
ಪರ್ಯವಸಾನವಾಗುತ್ತದೆ. ಅಂತೆಯೇ ಉಳಿದ ಭಾವಗಳೂ. ಈ ಭಾವಗಳನ್ನು ರಸವನ್ನಾಗಿ 
ಮಾಡುವುದು ಕವಿಯ ಸಾಮರ್ಥ್ಯವನ್ನು ಅವಲಂಬಿಸಿರುವಂತೆಯೇ, ಈ ರಸಲೋಕದಲ್ಲಿ 
ಸೌಂದರ್ಯಾನುಭವವನ್ನು ಹಡೆಯುವ ಸಾಮರ್ಥ್ಯವು ಸಹೃದಯನ ಶಕ್ತಿ ಸಂಸ್ಕಾರಗಳನ್ನು 
ಅವಲಂಬಿನಸಿದೆ.''' 


ಈ ಕಲಾಲೋಕ ಭವದಿಂದ ಬೇರೆಯಾದದ್ದು ಭವದ ಆವೇಗವನ್ನು ಶಮನಗೊಳಿಸಿ 
ರಸದ ನಿಲುವಿಗೆ ಏರಿಸಿದ್ದು ಈ ಕಾರಣದಿಂದ ಕಲಾನುಭವ ಲೋಕಾನುಭವದಿಂದ 
ಅನ್ಯವಾದುದು ಮತ್ತು ವಿಶಿಷ್ಟವಾದದ್ದು ಆದುದರಿಂದ ಕಲಾಕೃತಿ, ಲೋಕ ವಸ್ತುಗಳು ಬಹು 
ಜನರ ಭಾಗಕ್ಕೆ ನೀಡದಿದ್ದ ಒಂದು ಅನುಪಮವಾದ ಆನಂದವನ್ನು ನೀಡುತ್ತವೆ. ಭಾರತೀಯ 
ಆಲಂಕಾರಿಕರು ಕಲಾಕೃತಿಯ ಆಸ್ಚಾದದಿಂದ ಒದಗುವ ಈ ಅನುಭವವನ್ನು ಲೋಕೋತ್ತರ, 


1. ಶ್ರೀ ಕುವೆಂಪು ಅವರ ಎಂ.ಎ. ತರಗತಿಯ ಪಾಠದ ಟಪ್ಪಣಿಯಿಂದ. 


೨೨ ಸೌಂದರ್ಯಾನುಭವ 


ಲೋಕಾತಿಶಯ, ಲೋಕಾತಿಕ್ರಾಂತ ಎಂದು ಕರೆದು ಅದರ ವಿಶಿಷ್ಟತೆಯನ್ನು ಸಾರಿದ್ದಾರೆ. 
ರಸಾನುಭವ ಲೋಕಾತಿಶಯ, ಲೋಕೋತ್ತರ ಎಂದರೆ ಲೋಕದೂರವಾಗಲೀ 
ಲೋಕಭಿನ್ನವಾಗಲೀ ಅಲ್ಲ; ಆದರೆ ಅದು ಲೋಕಾನುಭವದಿಂದ ವಿಶೇಷವಾದುದು ಎಂದು 
ಅರ್ಥ. ಪಾಶ್ನಾತ್ಸರಲ್ಲಿ ಬಹುಮಂದಿ ಇದನ್ನು ಒಪ್ಪಿಕೊಂಡರೂ, ಲೋಕದ ವಸ್ತುವಿನಿಂದ 
ನಾವು ಪಡೆಯುವ ಅನುಭವಕ್ಕೂ ಕಲಾಕೃತಿಯಿಂದ ಪಡೆಯುವ ಅನುಭವಕ್ಕೂ ಅಷ್ಟೇನೂ 
ವೃತ್ಕಾಸವಿಲ್ಲವೆಂದೂ ಈ ಎರಡು ರೀತಿಯ ಸುಖಗಳು ಬೇರೆ ಬೇರೆ ಎನ್ನಲು ಮನಸ್‌ 
ಶಾಸ್ತ್ರದ ಆಧಾರವಿಲ್ಲವಂದೂ ಹಲವರು ವಾದಿಸುತ್ತಾರೆ. ಕಾಲಿಂಗ್‌ವುಡ್‌ ಎಂಬ 
ವಿದ್ವಾಂಸನು "ನಾವು ಪ್ರಕೃತಿಯಲ್ಲಿ ಸಾಮಾನವಾಗಿ ಎಷ್ಟೋ ವಸ್ತುಗಳನ್ನು 
ಸಂಂದರವೆನನ್ನತ್ತೇವಾದರೂ, ಹಾಗೆನ್ನೆಲು ಕಾರಣವಾದ ಅನುಭವಕ್ಕೂ, 
ಸೌಂದರ್ಯಾನುಭವಕ್ಕೂ ಏನೇನೂ ಸಂಬಂಧವಿಲ್ಲ”' "ಎಂದು ಅಭಿಪ್ರಾಯಶಡುತಾನೆ." 
ಐ.ಎ. ರಿಚರ್ಡ್ಸ್‌ ಅವರು 'ಸೌಂದರ್ಯಾನುಭವ' ಎಂಬ ಪ್ರತ್ಯೇಕವಾದ ಸ್ಥಿತಿ ಇಲ್ಲ 
ಎನ್ನುವುದನ್ನು ಪ್ರತಿಪಾದಿಸುತ್ತಾ ನಾವು ಯಾವುದನ್ನು ಸೌಂದರ್ಯಾನುಭವ ಎನ್ನುತ್ತೇವೊ 
ಅದಕ್ಕೂ ಲೋಕದ ಇನ್ನೂ ಹಲವಾರು ಅನುಭವಗಳಿಗೂ ಹೆಚ್ಚು ವೃತ್ಕಾಸವೇನೂ ಇಲ್ಲ 
ಸಾಮಾನ್ಕ ಅನುಭವಗಳನ್ನೆ ಒಂದು ರೀತಿಯ ಸುಸಂಸ್ಕೃತ ಬಂಧದಲ್ಲಿ ಕಲೆಯಲ್ಲಿ 
ಕಾಣುತ್ತೇವೆಯೇ ಹೊರತು ಕಲಾ ಅನುಭವ ಲೋಕಾನುಭವದಿಂದ ಹೊಸತೂ ಅಲ್ಲ: 
ಭಿನ್ನವೂ ಅಲ್ಲ ಒಂದು ಚಿತ್ರವನ್ನು ನೋಡುವಾಗ, ಒಂದು ಕಾವ್ಯವನ್ನು ಓದುವಾಗ ಅಥವಾ 
ಕೇಳುವಾಗ ಆಗುವ ಅನುಭವ, ಚಿತ್ರಶಾಲೆಯ ದಾರಿಯಲ್ಲಿ ಮತ್ತೇನನ್ನೋ ಮಾಡುವಾಗ, 
ಅಥವಾ ಉಡುಪು ಹಾಕಿಕೊಳ್ಳುವಾಗ ಆಗುವ ಅನುಭವದಿಂದ ಬೇರೆಯಾದುದೇನೂ ಅಲ್ಲ 
ಒಂದು ಅನುಭವ ಮತ್ತೊಂದಕ್ಕಿಂತ ಜಟಲವಾಗಿರಬಹುದು. ಆದರೆ ನಮ್ಮ ಮಾನಸಿಕ ಕ್ರಿಯೆ 
ಮಾತ್ರ ಪ್ರಧಾನವಾಗಿ ಬೇರೆಯಾದದ್ದೇನೂ ಅಲ್ಲ: - ಎಂದು ವಾದಿಸುತ್ತಾರೆ. 


ಮನಸ್‌ಶಾಸ್ತದ ಪ್ರಯೋಗ ಪರೀಕ್ಷೆಗಳಿಂದ ನಿರ್ದಿಷ್ಟವಾಗಿ ಇತೃರ್ಥವಾಗಬೇಕಾಗಿರುವ 
ಈ ತರ್ಕವನ್ನು ಬದಿಗಿರಿಸಿ ನಮ್ಮ ನಮ್ಮ ಅನುಭವವನ್ನೆ ಒಳಹೊಕ್ಕು ನೋಡಿದರೆ ಕಲಾ 
ಅನುಭವ ವಾಸ್ತವವಾಗಿಯೂ ಲೋಕಾನುಭವದಿಂದ ಒಂದು ರೀತಿಯಲ್ಲಿ ಅನ್ಯವಾದುದೂ 
ವಿಶಿಷ್ಟವಾದುದೂ ಎನ್ನುವುದು ನಿರ್ವಿವಾದ. ಲೋಕದ ಉಳಿದ ವ್ಯಾಹಾರಗಳಲ್ಲೂ 
ನಮ್ಮಲ್ಲಿ ಕಿಂಚಿತ್ತು ಸೌಂದರ್ಯಾನುಭವದೃಷ್ಟಿ ನಾವು ಗಮನಿಸುವ ವಸ್ತುಗಳ ಬಗ್ಗೆ 
ಪ್ರವರ್ತಿಸುವುದಾದರೂ, ಅದು ಕಲಾ ಅನುಭವದಲ್ಲಿ ತೀವ್ರವಾಗಿ, ಬಹುಮಟ್ಟಿಗೆ ಶುದ್ಧವಾಗಿ 
ಅನುಭವಕ್ಕೆ ಬರುತ್ತದೆ. ಹಾಗೆಂದ ಮಾತ್ರಕ್ಕೆ ಲೋಕದ ಉಳಿದೆಲ್ಲ ಸಂದರ್ಭಗಳ ಅನುಭವವೂ 
ಕಲಾ ಅನುಭವವೂ ಒಂದೇ ಎನ್ನಲಾಗುವುದಿಲ್ಲ ರಿಚರ್ಡ್ಸ್‌ ಹೇಳುವಂತೆ ಈ 


1. Colling Wood: Principles of Art. ೧.40 

* ಪ್ರಕೃತಿವ್ಠಾಪಾರ ಮತ್ತು ಸೌಂದರ್ಯ ಇವುಗಳ ಅನುಭವದಲ್ಲಿ ಇದು ಸರಿಯಾಗಬಹುದು - ಕೆಲವು 
ಚೇತನಗಳಿಗೆ ಅನ್ವಯಿಸಿದರೆ ಮಾತ್ರ 

2 |.ಗಿ. Richards: Principles of Literary Criticism : P. 16. 


ಸೌಂದರ್ಯ ಸಮೀಕ್ಷೆ ೨೩ 


ಎರಡು ಅನುಭವಗಳಿಗೂ ವೃತ್ಕಾಸವಿಲ್ಲದೆ ಹೋಗುವುದು, ಎಲ್ಲವನ್ನೂ 
ಸೌಂದರ್ಯಾನುಭವವನ್ನಾಗಿಯೇ ಅನುಭವಿಸುವ ರಸಸಿದ್ಧರಿಗೆ ಮಾತ್ರ! ಆದರೆ ಎಲ್ಲರೂ 
ರಸಸಿದ್ದರಲ್ಲವಲ್ಲ! ಇದರ ಮೇಲೆ ಸೌಂದರ್ಯಾನುಭವದಿಂದಾಗುವ ಸುಖ ಲೋಕದಲ್ಲಿ 
ಎಲ್ಲರೂ ಎಲ್ಲ ವಸ್ತುಗಳಿಗೂ ದೈಹಿಕ ಮಟ್ಟದಲ್ಲಿ ತೋರುವ ಕೇವಲ ಪತಿಕ್ರಿಯೆಗಳಿಂದಾಗುವ 
ಸಂವೇದನೆಗಳಿಂದ ಬೇರೆಯಾದುದು. ಸೌಂದರ್ಯಾನುಭವದ ಸ್ವರೂಪವನ್ನು ಕುರಿತು 
ಸುಪ್ರಸಿದ್ಧ ಮನೋವಿಜ್ಞಾನಿ ಸಿ.ಜೆ. ಯೂಂಗ್‌ ಹೇಳುವ ಈ ಮಾತುಗಳು ಗಮನಾರ್ಹವಾಗಿವೆ; 
“ಒಂದು ಪಚೋದನೆಗೆ ಪ್ರತಿಕ್ರಿಯೆಯನ್ನು ತೋರುವ ದೈಹಿಕ ಕ್ರಿಯೆಯನ್ನು ಕಾರ್ಯಕಾರಣ 
ಸಂಬಂಧದಿಂದ ವಿವರಿಸಬಹುದು. ಆದರೆ ಕಲಾ ಅನುಭವ ತದ್ದಿರುದ್ಧವಾದುದರಿಂದ ಅದು 
ವಿಚಾರಕ್ಕೆ ಅತೀತವಾದುದು. ನಾವು ಅದರ ಕಾರ್ಯವನ್ನು ವಿವರಿಸಬಹುದೇ ಹೊರತು 
ಅದರ ಸ್ವರೂಪವನ್ನಲ್ಲ ಅದನ್ನು ಮಸುಕು ಮಸುಕಾಗಿ ಗುರುತಿಸಬಹುದೇ ಹೊರತು 
1. 


ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಿಲ್ಲ 


ಇಲ್ಲ 


| C.J.Jung : Modern man in search of a Soul P. 177. 


ಚತುರ್ಮುಖ ಸೌಂದರ್ಯ 


ಕಣ್ಣಿನ ಮುಂದೆ ನಿಂದು ಪಾತ್ರವಾಡುವ ನೋಟಗಳು ಅಸಂಖ್ಯ ಅದರ ಪರಿಣಾಮವಾಗಿ 
ಈ ಹೃದಯವೇದಿಕೆಯಲ್ಲಿ ಬಂದು ನರ್ತಿಸುವ ಭಾವಗಳು ಅಸಂಖ್ಯ ಈ ಭಾವಗಳ ಲಾಸ್ಕ 
ತಾಂಡವಗಳ ಬಹುಬಗೆಯ ಮುದ್ರೆಯನ್ನು ತಳೆದ ಈ ಹೃದಯ ಕಲ್ಲಿನಲ್ಲಿ ವರ್ಣದಲ್ಲಿ 
ನಾದದಲ್ಲಿ ವಿವಿಧ ಅಂಗಭಂಗಿಗಳಲ್ಲಿ ಮಾತುಕತೆಗಳಲ್ಲಿ ಲಿಪಿಗಳಲ್ಲಿ ಕಡೆಗೆ ಸಂಜೆಗಳಲ್ಲಿ 
- ಇನ್ನೂ ಸಾಧ್ಯವಾಗಬಹುದಾದ ನಾನಾ ವಿಧಾನಗಳಲ್ಲಿ ಸಮಾನ ಹೃದಯವೊಂದಕ್ಕೆ ತನ್ನ 
ಭಾವಪ್ರವಾಹವನ್ನು ಹರಿಯಿಸಲು ನಿರ್ಮಿಸಿಕೊಳ್ಳುವ ಪಾತ್ರನಿರ್ಮಾಣ ಪಕಾರಗಳೂ ಅಸಂಖ್ಯ 


ವ್ಯಕ್ತಿಯ ಸೌಂದರ್ಯಾನುಭವದ ಪರಿಗಳನ್ನು ಗುರುತಿಸಲು ಈ ಕಲಾ ಪಾತ್ರಗಳೇ 
ಮಾಧ್ಯಮ. ಕಲಾಕೃತಿಯೊಂದನ್ನು ನೋಡಿ ನಾವು, ಕವಿ ಸೌಂದರ್ಯಾನುಭವದಲ್ಲಿ 
ಏರಿರುವ ಮಜಲುಗಳನ್ನು ಗುರುತಿಸುತ್ತೇವೆ. ಶ್ರೀ ಅರವಿಂದರು ಒಂದೆಡೆ, ಕಲಾ ಕೃತಿಗಳಲ್ಲಿ 
ನಾವು ಗುರುತಿಸಬಹುದಾದ ಸೌಂದರ್ಯಾನುಭವದ ಪೆರಿಗಳು ನಾಲ್ಕು ಎಂದು ಸೂಚಿಸಿದ್ದಾರೆ. 
ಅವುಗಳನ್ನು ಇಂದ್ರಿಯ ಸೌಂದರ್ಯ (Sensuous Beauty), ಕಲ್ಪನಾಸೌಂದರ್ಯ 
(Imaginative Beauty), ಚಿತ್ತದ ಸೌಂದರ್ಯ ಅಥವಾ ತಾತ್ವಿಕ (11010000೩1 Beauty) 
ಸೌಂದರ್ಯ ಮತ್ತು ಆತ್ಮದ ಸೌಂದರ್ಯ (160೩! Beauty) ಎಂದು ಕರೆದಿದ್ದಾರೆ." ಇವು 
ಒಂದಾದಮೇಲೊಂದರಂತೆ ಅನುಭವಕ್ಕೆ ಬರುವುವೆಂದಾಗಲೀ, ಈ ನಾಲ್ಕೂ ಬೇರೆ ಬೇರೆ 
ಇರುತ್ತವೆ ಎಂದಾಗಲಿ ಅರ್ಥವಲ್ಲ ಸೌಂದರ್ಯಬ್ರಹ್ಮನ ಚತುರ್ಮುಖಗಳು ಇವು. 
ಇವುಗಳಲ್ಲಿ ಹಲವರು ಎರಡು ಮುಖಗಳನ್ನು ಕಂಡಿದ್ದಾರೆ, ಹಲವರು ಮೂರನ್ನು 
ಕಂಡಿದ್ದಾರೆ, ಎಲ್ಲೊ ಕೆಲವರು ನಾಲ್ಕನ್ನೂ ಕಂಡಿದ್ದಾರೆ. 


ಪಂಚೇಂದ್ರಿಯಗಳ ಮೂಲಕ ಅನುಭವಕ್ಕೆ ಬರುವ ಈ ಇಂದ್ರಿಯ ಸೌಂದರ್ಯ, 
ಕೇವಲ ಆ ಐಂದ್ರಿಯ ಸುಖಾನುಭವದಲ್ಲೇ ನಮ್ಮನ್ನು ನಿಲ್ಲಿಸಿದರೆ ಆ ಘಟ್ಟವನ್ನು ಇಂದ್ರಿಯ 


I. Sri Arobindo : Future Poerty : P. 185. 


ಶ್ರೀ ಅರವಿಂದರು ಕೀಟ್ಸ್‌ ಕವಿಯ ಬಗೆಗೆ ಬರೆಯುತ್ತಾ "ಸಯಡ he saw her in three of her 
four forms, Sensuous Beauty, Imaginative Beauty, Intellectual Beauty and 
Ideal Beauty" ಎಂದು ಹೆಸರಿಸುವುದರ ಹೊರತು ಅವುಗಳನ್ನು ಕುರಿತ ವಿವರಣೆಯೇನೂ ಇಲ್ಲ. 


ಸೌಂದರ್ಯ ಸಮೀಕ್ಷೆ ೨೫ 


ಸೌಂದರ್ಯ ಎಂದು ಕರೆಯಬಹುದು. ಸೌಂದರ್ಯದ ಪ್ರವೇಶ ಇಂದ್ರಿಯದ ಬಾಗಿಲಿನ 
ಮೂಲಕವೇ ಎಂಬುದು ನಿಜವಾದರೂ ಸೌಂದರ್ಯ ಮೊದಲು ಪಂಚೇಂದ್ರಿಯಗಳನ್ನು 
ರಮಿಸುವುದರ ಮೂಲಕ ಮನಸ್ಸನ್ನು ಸೆರೆ ಹಿಡಿಯುತ್ತದೆ. ಹೂವುಗಳ ರಂಗು, ಕಂಪು; 
ಗಿಡಮರಗಳ ವರ್ಣವಿನ್ಮಾಸ, ಬಳುಕು; ಗುಡ್ಡ ಬೆಟ್ಟಗಳ ರೇಖಾವಿನ್ಮಾಸೆ, ರೂಕ್ಸತೆ; 


ತಂಗಾಳಿಯ ತಂಪು, ನೆಳಲು ಬೆಳಕುಗಳ ಆಟ-ಹೀಗೆ ಪ್ರಕೃತಿಲೋಕದಲ್ಲಾಗಲೀ 
ಮಾನವಲೋಕದಲ್ಲಾಗಲೀ ವಸ್ತುಗಳು ಹಾಗೂ ಘಟನೆಗಳು ನಮ್ಮ ಇಂದ್ರಿಯಗಳ ಮೇಲೆ 
ಒಂದು ಬಗೆಯ ಪರಿಣಾಮವನ್ನುಂಟು ಮಾಡುತ್ತವೆ. ಆಯಾ ವಸ್ತುಗಳನ್ನು ಘಟನೆಗಳನ್ನು 
ಕಂಡು ನಮ್ಮಲ್ಲಿ ಒಂದು ಬಗೆಯ ಆಹ್ಲಾದವೋ ವಿಷಾದವೋ ಉಂಟಾಗಬಹುದು ನಮ್ಮ 
ಅಂದಿನ ಮುನಸ್ಥಿತಿಯನ್ನವಲಂಬಿಸಿ. ಚೆಲುಮ್ರ ಪ್ರಕೃತಿ ಪಾತ್ರಮಾಗಿಯೋ 
ಮಾನವಪಾತ್ರವಾಗಿಯೋ ಮೊದಲು ಕಣ್ಣಿನ ಮುಂದೆ ಸುಳಿದು ಸೆಳೆಯುತ್ತದೆ- 

ಬಣ್ಣ ಬಣ್ಣದ ಹಕ್ಕಿ ಹೊನ್ನರನ್ನದ ಮೋಡ 

ನುಣ್ಣನೆಯ ಕಂಪು ಹೂ ತಣ್ಣನೆಯ ತಂಪುದೊರೆ 

ಕಣ್ಣ ಮುಂದೆನ್ನ ತಾಳತಂತಿಯನರಿಯ 

ದಂಥ ಸಂತೆಯನು ನೆರಸಿ 

ಕಣ್ಣಕಟ್ಟಲು ಬಯಸುವುವು ಬಣ್ಣದಾಟದಲಿ' 


ಗೆ ಬ್ಲೇಂದ್ರೆ : ಗರಿ : ಪು. 11 


ಕ್ಷಿ ಚತುರ್ಮುಖ ಸೌಂದರ್ಯ 


ಮೊದಲು ಅನ್ನಿಸುತ್ತದೆ, ಕಣ್ಣ ಮುಂದೆ ನೆರೆದ ಈ ಬಣ್ಣದಾಟದ ಸಂತೆಗೆ ತಾಳ ತಂತಿ 
ಯಾವುದೂ ಇಲ್ಲವೇ - ಎಂದು. ಮೊದಮೊದಲು ತಾನು ಬೇರೆ ಅದು ಬೇರೆ, ಈ ಎಲ್ಲವೂ 
ತನ್ನನ್ನು ಹೇಗೋ ಏನೊ ಶೀಗೆ ಸೆಳೆಯಲು ಬಯಸುತ್ತವೆ - ಎನ್ನಿಸುತ್ತದೆ. ಆದರೆ ಈ 
ದ್ವಂದ್ವ ಎಲ್ಲಿಯವರೆಗೆ?- 


ನನ್ನ ನೆತ್ತರು ಅವರ ತಾಳ ಮೇಳವ ಕೂಡಿ 
ಭಿನ್ನ ಆಟದ ಮರವೆ ಮನಸಿಗಾಗುವವರೆಗೆ' 


ಸರಿ, ಆಮೇಲೆ ? ಚೆಲುವನ್ನು ಕಂಡು ಒಲಿಯುವ ಅಂತರಂಗದ ಕಣ್ಣು ಒಮ್ಮೆ 
ತೆರೆಯಿತೆಂದಮೇಲೆ, ಸೌಂದರ್ಯದ ತೃಷೆಯುರಿ ಕೆರಳಿತೆಂದಮೇಲೆ ಆ ಮಾತೇ ಬೇರೆ. ಕವಿ 
ಹೊರಡುತ್ತಾನೆ ಸೌಂದರ್ಯದ ಬೇಟೆಗೆ !- 


ಸ್ವರ್ಗವನು ಬೇಟೆಯಾಡಲು ಹೊರಟೆ ಹೊತ್ತಾರೆ 
ಹಸಿದ ಹೆಬ್ಬುಲಿಯಂತೆ ಸೌಂದರ್ಯ ಧೇನುವಾ 
ಎದೆಯನೆತ್ತರ ಹೀರುವಾತುರದಿ, ಹಸುರಿಡಿದ 
ಮಲೆಯ ಕಣಿವೆಯ ಹೊದರು ಹುಲ್ಲಿನ ಬಯಲಿನಲ್ಲಿ 


ಅಂತಹ ದಾಹ ಅದು ! ಹಸಿದ ಹೆಬ್ಬುಲಿಗೆ ಹಸುವಿನ ಎದೆಯ ಬಿಸಿನೆತ್ತರಿನ ಬಗ್ಗೆ ಎಂತಹ 
ದಾಹವೋ, ಕವಿಗೂ ಸೌಂದರ್ಯದ ಬಗ್ಗೆ ಅಂತಹ ದಾಹ ! ಅದೊಂದು ತೀರದ ಪಿಪಾಸೆ, 
ಹುಚ್ಚು ! ಇಂತಹ ಉನ್ಮಾದದಲ್ಲಿ ಅವನು ಚೆಲುವಿನ ನಾನಾ ಬಗೆಯ ರುಚಿಗಳನ್ನು 
ಗುರುತಿಸುತ್ತಾನೆ. ಲೋಕದ ಮಂದಿಗೆ ತೀರಾ ಸಾಧಾರಣವೆಂಬಂತೆ ತೋರುವ ದಿನಬಳಕೆಯ 
ಮನೆಯಂಗಳದಲ್ಲೂ ಕವಿ ಚೆಲುವನ್ನು ಕಂಡು ನಲವನ್ನು ಹಡೆಯುತ್ತಾನೆ. ಲೋಕದ 
ಚೆಲುವಿನ ವಸ್ತುಗಳು ತನ್ನ ಮನವನ್ನು ಮುಟ್ಟುವ ಮತ್ತು ತಟ್ಟುವ ಹರಿಗಳನ್ನು ಕವಿ ಶೀಗೆ 
ಗುರುತಿಸುತ್ತಾನೆ : 


ಮೈ ಮುಟ್ಟಿ ಮನಮುಟ್ಟಬರುವೆ, ರೂಪವ ನೋಡೆ 
ನೀ ಮೂಡಿ ಬುದ್ದಿಯೊಳು ನಡುವೆ, ರಸವನು ಸವಿಯೆ 
ಧೀ ಮೂಢತೆಯನೊಡೆದು ನಿಲ್ಲಿಸುವೆ ಚಿತ್ರವನು 
ಚಿತ್ರಿಸಿದ ಬೊಂಬೆಯಂತೆ! 


ಲೋಕದ ವಸ್ತು ಹೀಗೆ ಕವಿಯ ರಸಾನುಭವದ ವಸ್ತುವಾಗುತ್ತಲೇ ಸೌಂದರ್ಯದಲ್ಲಿ 
ಅವನನ್ನು ಮೈಮರೆಸುತ್ತದೆ. ಇಂದ್ರಿಯಗಳ ಮೂಲಕ ಚಿತ್ತವನ್ನು ಸೆರೆಗೊಂಡು ಅವನಲ್ಲಿ 


| ಬೇಂದ್ರೆ : ಗರಿ. ಪು. 11 
3 ಕುವೆಂಪು. ಪಕ್ಷಿಕಾಶಿ. ಪು. 67 
£* ಬೇಂದ್ರೆ : ಗರಿ ಪು. 9. 


ಸೌಂದರ್ಯ ಸಮೀಕ್ಷೆ ೨೭ 


ಒಂದು ಬಗೆಯ ಹಿಗ್ಗಿನ ಅಥವಾ ಕುಗ್ಗಿನ ಭಾವನೆಗಳನ್ನೇಳಿಸುವ ಇಂದ್ರಿಯ ಸೌಂದರ್ಯ ಅವನ 
ಕವಿತೆಯ ಮೊದಲ ಮೆಟ್ಟಲಾಗುತ್ತದೆ. ಹೆಚ್ಚು ಕಡಿಮೆ ಕವಿಯ ಅನುಭವ ಮೊದಲಾಗುವುದು 
ಈ ಇಂದ್ರಿಯ ಸೌಂದರ್ಯದಿಂದಲೇ. ಗೌರಿಹುಣ್ಣಿಮೆಯ ಕಾಲದಲ್ಲಿ ಕವಿಕಂಡ ಇಂದ್ರಿಯ 
ಸೌಂದರ್ಯಾನುಭವ - 


ಉಗುರು ಬೆಚ್ಚಗೆ ಬಿದ್ದ ಬಿಸಿಲು ಗಾಳಿಗೆ ನಲುಗೆ 
ಚಳಿಯ ಮಂಚೂಣಿ ಎಂದೆನಿಸುತಿಹುದು 
ಸೊಂಪುಳ್ಳ ಸೇವಂತಿಗೆಗಂಪು, ಹೇರಲಗಂಪು 
ಬಂತು ಬಿಡದಿರಲು ಮುಂಜಾವ ಜೊಂಪು' 


ಎಂಬ ಮಾತಿನಲ್ಲಿ ಹಸುರು ಹುಲ್ಲಿನಲ್ಲಿ ವಿಷ್ಣು ಕ್ರಾಂತಿಯ ಹೂವನ್ನು ಕಂಡು - 


ಇದೆಕೋ ದಾರಿಯ ಬದಿಯಲಿ ಹುಲ್ಲಲಿ 
ವಿಷ್ಣು ಕ್ರಾಂತಿಯ ಪರಿಮಿತ ನೀಲ” 


ಎಂದು ವಿಷ್ಣುಕ್ರಾಂತಿಯ ಪರಿಮಿತ ನೀಲಕ್ಕೆ ಕಣ್ಣುಸೋತ ಪರಿಯನ್ನು ಬಣ್ಣಿಸುವಲ್ಲಿ 


ತೆನೆಯ ಕಂಪುಗಾಳಿ ಬೀಸಿ ಬರುತಲಿರುವುದು 
ಗದ್ದೆಗಳಲಿ ಪೈರು ತಲೆಯ ತೂಗುತಿರುವುದು 
ಗಿರಿಜೆ ಬಾರೆ ವನಗಳಲ್ಲಿ ತಿರುಗಿ ನಲಿಯುವ 
ಒಲಿದ ಎದೆಯ ಮುದ್ದಿಸುತ್ತ ಮತ್ತೆ ಒಲಿಯುವ " 


ಎಂದು ತನ್ನ ಕೆಳೆದಿಯನ್ನು ಚೆಲುವಿನಾಸ್ಟಾದನೆಗೆ ಆಹ್ಹಾನಿಸುವಲ್ಲಿ ಹೂ ತುಂಬಿದ ಮಾವಿನ 
ಮರಗಳನ್ನು ಕಂಡು ಅವು ಮನಸ್ಸಿನ ಮೇಲೆ ಮಾಡಿದ ಆಹ್ಲಾದರೂಪವಾದ ಸುಖಾನುಭವಕ್ಕಾಗಿ 
ಅವುಗಳನ್ನು ಪ್ರಶಂಸಿಸುತ್ತಾ - 


ತಳಿರೊಳ್‌ ನೀನೆ ಬೆಡಂಗನಯ್‌, ನನೆಗಳೊಳ್‌ ನೀಂ ನೀರನೈ, 
ಪುಷ್ಪ ಸಂಕುಳದೊಳ್‌ ನೀನೆ ವಳಾಸಿಯೈ, ಮಿಡಿಗಳೊಳ್‌ 
ನೀಂ ಚೆಲ್ಹನೈ, ಪಣ್ತಪಣಿಳಿನೋವೋ ಪೆರತೇನೋ 

ನೀನೆ ಭುವನಕ್ಕಾರಾಧ್ಯನೈ ಭೃಂಗಕೋಕಿಳ ಕೀರಪ್ರಿಯ 
ಚೂತರಾಜ, ತರುಗಳ್‌ ನಿನ್ನಂತೆ ಚೆನ್ನಂಗಳೇ"* 


ಬೇಂದ್ರೆ : ಸಖೀಗಿತ. ಪು. 12-13 
ಶ್ರೀನಿವಾಸ : ಚೆಲುವು. ಪು. 5 
ಕುವೆಂಪು : ಕೊಳಲು. ಪು. 85 
ಪಂಪ : ಆದಿಪುರಾಣ. 11.96 


ಕ್‌ ಫ್‌ ್‌ 


೨೮ ಚತುರ್ಮುಖ ಸೌಂದರ್ಯ 


ಎಂದು ಉದ್ಗಾರವೆತ್ತುವಲ್ಲಿ ಹೆಣ್ಣಿನ ಮೈಸಿರಿಯನ್ನು ಕುರಿತು. 


ಮಲ್ಲಿಕಾಸ್ಮಿತ ರುಚಿರೆ ಕುಂದಕುಟ್ಮಲ ರದನೆ 
ಪಲ್ಲವಾದರೆ ಭೃಂಗಕುಂತಲೆ ಕುಸುಮಗಂಧಿ' 


ಎಂದು ವರ್ಣಿಸುವಲ್ಲಿ ಶೃಂಗಾರದ ಚಿತ್ರಣಗಳಲ್ಲಿ ನೃತ್ಯದ ಗೀತದ ಸೌಂದರ್ಯವನ್ನು 
ಹೇಳುವಲ್ಲಿ ಕವಿಗಳು ಕಣ್ಣಿಗೆ ಕಂಡ, ಕಿವಿಗೆ ಕೇಳಿದ, ಮೈಯನ್ನು ಮುಟ್ಟದ ಚೆಲುವಿನ 
ಮನೋಹಾರಿತ್ಚವನ್ನು ಹಿಡಿದಿಟ್ಟಿದ್ದಾರೆ. ವಸ್ತು ನೀಡುವ ನಲವು, ಅದರಿಂದ ಒದಗಿಬಂದ 
ಒಂದು ಬಗೆಯ ಮನೋಹಾರಿತ್ವದ ಕ್ಷಣವಿಸ್ಕೃತಿ - ಇದು ಇಂದ್ರಿಯ ಸೌಂದರ್ಯಾನುಭವದ 
ಲಕ್ಷಣ. 


ಇಂದ್ರಿಯಗಳಿಗೆ ಗೋಚರವಾಗುವ ಬಗೆಬಗೆಯ ಚೆಲುವಿನ ನೋಟಗಳು ನಮ್ಮ 
ಸುತ್ತಲೂ ಹೀಗೆ ಚೆಲ್ಲವರಿದಿರುವಾಗ, ಕವಿ ಕಂಡ ಹಾಗೆ ಈ ಚೆಲುವನ್ನು ಎಷ್ಟು ಜನ 
ಕಂಡಿದ್ದಾರೆ? ಕವಿಯಂತೆ ಚೆಲುವನ್ನು ನಿಸ್ಸಂಗ ಪರಿಭಾವನೆಯಿಂದ ನೋಡದೆ, ಬೇರೆ ಬೇರೆ 
ಲೌಕಿಕ ಪ್ರಯೋಜನಾತ್ಮಕವಾದ ದೃಷ್ಟಿಯಿಂದ ನೋಡಿ ಈ ಜನ ಕವಿ ಪಡುವ ಅನುಭವದಿಂದ 
ವಂಚಿತರಾಗುವರಲ್ಲ ತಮ್ಮ ಮನೆಯ ಮುಂದೇ ಹರಿಯುವ ಚೆಲುವಿನ ಪರಿಗಳನ್ನು 
ಕಾಣರಲ್ಲಾ - ಎನ್ನುವ ಕೊರಗೂ ಕವಿಗೆ ಸೌಂದರ್ಯಾನುಭವ ಸಮಯದಲ್ಲಿ ಆಗುವುದುಂಟು. 
ಅಂತಹ ಹೊತ್ತಿನಲ್ಲಿ ಕವಿ ವಡ್ಸ್‌ವರ್ತ್‌, 


"The world 1s too much with us; late and soon 
getting and spending, we lay waste our powers; 
Little we see in nature that is ours; 

We have given our hearts away, a sordid boon!" 


ಎಂದು ಕೊರಗುತ್ತಾನೆ. ಕಣ್ಣಿನ ಮುಂದಿರುವ ಈ ದೆ ನಂದಿನ ಚೆಲುವಿನ ಬಗ್ಗೆ ಕುರುಡಾಗಿರುವ 
ಈ ಜನಕ್ಕೆ ಸೌಂದರ್ಯನುಭವ ಶಕ್ತಿ ಲಭಿಸುವುದೆಂದಿಗೆ ಎಂಬ ಹಂಬಲದಲ್ಲಿ ನಿಡುಸುಯ್ಕವ 
ಕವಿ | 


"ಪೃಥ್ವಿಯಲಿ ಕ್ಷೇಶಕಷ್ಟಗಳೆಲ್ಲ ಕೊನೆಮುಟ್ಟ 
ಸರ್ವರೂ ರಸದೃಷ್ಟರಾಗಿ ದರ್ಶನ ಪಡೆದು 
ಕಾವದಾಸ್ವಾದನೆಗೆ ಸೌಂದರ್ಯ ಸಾಧನೆಗೆ 
ಕಲೆಯ ಆರಾಧನೆಗೆ ಮನವೀಯುವಾ ಪುಣ್ಮ - 
ಸ್ವರ್ಗವೆಂತೈತರುವುದೋ ಕಾಣೆ'' 


1; ಲಕ್ಷಿ ೀಶ : ಜೈಮಿನಿಭಾರತ. 18-24 
| Palgrave : Golden Treasury. P. 280 
ಈ ಕುವೆಂಪು : ಪಕ್ಷಿ ಕಾಶಿ. ಪು. 31 


ಸೌಂದರ್ಯ ಸಮೀಕ್ಷೆ ೨೯ 


ಎನ್ನುವುದು ಸಹಜ. ಇದೊಂದು ದೊಡ್ಡ ಆಕಾಂಕ್ಷೆಯಾದರೂ ಬಹು ದೊಡ್ಡ ಕನಸು ಮಾತ್ರ! 
ತಮ್ಮ ದೈನಂದಿನ ಪರಿಸರದಲ್ಲಿ ಕಾಣುವ ಚೆಲುವು ಏನೆಂದರಿಯದ ಜನಕ್ಕೆ ಈ ಸಾಮಾನ್ಯವಾದ 
ಚೆಲುವನ್ನು ಕವಿ ತೆರೆದು ತೋರಿದಾಗ, ತಾವು ಹೊಸತಾಗಿ ಕಂಡ ಚೆಲುವಿನಂತೆಯೇ 
ಕವಿಯೂ ಪರಿಚಿತಾಪರಿಚಿತ ನೂತನವಾಗಿ ಕಾಣುತ್ತಾನೆ. ಬಹು ಮಂದಿಗೆ ಪ್ರಕೃತಿಯನ್ನು 
ಕುರಿತ ಆಸಕ್ತಿ ಮತ್ತು ಪ್ರೀತಿ ಬೆಳೆಯುವುದು, ಕವಿಯ ಕಾವ್ಕ ದಿನಬಳಕೆಯ ವಸ್ತುಗಳ ಮೇಲೆ 
ತನ್ನ ರಸದೃಷ್ಟಿಯ ಬೆಳಕನ್ನು ಚೆಲ್ಲಿ ತೋರಿದ ಮೇಲೆಯೇ ಎನ್ನಿಸುತ್ತದೆ. ಅಲ್ಲಿಯ ತನಕ ಆ 
ಚೆಲುವು ಅವರ ಪಾಲಿಗೆ ಇದ್ದೂ ಇಲ್ಲದಂತೆ. ಏಕೆಂದರೆ ಅವರಿಗೆ ಕವಿ ತೆರೆದು ತೋರಿದಲ್ಲದೆ, 
ಸ್ವತಂತ್ರವಾಗಿ ಚೆಲುವನ್ನು ಕಾಣುವ ಕಣ್ಣು ತೆರೆದಿರುವುದಿಲ್ಲ ಅಷ್ಟೇ ' ಅಲ್ಲ ಈ 
ಜೀವನಕಂದರವನ್ನು ಬಳಸಿರುವ ಎಷ್ಟೋ ಪರ್ವತಮಂಡಲಗಳಲ್ಲಿ ಇಂದ್ರಿಯ ಸೌಂದರ್ಯ 
ಮೊದಲ ಮಂಡಲ ಮಾತ್ರ ! ಕೋಲ್‌ರಿಜ್‌ ಕವಿಯ ಮಾತಿನಲ್ಲಿ ಹೇಳುವುದಾದರೆ, “ಬಹು 
ಜನಕ್ಕೆ ಈ ಮೊದಲ ಮಂಡಲವೇ ಕ್ಲಿತಿಜ ! ಅದರಂಚಿನಿಂದಲೇ ದೈನಂದಿನ ಸೂರ್ಯನ 
ಮೂಡೂ ಮುಳುಗೂ. ಅಲ್ಲಿಂದಲೇ ತಾರೆಗಳೆದ್ದು ಮಿನುಗಿ ಮರೆಯಾಗುವಂತೆ ತೋರುತ್ತವೆ. 
ಅವರಿಗೆ ಈ ಮೊದಲ ಮಂಡಲದ ಮಿತಿಯಾಗಲೀ, ಹರಹಾಗಲೀ ಅಲ್ಪಸ್ವಲ್ಪ ಪರಿಚಿತ 
ಮಾತ್ರ. ಇನ್ನು ಸದಾ ಮಂಜಿನಿಂದ ಮೇಘಗಳಿಂದ ಆವೃತವಾದ ಅದರ ಉನ್ನತ ಶಿಖರಗಳು 
ಎಲ್ಲೋ ಕೆಲವು ಧೀರ ಪರ್ವತಾರೋಹಿಗಳಿಗೆ ಮಾತ್ರ ಪರಿಚಿತ. !”' 


೨ 


ಇಂದ್ರಿಯ ಸೌಂದರ್ಯಾನುಭವದಲ್ಲಿ ಕವಿ ವಸ್ತುವಿನಲ್ಲಿ ತಾನು ಕಂಡ ಚೆಲುವಿಗಾಗಿ, 
ಅದು ನೀಡಿದ ನಲವಿಗಾಗಿ ಅದನ್ನವನು ಒಲಿಯುತ್ತಾನೆ. ಆ ವಸ್ತುವಿನ ಗುಣ ಸ್ವಭಾವಗಳ 
ಬಗೆಗಾಗಲೀ ವಸ್ತುವಿನ ಹಿಂದಿರುವ ಬೇರೊಂದು ತತ್ವದ ಬಗೆಗಾಗಲೀ ಅವನು ಆಳವಾಗಿ 
ಹೋಗಲೆಳಸುವುದಿಲ್ಲ ಅದು ಅವನ ಮನಸ್ಸನ್ನು ತಟ್ಟದಂತೆ ಅದನ್ನು ಒಪ್ಪಿಕೊಂಡು ತನ್ನ 
ಆನಂದಕ್ಕೂ ಪರರ ಆನಂದಕ್ಕೂ ಅದನ್ನು ಎತ್ತಿ ಹಿಡಿದು ತೋರುತ್ತಾನೆ. ಪ್ರತಿಯೊಬ್ಬ 
ಕವಿಯೂ ವಸ್ತುವಿನ ಆಯ್ಕೆಯನ್ನು ಅವನವನ ಅಭಿರುಚಿಗನುಸಾರವಾಗಿ ಮಾಡಿಕೊಳ್ಳುವಷ್ಟರ 
ಮಟ್ಟಿಗೆ ಅದು ಆತ್ಮನಿಷ್ಠವಾಗುತ್ತದೆ - ಎನ್ನಬಹುದು. ಪ್ರತಿಯೊಬ್ಬ ಕವಿಗೂ ಅವನವನ 
ಇಷ್ಟ ಯಾವುದೋ ಒಂದು ನಿರ್ದಿಷ್ಟ ಕ್ಷೇತ್ರವಲಯದ ಮೇಲಿರಬಹುದು; ಅಂತೆಯೇ 
ಅಲ್ಲಲ್ಲಿಂದ ಅವನು ಪಡೆಯುವ ಅನುಭವದಲ್ಲೂ ವೃತ್ಕಾಸವಿರಬಹುದು. ಆದರೆ ಕವಿಯ 
ಅನುಭವ ಇಂದ್ರಿಯಸೌಂದರ್ಯದಿಂದ ಮೊದಲಾದರೂ, ಅದು ಕೇವಲ ಆಹ್ಹಾದವಪ್ಟರಲ್ಲೇ 
ನಿಲ್ಲುವುದಿಲ್ಲ ಅವನ ಏರುವೆ ಚೆಲುವಿನ ವಸ್ತು ನೀಡಿದ ಒಂದು ಬಗೆಯ ಐಂದ್ರಿಯ 
` ಸಂತೃಪ್ತಿಯಲ್ಲೇ, ಅದನ್ನು ಎತ್ತಿ ಹಿಡಿಯುವುದರಲ್ಲೇ ನಿಲ್ಲುವುದಿಲ್ಲ ಅವನು ತನ್ನ 
ಕಲ್ಪನೆಯ ಅಥವಾ ಪ್ರತಿಭೆಯ ನೆರವಿನಿಂದ ತಾನು ಕಂಡ ಚೆಲುವನ್ನು ಹೊಸಹೊಸತನ್ನಾಗಿ 


1, Coleridge : Biographia Literaria, 12th Chapter. P. 117-118. 


೩೦ ಚತುರ್ಮುಖ ಸೌಂದರ್ಯ 


ಸೃಷ್ಟಿಸಿ ನೀಡುವ ಕಾರ್ಯಕ್ಕೆ ತೊಡಗುತ್ತಾನೆ. ಕಲ್ಪನೆಯ ಕಣ್ಣಿನಿಂದ ಚೆಲುವನ್ನುಕಂಡು, 
ಅದನ್ನು ಹೊಸತೆಂಬಂತೆ ನೀಡುವ ಈ ಪರಿಯನ್ನು ಕಲ್ಪನಾ ಸೌಂದರ್ಯವೆಂದು ಕರೆಯಬಹುದು. 
“ಕಲ್ಪನಾ ಸೌಂದರ್ಯಾನುಭವವು ಮುಖ್ಯವಾಗಿ ಮಾನಸಿಕವಾದುದು. ಇಲ್ಲಿ ಕವಿಯ 
ಕಲ್ಪನೆಯಿಂದ ಅವನ ಅನುಭವವು ಮಾರ್ಹಡುವುದು. ಅವನು ಅಘಟಿತ ಘಟನಾ ನೂತನ 
ಬ್ರಹ್ಮನಾಗುವನು. ಇದು ಕಾವ್ಯದಲ್ಲಿ ಕಂಡುಬರುವ ವಿಶೇಷ ಪ್ರಕಾರ.”' 


ಇಲ್ಲಿ ತನ್ನ ಕಣ್ಣಿಗೆ ಹೇಗೆ ಕಂಡಿತೋ, ತನ್ನ ಮನಸ್ಸನ್ನು ಹೇಗೆ ತಟ್ಟಿತೋ ಹಾಗೆಯೇ 
ತನ್ನ ಆನಂದಕ್ಕೂ ಪರರ ಆನಂದಕ್ಕೂ ವಸ್ತುವನ್ನು ಎತಿಹಿಡಿಯುವುದರಲ್ಲೇ ಕವಿಕರ್ಮ 
ಮುಗಿಯುವುದಿಲ್ಲ ತಾನು ಕಂಡದ್ದನ್ನು ಕಲ್ಪನೆಯ ಸಹಾಯದಿಂದ ಅದು ಬೇರೊಂದೆಂಬಂತೆ 
ರೂಪಿಸಿ ತೋರಿಸುವ ಶಕ್ತಿ ಕವಿಯಲ್ಲಿ ಉದಯವಾಗುತ್ತದೆ. ಇಂದ್ರಿಯಾನುಭವಕ್ಕೆ ಬಂದ 
ಚೆಲುವನ್ನು, ಅದರ ಅನುಭವವನ್ನು ಅವನ ಕಲ್ಪನೆ ಬೇರೊಂದೆಂಬಂತೆ ಮಾರ್ಪಡಿಸಿ 
ತೋರಿಸುವುದರಿಂದಲೇ ಅದು ಕವಿಕರ್ಮವೆನಿಸಿಕೊಳ್ಳುತ್ತದೆ. ಈ ಕಲ್ಪನೆಯ ಮೋಡಿಗಳೂ 
ನಾನಾ ಬಗೆಯಾಗಿವೆ. ಇದು ಬಹಿರಂಗದ ವಸ್ತುವನ್ನು ತೆಗೆದುಕೊಂಡು ಹೊಸತೆಂಬಂತೆ 
ರೂಪಿಸುವಂತೆಯೆ, ಅಂತರಂಗದ ಅರೂಪಾನುಭವಗಳನ್ನೂ ಹೊಸತೆಂಬಂತೆ ರೂಪಿಸಿ 
ತೋರಬಹುದು. ಈ ಸೌಂದರ್ಯದ ಶಕ್ತಿಯಿಂದಲೇ ನಾವು ಕವಿಕೃತಿಯನ್ನು ಆದರಿಸುತ್ತೇವೆ. 
ಕವಿ- | 


ಇದೆಕೋ ದಾರಿಯ ಬದಿಯಲಿ ಹುಲ್ಲಲಿ 
ವಿಷ್ಣು ಕ್ರಾಂತಿಯ ಪರಿಮಿತ ನೀಲ " 


ಎಂದು ತನ್ನ ನಲವಿನ ವಸ್ತುವನ್ನು ಅದರ ಚೆಲುವನ್ನು ಎತಿಹಿಡಿಯುತ್ತಲೇ, ಅಂಥದೇ 
ಹೂವನ್ನು ಕುರಿತು - 


ಗಿಡ ಗರುಕೆ ಹಸುರಿನಲ್ಲಿ 
ಕೆನೆಹಾಲಿನ ಬಟ್ಟಲು; 
ಹೂವೆನ್ನುವ ಹೆಸರಿನಲ್ಲಿ 
ಬೆಳ್ಚಿಂಗಳ ತೊಟ್ಟಿಲು" 


ಎಂದು ಅಲ್ಲಿ ತಾನು ಕಂಡ ಹೂವಿನ ಚೆಲುವನ್ನು *ೆನೆಹಾಲಿನ ಬಟ್ಟಲು' ಚೆಳ್ಳಿಂಗಳ 
ತೊಟ್ಟಿಲು' - ಎಂಬ ಕಲ್ಪನಾ ನಿರ್ಮಿತವಾದ ಮಾತುಗಳಲ್ಲಿ ಹಿಡಿದಿರಿಸಿ ಬೇರೊಂದು ಚೆಲುವನ್ನು 
ತೆರೆಯುತ್ತಾನೆ. ಹೂವು ತನಗೆ ತಾನೇ ಚೆಲುವಾಗಿದ್ದರೂ, ನಾವು ಕಾಣದ ಬೇರೊಂದು 


ಶೈ ವಿ.ಕೃ. ಗೋಕಾಕ್‌ : ಸಾಹಿತ್ಯದಲ್ಲಿ ಪ್ರಗತಿ. ಪು. 22 
2. ಶ್ರೀನಿವಾಸ : ಚೆಲುವು. ಪು. 5 
3 ಕೆ.ಎಸ್‌.ನ. ಉಂಗುರ. ಪು. 44 


ಸೌಂದರ್ಯ ಸಮೀಕ್ಷೆ ೩೧ 


ಚೆಲುವನ್ನು ತೋರುವುದರ ಜೊತೆಯಲ್ಲೇ ಕವಿ ಅದಕ್ಕೆ ಹೊಸತೊಂದು ಮೆರುಗನ್ನು 
ರೂಪಿಸಿಕೊಡುವುದರಿಂದ ಇಲ್ಲಿ ಆಗುವ ಸಂತೋಷ ಮೊದಲಿನದಕ್ಕಿಂತ ವಿಶೇಷವಾದದ್ದು. 
ಮಾವಿನ ಮರಗಳನ್ನು ಕಂಡು “ತಳಿರೊಳ್‌ ನೀನೆ ಬೆಡಂಗನಯ್‌ .... ತರುಗಳ್‌ ನಿನ್ನಂತೆ 
ಚೆನ್ನಂಗಳೇ - ಎಂದು ಚೆಲುವು ನೀಡಿದ ಇಂದ್ರಿಯ ಸಂತೃಪ್ತಿಯನ್ನು ಬಣ್ಣಿಸುವುದರ ಜೊತೆಗೆ- 


ನಕ್ಷತ್ರಾರತಿಯಂದದಿ ಹೂಗಳ 
ಗೊಂಚೆಲನೆತಿರುವ 

ಮಾವಿನ ಮರವಿದು ಮರವೋ ? ನಭದಲಿ 
ಬರೆದರೊ ಚಿತರವ !' 


ಎಂದು ಬೆರಗಾಗುವುದು, ಆ ಬೆರಗನ್ನು ಕಲ್ಲನೆಯ ಮಿರುಗಿನಲ್ಲಿ ತೆರೆದು ತೋರುವುದು 
ಇಲ್ಲಿನ ವಿಶೇಷತೆ. ಚಿತ್ರಕಶಕ್ತಿಯಿಂದ ಪ್ರತಿಮಾನಿರ್ಮಾಣದವರೆಗೆ ಈ ಕಲ್ಪನಾ ಸೌಂದರ್ಮದಲ್ಲಿ 
ಹಲವು ಮಜಲುಗಳಿವೆ. ಹೂ ಬಿಟ್ಟ ಬಳ್ಳಿಯೊಂದನ್ನು - 


ಪುಲ್ಲ ಕುಸುಮ ಫಣಾಜಟ 
ಹವನ ಲೀಲಾ ಲೋಲಕಟಿ 
ಕುಣಿಯುತಿಹಳೆದೋ ಲತಾನಟ 
ಪ್ರೇಮವಧೂನ್ಮಾದಿನಿ` 


ಎಂದು ಕವಿ ಹೇಳಿದಾಗ "ಲತಾನಟ' ಕಲ್ಪನಾ ಸೌಂದರದಿಂದ ಸೃಜನೆಯಾದ ಮೂರನೆಯ 
ಒಂದು ಚೇತನ. ನಾವು ಲೋಕದಲ್ಲಿ ಲತೆಯನ್ನು ನೋಡಿದ್ದೇವೆ, ನಟಿಯನ್ನು ನೋಡಿದ್ದೇವೆ. 
ಮಾನವಲೋಕದ ಮತ್ತು ಪ್ರಕೃತಿ ಲೋಕದ ಈ ಎರಡು ಚೆಲುವಿನ ವಸ್ತುಗಳನ್ನು ಕವಿ ಕೂಡಿಸಿ 
ಮೂರನೆಯದೊಂದನ್ನು ತೆರೆಯುತ್ತಾನೆ. 'ನಟಿಯಂತಿರುವ ಲತೆ' ಎಂಬ ಉಪಮೆಯಲ್ಲಿ 
ಕಲ್ಪನೆಯ ಕಾರ್ಮವಿದ್ದರೂ, ಅಲ್ಲಿ ನಟಯನ್ನೂ ಲತೆಯನ್ನೂ, ನಮ್ಮ ಮನದಲ್ಲಿ ಮೂಡಿಸಿ 
ಅವೆರಡಕ್ಕೂ ಒಂದು ರೀತಿಯ ಸಾದೃಶ್ಯವನ್ನು ತಿಳಿಸುವುದರಲ್ಲೇ ಮುಗಿದಿದೆ. ಆದರೆ": 
'ಅತಾನಟ' ಎಂಬ ಒಂದು ರೂಪಕದಲ್ಲಿ ಕವಿ ಅವೆರಡನ್ನೂ ತನ್ನ ಅನುಭವದಲ್ಲಿ ಒಂದಾಗಿಸಿ 
ಮೂರನೆಯದೊಂದು ಚಿತ್ರವನ್ನು ನಮ್ಮೆದುರು ತೆರೆಯುತ್ತಾನೆ. ಕವಿಯು ಪಡೆದ ಇಂದ್ರಿಯ 
ಸೌಂದರ್ಕಾನುಭವ ಹೀಗೆ ಮಾನಸಿಕವಾದ ಕಲ್ಪನಾ ಸೃಷ್ಟಿಯಿಂದ ಬೇರೊಂದು ಮೆರುಗನ್ನು 
ಪಡೆಯುವ ಹರಿಯನ್ನು ಕುರಿತು ಕವಿ - 


1. ಶ್ರೀನಿವಾಸ : ರಾಮನವಮಿ. ಪು. 13 
A ಕುವೆಂಪು : ಪಕ್ಷಿಕಾಶಿ. ಪು. 12. 


೩೨ ಚತುರ್ಮುಖ ಸೌಂದರ್ಯ 


ಜಗದ ಜಗುಲಿಯ ಕಟ್ಟೆಯೊಂದೆ ಕಾಲಲಿ ಮೆಟ್ಟಿ 
ಜಿಗಿಜಿಗಿಯುತಿಹ ಸಪ್ತ ಸಾಗರಂಗಳ ಕಟ್ಟ 
ನಗು ನಗುತಲೆದ್ದು ಹೊರಬಿದ್ದು ಮೇಲಕ್ಕೇರಿ 
ಮರುತಲೋಕವನ್ನು ಮುಟ್ಟ 


ದಿಗಿಲೆದ್ದ ಗಾಳಿಗಳ ಗೂಳಿಗಳೆ ಬಿಗಿದಿಟ್ಟು 
ಹಗಲಹೆಗಲಿನ ಮೇಲೆ ಒಂದು ಕಾಲನ್ನಿಟ್ಟು 
ಮುಗಿಲಿನೊಳು ಮುಗಿಯದಂತಾಗಿ ಮೇಲಕ್ಕೆ ಸಾಗಿ 
ನಿಂತೆಯೋ ವಿರಾಟನಾಗಿ !! 


ಎಂದು ಹಾಡುತ್ತಾನೆ. ಕವಿಯ ಕಲ್ಪನೆಯು ಜಗದ ಜಗುಲಿಯಮೇಲೆ ಒಂದು ಕಾಲನ್ನಿಟ್ಟರೂ 
ಅದು ತ್ರಿವಿಕ್ರಮನಂತೆ ಅನಂತವನ್ನೇ ಆಕ್ರಮಿಸಿ ನಿಲ್ಲುವುದು. ಇದು ಕಲ್ಪನಾ ಸೌಂದರದ 
ಸಾಧನೆ. ಈ ಕಲ್ಪನಾ ಸೌಂದರ್ಯವೇ ಒಂದು ಮೂರ್ತಿಯಾಗಿ ಕವಿಗೆ ಗೋಚರಿಸಿ ಕವಿಯ 
ಮೂಲಕ ಈ ಪ್ರತಿಭಾಸೃಷ್ಟಿಯನ್ನು ಮಾಡುವಂತೆ ತೋರುವುದು - 


ಕಠಿನ ಕಟುಭುವನ ಮಂಡಲವೆಲ್ಲ ಕಂಪಿಸುತ 
ಕನಸಾಗುವುದು ನಿನ್ನ ವಿದ್ಯುದ್ದಿಲಾಸದಲಿ 
ನೀರಸ ಜಗಜ್ಜೀವನದಿ ಸವಿಯ ಸಿಂಪಿಸುತೆ 
ಬಂಧಿಸುವೆ ಜೀವಗಳನಿಂದ್ರಧನು ಪಾಶದಲಿ ! 


ಕಲ್ಪನಾ ಸುಂದರಿಯ ವಿದುದ್ದಿಲಾಸದಿಂದ “ಕಠಿಣ ಕಟುಭವನ'ವೆಲ್ಲ ಕನಸಾಗುವುದು. 
ನೀರಸವಾದ ಜಗಜ್ಜೀವನಕ್ಕೆ ಸವಿಯನ್ನು ಚುಮುಕಿಸಿ ಜೀವರನ್ನು ಕಾಮನಬಿಲ್ಲಿನ ಸೂತ್ರದಲ್ಲಿ 
ಬಿಗಿಯುವಳು ಇವಳು. ಅಂಥದು ಈ ಕಲ್ಪನಾ ಸುಂದರಿಯ ಮೋಡಿ. 


ಕಲ್ಪನಾ ಸೌಂದರ್ಯದಲ್ಲಿ ಕವಿಯ ಲೋಕಾನುಭವಗಳು ಅವನ ಪರಿಭಾವನೆಯ ಒಳಗಣ್ಣಿನ 
ಬೆಳಕಿನಲ್ಲಿ ಮಿಂದು ನೂತನರೂಷ ಪಡೆದು ಬರುತ್ತವೆ. ಕವಿಕಲ್ಲನೆ ನಮ್ಮನ್ನು 
ಅನೂಹ್ಮಲೋಕಗಳಿಗೆ ಒಯ್ಯುತ್ತದೆ. "ಕಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ' ಎಂಬ 
ನೇಮಿಚಂದ್ರನ ಪದ್ಮವೂ ಇದನ್ನೇ ಹೇಳುತ್ತದೆ. ಈ ಕಲ್ಪನೆಯಲ್ಲೂ ಅನೇಕ ಪ್ರಕಾರಗಳುಂಟೆಂದು 
ಶ್ರೀಅರವಿಂದರು ಹೇಳುತ್ತಾರೆ. “ಜೀವನದ ಬಹಿರ್ಮುಖಗಳನ್ನೇ ದರ್ಶಿಸುವ ವಸುನಿಷಕಲ್ಪನೆ 
(Objective Imagination); *"ವುನಸ್ಸಿನ, ಊಹೆಯನ್ನು ಚಿತ್ರಿಸುವ 
ಚಿತ್ರಶಕ್ತಿ (11870); ಬೇರೆ ಯಾವ ಉದ್ದೇಶವೂ ಇಲ್ಲದೆ ತಮಗೆ ತಾವೇ ಪರೃವಸಾನಗೊಳ್ಳುವ 


I. ಬೇಂದ್ರೆ: ಗರಿ. ಪು. 9. 


ಅ ಕುವೆಂಪು : ಕಲಾಸುಂದರಿ, ಪು. 74. 


ಸೌಂದರ್ಯ ಸಮೀಕ್ಷೆ ೩೩ 


ಶಬ್ದ ಮತ್ತು ಪ್ರತಿಮಾ ರಚನಾಕೌಶಲದ ಕಲ್ಪನೆ, ಹೀಗೆ ಇವೆಲ್ಲ ಕವಿಯ ಕಾವ್ಕ ಸೃಷ್ಟಿಯ 
ಉಪಕರಣಗಳು ಮಾತ್ರ. ಆದರೆ ನಿಜವಾದ, ಸಾರಭೂತವಾದ ಕಲ್ಪನೆ ಕೇವಲ ಬಹಿರಂಗ 
ಅಂತರಂಗಗಳ ಸೂಕ್ಷ ಚಿತ್ರಣವಪ್ಪರಲ್ಲೇ, ಅದ್ಭುತ ಊಹಾ ವಿಲಾಸವಪ್ಪರಲ್ಲೇ, ಸುಂದರ 
ಪದಬಂಧುರತೆ ಮತ್ತು ಪ್ರತಿಮಾಕೌಶಲವಷ್ಟರಲ್ಲೇ ನಿಲ್ಲುವುದಿಲ್ಲ. ಅದು 
ಸೃಷ್ಟಿಶೀಲವಾದದು. ಅದು ವಸ್ತುಗಳ ಅಂತರಂಗಸತ್ಯವನ್ನು ದರ್ಶಿಸುತ್ತದೆ.”' ಈ ಒಂದು 
ಸತ್ಯದರ್ಶನದ ಹಂಬಲವಿಲ್ಲದಿದ್ದರೆ ಕವಿಯ ಕಾವ್ಕ ಕೇವಲ ಕಲ್ಲನಾವಿಲಾಸವಾಗುತ್ತದೆ. 
ಮನಸ್ಸನ್ನು ರಂಜಿಸಿ ಉಲ್ಲಾಸಗೊಳಿಸುವುದರಲ್ಲೇ ಪರ್ಯವಸಾನಗೊಳ್ಳುತ್ತದೆ. ಆದರೆ ಕವಿಯ 
ಅನುಭವ ವಿಕಾಸವಾಗತೊಡಗಿದಂತೆ ಅವನ ಶಕ್ತಿ ಕೇವಲ ಇಂದ್ರಿಯಸೌಂದರ್ಕ ಮತ್ತು 
ಕಲ್ಪನಾಸೌಂದರೃವಷ್ಟರಲ್ಲೇ ನಿಲ್ಲದೆ, ತನ್ನ ನಾಲಗೆಗೆ ಬೇರೊಂದು ರುಚಿ ಹತಿರುವುದನ್ನು 
ಗಮನಿಸುತ್ತದೆ. ಆಗ ಅನ್ನಿಸುತ್ತದೆ - 


ಬೇಸಗೆಯ ಬಿಸಿಲ ಹೂವಿನ ಜೇನಿನಿನಿಹನಿಯು 
ಸೂಸಿ ಮೋಡದಿ ಹನಿವ ಮಿಂಚು ಮುತ್ತಿನ ತೊಟಕು 
ಹಾಸಸಾಗರನಾದ ಚಂದಿರನ ಚಂದ್ರಿಕೆಯ 

ಮೊಲೆಹಾಲಿನೊಂದೆ ಗುಟುಕು 
ಈ ಸವಿಗಳನು ಸವಿದು ಸವೆದ ನಾಲಗೆಗೀಗ 
ಯಾ ಸವಿಯು ಕತ್ತಿಹುದೋ? 1? 


ದಿ 


ಕವಿಯ ರಸನೆಗೆ ನೂರಾರು ಬಗೆಯ ಇಂದ್ರಿಯ ಸೌಂದರೃದ ರುಚಿ ಹತ್ತಿದರೂ, 
ಕವಿಕಲ್ಪನೆ ತನ್ನ ಮಿಂಚಿನ ಗರಿಗಳನ್ನು ಕೆದರಿ ನೆಲ ಮುಗಿಲನ್ನೆಲ್ಲಾ ವಿಹರಿಸಿದರೂ ಅದು 
ಬೇರೊಂದು ನಿಲುವಿಗಾಗಿ ಕಾತರಿಸುತ್ತದೆ. ಲೋಕದ ನೋವುಗಳು ವೇದನೆಗಳು ತಾಕಲಾಟಗಳು 
ಕವಿಯನ್ನು ಕಲ್ಪನೆಯ ಅರಮನೆಯಿಂದ ವಾಸ್ತವದ ಮುಳ್ಳಿನ ಹಾದಿಗೆ ಎಳೆಯುತ್ತವೆ. ಈ 
ಲೋಕದ ವವಿಧಾನುಭವಗಳಲ್ಲಿ ನೊಂದು ಬೆಂದು ಈ ಎಲ್ಲ ದ್ವಂದ್ಹಗಳ ಹಿಂದಿರುವ 
ಏಕಸೂತ್ರದ ಅನ್ವೇಷಣೆಗೆ ಕವಿಚೇತನ ತೊಡಗುತ್ತದೆ. ಲೋಕದ ಈ ಎಲ್ಲ ಎಲುವಿನ ಆಚೆ 
ಇದೆಲ್ಲಕ್ಕೂ ಆಧಾರವಾದ ಆ ಮೂಲ ಸೂತ್ರವನ್ನು ಅರಿಯುವ ತನಕ ಈ ಸೌಂದರದ 
ಚಂಚಲತೆಯ ಬಗೆಗೆ ತಳಮಳ. ಮಾನವನ ರೂಪಗುಣಗಳನ್ನೆಲ್ಲಾ ತನ್ನ ಬಣ್ಣದಿಂದ 
ಪವಿತ್ರಗೊಳಿಸುವ ಈ ಸೌಂದರ್ಮ ಇದ್ದಕ್ಕಿದ್ದ ಹಾಗೆ ಮರೆಯಾಗಿ ಕಣ್ಣೀರಿನ ಕಂದರದಂತಿರುವ 
ಈ ಲೋಕವನ್ನು ಹಾಳುಬೀಳಾಗಿಸುವೃುದೇತಕ್ಕೆ - ಎಂಬ ಪ್ರಶ್ನೆ ಕವಿಯಲ್ಲಿ ಮೂಡುತ್ತದೆ. 


1. Sri Aurobindo : The Future Poetry. 0. 34-35. 
ತ ಬೇಂದ್ರೆ: ಗರಿ. ಪು. 11. 


೩೪ ಚತುರ್ಮುಖ ಸಾಂದರ್ಮಿ 


ಇಷ್ಟೊಂದು ಚೆಲುವು - ನಲವೂ ತಟಕ್ಕನೆ ತನ್ನನ್ನು ಶೋಕಪೂರ್ಣವಾದ ಅಂಧಕಾರದಲ್ಲಿ 
ಅದ್ದಿದಾಗ, ಶೆಲ್ಲಿ ಕವಿ ಸೌಂದರ್ಯದ ಅಧಿದೇವಿಯನ್ನು ಪ್ರಶ್ನಿಸುತ್ತಾನೆ - 


Spirit of Beauty, thou dost consercrate 

With thine own hues all thou dost shine upon 

Of human thought or form - where art thou gone 
Why dost thou pass away and leave our state 
This dim vast vale of tears, vacant and desolate?! 


ಇಂತಹ ಸ್ಥಿತಿಯಲ್ಲಿ ಇರುವುದೆಲ್ಲವನ್ನೂ ಬಿಟ್ಟು, ಅದರಾಚೆಯ ನಿಲುವಿಗೆ ಕಾತರಿಸುವಾಗ- 


ಕಂಡರೂಪಕ್ಕಿಂತ ಕಾಣದೊಡವೆಯ ಸೊಬಗು 
ಉಂಡ ರುಚಿಗಳಿಗಿಂತ ಉಣ್ಣದಮೃತದ ಸವಿಯು 
ಮಿಂದ ನೀರಿಂದಲೂ ಮೀಸಲಿರುವಂಥ ನೀರಿಂದ ಬಂದಂಥ ತಂಪು - 
ಅಂದ ಹಾದಿಂದಲೂ ಬಂದ ಹಾಡಿನ ಸೊಗಸು 
ಬಂದ ಗಂಧಕ್ಕಿಂತ ಬರಲಿರುವ ಹೂಗಂಪು 
ಅಂದವದು ಚೆಂದವದು ಆನಂದಕಂದವದು 
ಕಂದದದು ಕುಂದದೆಂದೂ?* 


ಎನ್ನಿಸುತ್ತದೆ. ಈ ಎಲ್ಲ ರೂಪ ರುಚಿ ಸ್ಪರ್ಶಾದಿಗಳಾಚೆಯ ಬೇರೊಂದನ್ನು ಕಾಣಲು 


[> ಮ್‌: 


ಕಾತರಿಸುತ್ತದೆ ಕವಿಯ ಕಣ್ಣು ಇಂಥ ಅನ್ವೇಷಣೆಯಲ್ಲೇ ಅಕ್ಕಮಹಾದೇವಿ - 


ಇಬ 


ಈಳೆ ನಿಂಬೆ ಮಾವು ಮಾದಲಕ್ಕೆ 

ಹುಳಿನೀರನೆರೆದವರಾರಯ್ಕ 

ಮರುಗ ಮಲ್ಲಿಗೆ ಪಚ್ಚೆ ದವನಕ್ಕೆ 

ಪರಿಮಳದುದಕವನೆರೆದವರಾರಯ್ಯ?' 
ಎಂದು ಪ್ರಶ್ನಿಸಿದ್ದು. ಇಲ್ಲಿ ಈಳೆ ನಿಂಬೆ ಮಾವು ಮಾದಲಗಳಂಥ ವಸ್ತುವನ್ನು ಕುರಿತ 
ದೃಷ್ಟಿಗಿಂತ, ಅವುಗಳ 'ರಸ'ವನ್ನು ಕುರಿತ ಜಿಜ್ಞಾಸೆ ಇದೆ. ಮಾವಿನ ಮರವನ್ನು ಕಂಡು ಅದು 
ಮನಸ್ಸಿನ ಮೇಲೆ ಮಾಡಿದ ಪರಿಣಾಮವನ್ನು ಕುರಿತು 'ತಳಿರೊಳ್‌ ನೀನೇ ಬೆಡಂಗನೈ, 
ಪುಷ್ಪಸಂಕುಳದೊಳ್‌ ನೀನೆ ಎಳಾಸಿಯ್ಯೆ' ಎಂದು ಪ್ರಶಂಸೆಗಾರಂಭಿಸಿ, "ಭೃಂಗಕೋಕಿಲ 
ಕೀರಪ್ರಿಯ ಚೂತರಾಜ, ತರುಗಳ್‌ ನಿನ್ನಂತೆ ಚೆನ್ನಂಗಳೇ' - ಎಂದು ಹಂಪನಂತೆ ಮಾವಿನ 


1. Shelley : "The Poems of Shelley" Hymn to Intellectual Beauty. P. 348. 
2, ಬೇಂದ್ರೆ: ಗರಿ. ಪು. 9-10 


A$ ಎಂ.ಆರ್‌.ಶ್ರೀ : ವಚನಧರ್ಮಸಾರ, ಪು. 227. 


ಸೌಂದರ್ಯ ಸಮೀಕ್ಷೆ ೩೫ 


ಮರಕ್ಕೆ ಪಟ್ಟಗಟ್ಟುವುದು ಇಂದ್ರಿಯ ಸೌಂದರಾನುಭವದ ಉತ್ಕಟತೆಯನ್ನು ಸೂಚಿಸುತ್ತದೆ. 
ಆದರೆ ಅದೇ ಮಾವಿನ ಮರವನ್ನು ನಕ್ಷತ್ರಾರತಿಯೆತ್ತುವ ಮಾವಿನ ಮರ ಬರೆದ ಚಿತ್ರ 
ಬರೆದಂತಿದೆ ಎಂದಾಗಲೀ, ವಸಂತ ಯತುವಿನಲ್ಲಿ ಮಾವಿನಮರವೆಂಬ ಮತ್ತಗಜ 
ವಿಯೋಗಿಗಳನ್ನು ಬೆದರಿಸಿತೆಂದಾಗಲೀ, ಬರೆದಾಗ ಕಲ್ಲನಾಸೌಂದರ್ಮ್ನದ ಹರಿಯನ್ನು 
ಸೂಚಿಸುತ್ತದೆ. ಆದರೆ ಅಕ್ಕಮಹಾದೇವಿ - 


"ಈಳೆ ನಿಂಬೆ ಮಾವು ಮೊದಲಕ್ಕೆ ಹುಳಿನೀರನೆರೆದವರಾರಯ್ಯ?' 


ಎನ್ನುವಲ್ಲಿ ಅವಳ ದೃಷ್ಟಿ ಆ ವಸ್ತುಗಳು ತನ್ನ. ಇಂದ್ರಿಯಕ್ಕೆ ಮತ್ತು ಕಲ್ಪನೆಯ ಕಣ್ಣಿಗೆ ಹೇಗೆ 
ಗೋಚರಿಸುತ್ತವೆ ಎನ್ನುವ ವಿಚಾರದಲ್ಲಿನ ರುಚಿಯನ್ನು ವರ್ಜಿಸಿಕೊಂಡು, ಅದರ ಹಿಂದಿನ 
"ರಸ'ವನ್ನು ಅರಿಯುವ ಒಂದು ಚಿಂತನೆಯ್ಯನ್ನು ಬೆಳೆಸಿಕೊಂಡಿದೆ. ಈ ಅನುಭವದ 
ಜಿಜ್ಞಾಸೆಯನ್ನು ಬಹು ಸುಂದರವಾಗಿ ನಿರೂಪಿಸುತ್ತದೆ, ಕವಿ ಪು.ತಿ.ನ. ಅವರ "ದಾಳಿಂಬೆ' 
ಎಂಬ ಒಂದು ಸಾನೆಟ್‌- | 


“ಇದು ಮೀಸಲೇ ನನಗೆ, ಈ ಬೆಳ್ಳಿಬಟ್ಟಲೊಳು 
ರತ್ನಕಾಂತಿಯ ಚೆಲ್ಲಿ ಕಳಕಳಿಪ ದಾಳಿಂಬೆ? 

ನೂತ್ನ ಯದ್ಧಿಯ ಪಡೆದ ಮೋದದೊಳಗೀ ಜಿಹ್ವೆ 
ಇದುವರೆಗು ಕಾರ್ಪಣ್ಯದೊಳಗಿದೆನೆನುತಿಹುದು. 
ಬಿತ್ತಬಿತ್ತದ ರಸವ ಸವಿದು ಸವಿದಾಕ್ಷಣದಿ 
ಆಯುಷ್ಯಸಾರವನು ಬಟ್ಟಿಯಿಳಿಸುವ ತೆರದಿ 
ದೇಯವಎದನಾ ರೂಕ್ಷವೃಕ್ಷವೀ ಪೃದ್ವಿಯಿಂ 

ದೆತ್ತಿ ಮುದವೆರೆವವೊಲಾವರ್ತಿ ಚೋದಿಸಿತು? 

ಯತು ಯತುಗಳಾದರವ, ಗಾಳಿಯಪ್ಪಗೆ ಸೊಬಗ 
ಬೆಂಗದಿರ ರಕ್ತಿಯನು ತಂಗದಿರ ಸಕ್ತಿಯನು 

ತಂಗಿಸಿತೊ ಮಳೆ ಮಂಜಿನೊಲವ ಮಧುರಾಮ್ಹದೊಳು 
ಇತರೇಂದ್ರಿಯದ್ಳುತಿಯ ರಸನೆಗನುದಿಸುವೊಲು? 
ರಸವಿದೇನ್‌ ಇದ ಸವಿವರಾರ್‌ ಏನಿದಚ್ಚರಿಯ ಭೋಗ 
ರಸನೆಹಸೆಯೊಳಗಿಂತು ಪ್ರಕೃತಿ ಪುರುಷರ ದಿವ್ಕಯೋಗ!'' 


ಇದು ದಾಳಿಂಬೆಯನ್ನು ಕುರಿತ ಒಂದು ಚಿಂತನೆ. ಕವಿತೆ ಆರಂಭವಾಗುವುದು ಇಂದ್ರಿಯ 
ಸೌಂದರ್ಕಾನುಭವದಿಂದ. ದಾಳಿಂಬೆ ಹಣ್ಣನ್ನು ತಿನ್ನುವ ಕವಿ ಅದನ್ನು ತಿನ್ನುತ್ತಾ ತೆಕ್ಕನೆಯೆ 
ಆ ಸವಿಯ ಮೂಲಕ್ಕೆ ಹೊರಟರುವುದು ಇದರ ವಿಶೇಷತೆ. ಇಲ್ಲಿ ಕಲ್ಪನೆ. "ರತ್ನ ಕಾಂತಿಯ 
ಚೆಲ್ಲಿ. ಕಳೆಕಳಿಪ ದಾಳಿಂಬೆ' ಎನ್ನುವಷ್ಟರಲ್ಲೇ ಮುಗಿದಿದೆ. ಇನ್ನು ಉಳಿದುದು ಆ ರಸದ 


ಸ ಪು.ತಿ.ನ : ರಸಸರಸ್ವತಿ ಮತ್ತು ಇತರ ಕವನಗಳು. ಪು. 29. 


9 pe ಇ ಾಲ್ಟೆ K 
೩೬ ಚತುರ್ಮುಖ ಸೌಂದರ್ಯ 


ಚಿಂತನೆ. ಏಕಕಾಲದಲ್ಲಿಯೇ ಕವಿ ಇಂದ್ರಿಯ ಸೌಂದರ್ಮದಿಂದ ನೆಗೆದು, ಕಲ್ಪನಾ ಸೌಂದರ್ಯವನ್ನು 
ಕಿಂಚಿತ್‌ ಸ್ಪರ್ಶಿಸಿ, ಚಿತ್ತಸೌಂದರೃದಲ್ಲಿ ನಿಂತು ಆತ್ಮ ಸೌಂದರ್ಕದೆಡೆ ಕಣ್ಣು ಚಾಚಿದ್ದಾರೆ. 


ತ 


ಈ ಕವಿತೆಯ ಮೊದಲ ನಾಲ್ಕು ಸಾಲು ಇಂದ್ರಿಯ ಸೌಂದರಾನುಭವವನ್ನು 
ಸೂಚಿಸುತ್ತವೆ. ಬೆಳ್ಳಿಯ ಬಟ್ಟಲಲ್ಲಿ ರತ್ನಕಾಂತಿಯಿಂದ ಕಳಕಳಿಪ ದಾಳಿಂಬೆಯ ರಮ್ಮಚಿತ, 
ಆ ಸವಿಯನ್ನು ಸವಿದ ನಾಲಗೆಯ ಸಂತೃಪ್ತಿ. ಮುಂದಿನ ನಾಲ್ಕು ಸಾಲು .ಈ ಸವಿಯನ್ನು, 
ಅದರ ರಹಸ್ಯವನ್ನು ಕುರಿತ ಚಿಂತನೆ. ಈ ರೂಕ್ಷವಾದ ವೃಕ್ಷದಲ್ಲಿ ಇಂತಹ ಮುದವನ್ನು 
ನೀಡುವ ಈ ಹಣ್ಣನ್ನು ಯಾವ ಪ್ರೀತಿ ಸೃಜಿಸುವಂತೆ ಚೋದಿಸಿತು - ಎಂದು ಈ ಸೌಂದರದ 
ಹಿಂದಿರುವ ಪ್ರೀತಿಯ ಚಿಂತನೆಯನ್ನು ಕಾಣುತ್ತೇವೆ. ಪಂಚಭೂತಾತ್ಮಕವಾದ 
ಪ್ರಕೃತಿವ್ಠಾಹಾರದಲ್ಲಿ ಸೃಷ್ಟಿಯ ಎಲ್ಲ ಶಕ್ತಿಯೂ ಸೇರಿ ನಮ್ಮ ರಸನೆಗೆ ರಸವನ್ನು 
ಅನುವದಿಸುವಂತೆ ಯಾವ ಗಾರುಡಿ ಇದನ್ನು ಮೂಡಿಸಿದೆ ಎನ್ನುತ್ತಾರೆ ಕವಿ. ಎಂದರೆ ಇಲ್ಲಿ 
ಕವಿ ವಸ್ತುವನ್ನು ಕೇವಲ ಪ್ರೀತಿಸುವುದಲ್ಲ ಆ ಪ್ರೀತಿಯ ಮೂಲ ತತ್ವವನ್ನು ಕಾಣಲು 
ಹವಣಿಸಿದ್ದಾರೆ. ಕಡೆಗೆ - 


ರಸವಿದೇನ್‌ ಇದ ಸವಿವರಾರ್‌ ಏನಿದಚ್ಛ್ಚರಿಯ ಭೋಗ 
ರಸನೆಹಸೆಯೊಳಗಿಂತು ಪ್ರಕೃತಿ ಪುರುಷರ ದಿವ್ಯಯೋಗ'! 


ಎನ್ನುವಲ್ಲಿ ಆ ರಸದ ಪರಿಯನ್ನು ಕಂಡು ಬೆರಗಾಗಿದ್ದಾರೆ. ಅದನ್ನು ಸವಿಯುವವರು ತಾವು 
ಎಂಬುದೂ ಅಲ್ಲವಾಗಿ, ಯಾವ ಚೈತನ್ಯ ಹೀಗೆ ರೂಕ್ಷವಾದ ವೃಕ್ಷದಲ್ಲಿ ದಾಳಿಂಬೆಯನ್ನು 
ಸೃಜಿಸಿ ರಸವನ್ನೆರೆಯಲು ಚ ಬೆ ಪ್ರೀತಿಯಾಗಿದೆಯೋ, ಅದೇ ಚೈತನ್ಯ ರಸನೆಯೂ 
ಆಗಿ ತನ್ನ ರಸವನ್ನು ತಾನೇ ಸವಿದು "ರಸನೆಹಸೆಯೊಳಗಿಂತು ಪಕೃತಿ ಪುರುಷರ ದಿವ್ಯ ಯೋಗ' 
ವನ್ನುಂಟುಮಾಡಿದೆ ಎಂದು ಆ ಆತ್ಮ ಸೌಂದರೃದ ಅಂಚನ್ನು ಮುಟ್ಟದ್ದಾರೆ. ಹೀಗೆ `ಕವಿ 
ಸೌಂದರಾನುಭವವನ್ನು ಕುರಿತು' ಜಿಜ್ಞಾಸೆ ನಡೆಸಿರುವ ಕ್ರಮವೂ ಗಮನಾರ್ಹವಾಗಿದೆ. 
ದಾಳಿಂಬೆಯಂಥ ಹಣ್ಣನ್ನು ತಿನ್ನುತ್ತಿರುವಾಗಲೇ, ತಮ್ಮ ಉಪಭೋಗದ ಆ ವಸ್ತುವನ್ನು, 
ಅದು ನೀಡುವ ಐಂದ್ರಿಯಸಂತೃಪ್ತಿಯನ್ನು, ಕೂಡಲೇ ತಮ್ಮ ಚಿಂತನೆಯಲ್ಲಿ 
ನಿರ್ಲಿಪ್ತಪರಿಭಾವನೆಗೇರಿಸುವುದರ ಮೂಲಕ ಅವರು ಹಡೆದ ಸೌಂದರಾನುಭವವನ್ನು 
ಹೇಳತೊಡಗಿದ್ದಾರೆ. ಅನ್ನಮಯದ ರುಚಿಯಿಂದ ಮೊದಲಾದ ಈ ಅನುಭವ 
ಆನಂದಮಯದತ್ತ ಹೋಗಿದೆ. ಪ್ರಕೃತಿ - ಪುರುಷ ಇವೆರಡರ ದಿವ್ಮ ಯೋಗ (ಲಗ್ಗ)ವನ್ನು 
ತಮ್ಮ ರಸನೆಯ 'ಹಸೆ' ಯಲ್ಲಿ ಗುರುತಿಸಿದ್ದಾರೆ. ಈ ಯೋಗವೇ ಸೌಂದರ್ಯ ಇಲ್ಲಿ 
ಗುರುತಿಸಿರುವುದು ಚಿತ್ತದ ಸೌಂದರ್ನ ಅಥವಾ ಈ ಎಲ್ಲ ಚೆಲುವಿನ ಮಣಿಗಣದ ಅಂತರಂಗದ 
ಸೂತ್ರಸೌಂದರ್ಕ. 


ಇದು ಚಿತ್ತದ ಸೌಂದರ್ಯ ಅಥವಾ ತಾತ್ವಿಕ ಸೌಂದರ್ಯ “ಇದು ಬುದ್ಧಿ ಪ್ರಧಾನವಾದುದು. 
ಇಲ್ಲಿ ಮೊದಲನೆಯ ಎರಡು ಪ್ರಕಾರಗಳೂ ಬೆರೆತಿರುವುದಲ್ಲದೆ, ಆತ್ಮ ಸೌಂದರ್ಕಾನುಭವದ 
ಸೂಚನೆಯೂ ಇಲ್ಲಿದೆ. ಇಲ್ಲಿ ಕವಿಯ ರುಚಿ ಐಂದ್ರಿಯ ಮತ್ತು ಕಲ್ಪನಾಮಯ. ಸೌಂದರ್ಯವನ್ನು 


ಸೌಂದರ್ಯ ಸಮೀಕ್ಷೆ ೩೭ 


ಮೀರಿ ಬೇರೊಂದು ನಿತ್ಯಚ್ಛತನವನ್ನು ತನ್ನ ಪ್ರತಿಭೆಯ ಮೂಲಕ ದರ್ಶಿಸಿ ಪ್ರಕಟಿಸುತ್ತದೆ. 
ಈ ಲೋಕದ ಅರೆ - ಕೊರೆಗಳ ಹಿಂದಿರುವ ಒಂದು ತತ್ಹವನ್ನು ಕಾಣಲು ಕವಿ ಹೊರಡುತ್ತಾನೆ. 
ಪ್ಲೇಟೋ ಹೇಳುವ "Archetypal Beauty” ಎನ್ನುವ ಮಾತು ಈ ಮಜಲಿಗೆ ಅನ್ವಯಿಸುತ್ತದೆ. 
ಲೋಕದಲ್ಲಿ ಕಾಣುವ ಸೌಂದರ್ಯದ. ಆವಿರ್ಭಾವಗಳೆಲ್ಲ ಅಪೂರ್ಣವಂತೆ; ಅವುಗಳ 
ಪೂರ್ಣಮಾದರಿಗಳು ಸ್ವರ್ಗಲೋಕದಲ್ಲಿವೆಯೆಂದು ಪ್ಲೇಟೋ ಹೇಳುತ್ತಾನೆ. ತಾತ್ವಿಕ 
ಕವಿಯ ರಸಜೀವನವು ಇಂಥ ಮಾದರಿಗಳ ಸಹವಾಸದಲ್ಲಿ ಬೆಳೆಯುವುದು.” ಈ 
ಮಾದರಿಗಳನ್ನು ಅವನು ಕೇವಲ ಅಧ್ಯಯನದಿಂದ, ಕೇವಲ ಆಲೋಚನೆಯಿಂದ ಗ್ರಹಿಸಿ 
ಹೇಳುತ್ತಾನೆಂದಲ್ಲ ಅವನು ಅವುಗಳನ್ನು ತನ್ನ ಪ್ರತಿಭೆಯ ಮೂಲಕ ಗ್ರಹಿಸಿ 
ಅಭಿವ್ಯಕ್ತಿಗೊಳಿಸುತ್ತಾನೆ. “ತಾತ್ವಿಕ ಸೌಂದರ್ಕ ಎನ್ನುವುದು ಕೇವಲ ತತ್ನವಲ್ಲ ಅದೊಂದು 
ತತ್ವದೃಷ್ಟಿ.”” ಹಾಗಲ್ಲದಿದ್ದರೆ ಅವನ ಕಾವ್ಯ ಬರಿಯ ತತ್ವದ ಕಂತೆಯಾಗುತ್ತಿತ್ತೇ ಹೊರತು 
ಕಾವ್ಯವಾಗುತ್ತಿರಲಿಲ್ಲ ಅವನು ಶಾಸ್ತಕಾರನಾಗುತ್ತಿದ್ದನೇ ಹೊರತು ಕವಿಯಾಗುತ್ತಿರಲಿಲ್ಲ. 
ಕವಿ ಪ್ರತಿಭಾನದ ಮೂಲಕ ಗ್ರಹಿಸುವ ಈ ತತ್ವ ಅವನ ಅನುಭವವಾಗಿ ಅವನಲ್ಲಿ ರಕ್ತಗತವಾಗಿ 
ಬಂದಾಗಲೇ ಅವನ ಕಾವ, ನಿತ್ಕಸತ್ತವೊಂದರ ಪ್ರತಿಮೆಯಾಗುವುದು. ಇಂತಹ ಅನುಭವದ 
ಸರ್ಶದಿಂದ ಕವಿಕಾಣುವ ಹೂವು ಅವನ ಕಣ್ಣಿಗೆ - 


ಕಾಣುವ ಸೃಷ್ಟಿಯ ಕಾಣದೆ ಸುತ್ತಿಹ 
ಆನಂದಾಬ್ಯಿಯ ಅಮೃತದ ತುಂತುರು" 


ಎಂದು ಕಾಣುತ್ತದೆ. ಇಂಥ ಅನುಭವಕ್ಕೆ ಪ್ರಕೃತಿ - 


ಜಡವಲ್ಲ ಸ್ಥೂಲವಸ್ತುಗಳಲ್ಪ 
ಮೃತನಿಸರ್ಗದ ಚೇತನವಿಹೀನ ಶವವಲ್ಲ ! 
ಈಶ್ವರ ಶರೀರದಲಿ ಚಿನ್ಮಯ ಮಹಾಂಗಗಳು; 
ಬ್ರಹ್ಮದ ಮಹಾ ಚಿತ್ರಶರಧಿಯ ತರಂಗಗಳು." 


ಈ ದೃಷ್ಟಿಯಿಂದ ಷೆಲ್ಲಿ ಕವಿಯ ಬಾನಾಡಿ (Skylark) ಒಂದು ಹಕ್ಕಿ ಮಾತ್ರವಲ್ಲ 

ಅದೊಂದು ಚೈತನ್ಯ ನಾವರಿಯದ ಆನಂದದ ರಹಸ್ಕಗಳನ್ನು ಅದು ಕಂಡು ಆ ಆನಂದದ 

ಲಹರಿಗಳನ್ನೇ ಹಾಡಾಗಿ ಹೊಮ್ಮಿಸುತ್ತದೆ. ಪು.ತಿ.ನ. ಅವರ "ಚಿಕುಹೂ' ಕವನದಲ್ಲಿ ನಾವು 

ಕಾಣುವ ಕೋಗಿಲೆ ಬರಿಯ ಹಕ್ಕಿಯಲ್ಲ ಚಿರಂತನವಾದ ದನಿಯೊಂದನ್ನು ಹಿಡಿದು ಬಿಡುವ 

ವಿ.ಕೃ. ಗೋಕಾಕ್‌ : ಸಾಹಿತ್ಯದಲ್ಲಿ ಪ್ರಗತಿ. ಪು. 314. 

2. VK. Gokak : The Romanist'ss Conception of Beauty. 
P. 155 (an Article) Pathamandir Sri Aurobindo Annual. 
August 1948, Calcutta. 

ನೆ ಶ್ರೀನಿವಾಸ : ಚೆಲುವು. ಪು. 8 

4. ಕುವೆಂಪು: ಕಲಾಸುಂದರಿ. ಪು. 69, 70. 


೩೮ ಚತುರ್ಮುಖ ಸೌಂದರ್ಯ 


ಮಾಧ್ಯಮಗಳಲ್ಲಿ ಒಂದು. ಇಂತಹ ಚೆಲುವಿನ ನೆಲೆಯ ಅನುಭವದ ಕಣಸನ್ನು (115100) 
ಷೆಲ್ಲಿಕವಿ "ಅಲ್ಮಾಸ್ಟರ್‌' (ಗಿ118(0ಗಿ ಎಂಬ ಕವಿತೆಯಲ್ಲಿ ಅರಬ್‌ ಕನ್ನೆಯ ಪ್ರತಿಮೆಯಲ್ಲಿ 
ರೂಪಿಸಿದ್ದಾನೆ. ಕುವೆಂಪು ಅವರು ಈ "ಚೈತನ್ಯದ ಚಿರನಿಧಿ'ಯನ್ನು “ಕಲಾಸುಂದರಿ'ಯಾಗಿ 
ಪ್ರತಿಮಿಸಿದ್ದಾರೆ. ಸೃಷ್ಟಿಸೌಂದರದ ಚಿನ್ಮೂರ್ತಿಯಾದ ಕಲಾಸುಂದರಿಯನ್ನು ಕುರಿತು - 


ನಿನ್ನ ಮುಡಿಯ ಮೇಲುಗಡೆ ಇನಶಶಿಗಳ ನಿಚ್ಚನಡೆ 
ಓ ಸುಮನಸ ಸಂಗಿನಿ 

ಕಡಲಲಲೆಗಳ ಗಡಿಬಿಡಿ ನೀನಿಡುತಿಹ ಮೆಲ್ಲಡಿ 
ದುಃಖ ಸುಖ ತರಂಗಿನಿ 


ಮೊದಲ ಬಯಕೆ ಸಿಡಿದ 8ಡಿ 
ಮೊದಲ ಗಾನವೊಗೆದ ನುಡಿ 
ನೀನೇ ಕಡಲು ನೀನೆ ತಡಿ 

ಹೇ ವಿಶ್ವದೇಹಿನಿ ! 

ನರ್ತಿಪ ತವ ಚರಣನ್ಮಾಸ 

ಜನನ ಮರಣ ಕಾಲ ದೇಶ 
ನೃತ್ತದೊಳೆವು ಅಯವಿಶೇಷ 

ಹೇ ತ್ರಿಭುವನ ಮೋಹಿನಿ! 
ಲಲಿತ ಚರಣ ಭಂಗಿಯಿಂದೆ 
ನಡೆಯೆ ನೀನು ಮುಂದೆ ಮುಂದೆ 
ಬಹವು ಖುತುಗಳೆಲ್ಲ ಹಿಂದೆ 

ಸ್ಥಿರ ಅಸ್ಥಿರ ಗಾಮಿನಿ ! 
ಹೂವುಗಳಿಗೆ ಬಣ್ಣ ಬಳಿದು 
ದುಂಬಿಗಳನು ಬಳಿಗೆ ಸೆಳೆದು 
ಅವರನೊಲಿಸಿ ಒಲುಮೆಗಲಿಪೆ 

ಓ ನಣ್ಣಿನ ಚಿಲುಮೆಯೆ 

ಹಣತೆ ಸೊಡರು ಹಿಡಿದು ಮುಂದೆ. 
ನಡೆಯೆ ನೀನು ಬಹೆನು ಹಿಂದೆ 
ಕವಿಯ ಕಣ್ಣೆ ಬೆಳಕು ತಂದೆ 
ಹೇ ಅಸೀಮ ಸ್ಫೂರ್ತಿಯೇ !! 


| ಕುವೆಂಪು : ಕಲಾಸುಂದರಿ. ಪು. 1-8 


ಸೌಂದರ್ಯ ಸಮೀಕ್ಷೆ ೩೯ 


ಎಂದು ಹಾಡಿದ್ದಾರೆ. ಇದರಲ್ಲಿ ಕವಿ ಸೃಷ್ಟಿಯ ಸಮಸ್ತ ವ್ಯಾಹಾರಗಳಿಗೂ ಮೂಲವಾದ 
ಚೈತನ್ಯವನ್ನು ಮೂರ್ತಿಕರಿಸಿದ್ದಾರೆ. ಇಂತಹ ಒಂದು ದರ್ಶನ ದೊರೆಕೊಂಡ ಮೇಲೆ ಕವಿಯ 
ಕಣ್ಣಿಗೆ ಇದುಸುಂದರ ಇದು ಸುಂದರವಲ್ಲ ಇದು ಮೇಲು ಇದು ಕೀಳು ಎಂಬ ಭಾವನೆ 
ಉಳಿಯುವುದಿಲ್ಲ ಎಲ್ಲವೂ ಆ ದಿವ್ಯಚೇತನದ ಆವಿರ್ಭಾವಗಳೆಂಬ ಅನುಭವವಾಗುತ್ತದೆ. 
ಎಲ್ಲವೂ ಅಂತರ್ಕಾಮಿಯ ಸೋಗಿನ ರೂಪದಂತೆ ತೋರುತ್ತದೆ. ಶ್ರೀ ಪು.ತಿ.ನ. ಅವರ 
'ಅಂತರ್ಮಾಮಿಯ ಸೋಗಿನ ದರ್ಶನ' ಎಂಬ ಕವಿತೆ ಇದಕ್ಕೊಂದು ಅಪೂರ್ವ ನಿದರ್ಶನ. 
ಒಂದು ಬೆಳಿಗ್ಗೆ ದೇವನಹಳ್ಳಿಯ ಹಸುರು ಬಯಲಿನಲ್ಲಿ ಕವಿ ವಿಹರಿಸುತ್ತಿರುತ್ತಾರೆ. ತಂಗಾಳಿ 
ತೀಡುತ್ತಿದೆ. ವಾತಾವರಣ ಉಲ್ಲಾನಕಾರಿಯಾಗಿದೆ. ಕವಿಯ ಮನಸ್ಸು ಹಟವಿಳಿಸಿದ 
ಓಡಿನಂತೆ (ಸೌಂದರ್ಕಾನುಭವಕ್ಕೆ ತಕ್ಕ ಮನಸ್ಥಿತಿಯ ಲಕ್ಷಣವೇ ಇದು) ಇರುವಾಗ ಅವರು 
ದೂರದಲ್ಲಿ ಒಂದು ಆಕೃತಿಯನ್ನು ಕಾಣುತ್ತಾರೆ ಸ 


ಕೊಂಕಿದ ಕೋಡಿನ ಮುರುಟದ ಮುಸುಡಿನ 
ಹಳ್ಳದ ಮೂಗಿನ ಬಿರಿ ಹೊಳ್ಳೆಗಳ 
ಬಾಳೆಯ ಮೋತೆಯ ಗಾತ್ರದ ಕಿವಿಗಳ ! 
ಮೃಗವಿದಿಗೊ ಗುಡ್ಡೆಯ ಕಣ್ಣುಗಳ ! 


ಅಂತಹ ವಿಕೃತವಾದ ಪ್ರಾಣಿ ಹೊರಗಣ್ಣಿಗೆ ; ಆದರೆ ಅವರ ಅಂತರಂಗಕ್ಕೆ ಕೇಳುವ ದನಿ 
ಬೇರೆ: 


“ಬಲ್ಲೆಬಲ್ಲೆ ನಾ ನಿನ್ನ ನೀನೋ ನನ್ನನು 
ಗುರುತಿಸಲಾಗದ ಭ್ರಮೆಯಿಂದಿರುವೆ. 
ಇದುವೇ ಬಿನದಂ ಅಹಹಾ !'' ಎಂಬೊಲು 
ನಗಲಾರದೆ ನಗುತಿತ್ತೇನೊರವೆ 


ಆ ಒಂದು ಕ್ಷಣದಲ್ಲಿ ಆ ವಿಕೃತಿ ನಗುವಂತೆ ತೋರಿತು, "ನಾನು ನಿನ್ನನ್ನು ಬಲೆ ನೀನು ಮಾತ್ರ 
ನನ್ನನ್ನು ತಿಳಿಯಲಾರೆಯಲ್ಲ ಎಂದು. ಆದರೆ ಕವಿ ಅದರ ನಿಜವನ್ನರಿಯುತ್ತಾರೆ - 


ಇಂತಾ ಮೃಗವೇಷನು ಬಿನದಿಸುತಿರೆ 
ವೇಷವನಾಂತವನಾರೆಂದಾನಿರೆ 
ಸೂಟಿಯೊಳಾ ಸೋಗಿನ ಒಳಹೊಕ್ಕು 
ನಿಜವರಿತೋಹೋ ಎಂದೆನು ನಕ್ಕು - 
ಬಲ್ಲೆ ಬಲ್ಲೆ ಈ ನಗೆಯಾಟವ, ಬಾ 
ಮೊಗವಾಡವ ಕಳೆ - ಏನಿದು ಹುಚ್ಚು 
ಇನ್ನೀ ವಂಚಿಸುವಾಟವು ಸಾಗದು 
ಬಿನದ ಸಾಕಣ್ಣ ಯಾರಿಗೆ ಮೆಚ್ಚು? 


೪೦ ಚತುರ್ಮುಖ ಸೌಂದರ್ಯ 


ಇಂತೀ ತೆರ ನಾ ಸರಸದಿ ನುಡಿಯಲು 
ದೌಡೋದಡಿತು ಮೃಗ ಬಲು ನಾಚಿದವೊಲು - 
ಮರುಚಣವೆಲ್ಲವೂ ನಿತ್ತದೊಲಾಯ್ತು 

ದೂರ ಒಂದೆಮ್ಮೆ ಮೇಯುತಲಿತ್ತು ! 


ಕಡೆಗೆ ಅವರು ಕಂಡುದು ಒಂದು ಎಮ್ಮೆ ! ಎಮ್ಮೆ ಸುಂದರವಾದ ಪ್ರಾಣಿ ಎಂದು ಕವಿಯಲ್ಲದೆ 
ಇನ್ನಾರು ಒಪ್ಪಿಕೊಂಡಾರು ? ಅದರಲ್ಲಿ ಚೆಲುವನ್ನು ಕಾಣುವುದೂ ಸುಲಭ ಸಾಧ್ಯವಲ್ಲ 
ಆದರೆ ಕವಿಗೆ ಆ ಒಂದು ಕ್ಷಣದಲ್ಲಿ ಆ ವಿಕೃತಿ ಪ್ರಾಣಿಯಲ್ಲಿ ವಿಕೃತಿಯ ಮೊಗವಾಡವನ್ನು 
ಧರಿಸಿದ ಚೈತನ್ಮದ ದರ್ಶನವಾಯಿತು. ಆ ಒಂದು ಕ್ಷಣದಲ್ಲಿ ಕವಿಗಾದ 
ಅನುಭವ, 'ದರ್ಶನ' ಪರಮಸತ್ಮ. ವಿಕೃತಿಯ ಮೊಗವಾಡವನ್ನು ತಾಳಿ ನಮ್ಮನ್ನು 
ವಂಚಿಸುವುದೂ ಪರಮ ಸೌಂದರ್ಯವೇ ಎಂಬ ತತ್ವವನ್ನು ಕವಿ ಇಲ್ಲಿ ಕಂಡಿದ್ದಾರೆ. ಮತ್ತೆ ಕವಿ 
ಮಾನವನಾದಾಗ "ದೂರ ಒಂದೆಮ್ಮೆ ಮೇಯುತಲಿತ್ತು!' ಹೀಗೆ ಕ್ಷಣ ಒಂದರಲ್ಲಿ ಕವಿ ಕಂಡ 
ಆ ದಿವ್ಕ ಸೌಂದರ್ಯ ಕವಿಯ ನಿರಂತರ ಹಂಬಲದ ವಸ್ತುವಾಗಿದೆ. ಆ ಅನುಭವದನಂತರ ಕವಿ 
ಹೇಳುತ್ತಾರೆ- 


“ದೇವನಹಳ್ಳಿಯೊಳಾ ಒಂದರೆಚಣ 
ಮಾಯೆ ತೆರೆದು ದರ್ಶನವಿತ್ತವನಂ 


ಅಂದಿಂದೆಲ್ಲಾ ರೂಹದ ಮರೆಯೊಳು 
ಹುಡುಕುತ ಹಂಬಲಿಸಿದೆ ನನ್ನ ಮನಂ'' 


ಎಂದು. ಹೀಗೆ ಕವಿ ತನಗೆ ಪ್ರತಿಭಾನ ಸಂವೇದ್ಯವಾದ ನಿತ್ಯಚ್ಛೆತನ್ನದ ಕ್ಷಣದರ್ಶನಗಳಿಂದ 
ಸ್ಪೂರ್ತನಾಗಿ ತನ್ನ ಕೃತಿಗಳಲ್ಲಿ ಆ ಸತ್ಯವನ್ನು ಸಾರುತ್ತಾನೆ. ಈ ತತ್ವ ಬರಿಯ ವೇದಾಂತವಲ್ಲ 
ತತ್ವದೃಷ್ಟಿ. ಇದನ್ನು 'ದರ್ಶನ' ಎನ್ನಬಹುದು ಒಂದು ಮಟ್ಟದಲ್ಲಿ ನಾಗಚಂದ್ರ 'ಕವಿಗೆ 
ದರ್ಶನವಿಶುದ್ಧಿಯೇ ಸೌಲ ಎಂದುದೂ ಬಹುಶಃ ಈ ಅರ್ಥದಲ್ಲೆ ಹಿರಿಯ ಕವಿಗಳ 
ಕಾವ್ಯದಲ್ಲಿ ಈ ಒಂದು ದರ್ಶನವಿರುತ್ತದೆ. ಎಲ್ಲ ತತ್ವಗಳನ್ನು ಒಂದಾಗಿಸುವ ಮೂಲತತ್ವದ 
ದರ್ಶನ ಕವಿಗೆ ಆದರೂ ಅದು ಅವನಲ್ಲಿ ನಿರಂತರವಾಗಿ ಉಳಿದಿರುವುದಿಲ್ಲ ಅದು ಅವನಲ್ಲಿ 
ನಿರಂತರವಾಗಿ ಉಳಿದಾಗ ಅವನು ಅನುಭಾವಿಕವಿ, ಯಷಿಕವಿ, ಮಂತ್ರಕವಿ ಆಗುತ್ತಾನೆ. 
ಆತ್ಮ ಸೌಂದರ್ಕಾನುಭವದ ಮಜಲಿನಲ್ಲಿ ನಿಲ್ಲುತ್ತಾನೆ. 


ಲ 


ಕಲೆ ಮೃಣ್ಮಯದಿಂದ ಮೊದಲಾದರೂ ಅದು ಸೇರಬೇಕಾದುದು ಚಿನ್ಮಯವನ್ನು. 
ನಾಲ್ಕನೆಯ ಮಜಲಾದ ಆತ್ಮ ಸೌಂದರಾನುಭವದಲ್ಲಿ ಹಿಂದೆ ಹೇಳಿದ ಮೂರು ರೀತಿಗಳೂ 


1. ಪು.ತಿ.ನ. : ಶಾರದಯಾಮಿನಿ, ಪು. 3,4,5. 


ಸೌಂದರ್ಯ ಸಮೀಕ್ಷೆ ೪೧ 


ಇರುತ್ತವೆ. ಇಲ್ಲಿ ಆ ಪೂರ್ಣ ಮಾದರಿಗಳಷ್ಟೇ ಅಲ್ಲ ಅವುಗಳನ್ನು ಸಮರಸಗೊಳಿಸುವ ಆ 
ಪರಾತ್ತರವೂ ಕವಿಗೆ ಗೋಚರಿಸುತ್ತದೆ. ಇಲ್ಲಿ ಕವಿ ಅನುಭಾವಿಯಾಗಿ ಪರಮಸತ್ಯದ ಒಂದು 
ನೋಟವನ್ನು, ಸ್ಪರ್ಶವನ್ನು ಪಡೆಯುತ್ತಾನೆ. ಇಲ್ಲಿ ಎಷ್ಟೋ ವೇಳೆ ಅವನ ಸೌಂದರ್ಮಾನುಭವ 
ಇಂದ್ರಿಯ ಸಾಪೇಕ್ಷವಲ್ಲ ಸಾಮಾನ, ಕವಿಗಾದರೋ ಬಾಹ್ಮವಸ್ತು ಅತ್ಯಂತ ಅವಶ್ಯಕ; 
ಆದರೆ ಆತ್ಮ ಸೌಂದರ್ಕಾನುಭವಿಯಾದ ಕವಿಗೆ ಬಾಹ್ಮ ವಸ್ತು ಅನಿವಾರ್ಯವೇನಲ್ಲ ಕವಿ 
ನೇರವಾಗಿ ಅತೀತದ ಅನುಭವವನ್ನು ಹಡೆದು ಆ ಸತ್ಯವನ್ನು ಪ್ರಕಟಿಸುತ್ತಾನೆ. ಇಲ್ಲಿ ಕೃತಿ 
ಬರಿಯ ಲೋಕಾನುಕೃತಿಯಾಗದೆ ನಿತ್ಕ ಸಶೈಗಳೆನ್ನು ಪೃತಿವಿಂಸಂವ 
"ಸತ್ಯಸ್ಯಸತ್ಯಕಥನ'ವಾಗುತ್ತದೆ. ಇಲ್ಲಿ ಕವಿ ಯಷಿಯಾಗುತ್ತಾನೆ. ತಾನು ಹಡೆದ 
ಸತ್ಕಾನುಭವವನ್ನು ಉಕಿಸೌಂದರ್ಮವಾಗಿ ಪರಿವರ್ತಿಸಿ ಹೇಳುವುದರಿಂದ ಅವನ ಕೃತಿ ಸೌಂದರದ 
ಮುಖಾಂತರ ಪರಮ ಸತ್ಯದನ್ನು ಪ್ರಕಟಿಸುತ್ತದೆ. ವೇದೋಪನಿಷತ್ತುಗಳಲ್ಲಿ ಮತ್ತು 
ಮಹಾಕವಿಗಳು ಚಿತ್ರಿಸಿರುವ ಮಹೋನ್ನತ ಪಾತ್ರಗಳಲ್ಲಿ ಈ ಆತ್ಮ ಸೌಂದರ್ಯದ ಚಿತ್ರಣವನ್ನು 
ಕಾಣುತ್ತೇವೆ. ಇಲ್ಲಿ ಕವಿದೃಷ್ಟಿಗೆ, ಸೃಷ್ಟಿ ಸಮಸ್ತವೂ ಆ ಪರಮ ಸತ್ಯದ ಛಾಯೆ ಮಾತ್ರವಲ್ಲ 
ಆ ಹರಮ ಸತ್ಯವೇ ಎಂದು ಅನುಭವಕ್ಕೆ ಬರುತ್ತದೆ. ಆಗ ಕವಿ- 


“ಸುಂದರಮಹೇಶ್ವರ ರಸಮಯಶರೀರವಿದು 

ವಿಶ್ವರೂಪದಿ ನಮಗೆ ತೋರುತಿದ. ಜೀವನಂ 
ಕ್ಷಣ ಕ್ಷಣಕೆ ಮುಟ್ಟುತಿಹುದಾತನಂ ಘಫ್ರಾಣದಲಿ 
ಸ್ಪರ್ಶದಲಿ, ರುಚಿಯಲ್ಲಿ ಶ್ರೋತ್ರ ದೃಷ್ಟಿಗಳಲ್ಲಿ''' 


ಎನ್ನುವ ಅನುಭವಸತ್ಯವನ್ನು ಪ್ರಕಟಸುತ್ತಾನೆ. ಈ ಒಂದು ಸ್ಥಿತಿಯಲ್ಲಿ ವಿಜಯದಾಸರು 
“ಅಂತರಂಗದ ಕದವು ತೆರೆಯಿತಿಂದು” ಎಂದು ಹಾಡುತ್ತಾರೆ. ಜಗನ್ನಾಥ ದಾಸರು "ಅತಿ 
ಸುಂದರಕೆ ಸುಂದರ ರಸಕೆ ರಸರೂಪ' - ಎಂದು ಭಗವಂತನ ಚೆಲುವನ್ನು ಸಾರುತ್ತಾರೆ. 
"ಮಧುರ ಚೆನ್ನ'ರು - 

ತಂದೆ ನೀ ಕಣ್ಣೆರೆದರಂದಿಗರುಣೋದಯವು 

ಮುಂದೆ ಸೂರ್ಯೋದಯದ ಚಿಂತೆಯಿಲ್ಲ 


ಹಿಂದೆ ಕತ್ತಲೆಯಲ್ಲಿ ಕಂಗೆಟ್ಟು ಕೊರಗಿದೆನು 
ಇಂದೊಳಗು ಹೊರಗು ಬೆಳಗಾಯಿತಲ್ಲ ! 


ಎನ್ನುತ್ತಾರೆ. ಒಳಗೂ ಹೊರಗೂ ತುಂಬಿದ ಆ ಬೆಳಕಿನ ಅನುಭವದಲ್ಲಿ ಸರ್ವವೂ ಪರಮ 
ಸುಂದರವಾಗಿ ತೋರುತ್ತದೆ. "ದಿಟವಾಗಿ ಹೃದಯವು ಶಿವಮಯವಾದಲ್ಲಿ ಸ್ಫುಟವಾಗಿ 
ಎಲ್ಲೆಲೂ ಶಿವಮಯವಾಗಿಯೇ ಬೆಳಗುತಿದೆ' - ಎಂದು ಧ್ವನ್ಯಾಲೋಕ ಲೋಚನದಲ್ಲಿ 


1. ಕುವೆಂಪು : ಪಕ್ಷಿಕಾಶಿ, ಪು. 31. 
3 ಮಧುರಚಿನ್ನ : ನನ್ನನಲ್ಲ ಪು. 31. 


೪೨ ಚತುರ್ಮುಖ ಸೌಂದರ್ಯ 


ಅಭಿನವಗುಪ್ಪರು ಹೇಳಿದ ಮಾತು ಇಲ್ಲಿಗೆ ಅನ್ವಯಿಸುತ್ತದೆ. ಯಾವ ಅಕ್ಕಮಹಾದೇವಿ 'ಈಳೆ 
ನಿಂಬೆಮಾವು ಮಾದಲಕ್ಕೆ ಹುಳಿನೀರನೆರೆದವರಾರಯ್ಯ?' ಎಂದು ರಸಜಿಜ್ಞಾಸೆಗೆ ಹೊರಟಳೊ 
ಅವಳು ಆತ್ಮ ಸೌಂದರ್ಕಾನುಭವದ ಸೀಮೆಯನ್ನು ತಲುಪಿದಾಗ - 


ವನವೆಲ್ಲ ನೀವೆ, ವನದೊಳಗಣ ದೇವ ತರುವೆಲ್ಲ ನೀಷೆ 
ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೆ 


ಎನ್ನುತ್ತಾಳೆ. ರತ್ನಾಕರವರ್ಣಿಯ ಭರತೇಶನು ದರ್ಶಿಸಿದ ಆ ಹರಾತ್ತರ ಸೌಂದರ್ಯವು ಬರಿಯ 
ಬೆಳಗು - 


ಎಳೆಮಿಂಚಿನಂದದ ಬೊಂಬೆಯೊ ತಿಂಗಳ 
ತಿಳಿವೆಳಗಿನೊಳದಾ ರೂಪೋ 

ಪಳುಕಿನ ಪುತ್ಥಳಿಯೋ ಎನೆ ಕ್ರಮದಿಂದ 
ಹೊಳೆವುದೊಳಗೆ ತನ್ನ ರೂಪು! 


ನಮ್ಮ ವೇದೋಪನಿಷತ್ತುಗಳ ಯಪಿದರ್ಶನಕ್ಕೆ ಪ್ರತಿಭಾಸವಾದ ಆತ್ಮಸೌಂದರವೂ 
ಬರಿಯ ಬೆಳಗೇ. 'ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತ್ರುಹಾರೇ' 
- ಎಂದು ವೇದಯುಪಿ ಬಣ್ಣಿಸುತ್ತಿರುವುದು, ಆ ಹರಮವಾದ ಆತ್ಮಸೌಂದರ್ಯ್ಕದ 
ಜ್ಕೋತಿರ್ಮೂರ್ತಿಯನ್ನೇ. ಕೇವಲ ಜ್ಯೋತಿರೂಪವಾದ ತಮಸ್ಸಿನಿಂದಾಚೆಗಿರುವ, ಆತ್ಮ 
ಸೌಂದರ್ಯವನ್ನು ವೇದಯಷಿಯಿಂದ ಹಿಡಿದು ಆಧುನಿಕ ಅನುಭಾವಿಗಳವರೆಗೆ ಅನುಭವಿಸಿ 
ಹಾಡಿದ್ದಾರೆ. ಈ ಒಂದು ಪೂರ್ಣದೃಷ್ಟಿಯ ದರ್ಶನವನ್ನು ಹಡೆದ ಕವಿ ಜೀವನದ ಯಾವ 
ಮುಖವನ್ನಾದರೂ ಕಾವ್ಯಕ್ಕೆ ವಸ್ತುವಾಗಿ ತೆಗೆದುಕೊಂಡು, ಮಹಾಕಾವ್ಯವನ್ನು ಬರೆಯಲಿ, 
ನಾಟಕವನ್ನು ಬರೆಯಲಿ, ಭಾವಗೀತೆಯನ್ನು ಬರೆಯಲಿ - ಅದೆಲ್ಲವೂ ಈ ದರ್ಶನದಿಂದ 
ದೀಪ್ಪವಾಗಿರುತ್ತದೆ. 


ಇದುವರೆಗೂ ವಿವರಿಸಿದ ಸೌಂದರ್ಯದ ನಾಲ್ಕು ಮುಖದ ಪರಿಶೀಲನೆಯಿಂದ ನಾವು 
ಒಂದು ಅಂಶವನ್ನು ಗುರುತಿಸಬಹುದು : ಇಂದ್ರಿಯ ಸೌಂದರ್ಕಾನುಭವದ ಮಜಲಿನಲ್ಲಿ 
ಸೌಂದರ್ಕ್ಮ ವಸ್ತುನಿಷ್ಠವೆಂಬಂತೆ ಭಾಸವಾಗುತ್ತದೆ. ವಸ್ತುವಿನಲ್ಲಿ ವರ್ಣವಾಗಿಯೋ, 
ನಾದವಾಗಿಯೋ, ಗಂಧವಾಗಿಯೋ ತೋರುವ ಸೌಂದರ್ಯ ವಸ್ತುನಿಷ್ಠವಾದ ಒಂದು 
ಗಂಣವೆಂಬಂತೆ ನಮ್ಮು ಇಂದ್ರಿಯಗಳನ್ನು ರವಿಂಸಿ ಒಂದು ಬಗೆಯು 
ಸೌಂದರ್ಯಭಾವನೆಯನ್ನುಂಟುಮಾಡುತ್ತದೆ. ಎರಡನೆಯದಾದ ಕಲ್ಪ್ಬನಾಸೌಂದರಾನುಭವದ 
ಮಜಲಿನಲ್ಲಿ ಸೌಂದರ್ಯ ವಸುನಿಷ್ಠವೆನ್ನುವ ಬದಲು ಮನೋನಿಷ್ಕವೆಂಬ ಭಾವನೆ 
ಉಂಟಾಗುತ್ತದೆ. ವಸ್ತುವನ್ನು ಕುರಿತು, ಅದರ ಸೌಂದರಾನುಭವವನ್ನು ನಮ್ಮ ಕಲ್ಪನೆಯಿಂದ, 


| ರತ್ನಾಕರ : ಭರತೇಶ ವೈಭವ, 1. ಪು. 2-77. 


ಸೌಂದರ್ಯ ಸಮೀಕ್ಷೆ ೪೩ 


ಕಲ್ಲನಾಶಕ್ತಿಯೆಂಬ ಮನೋನಿಷ್ಮಶಕ್ತಿಯಿಂದ ಬಣ್ಣಿಸುತ್ತೇವೆ. ಇಲ್ಲಿ ಹೊರಗಣ್ಣೆಗೆ 
ಚೆಲುವಲ್ಲವೆಂದು ತೋರುವ ವಸ್ತುವನ್ನು ಕೂಡ, ಕವಿಯ ಕಲ್ಪನೆ ಅದನ್ನು ಬೇರೊಂದೆಂಬಂತೆ, 
ರೂಪಿಸಿ ತೋರುತ್ತದೆ. ಮೂರನೆಯದಾದ ಚಿತ್ತದ ಸೌಂದರ್ಯ್ಮ ಅಥವಾ ತಾಶ್ವಿಕ 
ಸೌಂದರ್ಕಾನುಭವವದಲ್ಲಿ ಸೌಂದರ್ಯ ಕೇವಲ ವಸುನಿಷವೋ ಮನೋನಿಷ್ಠವೋ ಮಾತ್ರ 
ಆಗದೆ ಅದು ಬೇರೊಂದು ಅತೀತಶಕ್ತಿಯ ಛಾಯೆಯಂತೆ ತೋರುತ್ತದೆ. ಕವಿ ಈ ಸುರೂಪ- 
ಕುರೂಪಗಳಾಚೆಯ ಚೆಲುವಿನ ಸೂತ್ರದ ಸಕೃದ್ದರ್ಶನವನ್ನು ಇಲ್ಲಿ ಪಡೆದು ಅದನ್ನು 
ಪ್ರಕಟಿಸುವುದರ ಮೂಲಕ, ಆ ಮೂಲ ಪರಾತ್ಪರವನ್ನೇ ಕಾಣುವ ಹಂಬಲವನ್ನು 
ಅಭಿವ್ಯಕ್ಷಗೊಳಿಸುತಾನೆ. ನಾಲ್ಕನೆಯದಾದ ಆತ್ಮ ಸೌಂದರ್ಕಾನುಭವದಲ್ಲಿ ವಸ್ತು ಪರಾತ್ತರದ 
ಕೇವಲ ಛಾಯೆಯಲ್ಲ; ಪರಾತರದ ಆವಿರ್ಭಾವವೇ ಎಂಬ ಅನುಭವವಾಗುತ್ತದೆ. ಯಾವುದು 
ಅತೀತವೊ ಅದು ಅಂತರ್ಕಾಮಿಯೂ ಹೌದು, ಯಾವುದು ವಸ್ತುವಾಗಿದೆಯೋ ಅದೇ 
ಅನುಭವಿಸುವ ಶಕ್ತಿಯೂ ಆಗಿದೆ; ಎಲ್ಲವೂ ಆ ಪರಾತ್ತರವಾದ ಆತ್ಮ ಸೌಂದರ್ಯವೇ- 
ಎನ್ನುವ ಹಂತದಲ್ಲಿ ಕಎ ನಿಲ್ಲುತ್ತಾನೆ. ಈ ಚತುರ್ಥ ಘಟ್ಟವನ್ನೇ ಕವಿ ಶೀಗೆ ಹಾಡಿರುವುದು: 


ಹೆಸರಾಚೆಗಿರುವ ಚೆಲ್ಟಿಕೆಯೆ ನಿನ್ನಯ ಹೆಸರ 

ಕುಸುರು ಕುಶಲತೆಯಿಂದಲೂ ಉಸಿರಲಳವುಂಟೆ 
ಎಸೆವೆ ದಶದಿಶೆಗಳಲ್ಲಿ ಮಸಗಿ ಪೊಸಪೊಸತೆರೆದಿ 
ಜಡಜೀವ ಜ್ಯೋತಿಯಿಂದ 

ಒಸಗೆಯಾಯಿತು ಬಾಳು ಹೊಸತು ಕಂಡಿತು ಹಾಳು 
ಬೆಸಲಾಯಿತೀಗ ಬಯಲೆಲ್ಲ ಅಹ ! ಬಗೆ ಸೊಲ್ಲ 
ಬಸಿರು ಹಿಡಿಸದು, ಬಾಯಿಗೇನೊ ಬಂದಿತು, ಎಂದೆ 
“ನಮೋ ಪರಾತ್ಪರವೆ' ಎಂದು' 


1, ಬೇಂದ್ರೆ : ಗರಿ ಪು. 10. 


ಸುಂ ಪ ನ ್ಪ 
SELES “ಬಟ್ಟ 


ಆ 
ಈ ಇತ ಮು & ಆಹಾ p k ನ 
ps Ned” 2 uy ಹ te 


Foo ಹೇ: ister prey ಮ: 
ಅಹಾ ವಜ ಬಬ RY Lamhe! ಎ. 
ಮಮ ಜೌಂ ಬಾಲ ಆರಡಿ ತಾಸ ವಳ ಡರ ;ಅಯಿಡೆಂತಾಾ. ಅಡಾ. 
ಓಟ Seti Tad ಓಂ ಸ್‌ 1 
ಜಲ ಗಯಾದ ಹಟ್‌ ೪.ಯಂಾೀಂಆ ಉಟ ಯತ ್ಗ 


“ಬುರಡಿ £4 -#ಲ ದಮ್‌ 4 ಇ fe ಯಕ ಜಂಕ್‌ 
ಡೂಯಿಎವ್‌ ಉಚ ಗಃ ತೆ SERS boss 28 ನಟ ಡಿ 
cc ತೆ ಹಾಟ ಅಮಿರ 

ಆಕರ ಸ ಮಿಂದ. 

ಲಾ SSN 

ಡಮುಸಿ ಚಿಗೆ ಸಿಹಿ 003ರ ಗೊಂದಲದ... 
ಬರೀ] ರವಾ ಪರಿ ಆತಾ ಜಮಾಜಸೆರೇಮ!ಗಿರುವ. ೬ 

ಹ ವೇದೇರು EE ಳಂ! ಅನುಭವಿಸ 

ಟಂ ಸ ಗಾ ತ ಚಳಕ, 

ಡರ ಇವಿ ಮಾಗಿ ಆತ ಕಟಟ ಎ 

ಯಲ, ಭಾಸಗಡೊಬಿತ್ಟು ನಕಕ 4. ಅಜಿಣ್ಲತ್ತ ಈ ವ 


— ಈ 


[3 


ಥ್ರ ಜೆ ` 
EN 
“Ee ಟಾ ತ್ಯ 


೪ 


ಆ LA 


ಭಾಗ ೨ 


ಸೌಂದರ್ಯ ಮಾಮಾಂಸೆ 


ಸೌಂದರೃ ಮಾಮಾಂಸೆಯಲ್ಲಿ 'ಸೌಂದರ]' ಮತ್ತು''೫1141]17/'' 


ಪದಗಳು ಜನಮನದ ಟಂಕಸಾಲೆಯಲ್ಲಿ ಭಾವದ ಮುದ್ರೆಯನ್ನು ತಳೆದು ಚಲಾವಣೆಗೆ 
ಬರುವ ನಾಣ್ಯಗಳಿದ್ದಂತೆ. ಒಂದು ಕಾಲದಲ್ಲಿ ವ್ಯವಹಾರದಲ್ಲಿದ್ದ ಹಲವು ಪದಗಳು ಒಂದು 
ನಿರ್ದಿಷ್ಟವಾದ ಅರ್ಥವನ್ನು ಹೊತ್ತು ಸಂಚರಿಸುತ್ತಾ ಕಾಲಕ್ರಮೇಣ ನಾಣ್ಮಗಳಂತೆ 
ಸವಕಲಾಗಿ ತಮ್ಮ ಅರ್ಥವನ್ನು ಪರಿಮಿತಗೊಳಿಸಿಕೊಳ್ಳಬಹುದು. ಮತ್ತೆ ಹಲವು ಪದಗಳು 
ಬಳಕೆಯಾಗುತ್ತಿದ್ದ ಅರ್ಥವನ್ನು ಕ್ರಮೇಣ ಹಿಗಿಸಿಕೊಂಡು ವಿಶಾಲಾರ್ಥವನ್ನು 
ಪಡೆಯಬಹುದು. ಈ ಪದನಾಣ್ಮಗಳ ಚಲಾವಣೆಯ ಹರಿಯನ್ನು ಭಾಷಾ ಶಾಸ್ತ್ರ 
ಗುರುತಿಸುತ್ತದೆ. ಸ 


ಇಂದು ನಾವು ವಿಶೇಷವಾಗಿ ಮನಸ್ಸಿಗೆ ಆಹ್ಲಾದವನ್ನುಂಟುಮಾಡತಕ್ಕ ವಸ್ತುಗಳನ್ನು 
ನಿರ್ದೇಶಿಸಲು 'ಸುಂದರ' ಎಂಬ ಪದವನ್ನೂ, ಹಾಗೆ ಆಹ್ಲಾದವನ್ನುಂಟುಮಾಡುವ ಗುಣವನ್ನು 
ಸೌಂದರ' ಎಂದೂ ಕರೆಯುತಿದ್ದೇವೆ. ಈ ಪದ ದಿನಬಳಕೆಯ ವ್ಯವಹಾರಗಳಲ್ಲಿ ಒಂದು 
ರೀತಿಯ ಅರ್ಥವನ್ನು ಪಡೆದರೆ, ಸೌಂದರ್ಕ್ಮ ಮೀಮಾಂಸೆಯಲ್ಲಿ ಬೇರೊಂದು ಅರ್ಥವನ್ನು 
ಪಡೆಯುತ್ತದೆ. ಒಂದು ಭೂಮಿಕೆಯಲ್ಲಿ 'ಸುಂದರ' ಎಂದರೆ ಆಹ್ಲಾದಕರವಾದುದು ಎಂದು 
ಅರ್ಥವಾದರೆ, ಮತ್ತೊಂದು ಭೂಮಿಕೆಯಲ್ಲಿ ರಸಾನುಭವಕಾರಿಯಾದುದು ಎಂದು 
ಅರ್ಥವಾಗುತ್ತದೆ. ಹೀಗೆ ಲೋಕಸಂಬಂಧಿಯಾದ ಮತ್ತು ಕಲಾಸಂಬಂಧಿಯಾದ ಅರ್ಥಗಳಲ್ಲಿ 
ನಾವು ವಿಶೇಷವಾಗಿ ಬಳಸುವ 'ಸುಂದರ', "ಸೌಂದರ' ಎಂಬ ಪದಗಳು ಬಹು 
ಪ್ರಾಚೀನಕಾಲದಿಂದ ಬಳಕೆಯಲ್ಲಿದ್ದಿರಬಹುದೆಂದು ಭಾವಿಸಿ ಅವುಗಳ ಇತಿಹಾಸವನ್ನು 
ಗಮನಿಸತೊಡಗಿದರೆ, ಈ ಪದ ಪ್ರಾಚೀನವೆಂದು ಭಾವಿಸಲಾದ ವೇದೋಪನಿಷತ್ತುಗಳಲ್ಲಿ 
ಕಾಣಸಿಗುವುದಿಲ್ಲ; ಇದೇನಿದ್ದರೂ ಆಧುನಿಕ' - ಎಂಬ ವಿಷಯ ತಿಳಿದು ಸೋಜಿಗವಾಗುತ್ತದೆ. 
ಇದರಿಂದಲೇ ಏನೋ ಹಲವು ಪಾಶ್ಚಾತ್ಮ ವಿದ್ದಾಂಸರು ಪ್ರಾಚೀನ ಭಾರತೀಯರಲ್ಲಿ 
ಸೌಂದರ್ಯವನ್ನು ಕುರಿತ ಭಾವನೆಯೇ ಇರಲಿಲ್ಲ ಎನ್ನುವ ತಪ್ಪು ಕಲ್ಪನೆಗೊಳಗಾಗಿದ್ದಾರೆ. 


Il. A.C.Bose: The Call of the Vedas: P. 162. 


೪೮ ಸೌಂದರ್ಯ ಮಾಮಾಂಸೆಯಲ್ಲಿ "ಸೌಂದರ್ಯ' ಮತ್ತು "868//' 


ಆದರೆ ವೇದೋಪನಿಷತ್ತುಗಳಲ್ಲಿ "ಸುಂದರ' "ಸೌಂದರ್ಯ ಎಂಬ ಪದಗಳಿರಲಿಲ್ಲವೇ ಹೊರತು, 
ಸೌಂದರೃವನ್ನು ಕುರಿತ ಭಾವನೆಯೇ ಇರಲಿಲ್ಲವೆನ್ನುವುದು ಅಸಂಗತ. ಯಗ್ವೇದದಲ್ಲಿ 
"ಸೌಂದರ'ದ ಅರ್ಥವನ್ನು ವಿವಿಧವಾಗಿ ಪ್ರಕಟಪಡಿಸುವ ಅನೇಕ ಪದಗಳಿವೆ. ಅವುಗಳು 
ಇಪ್ಪತ್ತೆರಡು ಎಂದು ಶ್ರೀ ಪಿ.ಎಸ್‌.ಶಾಸ್ತ್ರಿಮವರು ಪಟ್ಟಿಮಾಡಿ ಅವುಗಳ ಅರ್ಥವನ್ನು 
ವಿವರಿಸಿದ್ದಾರೆ. ಆ ಪದಗಳು ಇವು; 


ಪ್ಸರಸ್‌, ಹೇಶಸ್‌, ಅಪ್ಸಸ್‌, ದೃಶ್‌, ಶ್ರೀ, ವಪುಸ್‌, 
ವಲ್ಲು ಶ್ರೇಯಸ್‌, ಭದ್ರ, ಭಾಂಡ್‌, ಚಾರು, 
ಪ್ರಿಯ, ರೂಪ, ಕಲ್ಮಾಣ, ಶುಭ, ಚಿತ್ರ, ದರ್ಶತಾ, 
ಸ್ವಾದು, ರಣ್ತ, ವಾಮ, ಯಕ್ಷ, ಅದ್ಭುತ. 


ಈ ಪದಗಳಲ್ಲಿ ಶ್ರೀ ಎಂಬ ಪದ ಸೌಂದರ್ಯವೆಂಬ ಅರ್ಥದಲ್ಲಿ ವಿಶೇಷವಾಗಿ 
ಪರಿಗಣಿತವಾಗಿದೆ. ಶ್ರೀ ಎಂದರೆ ಸೌಂದರ್ಯವೆಂಬ ಅರ್ಥವಿರುವಂತೆ ಅಶ್ರೀ ಎಂದರೆ 
ವಿಕೃತವೆಂದೂ ಅರ್ಥವಿದೆ ವೇದಗಳಲ್ಲಿ ಪ್ರಾಚೀನ ಸಾಹಿತ್ಯದಲ್ಲಿ ಶ್ರೀ ಎಂದರೆ 
ಶುಭವಾದುದು, ಪೂಜ್ಮವಾದುದು ಎಂಬ ಅರ್ಥವಿದೆ. 


1. Annalsofthe Bhandarkar Oriental Research Institute : Vo. XXXII - 1951. 
"The Rigvedic Philosophy of the Beautiful’ by P.S. Shastry : 0. 88-89. . 

ಪ್ಸರಸ್‌ ಎನ್ನುವುದು ಆಕೃತಿಗಳಲ್ಲಿ ವ್ಯಕ್ತವಾಗುವ ಸೌಂದರ್ಯವನ್ನು ಸೂಚಿಸುತ್ತದೆ. ಅಪ್ಸರಾ ಎಂದರೆ ಇದಕ್ಕೆ 
ವಿರುದ್ಧವಾದ ಅರ್ಥವನ್ನು ಕೊಡುವುದೆಂದಲ್ಪ ಅಪ್ಸರಾ ಎಂದರೆ ವಸ್ತುನಿಷ್ಠ ಸೌಂದರ್ಯದ ಮೂರ್ತಿ ಎಂದೂ,ಪ್ಸರಸ್‌ 
ಎಂದರೆ ಲೀಲೆಯಲ್ಲಿ ವಕ್ಷವಾಗುವ ನಿತ್ಮ ಸೌಂದರ್ಯದೆಂದೂ ಅರ್ಥವಾಗುತ್ತದೆ. "'ಹೇಶಸ್‌' ಎಂದರೂ ವಸ್ತು ನಿಷ್ಮ 
ಸೌಂದರ್ಯ, ಅದು ಸೌಂದರ್ಕ ಪ್ರಕಾರವಾದ ಅಲಂಕಾರವೆಂದೂ ಕರೆದಿದ್ದಾರೆ. "ಅಪ್ಸಸ್‌' ಎಂದರೂ ವಸ್ತುನಿಷ್ಠ 
ಸೌಂದರ್ಯ. ಅದು ಸೌಂದರ್ಮ ಪ್ರಕಾರವಾದ ಅಲಂಕಾರವೆಂದೂ ಕರೆದಿದ್ದಾರೆ. "ಅಪ್ಸಸ್‌” ಎಂದರೆ ಆಕಾರ, ರೂಪ 
ಎಂದು ಅರ್ಥವಾಗುತ್ತದೆ. ಸಾಯಣರೂ ಇದಕ್ಕೆ "ರೂಪ' ಎಂದು ಅರ್ಥ ಹೇಳುತ್ತಾರೆ. ಉಷೆಯ ವರ್ಣನೆಯಲ್ಲಿ 
"ಉಷಾಹಸ್ರೇವ ನಿರಿಣೀತೇ ಅಪ್ಸಃ' (1.124.7)) ಸಿಂಗರಗೊಂಡ ಪ್ರಣಯಿನಿಯಂತೆ ಉಷೆ ತನ್ನ ಚೆಲುವನ್ನು 
(ಅಪ್ಸ) ತೆರೆದಳು, ಎನ್ನುವ ಮಾತಿನಲ್ಲಿ ಇದನ್ನು ಕಾಣಬಹುದು. ಮತ್ತೊಂದೆಡೆ. “ಏಷಾ ಪತೀಚೀದುಹಿತಾ 
ದಿವೋನ್ಮನ್‌ | ಯೂಷೇವ ಭದ್ರಾನಿರಿಣೀತೇ ಅಪ್ಸಃ'' (5.80.6) ಈ ಅಮರ್ತ್ಯಕನ್ಕೆಯು ಮರ್ತ್ಯರೆದುರಿಗೆ 
ಭದ್ರೆಯಂತೆ ತನ್ನ ಚೆಲುವಿನ (ಅಪ್ಪ) ತೆರೆಯನ್ನು ಓಸರಿಸಿ ನಿಂತಿದ್ದಾಳೆ ಎನ್ನುವಲ್ಲಿ ಅಪ್ಸಃ ಎನ್ನುವುದು 
ಮೈಗೊಂಡ ಸೌಂದರ್ಯ ಎಂದು ಅರ್ಥವಾಗುತ್ತದೆ. "ದೃಶ್‌' ಎಂದರೆ ನಯನ ಮನೋಹರ. "ಶ್ರೀ ಸೌಂದರೃವೆಂಬ 
ಅರ್ಥದಲ್ಲಿ ವಿಶೇಷವಾಗಿ ಬಳಕೆಯಾಗಿದೆ. "ವಪುಸ್‌', "ಯಕ್ಷ', ಅದ್ಭುತ', ಇವು ಭವ್ಯಸೌಂದರ್ಯವನ್ನುಸೂಚಿಸುತ್ತವೆ. 
"ವಲ್ಲು' ಎಂದರೆ ಚಟುಲ ಚಂಚಲ ತರಂಗಗತಿ. ಇದು ಸೌಂದರ್ಕದ ಮುಖ್ಯ ಲಕ್ಷಣವನ್ನು ಸೂಚಿಸುತ್ತದೆ. 
ಶ್ರೇಯಸ್‌, ಭದ್ರ, ಶುಭ ಕಲ್ಮಾಣ ಇವು ಬಹುಮಟ್ಟಿಗೆ ಸೌಂದರ್ಯದ ಪರಿಣಾಮವನ್ನು ಸೂಚಿಸುತ್ತವೆ. "ಭಾಂಡ್‌' 
ಎಂದರೆ ಪ್ರಕಾಶಿಸುವುದು. ಸೌಂದರ್ಯ ನಿತ್ಮ ಪ್ರಕಾಶನ ಶೀಲವಾದುದು, "ಚಾರು' ಮತ್ತು "ಪ್ರಿಯ' ಸುಂದರ 
ವಸ್ತುವಿನಿಂದಾಗುವ ಮನೋಲ್ಲಾನವನ್ನು ಸೂಚಿಸುತ್ತವೆ. ಹವಿಸ್ಸು ದೇವತೆಗಳಿಗೆ ಚಾರು ಮತ್ತು ಪ್ರಿಯತಮ 
(6.8.1) ಎಂದು ಹೇಳಲಾಗಿದೆ. ಚಿತ್ರ, ದರ್ಶತಾ, ರೂಪ ಇವು ದೃಗ್ಗೋಚರ ಸೌಂದರ್ಯವನ್ನು ಸೂಚಿಸುತ್ತವೆ. 
"ರೂಪ'ವೆಂದರೆ ಐಶ್ವರ್ಯವೆಂದೂ ಅರ್ಥವಾಗುತ್ತದೆ. "'ವಾಮ' ಎಂದರೆ ಸುಂದರ ವಸ್ತು 'ರಣ್ಣ' ಸೌಂದರ್ಕಾನುಭವದ 
ಆನಂದ ಸೂಚಕ. 'ಸ್ವಾದು' ಸೌಂದರ್ಯದ ಗುಣವಾದ ಮಾಧುರೃವನ್ನು ಸೂಚಿಸುತ್ತದೆ. 


ಸೌಂದರ್ಯ ಸಮೀಕ್ಷೆ ೪೯ 


ಅಷ್ಟೇ ಅಲ್ಲ “ಬಹುಕಾಲದಿಂದಲೂ ಶ್ರೀ ಎಂಬ ಪದಕ್ಕೆ ದಿವ್ಕಾನುಭೂತಿ ಮತ್ತು 
ಆನಂದ ಎಂಬ ಅರ್ಥ ಉಳಿದುಬಂದಿದೆ.''' “ಶತಪಥ ಬ್ರಾಹ್ಮಣಗಳಲ್ಲಿ ಶ್ರೀ ಮತ್ತು ಲಕ್ಷಿ 
ಎಂಬ ಎರಡು ಪದಗಳೂ ಸೌಂದರ್ಯವೆಂಬ ಅರ್ಥದಲ್ಲೇ ಬಳನಸಲ್ಪಟ್ಟಿವೆ. ತೈತ್ತರೀಯ 
ಅರಣ್ಣಕದಲ್ಲಿ ಶ್ರೀ ಮತ್ತು ಲಕ್ಷಿ ಯರು ಬೇರೆಬೇರೆ ದೇವಕನೈೆಯರೆಂದು ಅರ್ಥವಿದೆ. 
ಶತಪಥ ಬ್ರಾಹ್ಮಣಗಳ ಕಾಲದಲ್ಲೇ ಶ್ರೀಯನ್ನು ಸ್ತ್ರೀರೂಪದ ದೇವಿ ಎಂದು ಸೌಂದರಕ್ಕೆ 
ವ್ಯಕ್ತಿ ರೂಪವನ್ನು ನೀಡಲಾಯಿತು. ಅವಳು ಕಮಲಾಸನೆ ಎಂಬ ವಿಶೇಷತೆ ಬಂದದ್ದು 
ಈಚೆಗೆ. ಮಹಾಭಾರತದಲ್ಲಿ ಶ್ರೀ ಎಂದರೆ ಸಂಪತ್ತು ವಿಜಯ, ಚಾಂಚಲ್ಕ ಇತ್ಯಾದಿ 
ಅರ್ಥವಿದೆ. ಒಂದು ಬುದ್ಧ ಜಾತಕದಲ್ಲಿ ಶ್ರೀ ಎಂಬ ದೇವತೆಯ ಹೆಸರು ಬರುವುದಾದರೂ 
ಅವಳಿಗೂ ಸೌಂದರ್ಯಕ್ಕೂ ಸಂಬಂಧವಿರುವಂತೆ ತೋರುವುದಿಲ್ಲ'' ಶ್ರೀ ಎಂದರೆ ಲಕ್ಷ್ಮಿ 
ಅವಳು ಸೌಂದರ್ಯದ ಅಧಿದೇವತೆ. “ಸಂಸ್ಕೃತ ಕಾವ್ಯಗಳಲ್ಲಿ ಲಕ್ಷ್ಮಿ ಮತ್ತು ಶ್ರೀ ಎಂಬ ಎರಡು 
ಪದಗಳೂ ಸೌಂದರ್ನವೆಂಬ ಅರ್ಥದಲ್ಲಿ ಪ್ರಯೋಗದಲ್ಲಿದೆ.?'' ಭಾರವಿಯ ಕಾವಗಳಲ್ಲಿ 
ಪ್ರತಿ ಸರ್ಗಾಂತ್ಮದಲ್ಲಿಯೂ ಬರುವ ಲಕ್ಷ್ಮೀ ಮತ್ತು ಶ್ರೀ ಶಬ್ದಗಳನ್ನು ಕುರಿತು ಟೀಕಾಕಾರನಾದ 
ಮಲ್ಲಿನಾಥನು - “ಚಮತ್ಕಾರಕಾರಿತಯಾ ಮಂಗಲಾಚರಣರೂಪತಯಾ ಚ 
ಸರ್ಗಾಂತಶ್ಲೋಕೇಷು ಲಕ್ಷ್ಮೀ ಶಬ್ದ ಪ್ರಯೋಗಃ'' ಎಂದೂ “ಚಮತ್ಕಾರಕಾರಿತಯಾ 
ಮಂಗಲಾಚರಣ ರೂಪತಯಾ ಚ ಸರ್ಗಾಂತಶ್ಲೋಕೇಷು ಶ್ರೀ ಶಬ್ದಪ್ರಯೋಗಃ'* ಎಂದೂ 
ಕಿರಾತಾರ್ಜುನೀಯ ಮತ್ತು ಶಿಶುಪಾಲವಧ ಕಾವ್ಯಗಳ ಟೀಕೆಯಲ್ಲಿ ಬರೆದಿದ್ದಾನೆ. ಇಲ್ಲಿ 
ಲಕ್ಷ್ಮೀ ಮತ್ತು ಶ್ರೀ ಎಂಬ ಪದಗಳು ಶುಭ ಮತ್ತು ಸೌಂದರ್ಮ ಎಂಬ ಅರ್ಥದಲ್ಲಿ 
ಬಳಕೆಯಾಗಿವೆ. 


ಈ ಪರಿಶೀಲನೆಯಿಂದ, ಸುಂದರ, ಸೌಂದರ್ಕ್ಮ ಎಂಬ ನಿರ್ದಿಷ್ಟ ಪದಗಳು 
ವೇದೋಪನಿಷತ್ತುಗಳಲ್ಲಿ ದೊರೆಯುವುದಿಲ್ಲವೆಂಬುದು ಸ್ಪಷ್ಟ. ಅಲ್ಲಿ ಸೌಂದರ್ಯ್ಮವೆಂಬ 
ಪದವಿಲ್ಲವೇ ಹೊರತು ಸೌಂದರಭಾವದ ಮಹತ್ತಿಗೆ ಅಭಾವವಿಲ್ಲ ಎನ್ನುವುದಕ್ಕೆ ಸೌಂದರ್ಯ 
ಸೂಚಕವಾಗಿ ಅವರು ಬಳಸಿರುವ ಬಗೆಬಗೆಯಾದ ಪದಗಳೂ, ಆ ಒಂದೊಂದು ಪದವೂ 
ಸೂಚಿಸುವ ಸೌಂದರೃದ ವಿಶಿಷ್ಟಭಂಗಿಗಳೂ ಸಾಕ್ಷಿಯಾಗಿವೆ. ವೇದೋಪನಿಷತ್ತುಗಳನ್ನು 
ಬಿಟ್ಟರೆ ನಮಗೆ ಆದಿಕಾವ್ಯವಾದ ರಾಮಾಯಣದಲ್ಲಿ "ಸುಂದರ' ಎಂಬ ಪದ 'ಸುಂದರಕಾಂಡ' 
ಎಂಬ ಅಧ್ಯಾಯದ ಹೆಸರಿನಲ್ಲೇ ದೊರೆಯುತ್ತದೆ. ಅನಂತರ ಈ ಪದ ಅನೇಕ ಬೌದ್ಧ 
1. A.C. 8086 : Call of the Vedas : 8. 176. 

2. Rupam: October, 1927: Words for Beautiful and Beautly and Vedic Sense of 
Beautiful : by Oldenburg. | 


3. A.C. Sastry : Studies in Sanskrit Aesthetics; P. 129. 
4. ಅಲ್ಲೆ ಪು. 130. 


೫೦ ಸೌಂದರ್ಯ ಮಾಮಾಂಸೆಯಲ್ಲಿ "ಸೌಂದರ್ಯ' ಮತ್ತು “Beauty’ 


ಗ್ರಂಥಗಳಲ್ಲಿ ಎಂದರೆ ಸುತ್ತನಿಪಾತ, ಅಂಗುತ್ತರಾ ಮೊದಲಾದ ಗ್ರಂಥಗಳಲ್ಲಿ "ಸುಂದರೋ' 
ಎಂಬ ರೂಪದಲ್ಲಿ ದೊರೆಯುತ್ತದೆ.' ಮಹಾಭಾರತ, ಕಥಾಸರಿತ್ಸಾಗರ ಇತ್ಯಾದಿ ಪ್ರಾಚೀನ 
ಗ್ರಂಥಗಳಲ್ಲಿ ಸುಂದರ ಎಂಬ ಪದ ಇಂದು ಬಳಕೆಯಾಗುತ್ತಿರುವ ಅರ್ಥದಲ್ಲಿ ದೊರೆಯುತ್ತದೆ. 


ಅಮರಸಿಂಹನ ಅಮರಕೋಶದಲ್ಲಿ 


ಸುಂದರಂ ರುಚಿರಂ ಚಾರು ಸುಷುಮಮ್‌ ಸಾಧು ಶೋಭನಂ 
ಕಾಂತಂ ಮನೋರಮಂ ರುಚ್ಕ್ಛಂ ಮನೋಜ್ದಂ ಮಂಜು ಮಂಜುಳಂ 


- ಅಮರಕೋಶ ೩-೫೭ 


ಎಂದು ಸುಂದರ ಹದಕ್ಕಿರುವ ವಿವಿಧ ಪರ್ಮಾಯ ಪದಗಳು ಸೂಚಿತವಾಗಿವೆ. ಇಲ್ಲಿ ಸುಂದರ 
ಶಬ್ದಕ್ಕೆ ಇರುವ ವಿಶಾಲಾರ್ಥವನ್ನು ಗಮನಿಸಬಹುದು. ಇನ್ನು ಸಂಸ್ಕೃತ ಕವಿಗಳು ಕಾವ್ಯಗಳಲ್ಲಿ 
ಮತ್ತು ಆಲಂಕಾರಿಕ ಗ್ರಂಥಗಳಲ್ಲಿ ಲಾಲಿತ್ಯ ರಮಣೀಯತೆ ಇತ್ಮಾದಿ ಪದಗಳೇ ವಿಶೇಷವಾಗಿ 
ಕಾಣಿಸುತ್ತವೆ. ಆದರೆ ಸೌಂದರ್ಮ ಎಂಬ ಪದ ಬಹು ಕ್ಚಚಿತ್ತಾಗಿ ಪ್ರಯೋಗದಲ್ಲಿದೆ. ಅಲ್ಲಿ 
ಸೌಂದರ್ಯವನ್ನು ಕುರಿತು ಅವರು ಬಳಸುವ ಪದಗಳು - ಅಲಂಕಾರ, ರಮಣೀಯತಾ, ವಕ್ರತಾ, 
ಕಾಂತಿ, ಲಾಲಿತ್ಯ ಚಾರುತ್ತ ಇತ್ಯಾದಿ. 


ಹಾಗಾದರೆ ಸುಂದರ ಎಂಬ ಹದವನ್ನು ಬಳಸದೆ ಅದರ ಬದಲು ಅನೇಕ ಪರಾಯ 
ಪದಗಳನ್ನು ನಮ್ಮವರು ಬಳೆಸಿರುವುದರ ಕಾರಣ ಏನಿರಬಹುದು? ಸುಂದರ ಎಂಬ ಪದಕ್ಕೆ 
ಸೌಂದರ್ಕಾನುಭವವನ್ನು ಸೂಚಿಸುವ ಸಾಮರ್ಥ್ಯ ಸಾಲದೆಂದು ಅದನ್ನು ಕೈಬಿಟ್ಟರೆ ಎನ್ನುವ 
ಪ್ರಶ್ನೆ ಏಳುತ್ತದೆ. ವಾಸ್ತವವಾಗಿ ಸುಂದರ ಎಂಬ ಪದದ ಅರ್ಥವ್ಯಾಪ್ತಿ ಏನಿರಬಹುದು? 


ಸುಂದರ ಎಂಬ ಪದ 'ಸುಂದ್‌' ಎಂಬುದರಿಂದ ಬಂದಿದೆ ಎಂದು ಹೇಳಲಾಗಿದೆ. 
ಸುಂದ್‌ ಎಂದರೆ ಪ್ರಕಾಶಿಸುವುದು ಎಂದು ಅರ್ಥ. ಸೌಂದರದ ಲಕ್ಷಣವೇ ಅದು. 
ಸೌಂದರ್ಯವೆಂದರೆ ವಸ್ತುಗಳ ಮಾಧ್ಯಮದಲ್ಲಿ ಮೈದೋರುವ ತೇಜಸ್ಸು, ಸುಂದರ ಎಂಬ ಪದ 
ಬಹುಶಃ ಸೂ + ನರ ಎ ಸೂನರ ಎಂದೂ, ಇಲ್ಲಿಯೂ ಗ್ರೀಕ್‌ನಲ್ಲಿಯಂತೆ "“ದ' ಬಂದು 
"ಸುಂದರ' ಆಗಿರಬಹುದೆಂದು ಮೋನಿಯರ್‌ ವಿಲಿಯಮ್ಸ್‌ ಅವರ ಅಭಿಪ್ರಾಯ. ವೇದಗಳಲ್ಲಿ 
ಪ್ರತ್ಮಯಗಳಾಗಿ ಬರುವ "ಸು' ಎಂಬುದೇ ಶೋಭನ ಎಂಬ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. 
ಸುಕರ್ಮ, ಸುವರ್ಣ ಎಂಬ ಪದಗಳಲ್ಲಿ 'ಸು' ಎಂದರೆ ಚೆನ್ನಾದ, ಶುಭವಾದ ಎಂದು 
ಅರ್ಥವಾಗುತ್ತದೆ. "ಸು' ಎಂದರೆ ಐಶ್ಚರ್ನ ಎಂದೂ ಅರ್ಥವಿದೆ.' 


ಭಟ್ಟೊಜೀದೀಕ್ಷಿತನ ಮಗನಾದ ಭಾನುದೀಕ್ಷಿತನ ಅಮರಕೋಶದ 


1. Robert Ceasar Childens : Dictionary of Pali Language: P. 489. 
ಈ Monier Williams: Sanskrit Dictionary: P. 1253. 
ನ Rajawade : Words in Rigveda: P.257. 


ಸೌಂದರ್ಯ ಸಮೀಕ್ಷೆ ೫೧ 


ಸುಧಾವ್ಮಾಖ್ಮಾನದಲ್ಲಿ ವಿಶೇಷಷನಿಫ್ನವರ್ಗದ ಶ್ಲೋಕ ೫೨ರಲ್ಲಿ 'ಸುಂದರ' ಪದವನ್ನು 
ಕುರಿತು ದೊರೆಯುವ ವಿವರಣೆಯಿಂದ ಈ ಬಗ್ಗೆಕೊಂಚ ಬೆಳಕು ಬೀಳುತ್ತದೆ; 'ಸು' 
ಎಂಬುದು ಪದ. ಇದು 'ಶೋಭನಾ' ಎಂಬ ಅರ್ಥದಲ್ಲಿ ಪ್ರಯೋಗದಲ್ಲಿದೆ. ದರ (ದೃ' 
ಧಾತು) ಎಂಬುದು ಸೇರಿ "ಸುದರ' ಆಗಿರಬೇಕು. "ದರ' ಎಂದರೆ ಆದರ, ಹೃತೂರ್ವಕ _ 
ಎಂದು ಅರ್ಥ. "ಸುದರ' ಹೃತೂರ್ವಕವಾಗಿ ಆದರಿಸಲ್ಪಡತಕ್ಕದ್ದು ಎಂದಾಗುತ್ತದೆ. ಇದಕ್ಕೆ 
“ನ್‌' ಎಂಬ ನಿಪಾತ ಸೇರಿ "ಸುಂದರ' ಎಂದು ಆಗಿದೆ. ಆದುದರಿಂದ ಸುಂದರ ಎಂದರೆ 
ಯಾವುದು ಮನಸ್ಸಿನಲ್ಲಿ ಒಂದು ರೀತಿಯ ಆದರವನ್ನು ಉಂಟುಮಾಡುವುದೋ ಅದು. ಈ 
ಪದವನ್ನು ಕುರಿತು ಅಲ್ಲೇ ದೊರೆಯುವ ಮತ್ತೊಂದು ವಿವರಣೆ ಸು-ಉನ್ಡ್ಹ್‌-- ಅರ 
ಎನ್ನುವುದು. "ಉನ್‌' ಎಂಬುದು ಧಾತು. ಉನತ್ತೀ ಎಂಬುದು ರೂಪ. "ಉಂದೀ' ಎಂದರೆ 
ಕ್ಷೇದನೆ; ಎಂದರೆ ಮನಸ್ಸನ್ನು ಕರಗಿಸತಕ್ಕದ್ದು ಎಂದರೆ ಯಾವುದು ನಮ್ಮ ಮನಸ್ಸನ್ನು ಚೆನ್ನಾಗಿ 
ಕರಗಿಸುತ್ತದೆಯೋ ಅದು ಸುಂದರ ಎಂದಾಯಿತು.' 


ಸುಂದರ ಎಂಬ ಪದವನ್ನು ಕುರಿತು ಸಾಧ್ಯವಾದ ಈ ವಿವರಣೆಗಳಿಂದ 'ಸುಂದರ' ಎಂಬ 
ಪದ ಎಷ್ಟೊಂದು ಉಚಿತವೂ ಅರ್ಥಪೂರ್ಣವೂ ಆಗಿದೆ ಎನ್ನುವುದನ್ನು ಗಮನಿಸಬಹುದು. 
ಮೊದಲನೆಯದಾಗಿ 'ಸುಂದ್‌' ಎನ್ನುವುದರಿಂದ ಸುಂದರವಾದ ವಸ್ತುವಿನ ಪ್ರಧಾನ 
ಲಕ್ಷಣವಾದ ತೇಜಸ್ಸು, ಕಾಂತಿ ಇವು ಸೂಚಿತವಾಗುತ್ತವೆ. ಯಾವ ವಸ್ತುವಾದರೂ ನಮ್ಮ 
ಗಮನವನ್ನು ಸೆಳೆಯುವುದು ತನ್ನ ಕಾಂತಿಯಿಂದಲೇ. ನಿಸ್ತೇಜವಾದ ಯಾವ ವಸ್ತುವೂ 
ನಮ್ಮನ್ನು ಆಕರ್ಷಿಸಲಾರದು. ಎರಡನೆಯದಾಗಿ ಯಾವುದು ಮೊದಲು ತನ್ನ ಈ 
ಕಾಂತಿಯಿಂದ, ನಮ್ಮ ಅಂತರಂಗದಲ್ಲಿ ಆ ವಸ್ತುವಿನ ಬಗೆಗೆ ಒಂದು ರೀತಿಯ 
ಆದರವನ್ನುಂಟುಮಾಡಿ ಅನಂತರ ನಮ್ಮ ಮನಸ್ಸನ್ನು ದ್ರವೀಕರಿಸುತ್ತದೆಯೋ ಮತ್ತು 
ತನ್ಮೂಲಕ ಮನಸ್ಸನ್ನು ಆನಂದಹಡಿಸುತ್ತದೆಯೋ ಅದು 'ಸುಂದರ'.* ಒಂದು ವಸ್ತು 
ಸುಂದರವಾಗಿರುವ ಪಕ್ಷದಲ್ಲಿ ಮೊದಲು ಅದರ ಬಗೆಗೆ ನಮ್ಮ ಹೃದಯದಲ್ಲಿ ಆದರ 
ಉಂಟಾಗುತ್ತದೆ. ಹಾಗಿಲ್ಲದಿದ್ದರೆ ಅದು ಆನಾದರವನ್ನು ಹುಟ್ಟಿಸಬಹುದು. ಹೀಗೆ ಅಂತರಂಗದ 
ಆದರಕ್ಕೆ ಪಾತ್ರವಾದ ವಸ್ತು ನಮ್ಮ ಸೌಂದರ್ಕಾನುಭವದ ವಸ್ತುವಾಗಿ ಮನಸ್ಸನ್ನು 
ಆರ್ದೀಕರಿಸುತ್ತದೆ. ಈ ಮನೋಹಾರಿತ್ವದಿಂದ ಮೊದಲಾಗಿ ಮನೋರಮತ್ತದಲ್ಲಿ ನಮ್ಮ 
ಚಿತ್ತವನ್ನು ದೃ್ರವೀಕರಿಸಿದಾಗೆ ಅದ ಒಂದು ರೀತಿಯು ವಿಶೇಷವಾದ 
ಅನಂದವನ್ನುಂಟುಮಾಡುತ್ತದೆ. ಈ ವಿಶೇಷವಾದ ಆನಂದವೇ ಸೌಂದರಾನುಭವದ 
ಲಕ್ಷಣ. ಹೀಗೆ ಸುಂದರ ಎಂಬ ಪದ, ವಸ್ತುಗಳು ನಮ್ಮಲ್ಲಿ ಉಂಟು ಮಾಡುವ ಆದರ, 


], ಸುಂದರ ಎಂಬ ಪದವು "ಉನ್ನ' ಎಂಬ ಧಾತುವಿನಿಂದ ಬಂದದ್ದು ಸು4ಉನ್ನೀ=ಕ್ಷೇದನೆ4ಅರ) 
"ಉನ್ನ' ಎಂದರೆ ಆರ್ದಮಾಡುವುದು; ಒದ್ದೆ ಮಾಡುವುದು; ತೋಯಿಸುವುದು. "ಯಾ ಪೃಥಿವೀಂ 
ಪಯಸೋದಂತಿ'; ಯಾವುದು ಮನಸ್ಸನ್ನು ಚೆನ್ನಾಗಿ ತೋಯಿಸಬಲ್ಲದೋ, "ಸರಸೆ' ಮಾಡಬಲ್ಲದೋ 

ಅದು ಸುಂದರ- ಜೀವನ ಸೌಂದರ್ಕೃ ಮತ್ತು ಸಾಹಿತ್ಮ' ಡಿ.ವಿ.ಜಿ. ಪು. 28 

ಸ “ಸೃಷ್ಟಂ ನಂದಯತಿ ಇತಿ ಸುಂದರಂ' ಎನ್ನುತ್ತಾರೆ ನೈರುಕ್ಷಕಾರರು. 


೫೨ ಸೌಂದರ್ಯ ಮಾಮಾಂಸೆಯಲ್ಲಿ "ಸೌಂದರ್ಯ' ಮತ್ತು “Beauty’ 


3 


೦ದರ ಪದದ ಪರ್ಕಾಯಗಳನ್ನು ಹೇಳುವ ಅಮರಸಿಂಹನ ಶ್ಲೋಕವೇ, ಸೌಂದರ್ಯದ 
ವಿವಿಧ ಲಕ್ಷಣಗಳನ್ನು ಸೂಚಿಸುತ್ತದೆ ಎಂಬುದನ್ನು ಗಮನಿಸಿದರೆ, 'ಸುಂದರ' "ಸೌಂದರ' 
ಎಂಬ ಹದಗಳ ಅರ್ಥವ್ಯಾಪ್ತಿಯ ಅರಿವು ಆಗುತ್ತದೆ. 

ಸುಂದರಂ ರುಚಿರಂ ಚಾರು ಸುಶುಮಮ್‌ ಸಾಧು ಶೋಭನಮ್‌ 

ಕಾಂತಂ ಮನೋರಮಂ ರುಚ್ಕಂ ಮನೋಜ್ಲಂ ಮಂಜು ಮಂಜುಳಂ 


ಎಂಬ ಈ ಶ್ಲೋಕವನ್ನು ಪರಿಶೀಲಿಸೋಣ : ಯಾವ ವಸ್ತು ಸುಂದರವಾಗಿದೆಯೋ ಅದರ 
ಮೊದಲ ಗುಣ ರುಚಿರತೆ. "ರುಚಿರಂ' ಎಂದರೆ ಪ್ರಕಾಶಿಸುವುದು; (ರೋಚತೇ ಪ್ರಕಾಶಿಸುವುದು) 
ಎಂದರೆ ಅದು ತನ್ನ ವರ್ಣಗಾತ್ರಾದಿಗಳಿಂದ ಪ್ರಕಾಶಿಸಿ ನಮ್ಮ ಕಣ್ಣನ್ನು ಸೆಳೆಯುತ್ತದೆ. 
ಅನಂತರ ಅದು ನಮ್ಮ ಅಂತಂಗದಲ್ಲಿ ಚರಿಸುತ್ತದೆ. (ಚಾರು ಚರತಿ ಮಾನಸ್ಸೆ) ಹೀಗೆ ಅದು 
ನಮ್ಮ ಹರಿಭಾವನೆಯ ವಸ್ತುವಾಗಿ, ಸಂಪೂರ್ಣ ಸಮಾನವಾಗಿ (ಸುಸಮನ್‌, ಸುಷುಮಮ್‌) 
ಬೆರೆಯುತ್ತದೆ. ಹೀಗೆ ಮನಸ್ಸಿನಲ್ಲಿ ಒಂದಾಗಿ ಅದು ನಮ್ಮಲ್ಲಿ ರೂಪಸಿದ್ಧಿಯನ್ನೋ, 
ಭಾವಸಿದ್ಧಿಯನ್ನೋ ಪಡೆದು ನಮ್ಮ ಚೆಲುವಿನ ಬಯಕೆಯನ್ನು ತಣಿಸುತ್ತದೆ. (ನಾಧು, 
ಸಾಧನೋತಿ); ಎಂದರೆ ಪರಿಣಾಮಕಾರಿಯಾಗುತ್ತದೆ. ಹೀಗೆ ಅದು "ಶೋಭನ' 
(ಕಾಂತಿಯುಕ)ವಾಗುತ್ತದೆ. ಇಂತಹ ವಸ್ತು ನಮಗೆ ಪ್ರಿಯ (ಕಾಂತಂ)ವಾಗುತದೆ; 
ಆದುದರಿಂದಲೇ ಅದು ಕಾಂತಂ ಮತ್ತು ಪ್ರಿಯವಾಗುವುದರ ಮೂಲಕ ಮನಸ್ಸನ್ನು 
ರಮಿಸುತ್ತದೆ. (ಮನೋರಮಮ್‌). ಅಂತೆಯೇ ಅದು ನಮ್ಮ ರುಚಿಗೆ ಯೋಗ 
(ರುಚ) ವಾದುದಾಗುತ್ತದೆ. ಆದರೆ ಈ ಎಲ್ಲ ಅನುಭವವೂ "ಮನೋಜ್ಞ'ವಾದುದು; 
ಎಂದರೆ ಮನೋವೇದ್ಯವಾದುದು. ಈ ಎಲ್ಲ ಮನೋವೇದವಾದುದು ಎಂದರೆ, ಆ ಬಗೆಯ 
ಅನುಭವವನ್ನು ಪಡೆದವರೆಲ್ಲರಿಗೂ ಇದೇ ಸಮಾನ ಧರ್ಮ. ಇದು ಎಲ್ಲರಿಂದಲೂ 
ತಿಳಿಯಲ್ಲಡತಕ್ಕದು. (ಮಂಜು-ಮಂಜುಳಮ್‌)' ಸೌಂದರ್ಕಾನುಭವದ ಪರಿಯನ್ನೇ ಇದು 
ಎಷ್ಟೋ ಸೊಗಸಾಗಿ "ಮನಸ್‌ ಶಾಸ್ತ್ರೀಯವಾಗಿ' ನಿರೂಪಿಸಿದೆ! 

ಈ ವಿವರಣೆಯೂ, 'ಸುಂದರ' "'ಸೌಂದರ' ಎಂಬ ಪದಗಳು ನಮ್ಮ 
ಸೌಂದರ್ಕಾನುಭವವನ್ನು ಸೂಚಿಸಲು ಅತ್ಯಂತ ಸಮರ್ಥವೂ, ವಿಶಾಲವೂ ಆಗಿವೆ - 
ಎನ್ನುವುದನ್ನು ವಿಶದಪಡಿಸುತದೆ. ಈ ಪದ ವೇದೋಹನಿಷತ್ತುಗಳಲ್ಲಿ ಇಲ್ಲದೇ ಇರುವುದನ್ನೂ 
ಆಲಂಕಾರಿಕರ ಗ್ರಂಥಗಳಲ್ಲಿ ಕ್ವಚಿತ್‌ ಪ್ರಯೋಗದಲ್ಲಿರುವುದನ್ನೂ ನೋಡಿದರೆ 


|, Amarakosha 111. 52 and the commentary on it by Bhanu Dixita 
ಅಮರಸಿಂಹನ ಅಮರಕೋಶ : ಟೀಕೆ. ಪು. 173. 


ಸೌಂದರ್ಯ ಸಮೀಕ್ಷೆ ೫೩ 


ಸೋಜಿಗವಾಗುತ್ತದೆ. ಇದಕ್ಕೆ ಕಾರಣವನ್ನು ಹೀಗೆ ಅನುಮಾನಿಸಬಹುದು: ಸೌಂದರ್ಯ 
ಎಂಬ ಪದದ ಅರ್ಥ, ಅದರ ಪರ್ಮಾಯಪದಗಳೆಲ್ಲಿ ಸೂಚಿತವಾಗುವ, ಚಾರುತ್ತ, ಲಾವಣ್ಯ 
ಲಾಲಿತ್ಕ ಇತ್ಯಾದಿ ಪದಗಳಿಗಿರುವ ಅರ್ಥಕ್ಕೆ ಮಾರಿದುದು. ಸೌಂದರ್ಯ ಎನ್ನುವುದು ಎಲ್ಲಕ್ಕೂ 
ಮೂಲಭೂತವಾದ, ಎಲ್ಲೆಲ್ಲಿಯೂ ತಾನೇ ತಾನಾಗಿ ಪ್ರಕಾಶಿಸುವ ಒಂದು ಶಕ್ತಿ* ಅದು 
ಲಾವಣ್ಯವಾಗಿ, ಮಂಜುಳವಾಗಿ, ಲಲಿತವಾಗಿ, ಚಾರುವಾಗಿ ನಮ್ಮ ಅನುಭವಕ್ಕೆ ಬರುತ್ತದೆ. 
ಈ ಹಲವಾರು ಹರ್ಕಾಯ ಪದಗಳೂ ಆ ಒಂದೊಂದು ಕಾಲದಲ್ಲಿ ಸೌಂದರ್ಯ ಅನುಭವಕ್ಕೆ 
ಬಂದ ಹರಿಗಳನ್ನು, ಸೌಂದರ್ಯ ಪ್ರಕಾಶನದ ವಿಧಾನಗಳನ್ನು ಸೂಚಿಸುತ್ತವೆ. ಅಷ್ಟೇ ಅಲ್ವ 
ನಾವು ಎಷ್ಟೇ ಪರ್ಮಾಯಹದಗಳನ್ನು ಬಳಸಿ ಹೇಳಿದರೂ, ಅವೆಲ್ಲವೂ 'ಸೌಂದರ್ಯ'ದ 
ಒಂದೊಂದು ಮುಖವನ್ನು ಕುರಿತ ವಿವರಣೆಯಾಗುವುದರಿಂದ, ನಮಗೆ ಆಗ ಗೋಚರಿಸಿದ 
ಚೆಲುವಿನ ಅಂಶವನ್ನು 'ಸುಂದರ' ಎಂಬ ವಿಶಾಲಾರ್ಥದ ಪದದಿಂದ ನಿರ್ದೇಶಿಸಲಾಗುವುದಿಲ್ಲ 
ಏಕೆಂದರೆ ಸೌಂದರ್ಯ ಎನ್ನುವುದು ಸೂತ್ರಾತೀತವಾದ, ಅಮಿತಾರ್ಥ ಪೂರ್ಣವಾದ ಒಂದು 
ಶಕ್ತಿ. ಅದು ಅನೇಕ ರೀತಿಯಲ್ಲಿ ಅನುಭವಕ್ಕೆ ಬರುವ ಪರಿಗಳನ್ನು ಗುರುತಿಸಬಹುದು; 
ಹೆಸರಿಸಬಹುದು. ಹಾಗೆ ಎವರಿಸುವಲ್ಲಿ ಆಗ ಅನುಭವಕ್ಕೆ ಬರುವ ಸೌಂದರ್ಯದ ಒಂದೊಂದು 
ಮುಖವನ್ನು ಸೂಚಿಸಲು "ಮನೋಹರ,' "ರುಚಿರ', "ಲಲಿತ', "ರುದ್ರ' ಇತ್ಕಾದಿ ಪದಗಳನ್ನು 
ಬಳಸುತ್ತೇವೆ. 


ಆದರೆ ನಾವು ಇಂದು ಮನಸ್ಸಿಗೆ ಆಹ್ಲಾದಕಾರಿಯಾದ ಎಲ್ಲ ವಸ್ತುಗಳನ್ನೂ 
'ಸುಂದರ' ಎಂಬ ಪದದಿಂದ ಕರೆದುಬಿಡುತ್ತೇವೆ. ಕಲಾಕೃತಿಯನ್ನೋ, ಲೋಕದ ವಸ್ತುವನ್ನೋ 
- ಸುಮ್ಮನೆ ಸುಂದರವಾಗಿದೆ ಎನ್ನುತ್ತೇವೆ. ಈ ಮನೆ ಸುಂದರವಾಗಿದೆ; ಹೂವು 
ಸುಂದರವಾಗಿದೆ, ದೇವಸ್ಥಾನ ಸುಂದರವಾಗಿದೆ; ಕವಿತೆ ಸುಂದರವಾಗಿದೆ - ಎಂದು 
ಹೇಳುವಲ್ಲೆಲ್ಲಾ "ಸುಂದರ' ಎಂಬ ಪದವನ್ನು ಬಳಸಿದರೂ, ಎಲ್ಲ ಕಡೆಯಲ್ಲೂ ಹದ ಒಂದೇ 
ಆದರೂ ನಮಗಾದ ಅನುಭವ ಒಂದೇ ಅಲ್ಲ ಎನ್ನುವುದನ್ನು ಗಮನಿಸಬೇಕು. ಹೀಗೆ ಆವರಣ 
ಮತ್ತು ಅನುಭವಗಳಲ್ಲಿ ವೃತ್ಕಾಸವಿರುವಾಗ ಎಲ್ಲ ಸಂದರ್ಭಗಳಲ್ಲೂ "ಸುಂದರ' ಎಂಬ 
ಒಂದೇ ಪದವನ್ನು ಬಳಸುವುದು ಸಾಧುವೆ ಎಂಬ ಪಶ್ನೆ ಏಳುತ್ತದೆ. ಈ ಸಮಸ್ಯೆ ಏಳುವುದು 
ಸೌಂದರ್ಯ ಮಾಮಾಂಸೆಗೆ ತೊಡಗಿದಾಗ. 


ಸೌಂದರ್ಯದೆಂದರೇನು ಎನ್ನುವುದನ್ನು ಕುರಿತು ಚರ್ಚಿಸುವಾಗ ಅನೇಕ ರೀತಿಯ 
ಸೂತ್ರಗಳು ಏರ್ಪಡುವುದಕ್ಕೆ ಈ ಪದದ ಬಳಕೆಯ ರೀತಿಯೂ ಒಂದು ಕಾರಣವಾಗಿರಬಹುದು. 
ಒಬ್ಬನು ಒಂದು ಮನೆಯನ್ನು ಕುರಿತು ಸುಂದರವಾಗಿದೆ ಎನ್ನುತ್ತಾನೆಂದು ಭಾವಿಸೋಣ. 
ಅವನು ಆ ಮನೆಯ ಅಚ್ಚುಕಟ್ಟನ್ನೋ, ಕಟ್ಟಡದ ಹದವರಿತ ಪ್ರಮಾಣವನ್ನೋ, ಆ ಕಟ್ಟಡ 


ಕ "ಇದು ಕೇವಲ ಸೌಂದರ್ಮವನ್ನು ಕುರಿತ ಮಾತು : ಕಲಾವಿದನ ದೃಷ್ಟಿಯಿಂದ ರಸಾನುಭವಕಾರಿಯಾದುದೆಲ್ಲ 
ಸುಂದರ. ಸೌಂದರ್ಯ ಎಂದರೆ ರಸಾನುಭವದ ವಸ್ತು 


೫೪ ಸೌಂದರ್ಯ ಮಾಮಾಂಸೆಯಲ್ಲಿ "ಸೌಂದರ್ಯ' ಮತ್ತು "Beauty’ 


ವಾಸಮಾಡಲು ತುಂಬ ಅನುಕೂಲ ಎನ್ನಿಸಿದ್ದರಿಂದಲೋ, ಅಲ್ಲಿ ಆ ಮನೆಯನ್ನು ಕುರಿತು 
ತನಗೆ ಆದ ಅನುಭವವನ್ನು ಸೂಚಿಸಲು 'ಸುಂದರ' ಎಂಬ ಹದವನ್ನು ಬಳಸುತ್ತಾನೆ. ಅವನ 
ದೃಷ್ಟಿಗೆ ಸೌಂದರ್ಯವೆಂದರೆ ಯಾವುದು ಮನೋಹರವಾಗಿದೆಯೋ ಅದು; ಯಾವುದು 
ಕ್ರಮಬದ್ದವಾದ ರಚನೆಯಿಂದ ಕೂಡಿದೆಯೋ ಅದು; ಯಾವುದು ಉಪಯೋಗದ ವಸ್ತುವೋ 
ಅದು - ಎಂದು ಮೂರು ಸೂತ್ರಗಳನ್ನು ಮಾಡಬಹುದು. ಇದೇ ದೃಷ್ಟಿಯಿಂದ ಕಲಾಕೃತಿಯನ್ನು 
ಕುರಿತು ಹೇಳಿದರೂ ಹೇಳಬಹುದು. ಸೌಂದರ್ಯವನ್ನು ಕುರಿತ ಅನೇಕ ಸೂತ್ರಗಳಲ್ಲಿ ಈ 
ಅನೇಕ ಬಗೆಯ ದೃಷ್ಟಿಗಳಿವೆ. ಆದರೆ ವಾಸ್ತವವಾಗಿ ಒಬ್ಬನು ಒಂದು ವಸ್ತುವನ್ನು ಕುರಿತು 
ಅದು ಸುಂದರವಾಗಿದೆ ಎಂದಾಗ ಅಲ್ಲಿ ಅವನಿಗಾದುದು ನಿಜವಾದ ಸೌಂದರ್ಕಾನುಭವವವೋ 
ಅಥವಾ ಸಾಧಾರಣ ಅನುಭವವೋ - ಎನ್ನುವುದನ್ನು ನಾವು ಹೇಗೆ ಹೇಳುವುದು ? ಆದರೆ 
ಕಲಾನುಭವಕ್ಕೂ ಉಳಿದ ಅನುಭವಕ್ಕೂ ಒಂದೇ ಹದವಾದ Buy ಎನ್ನುವುದನ್ನು 
ಬಳಸುವ ಹಾಶ್ಚಾತ್ಮರಲ್ಲಿ ಈ ಬಗ್ಗೆ ಉಂಟಾದಷ್ಟು ಸಮಸ್ಕೆ ನಮ್ಮಲ್ಲಿ ಆಗಲಿಲ್ಲ 
ಏಕೆಂದರೆ ಕಲಾನುಭವವನ್ನು ಸೂಚಿಸಲು ನಮ್ಮವರು "ರಸ' ಎಂಬ ಬೇರೆಯೆ ಆದ ಮಾತನ್ನು 
ಬಳಸುತ್ತಾರೆ.* ಕಲಾಕೃತಿಯನ್ನು ಕುರಿತು, ಅದರ ಪರಿಣಾಮವನ್ನು ಕುರಿತು 
ರಸಾನುಭವಕಾರಿಯಾಗಿದೆ ಎಂದೊ ರಸವತ್ತಾಗಿದೆ ಎಂದೋ ಹೇಳುತ್ತೇವೆ; ಲೋಕ ವಸ್ತುಗಳನ್ನು 
ಕುರಿತಾಗ ಅಲ್ಲ 


ಪಾಶ್ಚಾತ್ಮ ಸೌಂದರ್ಯ ಮಾಮಾಂಸೆಯಲ್ಲಿ ಹದಿನಾರನೆಯ ಶತಮಾನದಿಂದಲೂ Beauty 
ಮತ್ತು Beautiful ಎಂಬ ಪದಗಳು ಬಳಕೆಯಲ್ಲಿವೆ. Bay ಎಂದರೆ ಅದಕ್ಕಿರುವ 
ಅರ್ಥದ ಪ್ರಕಾರ “ಇಂದ್ರಿಯಾನುಭವಕ್ಕೆ ಅದರಲ್ಲೂ ಕಣ್ಣುಗಳಿಗೆ ಗೋಚರಿಸಿ ಮನಸ್ಸನ್ನು 
ಮೋಹಗೊಳಿಸುವ ಒಂದು ಗುಣ, ಅಥವಾ ಗುಣ ಸಮೂಹ.”' 


“ನಾವು ದಿನ ಬಳಕೆಯ ಭಾಷೆಯಲ್ಲಿ ಯಾವ ಯಾವುದು ಚೆನ್ನಾಗಿದೆಯೋ, 
ವಿಶಿಷ್ಟವಾಗಿದೆಯೋ, ಅಂಥ ಎಲ್ಲ ವಸ್ತುಗಳನ್ನೂ ೫208110! ಎಂಬ ಪದದಿಂದ 
ನಿರ್ದೇಶಿಸುತ್ತೇವೆ. ಆದರೆ ಆಧುನಿಕ ಸೌಂದರಮಾಮಾಂಸೆಯಲ್ಲಿ ವಿಶೇಷವಾದ ಅರ್ಥದಲ್ಲಿ 
ಬಳಸುವ Buty ಎಂಬ ಪದ, ದೈನಂದಿನ ವೃವಹಾರದಲ್ಲಿರುವ Beauty ಎಂಬ 
ಪದಕ್ಕಿರುವ ಅರ್ಥದಿಂದ ಬೇರೆ ಎಂಬುದಾಗಿ ವಿದ್ವಾಂಸರು ಅಂಗೀಕರಿಸಿದ್ದಾರೆ.'' ಏಕೆಂದರೆ 
“ಜನರು ಒಂದು ವಸ್ತುವನ್ನು ಸುಂದರವಾಗಿದೆ ಎಂದಾಗ ಅಲ್ಲಿ ಅವರಿಗೆ ಅನಿಸಿದ್ದು 


ತ ಸೌಂದರ್ಕ ಎನ್ನುವ ಸಾಮಾನ್ಮ ಪದಕ್ಕೆ ಕಾವ್ಮ ಮಾಮಾಂಸೆಯ ಪರಿಭಾಷೆ 'ಅಲಂಕಾರ' ಎನ್ನುವುದು. 
ಈ ವಿಚಾರವನ್ನು "ಆಲಂಕಾರಿಕರ ದೃಷ್ಟಿಯಲ್ಲಿ ಸೌಂದರ' ಎಂಬ ಅಧ್ಯಾಯದಲ್ಲಿ ಚರ್ಚಿಸಿದೆ. 

I. The Short Oxford English Dictionary, on Historical Principles, Vol. 11: P.160. 

| Osborne: The Theory of Beauty: 8.15, 


ಸೌಂದರ್ಯ ಸಮೀಕ್ಷೆ ೫೫ 


"ರಮ್ಮ'ವೆನ್ನುವುದನ್ನು ಒಪ್ಪದೆ ಸೌಂದರ್ಕಾನುಭವವಾಯಿತೆಂದೇ ಭಾವಿಸುತ್ತಾರೆ. ಅವರು 
ವಸ್ತುವೊಂದನ್ನು ಕುರಿತು ಸುಂದರವಾಗಿದೆ ಎಂದ ಮಾತ್ರಕ್ಕೆ ಅವರಿಗೆ ಸೌಂದರ್ಕಾನುಭವವಾಗಿದೆ. 
ಎಂದು ಅರ್ಥವಲ್ಲ ಅವರು ಹಾಗೆ ಭಾವಿಸಿದರೆ ಅದು ತಪ್ಪು!' ಎಂದು ರೂಹರ್ಟ ಬ್ರೂಕ್‌ 
ಅವರೂ, “ಹಲವು ಸಲ ಎಲ್ಲರೂ Bೀ೩ಟty ಎಂಬ ಹದವನ್ನು ಸೌಂದರಾಾನುಭವದಿಂದ 
ಹೊರತಾದ ಅನುಭವಗಳಿಗೂ ಬಳಸುತ್ತಾರೆ. ಬಹುಜನ ಹಾಗೆ ಆ ಮಾತನ್ನು 
ಎಲ್ಲೆಡೆಯಲ್ಲಿಯೂ ಬಳಸುವುದು ಅಭ್ಯಾಸವಾಗಿಬಿಟ್ಟದೆ. ಒಮ್ಮೊಮ್ಮೆ ಅವರು 
ಸೌಂದರಾಾನುಭವವನ್ನು ಕುರಿತು Bೀ೩ಟ!yಎಂಬುದನ್ನೆ ಬಳಸಿದರೂ ಸರ್ವಸಾಮಾನೃವಾಗಿ 
ಅವರಲ್ಲಿ ಆ ಪದ ಸೌಂದರ್ಯಾನುಭವ ದೂರವಾದುದು,''' ಎಂದು ಕೈವ್‌ ಬೆಲ್‌ ಅವರೂ 
ಅಭಿಪ್ರಾಯಪಡುತ್ತಾರೆ. ಈ ಬಗ್ಗೆ ಕಾಲಿಂಗ್‌ ಉಡ್‌ ಎಂಬ ವಿದ್ವಾಂಸರ ಅಭಿಪ್ರಾಯವೂ 
ಗಣನೀಯವಾಗಿದೆ. ಅವರ ಅಭಿಪ್ರಾಯವನ್ನು ಹೀಗೆ ಸಂಗ್ರಹಿಸಬಹುದು: ಯಾವ ಒಂದು 
ವಸ್ತುನಿಷ್ಠವಾದ ಗುಣ ನಮ್ಮ ಮಾನಸಿಕ ಪರಿಭಾವನೆಗೆ ಒಳಗಾಗಿ ಒಂದು ಬಗೆಯ 
ಆನಂದವನ್ನು ನೀಡುವುದೋ, ಯಾವ ಅನುಭವವನ್ನು ''೦5!!10(10 pleasure" ಎಂದು 
ಕರೆಯತ್ತೇವೆಯೋ, ಆ ಅನುಭವವನ್ನು ಸೂಚಿಸಲು ಆಧುನಿಕ ಸೌಂದರ್ಮ ಮಾಮಾಂಸಕರು 
Beauty ಎಂಬ ಹದವನ್ನು ಬಳಸುತ್ತಿದ್ದಾರೆ. ಆದರೆ ಆ ಪದದಿಂದ ಅಂಥ ಯಾವ ಗುಣವೂ 
ಸೂಚಿತವಾಗುವುದಿಲ್ಲ ... Bೀ೩ಟty ಮತ್ತು 86೩೬111 ಎಂಬ ಪದಗಳಿಗೆ ವಾಸ್ತವವಾಗಿ 
ಕಲೆಗೆ ಸಂಬಂಧಿಸಿದ ಯಾವ ಅರ್ಥವೂ ಇಲ್ಲ ಸುಂದರವಾದ (Bautiful)ಪ್ರತಿಮೆ 
ಎಂದಾಗ, ಪ್ರಶಂಸೆಗೆ ಮೆಚ್ಚುಗೆಗೆ ಅರ್ಹವಾದುದು, ಅದ್ಭುತವಾದುದು ಎಂದು ಮಾತ್ರ 
ಅರ್ಥವಾಗುತ್ತದೆಯೇ ಹೊರತು ಬೇರೆ ಅಲ್ಲ.. ನಾವು ವಸ್ತುಗಳನ್ನು ಕುರಿತು Beautiful 
ಎಂದಾಗ ಅನೇಕವೇಳೆ ಆ ವಸ್ತು ನಮ್ಮ ಇಂದ್ರಿಯಾನುಭವಕ್ಕೆ ಸಂದ ಪರಿಯನ್ನೋ, ಅದರ 
ರಚನಾನೈಪುಣ್ಮವನ್ನೋ, ಯಾವುದೋ ಒಂದು ಉದ್ದೇಶಕ್ಕೆ ನೆರವಾಗುವ ಗುಣವನ್ನೋ 
ಕುರಿತು ಆ ಮಾತನ್ನು ಬಳನಿರುತ್ತೇವೆ.. ಆದರೆ ಆಧುನಿಕ ಸೌಂದರ್ಯ ಮಾಮಾಂಸಕರು 
ಸೌಂದರ್ಕಾನುಭವವನ್ನು ನಿರ್ದೇಶಿಸಲು Bೀ೩ಟty ಎಂಬ ಪದವನ್ನು ಒಪ್ಪಿಕೊಂಡು ಈ ಪದ 
ಸೌಂದರ್ಕಾನುಭವದ ಮತ್ತು ಸೌಂದರ್ಮಾನುಭವವಲ್ಲದ ಎರಡು ಸಂದರ್ಭಗಳಲ್ಲಿಯೂ 
ಹಲವು ವೇಳೆ ತಪ್ಪಾಗಿಯೂ, ಹಲವು ವೇಳೆ ಖಚಿತವಾಗಿಯೂ ಮತ್ತೆ ಹಲವು ವೇಳೆ 
ಅನಿಶ್ಚಯಾತ್ಮಕವಾಗಿಯೂ ಬಳಸಲ್ಪಡುತ್ತದೆ" ಎನ್ನುತ್ತಾರೆ. ಆದರೆ ಇದಾವುದನ್ನೂ 
"ಅಸ್ತು' ಎನ್ನಲಾಗುವುದಿಲ್ಲ 30೩ ಎಂಬ ಪದ ಯಾವಾಗ ಎಲ್ಲೇ ಬಳಸಲ್ಪಟ್ಟದರೂ, 
ನಾವು ವಸ್ತುವಿನಲ್ಲಿ ಮೆಚ್ಚುವ, ಪ್ರೀತಿಸುವ, ಬಯಸುವ ಒಂದು ಗುಣವಿಶೇಷವೆಂದೇ 
ಅರ್ಥವಾಗುತ್ತದೆ. 

|, Rupert Brook : John Webster and the ELizabethan Drama: P. 1 (07. 


4 Clive Bell: Art: P. 14. 
3. Colling Wood : Principles of Art: P. 38 to 41. 


೫೬ ಸೌಂದರ್ಯ ಮಾಮಾಂಸೆಯಲ್ಲಿ "ಸೌಂದರ್ಯ' ಮತ್ತು "Beauty’ 


ಪಾಶ್ಚಾತ್ಮ ಸೌಂದರ್ಮ ಮಾಮಾಂಸೆಯಲ್ಲಿ Beauty ಎಂಬ ಪದದ ಪ್ರಯೋಗದ 
ಔಚಿತ್ಯವನ್ನು ಕುರಿತ ಚರ್ಚೆಯ: ಸ್ವರೂಪ ಇದು ! ಆದರೆ Buty ಎಂಬ ಪದ 
ಸೌಂದರ್ಕಾನುಭವಸೂಚಕವಾಗಿ ಬಳಸಲ್ಪಟ್ಟಾಗಲೇ ಅದು ಅರ್ಥಪೂರ್ಣವಾಗುತ್ತದೆ. ಆದರೆ 
ಜನಬಳಕೆಯಲ್ಲಿ ಸರ್ವಸಾಧಾರಣವಾಗಿ ಈ ಪದವನ್ನು ಇಂಥಲ್ಲಿಯೇ ನೀವು ಬಳಸಬೇಕು 
ಎಂದು ಹೇಳುವುದಾದರೂ ಹೇಗೆ ಸಾಥ್ಮ? ಒಬ್ಬ ಒಂದು ಮರವನ್ನು 'ಸುಂದರವಾಗಿದೆ' 
(10001101)ಎಂದು ಹೇಳಿದಾಗ, ಅದು ರಮ್ಮವಾಗಿದೆ, ಮನೋಹರವಾಗಿದೆ ಎಂದು 
ಹೇಳುವುದರ ಬದಲು 'ಸುಂದರವಾಗಿದೆ' ಎಂಬ ಮಾತನ್ನೇ ಅಲ್ಲಿ ಬಳಸಿದರೂ, ಸುಂದರ 
ಎಂಬ ವಿಶಾಲಾರ್ಥದ ಪದವನ್ನೇ ಆಗ ವಿಶಿಷ್ಟಾರ್ಥದಲ್ಲಿ ಬಳೆಸಿದಂತಾಗುತ್ತದೆ. 
ಸೌಂದರಾನುಭವವನ್ನು ಪಡೆದವನು 'ರಮ್ಮವಾಗಿದೆ', "ಮನೋಹರವಾಗಿದೆ' ಎಂಬ 
ಪರ್ಮಾಯಪದಗಳನ್ನು ಬಳಸಿದರೂ ಅದು ಅವನ ಸೌಂದರಾಾನುಭವವನ್ನು ಹೆಸರಿಸುವ 
ರೀತಿಯಾಗುತ್ತದೆ. "ಆದುದರಿಂದ ಸೌಂದರ್ಕಾನುಭವಸೂಚಕವಾದ Beauty’ ಎಂಬ 
ಪದವನ್ನು (0೩೦೮ (ಲಾವಣ್ಯ, loveliness (ಮುನೋಹರತ್ಸ), Prettiness 
(ಲಾಲಿತ್ಸ, Sublimity (ಭವ್ಮತೆ) ಇತ್ಯಾದಿ ಪದಗಳೊಂದಿಗೆ ಸಾಮಾನವಾಗಿ ಬಳಸಿದರೂ, 
ಸೌಂದರ್ಯದ ವಿವರಣಾತ್ಮಕವಾದ ಈ ಹದಗಳಿಗಿರುವ ಸೂಕ್ಷ ವಾದ ವೃತ್ಕಾಸವನ್ನು ನಾವು 
ವಿಶೇಷತೆಯನ್ನು ಹೆಸರಿದಂತಾಯಿತೆಂಬುದು ನಿಸ್ಸಂದೇಹವಾದ ವಿಚಾರ. 'ಔೀ೩uty' ಎನ್ನುವದರ 
ಬದಲು ಬೇರೆಯ ವಿವರಣಾತ್ಮಕವಾದ ಪದಗಳನ್ನು ಕಲಾಸೌಂದರ್ಮವನ್ನು ಕುರಿತ ಅರ್ಥದಲ್ಲಿ 
ಬಳಸಿದರೂ, ಅಲ್ಲಿ ವಿಶಿಷ್ಟವಾದ ಸೌಂದರ್ಕಾನುಭವವಾಯಿತೆಂಬುದನ್ನೇ ಅವು ಸೂಚಿಸುತ್ತವೆ” 
ಎನ್ನುವ ವಿಚಾರ ಗಮನಾರ್ಹವಾದುದು. 


"ಈ ಎಲ್ಲ ಸಮಸ್ಯೆ ಉದ್ದವವಾಗುವುದು ಸೌಂದರಾನುಭವವನ್ನು ಸೂಚಿಸಲು ನಾವು 
ಬಳಸುವ Beauty ಎಂಬ ಪದ ಸಂಪೂರ್ಣ ನಿರ್ವಚನೀಯವಲ್ಲ ಎಂಬುದನ್ನು ತಿಳಿಯದಿದ್ದಾಗ 
ಮಾತ್ರ; Buty ಎಂಬ ಪದದ ಬದಲು, ಆ ಅನುಭವವನ್ನು ಸೂಚಿಸಲು ಸಮರ್ಪಕವಾದ 
ಮತ್ತು ಸಮರ್ಥವಾದ ಬೇರೆಯದೊಂದು ಪದವಿಲ್ಲ ಎನ್ನುವುದನ್ನು ಗಮನಿಸದಿದ್ದಾಗ 
ಮಾತ್ರ'' ಎನ್ನುವ ತೀರ್ಮಾನಕ್ಕೆ ಪಾಶ್ಚಾತ್ಮ ವಿದ್ವಾಂಸರು ಬಂದಿದ್ದಾರೆ. 


ಈ ಎಲ್ಲ ಚರ್ಚೆ ಏಳುವುದು, ಸುಶಿಕ್ಷಿತನಾದ ರಸಿಕನ, ಉತ್ತಮ ಕಲಾವಿದನ 
ಅನುಭವವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳದೆ, ಯಾವ ಎಲ್ಲರ ಅನುಭವದ 
ಸಾಮಾನ್ಯದೃಷ್ಟಿಯನ್ನೂ ಪ್ರಮಾಣವಾಗಿರಿಸಿಕೊಂಡಾಗ ಮಾತ್ರ. ಏಕೆಂದರೆ ನಿಜವಾದ ಕಲೆಗಾರ 
ತನಗಾದ ಅನುಭವವನ್ನು ಲೋಕಭೂಮಿಕೆಯಲ್ಲಾಗಲೀ, ಕಲಾ ಭೂಮಿಕೆಯಲ್ಲಾಗಲೀ 
ಯಾವ ಪದವನ್ನು ಬಳಸಿ ಹೇಳಿದರೂ ಅದು ಸೌಂದರಾನುಭವವನ್ನೇ ಸೂಚಿಸುತ್ತದೆ. 


k H. Osborne : The Theory:of Beauty : p. 13. 
ಡ್ನ 1A. Richards and C.K. Ogden: The Meaning of Meaning: Chapter VII 0. 147. 


ಸೌಂದರ್ಯ ಸಮೀಕ್ಷೆ ೫೭ 


ಸಾಮಾನ್ಮನನಾದವನು ಲೋಕವಸ್ತುವನ್ನು ಕುರಿತು ತನಗೆ ಸೌಂದರ್ಮಾನುಭವವಾಗದಿದ್ದರೂ 
'ಸುಂದರವಾಗಿದೆ' ಎಂಬ ಪದವನ್ನು ಬಳಸಿದ ಮಾತ್ರಕ್ಕೆ ಅದು ಅವನಿಗೆ ತತ್ಕಾಲದಲ್ಲಿ 
ಹೊಳೆದ ಭಾವವನ್ನು ವಕ್ರಪಡಿಸಲು ಉಪಯೋಗಿಸಿದ ಒಂದು ಪದವಾಯಿತೆಂದೂ, ಅಥವಾ 
ಯಾವ ಆಹ್ಹಾದಕಾರಿಯಾದ ವಸ್ತುವನ್ನೂ 'ಸುಂದರ' ಎಂದು ಕರೆಯುವುದು ಅವನಿಗೆ 
ಅಭ್ಮಾಸವಾಗಿದೆ. ಎಂದೂ ಭಾವಿಸಬಹೌದೀ ಹೊರಳು ಅವನಿಗೆ 
"ಸೌಂದರಾಾನುಭವ'ವಾಯಿತೆಂಬ ಅರ್ಥವನ್ನು ಅವನು ಬಳಸಿದ 'ಸುಂದರ' ಎಂಬ ಪದ 
ಸೂಚಿಸುವುದಿಲ್ಲ ಎಂದು ತಿಳಿಯಬೇಕು. 


ನಮ್ಮಲ್ಲಿ "ಸುಂದರ' ಎಂಬ ಹದವನ್ನು ಕುರಿತು ಆ ಹದ ಹೇಗೆ ವಿವರಣೆಗೆ 
ದೂರವಾದುದು ಎಂಬುದನ್ನು ಸೂಚಿಸಿರುವರೋ, ಅಂತೆಯೇ ಹಾಶ್ಚಾತರಲ್ಲಿಯೂ Beauty 
ಎನ್ನುವ ಪದವನ್ನು ಎಲ್ಲ ಅನುಭವಗಳಲ್ಲಿಯೂ ಬಳಸುವುದರಿಂದ ಉಂಟಾದ ಗೊಂದಲವನ್ನು 
ಪರಿಶೀಲಿಸಿ, ಕಡೆಗೆ ಅದು ಸೂತ್ರಾತೀತ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಪಾಶ್ಚಾತ್ಯರಲ್ಲಿ 
ಸೌಂದರ್ಕಾನುಭವವನ್ನು ಸೂಚಿಸಲು 80೩೧. ಎಂಬ ಪದದ ಬದಲು ಸಮರ್ಥವಾದ 
ಮತ್ತು ಸಮರ್ಹಕವಾದ ಬೇರೊಂದು ಪದವಿಲ್ಲದಿದ್ದುದರಿಂದ ಅವರಲ್ಲಿ ಇಷ್ಟೆಲ್ಲಾ ಚರ್ಚೆ 
ನಡೆಯಬೇಕಾಯಿತು. ನಮ್ಮಲ್ಲಿ ಕಲಾ ಅನುಭವವನ್ನು ವಿಶಿಷ್ಟವಾಗಿ ಹೇಳಲು 
“"ರಸಾನುಭವ'ವೆಂಬ ಪದವಿರುವುದರಿಂದ, 'ಸೌಂದರ' "ಸೌಂದರ್ಯಾನುಭವ' ಎಂಬ 
ಪದಗಳನ್ನು ಬಳಸಬೇಕೇ, ಬೇಡವೇ ಎನ್ನುವಬಗ್ಗೆ ಯಾವ ಚರ್ಚೆಯೂ ನಡೆದಂತೆ 
ತೋರುವುದಿಲ್ಲ 


ಪಾಶ್ಚಾತ್ಮ ವಿಚಾರ ಸರಣಿ 
೧ 


“ಕಲೆ ಮತ್ತು ಕಲಾತತ್ವಗಳನ್ನು ಕುರಿತು ವಿಪುಲವಾದ ಸಾಹಿತ್ಯ ಸಾಮಗ್ರಿಯೇನೋ 
ಇದೆ. ಆದರೆ ಈ ವಿಷಯಕ್ಕೆ ಆಧಾರಭೂತವಾಗಿರುವ ಸಂಗತಿಗಳ ಬಗೆಗೆ, ಇಷ್ಟೇ 
ಪ್ರಾಮುಖ್ಯತೆಯನ್ನು ಪಡೆದಿರುವ ಮತ್ತಾವ ವಿಷಯದ ವಿಚಾರದಲ್ಲಿಯೂ ಇಷ್ಟೊಂದು 
ಗೊಂದಲ ಮತ್ತು ವಿರುದ್ಧ ಮತಗಳು, ಬಹುಶಃ ಉಂಟಾಗಿಲ್ಲ''' 


“ಸೌಂದರ್ಯ ಮಾಮಾಂಸೆ ವಾಸ್ತವವಾಗಿ ಸಂಪೂರ್ಣ ತತ್ವಶಾಸ್ತ್ರವೇ. ಅದರಲ್ಲಿ 
ಕಲೆಗೆ ಸಂಬಂಧಿಸಿದ ವಿಶೇಷ ವಿವೇಚನೆ ಅದರ ಒಂದು ಅಂಗವಾಗಿ ಉಂಟು.” 


ಪಾಶ್ಚಾತ್ಮ ವಿದ್ವಾಂಸರಿಂದ ಉದ್ದರಿಸಿರುವ ಈ ಎರಡು ಅಭಿಪ್ರಾಯಗಳೇ ಸಾಕು 
ಸೌಂದರ್ಯಮಾಮಾಂಸೆಯ ವಿಚಾರದ ನಿಲುವನ್ನು ಸೂಚಿಸುವುದಕ್ಕೆ. 


ಸೌಂದರ್ಯವು ಎಷ್ಟೆಷ್ಟು ಮನೋಹರವಾಗಿ ತೋರುವುದೋ, ಅದರ ವಿಚಾರ ವಿಮರ್ಶೆ 
ಅಷ್ಟಷ್ಟು ತೊಡಕಾಗುತ್ತದೆ. ಸೌಂದರ್ಯವೆಂದರೇನು ಎಂಬ ಪ್ರಶ್ನೆಗೆ ಖಚಿತವಾದ 
ಉತ್ತರವನ್ನುಕೊಡಲು ಸಾಧ್ಯವಾಗಿಲ್ಲ ಬಹುಶಃ ಸಾಧ್ಯವಾಗುವುದೂ ಇಲ್ಲ ಅದರ ವಿವಿಧ 


ಈ ಸಮಸ್ಯೆಯ ಪರಿಶೀಲನೆಗೆ ಎರಡು ಮಾರ್ಗಗಳಿರುವಂತೆ ತೋರುತ್ತದೆ: ಒಂದು 
ತಾತ್ವಿಕ ವಿಧಾನ, ಮತ್ತೊಂದು ವೈಜ್ಞಾನಿಕ ವಿಧಾನ. ಮೊದಲನೆಯದು ಈ ವಿಶ್ವದ 
ಸ್ವರೂಪವೇನು ಎನ್ನುವ ವಿಚಾರದಿಂದ ಹೊರಟು, ಈ ಲೋಕದ. ಸೌಂದರ್ಯವನ್ನು ಕಲೆಯ 
ಸಹಾಯದಿಂದ ವಿವರಿಸುತ್ತದೆ. ಮತೊಂದು ಈ ನಾಮರೂಪ ಲೋಕದ ವಸ್ತು ಸತ್ಯಗಳನ್ನು 
ವಿಮರ್ಶಿಸಿ, ಸೌಂದರರ ಸ್ವರೂಪವನ್ನು ಎವರಿಸುತ್ತದೆ. 


ತಾತ್ವಿಕ ವಿಧಾನದವರು ವಸ್ತುವಿನಲ್ಲಿ ಕಾಣುವ ಸೌಂದರ್ಯವನ್ನು ಕುರಿತು ಚರ್ಚಿಸುತ್ತಾ 
ಅದು ವಸ್ತುವಿನಿಂದ ಬೇರೆಯಾದ ಒಂದು ಗುಣವೇ ಅಥವಾ ವಸ್ತುವಿಗೆ ಅನಿವಾರ್ಯವಾದ 


ಓಟ 11. Wildon Carr: Philosophy of Benedetto Croce: P. 43. 
ಫೆ Encyclopaedia Britanica. Ed. by J.H. Garvin: 8 (226.) 


ಸೌಂದರ್ಯ ಸಮೀಕ್ಷೆ ೫೯ 


ಅಂತರ್ಗತವಾದ ಒಂದು ಶಕ್ತಿಯೇ ಎಂಬ ವಿಚಾರದಿಂದ ಹೊರಟು, ವಸ್ತುಗಳಲ್ಲಿ ನಮಗೆ 
ತೋರುವ ಸೌಂದರ್ಮವೇನಿದ್ದರೂ ಬೇರೊಂದು ದೈವೀತೇಜಸ್ಸಿನ ಪ್ರಕಾಶನ ಎನ್ನುವ 
ತೀರ್ಮಾನಕ್ಕೆ ಬರುತ್ತಾರೆ. ವೈಜ್ಞಾನಿಕ ವಿಧಾನದವರು ಲೋಕಾತೀತವಾದ ದೈವೀಶಕ್ತಿಯ 
ವಿಚಾರದ ಗೊಡವೆಗೆ ಹೋಗದೆ, ಸೌಂದರೃವೆಂದು ದೃಗ್ಳೋಚರವವಾಗುವ ವಸ್ತುಗಳ ಪರಿಶೀಲನೆಗೆ 
ತೊಡಗುತ್ತಾರೆ. ಇಲ್ಲಿ ಸೌಂದರೃಮಿಸಾಮಾಂಸೆ ಬಹುಮಟ್ಟಗೆ ಮನಸ್‌ಶಾಸ್ತ್ರೀಯ 
ವಿಧಾನದಲ್ಲಿ ನಡೆದಿವೆ. ಇಲ್ಲಿ ಏಳುವ ಪ್ರಶ್ನೆಗಳೆಂದರೆ, ವಸ್ತುವಿನಲ್ಲಿ ಮೂಲಭೂತವಾಗಿರುವ 
ಯಾವ ದ್ರವ್ಯಗಳಿಂದ, ಅಥವಾ ಅವುಗಳ ನಿರಂತರ ಚಲನೆಯ ಸಂಘಟನೆಯಿಂದ ಅವು 
ಸುಂದರವಾಗಿರುವಂತೆ ತೋರುತ್ತವೆ? ನಮ್ಮ ಮನಸ್ಸಿನಮೇಲೆ ವಸ್ತು ಮಾಡುವ 
ಪರಿಣಾಮಗಳಿಂದ, ನಾವು ಪಡೆಯುವ ಒಂದು ಬಗೆಯ ಸುಖಾನುಭವದಿಂದ ವಸ್ತು 
ಸುಂದರ ಎಂದು ತೀರ್ಮಾನಿಸುತ್ತೇವೆಯೇ? ಹೀಗೆ ವಸ್ತುವಿಗೆ ಪ್ರತಿಕ್ರಿಯೆ ತೋರುವ 
ಮನಸ್ಸಿನಲ್ಲಿ ಸದದ ನೋಟದ ಪರಿಣಾಮದೊಡನೆ ಪೂರ್ವಾನುಭವಗಳೂ ಹೇಗೆ ಒಂದು 
ವಸ್ತುವನ್ನು ಸುಂದರವೆಂದು ತೀರ್ಮಾನಿಸುವುದರಲ್ಲಿ ನೆರವಾಗುತ್ತವೆ? - ಇತ್ಯಾದಿ ಪ್ರಶ್ನೆಗಳನ್ನು 
ಪರಿಶೀಲಿಸಬಹುದು. 


ಈ ಎಲ್ಲ ವಿವರಗಳನ್ನು ಸಂಗ್ರಹಿಸಿ ಹೇಳುವುದಾದರೆ - ಸೌಂದರೃ ವಸ್ತುನಿಷ್ಠವೋ, 
ಮನೋನಿಷ್ಠವೋ ಅಥವಾ ಈ ಎರಡನ್ನೂ ಮೀರಿದ ಮತ್ತು ಅವುಗಳಿಗೆ ಮೂಲಭೂತವಾದ 
ಒಂದು ದೈವೀರಹಸ್ಕದ ಪ್ರಕಾಶವೋ ಎನ್ನುವ ಮೂರು ಮಾತಿನಲ್ಲಿ ಅಡಕಮಾಡಬಹುದು. 


ಸೌಂದರಮೀಮಾಂಸೆಯಲ್ಲಿ ಚರ್ಚಿಗೆ ಅರ್ಹವಾದ ಮತ್ತೊಂದು ವಿಚಾರವೆಂದರೆ, 
ಸೌಂದರ್ಯ ಮತ್ತು ಅಸೌಂದರ್ಯಗಳ, (ಎಶಾಲವಾದ ಮತ್ತು ಪರಿಮಿತವಾದ ಅರ್ಥಗಳಲ್ಲಿ) 
ಭವ್ಮ ಮತ್ತು ಕ್ಷುದ್ರಗಳ (10061001009) ಪರಸ್ಪರ ಸಂಬಂಧ ಮತ್ತು ಅವುಗಳ ವಿವರಣೆ. 


ಕಡೆಯದಾಗಿ ಸೌಂದರ್ಯ ನಿರ್ಮಿತಿಯಾದ ಕಲೆಯ ಸ್ವರೂಪ ಮತ್ತು ಕ್ರಿಯೆಗಳ ವಿವೇಚನೆ. 
ಕಲೆ ಎನ್ನುವುದು ಪ್ರಕೃತಿಯ ಅನುಕರಣೆಯೇ ಅಥವಾ ಮಾನವ ಮನಸ್ಸಿನ ಪ್ರತಿಭಾ ಚಿತ್‌ 
ಕ್ರಿಯೆಯೇ? ಅದು ಪ್ರಕಟಸುವುದು ಯಾವ ಸತ್ಯವನ್ನು? ಅದಕ್ಕೂ ಜೀವನದ 
ಪುರುಷಾರ್ಥಗಳಿಗೂ ಇರುವ ಸಂಬಂಧವೇನು? ಕಲೆ ಮಾನವನ ಮನೋಭಾವನೆಗಳ 
ಚಿತ್ರಣದ ಬೆಳವಣಿಗೆ ಎಂದು ನೋಡುವ ಚಾರಿತ್ರಿಕ ದೃಷ್ಟಿಯೂ, ಲೋಕಾತೀತವಾದ 
ಸತ್ಯವನ್ನು ಮಾನವನ ಪ್ರತಿಭೆ ವಕ್ಷಗೊಳಿಸಿರುವ ವಿಧಾನವೇ ಕಲೆ ಎಂಬ ತಾತ್ಟಿಕದೃಷ್ಟಿಯೂ 
ಒಂದಕ್ಕೊಂದು ಪೂರಕವೆ? 

ಇಲ್ಲಿ ಉದ್ಭವಿಸುವ ಮೊದಲ ಪಶ್ನೆ ಸೌಂದರ್ಯವೆಂದರೇನು - ಎನ್ನುವುದು. ಈ ಪಶ್ನೆಗೆ 
ಅನೇಕರು ಕೊಟ್ಟಿರುವ ಉತ್ತರಗಳಿಗೆ ಕಡೆಯಿಲ್ಲ ಆದರೆ ಯಾವ ಉತ್ತರವೂ ಸಂಪೂರ್ಣ 
ತೃಪ್ತಿಕರವಾಗಿಲ್ಲ ಅದಕ್ಕೆ ಕಾರಣ ಇಷ್ಟೇ: 'ಸೌಂದರ್ಶ ವಿವರಣಾತೀತವಾದುದು. ಅದು 


೬೦ ಪಾಶ್ಚಾತ್ಯ ವಿಚಾರ ಸರಣಿ 


ಯಾವೊಂದು ಸೂತ್ರದ ಹಿಡಿತಕ್ಕೂ ಸಿಗದೆ, ಸಂಚರಿಸುವ, ತೇಲುವ, ಮಿರುಗುವ ಒಂದು 
ಛಾಯೆ.''' 


“ಸೌಂದರ್ಯವನ್ನು ಸವಿಯಬಹುದು, ಅನುಭವಿಸಬಹುದು, ಆದರೆ ಅದನ್ನು 
ಸೂತ್ರರೂಪದಲ್ಲಿ ಹೇಳಲಾಗುವುದಿಲ್ಲ” 


ಆದರೂ ಸೌಂದರ್ಯವನ್ನು ಕುರಿತು ನಾನಾಬಗೆಯಾದ ಸೂತ್ರಗಳಿವೆ. ಆ ಸೂತ್ರವನ್ನು 
ಸಮರ್ಥಿಸಲು ಆಯಾ ಲೇಖಕರು ಕೈಕೊಂಡ ಬೌದ್ಧಿಕ ಸಿದ್ಧಾಂತಗಳ ವಿಪುಲತೆಯೂ ನಮ್ಮನ್ನು 
ಬೆರಗಾಗಿಸುತ್ತದೆ. ಆದರೆ ಯಾರು ಯಾರು ಸೌಂದರ್ಯವನ್ನು ಕುರಿತು ಯಾವ ಯಾವ 
ಸೂತ್ರಗಳನ್ನು ಮಾಡಿದ್ದಾರೆ ಎನ್ನುವ ವಿಸ್ತಾರವಾದ ವಿವರಕ್ಕೆ ಕೈ ಹಾಕದೆ, ಆ ಸೂತ್ರಗಳ 
ಸಾಮಾನ ರೂಪುರೇಷೆಗಳನ್ನು ಹೀಗೆ ಕೊಡಬಹುದು. 


ಸೊ ಸೌಂದರ್ಯವೆಂಬ ಸರಳವಾದ ಗುಣವುಳ್ಳ ಯಾವ ವಸ್ತುವೇ ಆಗಲಿ ಅದು ಸುಂದರ. 


೨. ನಿರ್ದಿಷ್ಟವಾದ ಆಕ್ಟ ತಿಯನ್ನುಳ್ಳ ವಸುವೆಲ್ಲವ ಸುಂದರ 


ಎಬಿ 


11 ೧. ಪ್ರಕೃತಿಯನ್ನು ಅನುಕರಿಸುವ ಎಲ್ಲ ವಸ್ತುವೂ ಸುಂದರ. 


೫. ಯಾವುದು ಒಂದು ಬಗೆಯ ಭ್ರಮೆ (ವಾಸ್ತವವೆಂಬ)ಯನ್ನುಂಟುಮಾಡುವುದೋ 
ಅದೆಲ್ಲವೂ ಸುಂದರ. 


೬. ಯಾವುದು ಹಿತವಾದ ಸಾಮಾಜಿಕ ಪರಿಣಾಮಗಳಿಗೆ ನಮ್ಮನ್ನು ಒಯ್ಯುವುದೋ 


೭, ಯಾವುದು ಒಂದು ಅಭಿವ್ಯಕ್ತಿರೂಪವಾದುದೋ ಅದೆಲ್ಲವೂ ಸುಂದರ. 
111 ೧. ಸಂತೋಷದಾಯಕವಾದುದೆಲ್ಲವೂ ಸುಂದರವೇ, 
೨. ಭಾವಪ್ರಚೋದಕವಾದುದೆಲ್ಲವೂ ಸುಂದರ. 


೩. ಯಾವುದು ಒಂದು ನಿರ್ದಿಷ್ಟವಾದ ಭಾವವನ್ನು ಉದ್ದೀಪಿಸುವುದೋ ಅದು 
ಸುಂದರ. 
W. Knight: Philosophy of the Beautiful, Vol. 1.0. 60. 
Bosanquet : History of the Aesthetics. P. 179. 


ಸೌಂದರ್ಯ ಸಮೀಕೆ ೬೧ 


೪. ಯಾವುದು ವಸುವಿನ ತಾದಾತ್ಮಹೊಂದಿ ನಮ್ಮ ಆನಂದವನೇ ಅಲಿ 


= ದ್‌ 


ಅನುಭವಿಸುವ "ಅನುಭೂತಿಶಕ್ತಿ' (Empathy) ಗೆ ಒಳಗಾಗುವುದೋ ಅದು 


೫. ಯಾವುದು ನಮ್ಮ ಪ್ರಾಣಶಕ್ತಿಯನ್ನು ವೃದ್ಧಿಗೊಳಿಸುವುದೋ ಅದು ಸುಂದರ. 


ಓತ 


. ಯಾವುದು ನಮಗೆ ಅಪೂರ್ವವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಡುವುದೋ 
ಅದೆಲ್ಲವೂ ಸುಂದರ.' 


ಮೇಲಿನ ಈ ಮೂರು ರೀತಿಯ ವಿಭಜನೆಯಲ್ಲಿ ಮೊದಲನೆಯದು ದೃಗ್ಗೋಚರವಾದ 
ವಸ್ತುಗಳ ಬಾಹ್ಮರಚನೆ ಮತ್ತು ವರ್ಣಾದಿ ಗುಣಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡಂತೆ ತೋರಿದರೆ, 
ಮೂರನೆಯದು ವಸ್ತುಗಳು ನಮ್ಮ ಮನಸ್ಸಿನಮೇಲೆ ಮಾಡುವ ಪರಿಣಾಮಗಳನ್ನು 
ದೃಷ್ಟಿಯಲ್ಲಿರಿಸಿಕೊಂಡಿದೆ. ಎರಡನೆಯದು ಕಲಾಕೃತಿಗೆ ಸಂಬಂಧಿಸಿದ್ದು; ಅಲ್ಲಿ ಕಲಾವಿದನ 
ಸೃಷ್ಟಿ, ಸಹೃದಯನ ಅಸ್ವಾದ ಮತ್ತು ಕಲೆಗೂ ಜೀವನದ ಹಲವು ಮುಖಗಳಿಗೂ ಇರುವ 
ಸಂಬಂಧ ವಕ್ತವಾಗಿದೆ. 


ಹ. 


ಈ ಲೋಕದಲ್ಲಿ ನಮಗೆ ಸೌಂದರ್ಯ ಗೋಚರಿಸುವುದು ಆಕಾರಗಳಲ್ಲಿ ಮತ್ತು 
ವರ್ಣವೈವಿಧ್ಯದಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ನಿರ್ದಿಷ್ಟವಾದ ಆಕಾರ, ನಿರ್ದಿಷ್ಟವಾದ 
ವರ್ಣವಿಲಾಸ ಉಂಟು. ಆಕಾರದಲ್ಲಿ ನಮಗೆ ಗೋಚರಿಸುವುದು ಉದ್ವ ಅಗಲ, ಗಾತ್ರ, 
ಇವುಗಳ ಮೇಲೆ ವರ್ಣವಿನ್ಮಾಸ. ಗಾತ್ರ ವರ್ಣಗಳಿಂದ ಕೂಡಿದ ಪ್ರತಿಯೊಂದು ವಸ್ತುವಿನಲ್ಲೂ 
ರೇಖಾಗಣಿತಕ್ಕೆ ಒಳಪಡುವ, ಒಂದು ರೇಖಾ ಸಂಯೋಜನೆ ನಮ್ಮನ್ನುಚಿರಗಾಗಿಸುತ್ತದೆ. 
ಪ್ರಕೃತಿ ಒಂದು ರೇಖಾ ಗಣಿತ ದೃಷ್ಟಿಯನ್ನುಳ್ಳ ವರ್ಣಶಿಲ್ಲಿಯೋ ಏನೋ ಎನ್ನಿಸುವವಂತೆ, 
ಸೌಂದರ್ಯ ಎನ್ನುವುದು ವಸ್ತುಗಳ ವರ್ಣ ಗಾತ್ರಾದಿಗಳಂತೆ ಒಂದು ಗುಣವೋ ಏನೋ 
ಎಂಬಂತೆ ಭಾಸವಾಗುತ್ತದೆ. 


ಪ್ಲೇಟೋಗಿಂತ ಹಿಂದೆ 


ವಸ್ತುಗಳಲ್ಲಿ ನಮಗೆ ಗೋಚರಿಸುವ ಈ ರೇಖಾವಿನ್ಮಾಸ ಮತ್ತು 
ವರ್ಣಸಂಯೋಜನೆಯಿಂದ ಮೂರ್ತಗೊಳ್ಳುವ ಒಂದು ನಿರ್ದಿಷ್ಟವಾದ ಆಕಾರವೇ ಸೌಂದರ್ಯ 
ಎಂಬ ಭಾವನೆಯೂ ಸೌಂದರ್ಯ ಜಿಜ್ಞಾಸುಗಳೆಲ್ಲಿ ಮೂಡಿಬಂದಿದೆ. ಪ್ರಾಚೀನ ಗ್ರೀಕರಲ್ಲಿ 
ಈ ನಿಲುವಿನ ಪ್ರತಿಪಾದಕನಾದ ಪೈಥಾಗೊರಸ್‌ ಎಂಬ ಗಣಿತಶಾಸ್ತ್ರಜ್ಞನ ಮತವು ಗ್ರೀಕ್‌ 
ಸೌಂದರ್ಕ ಮಾಮಾಂಸಕರ ಮೇಲೆ ತನ್ನ ಪ್ರಭಾವವನ್ನು ಬೀರಿದೆ. ಯಾವುದು ಒಂದು ಬಗೆಯ 
ನಿರ್ದಿಷ್ಟವಾದ ಅಳತೆಯನ್ನು, ಅಚ್ಚುಕಟ್ಟನ್ನು ಹೊಂದಿದೆಯೋ ಅದೇ ಸೌಂದರ್ಯ ಎಂಬ 
ಅಭಿಪ್ರಾಯವನ್ನು, ಸೌಂದರ್ಯವನ್ನು ಕುರಿತು ಮೊಟ್ಟಮೊದಲು ಮಾತನಾಡಿದ ಪ್ಲೇಟೋ 


I. C.K. Ogden and1.A. Richards: Foundations of the Aesthetis;,20-21 


೬.೨ ಪಾಶ್ಚಾತ್ಯ ವಿಚಾರ ಸರಣಿ 


ತನ್ನ ವಾದದಲ್ಲಿ ಅಳವದಿಸಿಕೊಂಡು, ರೇಖಾ ಗಣಿತದ ಪ್ರಾಥಮಿಕ ರೂಪಗಳಾದ 
ಸರಳರೇಖೆಗಳನ್ನೂ ತ್ರಿಕೋಣ ರಚನೆಗಳನ್ನೂ ಪರಿಪೂರ್ಣ ಸುಂದರ ' ಎಂದು ಕರೆಯುತ್ತಾನೆ. 
ಕ್ರಿ. ಪೂ. ಎರಡನೆ ಶತಮಾನದಲ್ಲಿದ್ದ ಕ್ರಿಸಿಫಸ್‌ ಎನ್ನುವವನು ಮಾನವಶರೀರದ 
ಅಂಗಾಂಗಗಳಲ್ಲಿ ಕಂಡುಬರುವ ಒಂದು ಬಗೆಯ ಸಮಪ್ರಮಾಣ ರಚನೆ ದೇವಗಣಿತಕ್ಕೆ 
ಸಂಬಂಧಿಸಿದ್ದು ಎನ್ನುತ್ತಾನೆ. ಲಿಯೋನಾರಡ್ಡೋ ಡಾವಿನ್ಸಿಯು ರೇಖಾಗಣಿತ ಪ್ರಮಾಣವನ್ನೇ 
ಸೌಂದರ್ಯದ ಮೂಲ ಭಿತ್ತಿ ಎಂದು ಭಾವಿಸಿದನು. ಜೆಸ್ಸಿಂಗ್‌ ಎನ್ನುವವನು ಒಂದು ಸರಳ 
ರೇಖೆಯನ್ನು ನಡುವಣ ಯಾವುದೋ ಒಂದು ಬಿಂದುವಿನಲ್ಲಿ ಛೇದಿಸಿ, ಅದನ್ನು ಜೋಡಿಸಿದರೆ 
ಆಗುವ ತ್ರಿಕೋಣವೇ ಸೌಂದರ್ಯಮಾಪಕವೆಂದು ಹೇಳಿ ಅನೇಕ ವಸ್ತುಗಳ ರಚನೆಯ 
ಆಧಾರದ ಮೇಲೆ ಇದನ್ನು ಸಮರ್ಥಿಸಿದ್ದಾನೆ. ಗಣಿತಶಾಸ್ತ್ರದಲ್ಲಿ ಇದನ್ನು 801001 
section ಎಂದು ಕರೆಯುತ್ತಾರೆ. ಹದಿಮೂರನೆಯ ಶತಮಾನದ ರೋಜರ್‌ ಬೇಕನ್‌, 
ಸಂಗೀತ ಎನ್ನುವುದು ಗಣಿತದಿಂದ ಪ್ರೇರಿತವಾದುದು ಎನ್ನುತ್ತಾನೆ. ಹದಿನೇಳನೆಯ 
ಶತಮಾನದ ಲಿಬ್ಬಿಟ್ಸ್‌ ಎಂಬ ಶಾಸ್ತ್ರಜ್ಞ “ಸಂಗೀತ ಎನ್ನುವುದು ಅಜ್ಞಾತವಾಗಿ ನಡೆಯುವ 
ಮಾನಸಿಕ ಎಣಿಕೆಯಿಂದ ಮೂಡಿದುದು'' ಎನ್ನುತ್ತಾನೆ. ಸಾಹಿತ್ಯದಲ್ಲಿಯೂ ಇದು ಪಂಕ್ತಿ 
ವಿನ್ಯಾಸದಲ್ಲಿ ಲಯದಲ್ಲಿ ಛಂದಸ್ಸಿನಲ್ಲಿ ಗೋಚರಿಸಿದರೂ, ಸಾಹಿತ್ಮವನ್ನುಳಿದ ಬೇರೆಯ 
ಕಲಾಭಿವಕ್ತಿಗಳಲ್ಲಿ ಮತ್ತು ಪ್ರಕೃತಿಯ ವಸ್ತುಗಳಲ್ಲಿ ಒಂದು ಬಗೆಯ ಆಕಾರ, ರೇಖಾವಿನ್ಮಾಸ, 
ವರ್ಣವೈಖರಿ, ಎಣಿಕೆ, ಪ್ರಮಾಣಗಳುಂಟು. ಆದರೆ ಕಲಾಕೃತಿಯನ್ನಾಗಲೀ, ಪ್ರಕೃತಿಯ 
ಒಂದು ವಸ್ತುವನ್ನೇ ಆಗಲಿ ಕೇವಲ ವರ್ಣವಿಲಾಸದ, ರೇಖಾವಿನ್ನಾಸದ ಒಂದು ರೀತಿ ಎಂದು 
ವರ್ಣಿಸಿದರೆ ಅದು ವಸ್ತು ಸ್ವರೂಪವನ್ನು ಸಂಪೂರ್ಣವಾಗಿ ವಿವರಿಸಿದಂತಾಗುವುದಿಲ್ಲ 
ಅದರಲ್ಲಿ ಈ ರೇಖಾವಿನ್ಯಾಸಗಳನ್ನೂ ವರ್ಣವಿಲಾಸಗಳನ್ನೂ ಸಾಮರಸ್ಮಗೊಳಿಸುವುದರ 
ಮೂಲಕ ಅದನ್ನು ರಚಿಸಿದವನ - ವ್ಯಕ್ತಿಯ ಅಥವಾ ಶಕ್ತಿಯ - ಒಂದು ಅಭಿವ್ಯಕ್ತಿಯನ್ನು, 
ಅಥವಾ ಲಕ್ಷಣವನ್ನು ನಾವು ಕಾಣುವುದರಿಂದ ಅದನ್ನು ಸುಂದರ ಎಂದು ಹೇಳಬಹುದು. 


ಸುಂದರವಾದ ವಸ್ತುಗಳು ನಿತ್ಯವೂ ವಿವಿಧರೂಹಗಳನ್ನು ತಾಳುತ್ತವೆ. ಒಂದು 
ವಸ್ತುವಿನಲ್ಲಿ ನಾವು ಕಾಣುವ ಸೌಂದರ್ಯ ಇಂದು ತೋರಿ ಮರುಕ್ಷಣದಲ್ಲೇ 
ಮರೆಯಾಗುತ್ತದೆ. ನೋಡ ನೋಡುತ್ತಲೇ ಹೂವಿನ ಬಣ್ಣ ಮಾಸುತ್ತದೆ; ಪಕಳೆಗಳು ನಲುಗಿ 
ಸಡಿಲವಾಗಿ ಉದುರಿ ಹೋಗುತ್ತವೆ. ಮೋಡದ ಆಕೃತಿ ನೋಡನೋಡುತ್ತಲೇ ಬದಲಾಯಿಸಿ 
ಕ್ಷಣಕ್ಕೊಂದು ರೂಪ ತಾಳಿಕೊಂಡು ಚಂಚಲ ಚಟುಲಗತಿಯಲ್ಲಿ ಸಾಗುತ್ತದೆ. ಒಂದು 
ಕ್ಷಣದಲ್ಲಿ "ಆಹಾ' ಎನ್ನಿಸಿ ಮತ್ತೊಂದು ಕ್ಷಣದಲ್ಲಿ "ಅಯ್ಕೋ' ಎನ್ನಿಸಿ ಮಾಯವಾಗುವ ಈ 
ವರ್ಣಗಾತ್ರಾದಿ ವಿಲಾಸಗಳನ್ನು ನಾವು ಸೌಂದರ್ಕ ಎಂದು ಕರೆಯಬೇಕೆ? ' ಹಾಗಾದರೆ 
ಸೌಂದರ್ಯ ಎನ್ನುವುದು ಕೇವಲ ಚಂಚಲವೆ'? ಕ್ಷಣಿಕವೆ'? ಈ ಚಾಂಚಲೃತೆಗೆ ವೈವಿಧ್ಯತೆಗೆ 
ಮೂಲವಾದ ಶಾಶ್ವತವಾದ, ಅಚಂಚಲವಾದ ಶಕ್ತಿಯೊಂದು ಇದ್ವು ಅದು ಹೇಗೆ ಈ 


, Bosanquet : History of Aesthetics. P. 35. 
ಫಸ H.R. Marshall: The Beautiful: P. 20. 


ಸೌಂದರ್ಯ ಸಮೀಕ್ಷೆ ೬೩ 


ಚಾಂಚೆಲ್ಕದಲ್ಲಿಯೇ ನಾವೀನ್ಮತೆಯನ್ನ ತೋರಿ, ಶಾಶ್ವತಲೀಲೆಯಲ್ಲಿ ತೊಡಗಿದೆಯೇ ಎಂಬ 
ಪ್ರಶ್ನೆ ನಮ್ಮ ಎದುರು ನಿಲ್ಲುತ್ತದೆ. ವ್ಯಕ್ತದಿಂದ ಅವ್ಯಕ್ಷದ ಕಡೆಗೆ ನಮ್ಮ ಚಿಂತನೆ 
ಹರಿಯುತ್ತದೆ. 


ಲೋಕಸೌಂದರದದ ಬಗೆಗೆ ಆಧ್ಯಾತ್ಮಿಕ ವಿವರಣೆಯನ್ನು ನೀಡಿದವಲ್ಲಿ ಬಹುಶಃ 
ಭಾರತೀಯ ಯಷಿಗಳೇ ಮೊದಲಿಗರೆಂದು ತೋರುತ್ತದೆ. ಭಾರತೀಯರಲ್ಲಿ ಯಷಿಗಳು 
ತಮ್ಮ ಆಧ್ಯಾತ್ಮಾನುಭವದಿಂದ ಸರ್ವವೂ ಭಗವದ್‌ ವಿಭೂತಿಯ ವಿನ್ಮಾಸಗಳು ಎಂದು 
ಕಂಡುಕೊಂಡುದರಿಂದಲೂ, ಮತ್ತು ಆ ತತ್ವ ದರ್ಶನಗಳು ಕಾಲದಿಂದಕಾಲಕ್ಕೆ ಪುನಃ 
ಪ್ರಕಾಶನಗೊಳ್ಳುತ್ತ ಬಂದುದರಿಂದಲೂ, ಬೌದ್ದಿಕ ಮಟ್ಟದಲ್ಲಿ ಇಂಥ ವಿಚಾರಗಳ ವಿವೇಚನೆ 
ಮಾಡುವಾಗಲೂ ಸಹ, ಪಾಶ್ಚಾತ್ಮ ಚಿಂತಕರಲ್ಲಿಯಷ್ಟು ಅನಿಶ್ಚಯತೆ, ಅನಿರ್ದಿಷ್ಟತೆ 
ನಮ್ಮಲ್ಲಿ ಆಗಲಿಲ್ಲ ಲೋಕದ ಎಲ್ಲಾ ವಸ್ತುಗಳೂ ದಿವ್ಯಸತ್ಯದ ಪುಕಾಶನಗಳೆಂದೂ, 
ವಸ್ತುವಿನಲ್ಲಿ ನಾವು ಕಾಣುವ ಸೌಂದರ್ಯವೇನಿದ್ದರೂ, ಭಗವದ್‌ ವಿಭೂತಿಯ 
ಅಭಿವ್ಯಕ್ತಿಗಳೆಂದೂ ಸಾರಿದ ಮೊದಲಿಗರು ಭಾರತೀಯರು. 


ಪ್ಲೇಟೋ 


ಇದೇ ಬಗೆಯ ಮತವನ್ನು ಪಾಶ್ನಾತ್ಮರಲ್ಲಿ ಮೊದಲು ಸಾರಿದವನು ಸೌಂದರ್ಮಪ್ರವಾದಿ 
ಪ್ಲೇಟೋ. ಹ್ಲೇಟೋನ ಗುರುವಾದ ಸಾಕ್ರಟೀಸನೂ "“"ಸೌಂದರ್ಯ್ಮವೆಂದರೆ ಎಲ್ಲ 
ವಸ್ತುಗಳೆಲ್ಲಿಯೂ ತರತಮವಾಗಿ ಪ್ರಕಾಶನಗೊಳ್ಳುವ ಒಂದು ವಿಶ್ವಶಕ್ತಿ''' ಎನ್ನುತ್ತಾನೆ. 
ಪ್ಲೇಟೋ ಸೌಂದರ್ಯ ಜಿಜ್ಞಾಸೆಯ ಬಗ್ಗೆ ಹೆಚ್ಚು ಗಮನಕೊಡದಿದ್ದರೂ ಅವನು 
ಲೋಕವಸ್ತುಗಳಲ್ಲಿ ನಾವು ಕಾಣುವ ಸೌಂದರ್ಯವೇನಿದ್ದರೂ ಅತೀತ ಸೌಂದರದ ಒಂದು 
ಅನುಕರಣೆ ಮಾತ್ರ ಎನ್ನುತ್ತಾನೆ. ಆ ಮೂಲ ಸೌಂದರ್ಯವೆನ್ನುವುದು “ರೂಪವರ್ಣಾತೀತವಾದ 
ವಿಶಿಷ್ಟವಲ್ಲದ ಗುಣವೆಂಬಂತೆ ಯಾವುದಕ್ಕೂ ಅಂಟಿಕೊಳ್ಳದ ಒಂದು ಶಕ್ತಿ'' “ರಸಪರವಶತೆಗೆ 
ಸಂದ ಚಿತ್ತಕ್ಕೆ ವೇದ್ಯವಾಗುವ ಒಂದು ಅತೀಂದ್ರಿಯವಾದ ಆಧ್ಯಾತ್ಮಿಕ ಸತ್ವ”. ಈ ಲೋಕದ 
ವಸ್ತುಗಳೆಲ್ಲವೂ ಅದರ ಛಾಯೆಗಳು. “ಈ ಲೋಕದ ಸೌಂದರ್ಯವೇನಿದ್ದರೂ ಸೌಂದರೃದ ಈ 
ಹಂತದಲ್ಲಿ ಕನಿಷ್ಠದರ್ಜೆಯದು''* ಹೀಗೆ ಪ್ಲೇಟೋ ವಸ್ತುಸೌಂದರ್ಯವನ್ನು ಕೀಳ್ಗಳೆದರೂ 
ಅವುಗಳು ದಿವ್ಮ ಸೌಂದರ್ಯದ ಸೋಷಪಾನಗಳು ಎನ್ನುವುದನ್ನು ಸಾರಿದ್ದಾನೆ. ಅವನೇ ಈ ಬಗ್ಗೆ 
ಹೀಗೆ ಹೇಳಿದ್ದಾನೆ: 


"“ಸೌಂದರಷ್ರಿಯನಾದ ವ್ಯಕ್ತಿ ಈ ಲೋಕದ ಆಕೃತಿಗಳಲ್ಲಿ ಮೊದಮೊದಲು 
ಚೆಲುವನ್ನುಕಾಣುತ್ತಾನೆ. ಒಂದು ಆಕೃತಿಗೂ ಮತ್ತೊಂದು ಆಕೃತಿಗೂ ಇರುವ ಒಂದು 


E.F. Carritt : The Pholosophy of Beauty: 0.4 

Edward Zeller : Plato and the Older Academy : P. 507 
Phaedrus: Plato: P. 165. 

Edward Zeller: Plato and the Older Academy: P. 507. 


WN 


೬೪ | ಪಾಶ್ಚಾತ್ಮ ವಿಚಾರ ಸರಣಿ 


ಬಗೆಯ ಸಂಬಂಧವನ್ನು ಗುರುತಿಸುತ್ತಾನೆ. ಆದರೆ ಅಷ್ಟರಲ್ಲೇ ಅವನ ಸೌಂದರ್ಯ ಪ್ರಿಯತೆ 
ನಿಲ್ಲಬಾರದು. ಏಕೆಂದರೆ ಈ ರೂಪನಿಷ್ಠ ಸೌಂದರದಲ್ಲೇ ನಿಂತರೆ ಎಲ್ಲ ಆಕೃತಿಗಳಿಗೂ 
ಮೂಲವಾದ ಚೆಲುವಿನ ಚೈತನ್ಯವನ್ನು ಆತ ಕಾಣದೆ ಹೋಗಬಹುದು. ಯಾವಾಗ ಈ ಎಲ್ಲ 
ರೂಪಗಳಿಗೂ ಮೂಲವಾದ ಚೆಲುವೊಂದಿದೆ ಎನ್ನುವುದನ್ನು ಆತ ಗುರುತಿಸುತ್ತಾನೆಯೋ, 
ಆಗ ಅದನ್ನು ಗುರುತಿಸುವ ಗ್ರಹಿಸುವ ತನ್ನ ಅಂತರಂಗದ ಚೆಲುವು ಉಳಿದೆಲ್ಲಕ್ಕಿಂತ 
ಹಿರಿಯದು ಎಂಬ ಅರಿವನ್ನು ಪಡೆಯುತ್ತಾನೆ. ಆಗ ಎಲ್ಲವೂ ಅವನಿಗೆ ಚೆಲುವಾಗಿಯೇ 
ಗೋಚರಿಸುತ್ತದೆ. ಶಿಗ್ಗದ, ಕುಗ್ಗದ ನಿರಂತರವಾದ, ಪರಮವಾದ, ನಿತ್ಶನೂತನವಾದ, 
ಸೃಷ್ಟಿ ಶೀಲವಾದ ಚೆಲುವಿನ ಲೀಲೆಯನ್ನು ಅವನು ಕಾಣುತ್ತಾನೆ. ಆಗ ಅವನು ಈ 
ಮುರ್ತೃಸೌಂದರ(ವೇನಿದ್ದರೂ ಅಮರ್ತೃಸೌಂದರ್ಮಕ್ಕೆ ಸೋಪಾನವೆಂದರಿತು ದಿವ್ಯ 
ಸೌಂದರ್ಮಾನುಭವವನ್ನು ಪಡೆಯುವ ಮುಟ್ಟಕ್ಕೆ ಏರಬಹುದು. ಮಾನವನಿಗೆ 
ಸೌಂದರ್ಯದರ್ಶನದೃಷ್ಟಿ ಅಭಿಸಿದಾಗ ಅವನು ದೇವತೆಗಳ ಹೆಗಲೆಣೆಯಾಗಿ ನಿಂತು 
ಅಮರನಾಗುತ್ತಾನೆ.''' 


ಇಂದ್ರಿಯಸೌಂದರ್ಯ ಅದನ್ನು ಗ್ರಹಿಸುವ ಆತ್ಮದ ಸೌಂದರ್ಯ ಇವೆಲ್ಲದರ ಮೂಲವಾದ 
ದೈವೀ ಅಥವಾ ಕೇವಲ ಸೌಂದರ್ಯ - ಇವುಗಳ ವಿಚಾರವನ್ನು ಪ್ಲೇಟೋ ಹೇಳಿರುವ 
ರೀತಿಯನ್ನುಮೇಲಿನ ಹೇಳಿಕೆ ಸ್ಪಷ್ಟಪಡಿಸುತ್ತದೆ. ಇದೇ ಮತವನ್ನು ನಾವು 
"ಸೌಂದರ್ಯವೆನ್ನುವುದು ದಿವ್ಕಾನಂದದ ವಸ್ತು ಜಗತ್ತಿನಲ್ಲಿ ಏನೇನು ಸುಂದರವಾಗಿದೆಯೋ 
ಅದೆಲ್ಲ ಆ ವಸ್ತುವಿನಿಂದ ತುಂಬಿದೆ - ಅದರ ಸ್ವಭಾವದಿಂದ ರೂಪಿಸಲ್ಪಟ್ಟಿದೆ. ವಸ್ತುಗಳಲ್ಲಿ 
ನಿಷ್ಠಿತವಾಗಿರುವ ಕೇವಲ ಗುಣವೇ ಸೌಂದರ್ಯ”, ಎನ್ನುವ ಮಾರ್ಕಸ್‌ ಅರಿಲಿಯಸ್‌ನ 
ಮಾತಿನಲ್ಲಿಯೂ, “ಕೇವಲ ಸೌಂದರ್ಯ ಈ ಲೋಕದ ಅನಂತ ವಸ್ತುಗಳ ಮೂಲಕ 
ಮಿರುಗುತ್ತದೆ. ಸೌಂದರ್ಯ ಎನ್ನುವುದು ವಸ್ತುಗಳ ಕೇವಲ ರಚನಾವಿನ್ಮಾಸವಲ್ಲ - ಅವುಗಳ 
ಮೂಲಕ ಪ್ರಕಾಶಿಸುವ ಒಂದು ಬೆಳಕು,' “ಮನಸ್ಸು ಪ್ರಥಮತಃ ಸುಂದರವಾಗಿಲ್ಲದಿದ್ದಲ್ಲಿ 
ಅದು ಸೌಂದರ್ಯವನ್ನು ಗುರುತಿಸಲು ಸಾಧ್ಯವಿರುತ್ತಿರಲಿಲ್ಲ ಪ್ರತಿಯೊಂದೂ ದಿವಚೇತನದಿಂದ 
ರೂಪಿಸಲ್ಪಟ್ಟರುವುದರಿಂದಲೇ ಪರಸ್ಪರ ಸಂಪರ್ಕವನ್ನು ಹಡೆಯಬಲ್ಲವು''" ಎಂದ ಪ್ಲಾಟನಸ್ಸಿನ 
ಮಾತಿನಲ್ಲಿಯೂ ಮತ್ತು ಮುಂದೆ ಬಂದ ಪಾಶ್ನಾತ್ಮ ತತ್ವಜ್ಞರಲ್ಲಿ ಕವಿಗಳಲ್ಲಿ ಪ್ಲೇಟೋನಿಂದ 
ಹೊರಟ “ಆದಿಕಾರಣವಾದ''ದ ವಿಚಾರಧಾರೆಯೇ ಬೇರೆ ಬೇರೆ ರೂಪಗಳಲ್ಲಿ ಪ್ರವಹಿಸಿ, 
ಪ್ರಕಾಶಿಸಿರುವುದನ್ನು ಕಾಣಬಹುದು. 


Plato : Symposium: 0.14 

E.F. Carritt: Philosophy of Beauty: P. 40. 
ಅಲ್ಲೆ, ಪು. 43-44. 
Plotinus: Enneade 1,P.6-9 


= ಬಂ ಬೀಡಾ 


ಸೌಂದರ್ಯ ಸಮೀಕ್ಷೆ | ೬೫ 


ಇಂದ್ರಿಯ ಗೋಚರವಾಗುವ ಸೌಂದರ್ಯವನ್ನು ಕುರಿತು ಎರಡು ರೀತಿಯ ವಿವರಣೆ 
ಮಾತ್ರ ಸಾಧ್ಯ ಈ ಎಲ್ಲ ಚೆಲುವಿನ ವ್ಯಾಪಾರಕ್ಕೂ ಮೂಲವಾದ ದೈವೀ ಚೈತನ್ಯವೊಂದಿದೆ 
ಎಂದು ಅದರ ಕಡೆ ಕೈ ತೋರಿಸುವುದೊಂದು; ಈ ಲೋಕದಲ್ಲೇ ನಾವು ಕಾಣುವ ವಸ್ತುಗಳು 
ಮನೋರಮವಾಗಿರುವುದರಿಂದ ಸುಂದರವಾಗಿ ತೋರುತ್ತವೆ ಎನ್ನುವುದು ಮತ್ತೊಂದು. 


ಸಂತೋಷ ತತ್ವ 


ಲೋಕದಲ್ಲಿ ವಸ್ತುಗಳು ಮನೋಹರವಾಗಿವೆ. ನಮ್ಮ ನಮ್ಮ ಅನುಭವಗಳನ್ನೇ 
ಗಮನಿಸಿ ಹೇಳುವುದಾದರೆ ವಸ್ತುಗಳು ಅವುಗಳ ಬಣ್ಣ ಆಕಾರ, ಚಲನೆ, ನಾದಗಳಿಂದ 
ನಮ್ಮ ಇಂದ್ರಿಯಾನುಭವಕ್ಕೆ ಸಂದು ತನ್ಮೂಲಕ ಮನಸ್ಸನ್ನು ರಮಿಸುತ್ತವೆ. ಆ ವಸ್ತುಗಳು 
ಏಕೆ ಮನಸ್ಸನ್ನು ರಮಿಸುತ್ತವೆ ಎಂಬ ಬಗ್ಗೆ ಹಲವಾರು ಮತಗಳಿವೆ. 


ಮೊದಲನೆಯದಾಗ, ಮನಸ್‌ಶಾಸ್ತ್ರಜರು ಹೇಳುವಂತೆ ನಮ್ಮಲ್ಲಿ ಒಂದು ವಸ್ತು 
ಸುಂದರ ಎಂಬ ಭಾವನೆ ಉಂಟಾಗಲು ಕಾರಣ, ಆ ವಸ್ತುಗಳಲ್ಲಿರುವ ಪ್ರತಿಪರಮಾಣುಗಳಿಂದ 
ಹೊರಟ ತೇಜಸ್ಸು, ದ್ವನಿ, ರಸ ಇವೇ ಮೊದಲಾದ ಗುಣ ಪರಂಪರೆಗಳು ಬಹಿರ್‌ 
ಇಂದ್ರಿಯಗಳನ್ನು ಮುಟ್ಟ, ಆಯಾ ಇಂದ್ರಿಯಗಳ ಭಿತ್ತಿಗಳ ಮೇಲೆ ಒಂದು ವಿಧವಾದ 
ವಿಚಿತ್ರ ಸಂಸ್ಕಾರಗಳನ್ನು ಉಂಟುಮಾಡುವುವು. ಆಗ ಅಂತರಂಗದಲ್ಲಿ ಅದೇ ಬಗೆಯಾದ 
ಸಮಾನಾನುಭವಗಳು ಜಾಗ್ರತಗೊಂಡು ಸದ್ಯಾನುಭವದ ಸಂಪರ್ಕಸಾಮರಸ್ಮದಿಂದ ಆ 
ವಸ್ತು ಸುಂದರವೋ ಅಸುಂದರವೋ ಎಂಬುದು ಅರಿವಿಗೆಬರುತ್ತದೆ.' 


ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ವಸ್ತು ಸುಂದರ ಎಂಬ ಭಾವನೆ ಉಂಟಾಗಲು 
ಆ ವಸ್ತುಗಳೂ ಮತ್ತು ಶತಶತಮಾನಗಳಿಂದ ಅವು ನಮ್ಮಲ್ಲಿ ಉಂಟು ಮಾಡಿರುವ 
ಪರಿಣಾಮಗಳೂ ಕಾರಣ. ವಸ್ತುವೊಂದು ನಮ್ಮ ಅಂತರಂಗದಲ್ಲಿ ಉಂಟು ಮಾಡುವ ಈ 
ಅನುಭವ ಸಂತೋಷರೂಪವಾದುದು. ಶೀಗೆ ಸಂತೋಷವಾಗಲು ಕಾರಣ, ಹಾಗೆ ನಮ್ಮ 
ಮೇಲೆ ಪರಿಣಾಮ ಮಾಡಿದ ವಸ್ತು ನಮಗೆ ಪ್ರಿಯವೂ, ಹಿತವೂ ಆಗಿರುವುದೇ. ಒಂದು ವೇಳೆ 
ಆ ವಸ್ತುವು ನಮಗೆ ಪ್ರಿಯವಲ್ಲದಿದ್ದ ಪಕ್ಸದಲ್ಲಿ ಅದು ಬೇರೆಯ ರೀತಿಯ 
ಪರಿಣಾಮವನ್ನುಂಟುಮಾಡಿ, ಆ ವಸ್ತುವು ಸುಂದರವಲ್ಲ ಎಂಬ ತೀರ್ಮಾನವನ್ನು ನಮ್ಮಲ್ಲಿ 
ಉಂಟುಮಾಡುತ್ತದೆ. “ನಾವು ಸುಂದರವಾದ ವಸ್ತುಗಳ ಬಗೆಗೆ ಎಷ್ಟೇ ಆಳವಾಗಿ 
ಪರಿಶೀಲಿಸಿದರೂ, ಅದರ ಬಗ್ಗೆ ಏನು ವಿವರಣೆ ನೀಡಿದರೂ ಕಟ್ಟಕಡೆಗೆ ನಮ್ಮ ಸರಳ 
ಸಾಧಾರಣವಾದ ಬೇಕು ಬೇಡಗಳೇ, ಇಷ್ಟ ಅನಿಷ್ಠಗಳೇ ಮೂಲ ಎಂಬ ಸಿದ್ದಾಂತಕ್ಕೆ 
ತಲುಪುತ್ತೇವೆ.'' “ನೋವು ನಲಿವುಗಳು ಸೌಂದರ್ಯದ ಮತ್ತು ಅಸೌಂದರ್ಯದ ಅತ್ಮಂತ 


|, 11. Macdougal: Outlines of Psychology : P. 222. 
74 Felix Clay: Origin of the Sense of Beauty: P. 131 


೬೬ ಪಾಶ್ಚಾತ್ಯ ವಿಚಾರ ಸರಣಿ 


ಅವಶ್ಯಕವಾದ ಸಹಚರಿಗಳೂ ಮಾತ್ರವಲ್ಲ ಅವೇ ಸೌಂದರ್ಯದ ಸಾರ... ಸೌಂದರ್ಯದ 
ಸಂವೇದನೆ, ಅದು ಬೇರೆ ಇನ್ನೇನಾದರೂ ಆಗಿರಲಿ, ಅದು ಯಾವಾಗಲೂ 
ಸಂತೋಷರೂಪಹವಾದುದು.''' 


ವಸ್ತುವೊಂದು ಸುಂದರವೆಂಬ ಅರಿವನ್ನುಂಟುಮಾಡಲು ಅದು ನಮ್ಮ ಮೇಲೆ 
ಮಾಡುವ ಪ್ರಭಾವವೇ ಕಾರಣ ಎಂಬ ಮೇಲಿನ ಈ ವಾದ ದೋಷಪೂರ್ಣವಾದುದು. 
ಸೌಂದರ್ಯ ಎನ್ನುವುದು ಅದರ ವರ್ಣಗಾತ್ರಾದಿಗಳಂತೆ ವಸುನಿಷ್ಠವಾಗಿದ್ದ ಪಕ್ಷದಲ್ಲಿ ಅದು 
ಎಲ್ಲರಿಗೂ ಸುಂದರವಾಗಿ ಕಾಣಬೇಕಾಗಿತ್ತು. ಒಬ್ಬನಿಗೆ ಇಂದು ಸುಂದರವಾಗಿ ಕಂಡ ವಸ್ತು 
ಬೇರೊಬ್ಬನಿಗೆ ಸುಂದರವಾಗಿ ಕಾಣದಿರಬಹುದು. ಹೀಗೆ ಅದು ಒಬ್ಬೊಬ್ಬನಿಗೂ ಒಂದೊಂದು 
ರೀತಿಯಾಗಿ ಅನುಭವಕ್ಕೆ ಬರುವುದರಿಂದ ಪ್ರತಿಯೊಬ್ಬನ ಅನುಭವವೂ ಸುಂದರವಾದ 
ವಸ್ತುವನ್ನು ಕುರಿತು ಬೇರೆ ಬೇರೆಯೆ. ಇದು ಏಕೆ ಎನ್ನುವ ಪ್ರಶ್ನೆಗೆ ಮೇಲೆ ನಿರೂಪಿಸಿರುವ 
ಮತದಲ್ಲೇ ಉತ್ತರವಿದೆ. ಪ್ರತಿಯೊಬ್ಬನ ಇಷ್ಟಾನಿಷ್ಟದ, ಪ್ರಿಯ ಅಫ್ರಿಯದ ಮತ್ತು ಅವನ 
ಮೇಲಾಗಿರುವ ಪರಿಣಾಮದ ತೀವ್ರತೆಯಮೇಲೆ ಆ ವ್ವಶ್ಶ್ಯಾಸ ನಿಂತಿದೆ - ಎನ್ನುವುದು. 
ಎರಡನೆಯದಾಗಿ ಸೌಂದರ್ಯ ಎನ್ನುವುದು, ಒಂದು ಸಂತೋಷಾನುಭವ ಎನ್ನುವ ಅಂಶವನ್ನು 
ಪರಿಶೀಲಿಸೋಣ: ಸುಂದರವಾದ ವಸ್ತುಗಳೇನೋ ಸಂತೋಷದಾಯಕವಾದವುಗಳೇ, 
ಆದರೆ ಸಂತೋಷವನ್ನು ನೀಡುವ ವಸ್ತುಗಳೆಲ್ಲವೂ ಸುಂದರವಾಗಿಯೇ ಇರುತ್ತವೆ ಎನ್ನಲು 
ಸಾಧ್ಯವೇ? ತಿಂಡಿ ತಿನಸುಗಳನ್ನು ಸವಿಯುವಾಗಲೂ ಸಂತೋಷವಾಗುತ್ತದೆ; ಕವನವನ್ನು 
ಓದುವಾಗಲೂ ಸಂತೋಷವಾಗುತ್ತದೆ; ಒಂದು ಗಣಿತ ಸಮಸ್ಯೆಯನ್ನು ಬಿಡಿಸುವಾಗಲೂ 
ಸಂತೋಷವಾಗುತ್ತದೆ. ಆದರೆ ಈ ಸಂತೋಷವೆಲ್ಲಾ ಒಂದೇಯೇ'? ತಿಂಡಿತಿನ್ನುವಾಗ 
ಸಂತೋಷವಾದರೆ ಆ ತಿಂಡಿಯನ್ನು ಸುಂದರ ಎಂದು ಕರೆಯಬಹುದೆ? ಒಂದು ಪ್ರಹಸನವನ್ನು 
ನೋಡುವಾಗ ಸಂತೋಷವಾಗುವುದರಿಂದ ಅದನ್ನು ನಾವು ಸುಂದರವಾದ ಪ್ರಹಸನ ಎಂದು 
ಕರೆಯಬಹುದು. ಆದರೆ ಅತ್ಯುತ್ತಮವಾದ ರುದ್ರನಾಟಕವೊಂದನ್ನು ನೋಡಿದಾಗ ನಮ್ಮ 
ಮನಸ್ಸು ತಳಮಳಗೊಳ್ಳುತ್ತದೆ, ವೇದನೆಯಾಗುತ್ತದೆ. ಇದು ಸಂತೋಷವಲ್ಲವಾದುದರಿಂದ 
ಆ ರುದ್ರನಾಟಕವನ್ನು ಸಂಂದರವಲ್ಲ ಎಂದು ಕರೆಯಬಹಂದೆ? ಹೀಗೆ 
ಸಂತೋಷದಾಯಕವಾಗಿರುವುದರಿಂದಲೇ ಒಂದು ವಸ್ತು ಸುಂದರವಾಗಿದೆ ಎಂದು ತಿಳಿಯುವುದು 
ದೊಡ್ಡ ಪ್ರಮಾದವಾಗುತ್ತದೆ. 


ಲೋಕದ ವಸ್ತುಗಳು ಸಂತೋಷದಾಯಕವಾಗಲು ಇನ್ನು ಹಲವು ದೃಷ್ಟಿಗಳು 
ಕಾರಣವಿರಬಹುದು. ಯಾವ ವಸ್ತು ನಮ್ಮ ದೈನಂದಿನ ಉಪಯೋಗದ ವಸ್ತುವೋ ಅದನ್ನು 
ಸುಂದರ ಎಂದು ಬಹುಮಂದಿ ಭಾವಿಸಿರುವುದುಂಟು. ಸಾಕ್ರೆಟೀಸನು ಸಹ ಸೌಂದರ್ಯದ 


| 4 H.R. Marshall: The Beautiful: P. 52. 


ಸೌಂದರ್ಯ ಸಮೀಕ್ಷೆ ೬೭ 


ಬಗ್ಗೆ ಮಾತನಾಡುತ್ತ ಕಣ್ಣುಗಳು ಸುಂದರವೆಂದು ತೋರಲು ಕಾರಣ, ಅವುಗಳ ಮೂಲಕ 
ನಾವು ವಸ್ತುಗಳನ್ನು ನೋಡುತ್ತೇವೆ ಅನ್ನುವುದರಿಂದ; ಯಾವ ಕಣ್ಣುಗಳು ನೋಟದ 
ಪ್ರಯೋಜನವನ್ನು ಹೊಂದಿವೆಯೋ ಅವು ಸುಂದರ, ಅವು ಕುರುಡಾಗಿದ್ದರೆ ಸುಂದರ ಎನ್ನಲು 
ಬರುವುದಿಲ್ಲ ಎನ್ನುತ್ತಾನೆ. ಯಾವ ಮನೆಗಳು ವಾಸಕ್ಕೆ ಅನುಕೂಲವಾಗಿವೆಯೋ ಅವೇ 
ಸುಂದರವಾದ ಮನೆಗಳು ಎನ್ನುತ್ತಾನೆ. ಹೀಗೆ ಲೋಕದಲ್ಲಿ ವಸ್ತುಗಳು ಪ್ರಿಯವಾಗಲು 
ತನ್ಮೂಲಕ ಸಂತೋಷವನ್ನು ನೀಡಲು ಅವು ಉಪಯೋಗದ ವಸ್ತುಗಳಾಗಿರುವುದೂ ಕಾರಣ 
ಎಂಬ ವಾದವಿದೆ. ಹಾಗಾದರೆ ಕಲಾಕೃತಿಗಳನ್ನು ಸುಂದರ ಎನ್ನುವಾಗಲೂ, ಅವುಗಳಿಂದ 
ಯಾವ ಬಗೆಯ ಉಪಯೋಗವಿದೆ ಎಂಬ ಪುಶ್ಲೆಗೆ, ಕಲಾಕೃತಿ ಸಾಮಾಜಿಕ ಸುಧಾರಣೆಯನ್ನೂ, 
ಶ್ರೇಯಸ್ಸನ್ನೋ ಸಾಧಿಸುವಂತಿದ್ದರೆ, ಮತ ತತ್ವಗಳನ್ನು ಪ್ರಚಾರಮಾಡುವ ಸಾಧನವಾದರೆ 
ಅದೇ ಕಲಾಕೃತಿಯಿಂದಾಗಬೇಕಾದ ಪ್ರಯೋಜನ; ಈ ಉದಾತ್ತ ಪ್ರಯೋಜನಗಳನ್ನು ಕಲೆ 
ಸಾಧಿಸುವುದರಿಂದ ಅದು ಪ್ರಿಯವಾಗುತ್ತದೆ, ಸುಂದರವಾಗುತ್ತದೆ - ಎನ್ನುವ ವಾದವನ್ನು 
ರಸ್ಕಿನ್‌, ಟಾಲ್‌ಸ್ಟಾಯ್‌ ಮೊದಲಾದವರು ಪ್ರತಿಪಾದಿಸಿದ್ದಾರೆ. 


ಆದುದರಿಂದ, ಸಂತೋಷದಾಯಕವಾದುದು ಸುಂದರ ಎಂಬ, ಸೂತ್ರದಲ್ಲಿ ೧. ವಸ್ತು 
ತನ್ನ ವರ್ಣ ಗಾತ್ರಾದಿಗಳಿಂದ ನಮ್ಮ ಮನಸ್ಸಿನ ಮೇಲೆ ಮಾಡುವ ಪರಿಣಾಮರೂಪವಾದ 
ಸಂತೋಷವೇ ಸೌಂದರ್ಯ. ೨. ಈ ಸಂತೋಷಕ್ಕೆ ಕಾರಣವಾದುದು ಪ್ರಿಯ-ಅಪ್ರಿಯ, 
ಇಷ್ಟ “ಅನಿಷ್ಟಗಳು. ೩. ವಸ್ತು ಪ್ರಿಯವಾಗುವುದು (ಅ) ದೈನಂದಿನ ಉಪಯೋಗದ 
ವಸ್ತುವಾಗುವುದರಿಂದ (ಆ) ದೈನಂದಿನ ಸಾಮಾನ್ಯ ಉಪಯೋಗವನ್ನು ಮಾರಿದ 
ಸಮಷ್ಟಿಪ್ರಯೋಜನಕ್ಕೆ, ಧಾರಿಹವಾಗಿ, ನೈತಿಕವಾಗಿ ನೆರವಾಗುವುದರಿಂದ - ಎನ್ನುವ 
ಅಂಶಗಳು ಅಡಕವಾಗಿವೆ. 


"ಸಂತೋಷಹದಾಯಕವಾದುದೆಲ್ಲವೂ ಸುಂದರ' - ಎನ್ನುವ ಸೂತ್ರ 
ಅಸಮರ್ಪಕವಾದುದು. ಏಕೆಂದರೆ ಒಂದು ಮತದವರಿಗೆ ಪ್ರಿಯವಾದುದು, ಇಷ್ಟವಾದುದು 
ಬೇರೊಂದು ಮತದವರಿಗೆ ಪ್ರಿಯವಾಗದೆ, ಇಷ್ಟವಾಗದೆ ಹೋಗಬಹುದು, ಯಾವುದು 
ಒಂದು ಕಾಲದಲ್ಲಿ ಇಷ್ಟವಾಗಿ, ಸುಖವಾಗಿ, ಪ್ರಿಯವಾಗಿ, ಸುಂದರವಾಗಿ ತೋರಿತೋ ಅದೇ, 
ಬೇರೊಂದು ಕಾಲದಲ್ಲಿ ಅನಿಷ್ಟವಾಗಿ, ಅಸುಖವಾಗಿ, ಅಪ್ರಿಯವಾಗಿ ಅಸುಂದರವಾಗಿ 
ತೋರಬಹುದು. ವ್ಯಕ್ತಿಯ ಇಷ್ಟಾನಿಷ್ಟಗಳು, ಸುಖ ಅಸುಖಗಳು ಅವನವನ ಅಭಿರುಚಿಗೆ, 
ಅನುಭವಕ್ಕೆ ಅನುಸಾರವಾಗಿ ಬದಲಾಯಿಸುತ್ತಾ ಹೋಗುವುದರಿಂದ ಅವುಗಳ ಆಧಾರದಿಂದ 
ನಾವು ಸೌಂದರರ್ಯದ ಸೂತ್ರವನ್ನು ಕಟ್ಟಲಾಗುವುದಿಲ್ಲ ಆದುದರಿಂದ ಲೋಕದ ಎಲ್ಲ 
ವಸ್ತುಗಳು ನಮ್ಮ ಮೇಲೆ ಒಂದು ಬಗೆಯ ಪರಿಣಾಮಮಾಡುವುವಾದರೂ, ಸುಂದರವಾದ 
ವಸ್ತುಗಳು ಮಾಡುವ ಪರಿಣಾಮವೆ ಬೇರೆ ರೀತಿಯಾದುದು - ಎನ್ನುವುದನ್ನು 
ಪರಿಶೀಲಿಸಬೇಕಾಗುತ್ತದೆ. | 


೬೮ ಪಾಶ್ಚಾತ್ಯ ವಿಚಾರ ಸರಣಿ 
ಕ್ಕಾಂಟನ ಸೂತ್ರ 


ಈ ಬೇರೆ ರೀತಿಯಾದ ಪರಿಣಾಮ ಎಂಥದು ಎನ್ನುವುದನ್ನು ಇಮ್ಕಾನುಯಲ್‌ 
ಕಾಂಟ್‌ ವಿವರಿಸುತ್ತಾನೆ. ಒಂದು ಪದಾರ್ಥದಿಂದ ಉಹಯೋಗವಾದರೆ ಸಾಮಾನವಾಗಿ 
ನಮಗೆ ಸಂತೋಷವಾಗುತ್ತದೆ. ಆದರೆ ಕೆಲವು ವಸ್ತುಗಳು ಉಪಯೋಗವಾಗಲಿ ಆಗದೇ 
ಇರಲಿ ಅವು ನಮಗೆ ಸಂತೋಷವನ್ನುಂಟುಮಾಡುತ್ತವೆ. ಇಂತಹ ಒಂದು 
ಆನಂದವನ್ನುಂಟುಮಾಡುವ ಲಕ್ಷಣ ಸೌಂದರ್ಯದ್ವು ಲೋಕದಲ್ಲಿ ಕಾಣುವ ವಸ್ತುಗಳನ್ನು 
ನಾವು ಒಂದು ಬಗೆಯ ಅನಾಸಕ್ತ ದೃಷ್ಟಿಯಿಂದ ನೋಡಿದ್ದೆ ಆದರೆ ಅವು ಒಂದು ರೀತಿಯ 
ಸಂತೋಷವನ್ನುಕೊಡುತ್ತವೆ. ಈ ಬಗೆಯ ನಿರ್ಲಿಪ್ತ ಪರಿಭಾವನೆಯಿಂದ ನೋಡುವುದನ್ನು 
ಆಸ್ಚಾದದ ಲಕ್ಷಣವನ್ನಾಗಿ ಮಾಡಿಕೊಂಡಾಗ ವಸ್ತುವಿನಿಂದ ಒದಗುವ ಸಂತೋಷ ಬೇರೆಯೆ 
ಆಗಿರುತ್ತದೆ. ನಿರ್ಲಿಪ್ತ ಎಂದರೆ, ಆ ವಸ್ತು ತನ್ನದಾಗಬೇಕು, ತನ್ನ ಯಾವುದೋ ಹಲವಾರು 
ದೃಷ್ಟಿಗಳಿಗೆ ಸಾಧಕವಾಗಬೇಕು ಎನ್ನುವ ಪ್ರಾಯೋಜನಿಕ ಹಂಬಲಗಳಿಂದ ದೂರವಾದ 
ಒಂದು ಸ್ಥಿತಿ. ಹೀಗೆ ಬೇರೆಯೆ ಆದ ಸಂತೋಷವನ್ನು ಉಂಟುಮಾಡುವ ವಸ್ತುಗಳನ್ನು 
ಸುಂದರ ಎಂದು ಕರೆಯಬಹುದು. 'ಸಂತೋಷಕರವಾದುದೆಲ್ಲವೂ ಸುಂದರ' ಎಂಬ 
ಹಿಂದಿನವರ ಸೂತ್ರವನ್ನು ಕ್ಕಾಂಟನ ಹೊಸ ತತ್ವ ತಿದ್ದಿ ಯಾವುದು ನಿರ್ಲಿಪ್ತ ಪರಿಭಾವನೆಯಿಂದ 
ಒದಗುವ ಸಂತೋಷವನ್ನು ನೀಡುವುದೋ ಅದೆಲ್ಲವೂ ಸುಂದರ ಎಂಬ ಅಭಿಪ್ರಾಯವನ್ನು 
ಮಂಡಿಸುತ್ತದೆ, ಆದರೆ ಇಲ್ಲಿ 'ಸಂತೋಷ' ಎಂದರೆ ಹಿಂದಿನವರು ಭಾವಿಸಿದಂತೆ ಇಂದ್ರಿಯ 
ಸುಖದಿಂದ ಒದಗುವ ಸಂತೋಷವಲ್ಲ ಏಕೆಂದರೆ ಇಂದ್ರಿಯ ಸುಖವೆಲ್ಲವೂ ವಸ್ತುಗಳ ಬಗ್ಗೆ 
ನಾವು ತೋರುವ ಆಸಕ್ತಿಯನ್ನು ಅವಲಂಬಿಸಿರುತ್ತದೆ. ಆದುದರಿಂದ ಇದು ಬೇರೆ ಯಾವ 
ಲೌಕಿಕ ಪ್ರಯೋಜನದ ಅರಿವನ್ನು ಹೊಂದದ ಒಂದು ಮಾನಸಿಕ ಅನುಭವ. ಈ ಬಗೆಯ 
ನಿರ್ಲಿಪ್ತ ಪರಿಭಾವನೆಯನ್ನೇ ಸೌಂದರ್ಯಾಸ್ಟಾದದ ಲಕ್ಷಣವಾಗಿಸಿಕೊಂಡಾಗ ಒದಗುವ ಈ 
ಸಂತೋಷ ಸಾರ್ವತ್ರಿಕವಾದುದು; ವಿಶ್ವಸಾಮಾನೃವಾದುದು. ಇದು ವಿಶ್ವಸಾಮಾನ್ಶ 
ಎಂದರೆ ಎಲ್ಲರಲ್ಲೂ ಒಂದೇ ಸಮ ಎಂದಲ್ಲ ಪ್ರತಿಯೊಬ್ಬನಿಗೂ ವಿಶಿಷ್ಟವಾದುದು. ಆದರೆ 
ಅದರ ಲಕ್ಷಣ ಮಾತ್ರ ಇಂದ್ರಿಯಾನುಭವದಿಂದ ಒದಗುವ ಸಾಮಾನ್ಕ ಸಂತೋಷದಿಂದ 
ಭಿನ್ನವಾದುದು. ಕ್ಕಾಂಟನ ಈ ವಿಚಾರ ಪಾಶ್ಚಾತ್ಮ ಸೌಂದರ್ಯವಿನಾಮಾಂಸೆಯಲ್ಲಿ 
ಅತಿಮುಖ್ಯವಾದ ಒಂದು ಫಟ್ಟ. 


ಕ್ಕಾಂಟನು ಪ್ರತಿಪಾದಿಸಿದ ಆಸ್ಚಾದ ತತ್ವದಲ್ಲಿ ವಿಮರ್ಶಕರು ತೋರಿಸಿರುವ ಹಲವು 
ದೋಷಗಳನ್ನು ಗಮನಿಸಿ ಮುಂದುವರಿಯಬಹುದು: ಅನುಭವ ಪ್ರಾಮಾಣ್ಯವನ್ನು 
ಎತ್ತಿಹಿಡಿದವರು ವಸ್ತು ಸೌಂದರ್ಯದ ಅರಿವಿಗೆ ಇಂದ್ರಿಯಾನುಭವಗಳನ್ನು ಮಾತ್ರ 
ಆಧಾರವಾಗಿಸಿಕೊಳ್ಳುವುದರಲ್ಲಿ ಯಾವ ತಪ್ಪನ್ನು ಮಾಡಿದರೋ, ಅದೇ ತಪನ್ನು ಕಾಂಟ್‌ 
ಇಂದ್ರಿಯಾನುಭವವನ್ನೂ ಮತ್ತು ವಸ್ತು ಮಾಡಬಹುದಾದ ಪರಿಣಾಮವನ್ನೂ ಗಮನಕ್ಕೆ 


ಸೌಂದರ್ಯ ಸಮೀಕ್ಷೆ ೬೯ 


ತೆಗೆದುಕೊಳ್ಳದೆ ಮಾಡಿದ್ದಾನೆ. ಕ್ಕಾಂಟನು ಸೌಂದರ್ಯವೆಂಬುದು ವಸ್ತುಗಳಲ್ಲಿ 
ಅಭಿವಕ್ರವಾಗುವ ಒಂದು ನಿಯತವಾದ ಉದ್ದೇಶ; ಅದನ್ನು ನೇರವಾಗಿ ಅರಿವು ಮತ್ತು 
ಕಲ್ಪನಾಶಕ್ತಿಯ ಮೂಲಕ ತಿಳಿಯಬಹುದು ಎನ್ನುತ್ತಾನೆ. ಎರಡನೆಯದಾಗಿ ಈ ಅರಿಯುವ 
ಶಕ್ತಿ ವಸ್ತುವಿಗೂ, ವ್ಯಕ್ತಿಗೂ ಇರುವ ನೇರವಾದ ಸಂಬಂಧ; ಆ ಸಂಬಂಧದಲ್ಲೇ 
ವಸ್ತುಸೌಂದರ್ಯದ ಅಸ್ತಿತ್ವ ಅದರ ಹೊರತಾದ ಸೌಂದರ್ಯ ವಸ್ತುವಿಗೆ ಇದ್ದರೂ 
ಇರದಿದ್ದರೂ ಅದು ಅಪ್ರಕೃತ ಎನ್ನುತ್ತಾನೆ. ಮೂರನೆಯದಾಗಿ ಸೌಂದರ್ಕಾನುಭವ ಅವನ 
ಮತದಲ್ಲಿ ವ್ಯಕ್ತಿ ನಿಷ್ಠವಾದರೂ ಅದು ವಿಶ್ವಸಾಮಾನ್ಯ. ಒಂದು ವಸ್ತು ನಿರ್ಲಿಪ್ತ 
ಪರಿಭಾವನೆಯಿಂದ ಕಂಡ ಒಬ್ಬನಿಗೆ ಸುಂದರವಾಗಿ ತೋರಿದರೆ, ಅದು ಅದೇ ರೀತಿಯ 
ಪರಿಭಾವನೆಯಲ್ಲಿ ತೊಡಗಿದವರಿಗೂ ಅಷ್ಟೇ ಸುಂದರವೆಂದೇ ತೋರುತ್ತದೆ ಎಂದು 
ಹೇಳಲು ಬಾರದು. ಹೀಗೆ ಇವನ ತತ್ವದಲ್ಲಿ ಹಲವು ಅರಕೆಗಳಿದ್ದರೂ ಅವನು 
ಸೌಂದರ್ಯವಿತಾಮಾಂಸೆಗೆ ನೀಡಿದ “ನಿರ್ಲಿಪ್ತ ಪರಿಭಾವನೆ'ಯ ಸೂತ್ರ ಮಾತ್ರ 
ನಿರಿವಾದವಾಗಿಯೂ ಅಮೋಘವಾದುದು. 


ಹೋಷಪೆನ್‌ ಹೌರ್‌ 


ಕ್ಕಾಂಟನ ಈ ತತ್ವದ ಆಧಾರದ ಮೇಲೆ ಷೋಷೆನ್‌ ಹೌರನು ತನ್ನ ವಿಚಾರವನ್ನು 
ಮುಂದುವರಿಸಿದ್ದಾನೆ. ಒಂದು ವಸ್ತುವನ್ನು ನಿರ್ಲಿಪ್ರಪರಿಭಾವನೆಯಲ್ಲಿ ನೋಡುವುದು 
ಹೇಗೆ- ಎನ್ನುವುದನ್ನು ಈತ ಬಹು ಸೊಗಸಾಗಿ ವಿವರಿಸಿದ್ದಾನೆ : “ವಸ್ತುವೊಂದು 
ಸುಂದರವಾಗಿದೆ ಎಂದು ನಮಗೆ ತಿಳಿಯುವುದು ಕೇವಲ ಇಂದ್ರಿಯಾನುಭವದಿಂದ ಅಲ್ಪ; 
ವೈಜ್ಞಾನಿಕ ವಿಧಾನದಿಂದಲೂ ಅಲ್ಲ; ತರ್ಕದಿಂದಲೂ ಅಲ್ಲ, ಪ್ರತಿಭಾನ (101100) 
ದಿಂದ.” ಎಂದರೆ ವಸ್ತುವನ್ನು ಪದಾರ್ಥದ ಹೊರಗಡೆ ನಿಂತುನೋಡುವುದಲ್ಲ;, ಅದರ 
ಅಂತರಂಗದಲ್ಲಿ ಹೊಕ್ಕು ತಲ್ಲೀನವಾಗಿ ನೋಡುವುದು. ಹೀಗೆ ತಲ್ಲೀನವಾಗಿ ನೋಡುವಾಗ 
ವಸ್ತು ನಮ್ಮ ಪರಿಶುದ್ಧ ಧ್ಯಾನದ ವಸ್ತುವಾಗಬೇಕು ಹಾಗೂ ವಸ್ತುವನ್ನು ಕುರಿತ 
ಪ್ರಯೋಜನಗಳಿಂದ, ಬಯಕೆಗಳಿಂದ ದೂರ ನಿಲ್ಲುವ ಮನಸ್‌ಶಕ್ತಿ ಬೇಕು. ಇಂತಹ 
ಪ್ರತಿಭಾನ ದೃಷ್ಟಿಯಲ್ಲಿ ವಸ್ತುವಿನ ಸೌಂದರ್ಯವನ್ನು ಪರಿಭಾವಿಸಿದಾಗ “ನಮ್ಮ ಬಯಕೆಗಳು 
ಹೆಡೆ ಮುಚ್ಚುತ್ತವೆ, ಮನಸ್ಸು ನಿರ್ಲಿಪ್ತವಾಗಿ ವಸ್ತುವಿನ ಸೌಂದರ್ಯವನ್ನು ಸವಿಯುತ್ತದೆ. 
ಈ ಒಂದು ಸ್ಥಿತಿಯಲ್ಲಿ ಶಾಶ್ಚತವಾದ ಸೌಂದರ್ಯವನ್ನು ನಾವು ಗುರುತಿಸುತ್ತೇವೆ. ಇಂತಹ 
ಒಂದು ಪರವಶತೆಯಲ್ಲಿಯೇ ಕಲಾವಿದನಿಗೆ ವ್ಯಕ್ತಿ ವಿನಷ್ಟಿಯೊದಗುತ್ತದೆ. ಉಪಾಧಿಬದ್ಧವಾದ 
ಅವನ ಸಂಕುಚಿತತ್ವ ಹಿಮ್ಮೆಟ್ಟುತ್ತದೆ. ಕಲಾವಿದ ಸೌಂದರ್ಯದ ಪರಿಪೂರ್ಣ ಪ್ರಯೋಜನವನ್ನು 
ಪಡೆಯುತ್ತಾನೆ.” 


Israel Knox: Aesthetic Theories of Hegel and Shopenhaur P. 26. 


I: 

2. Bosanquet: History of Aeshetics; 266. 

L$ W.Knight: The Philosophy of the Beautiful: P.79 (Vol.1) 
4. ಅಲ್ಲೆ : ಪು.79. 


೭೦ ಪಾಶ್ಚಾತ್ಯ ವಿಚಾರ ಸರಣಿ 


ಇದುವರೆಗಿನ ಸಮಾಲೋಚನೆಯಲ್ಲಿ ಸುಂದರವಾದ ವಸ್ತುಗಳು ನಮ್ಮ ಮನಸ್ಸಿನಲ್ಲಿ 
ಒಂದು ರೀತಿಯ ಸಂತೋಷವನ್ನು ನೀಡುತ್ತವೆ, ಆ ಸಂತೋಷಕ್ಕೆ ಕಾರಣ ನಾವು ಅವುಗಳನ್ನು 
ಕುರಿತ ಪರಿಭಾವನೆಯಲ್ಲಿ ಪ್ರತಿಭಾನದ ಮೂಲಕ ವಸ್ತು ತಾದಾತ್ಮವನ್ನು ಪಡೆಯುತ್ತೇವೆ; 
ಈ ಕ್ರಿಯೆಯಲ್ಲಿ ನಾವು ನಿರ್ಲಿಪ್ತವಾದ ಸ್ಥಿತಿಯಲ್ಲಿ ನಿಲ್ಲುವುದರಿಂದ ನಮಗೆ ಒಂದು 
ಅಪೂರ್ವವಾದ ಸಂತೋಷ ಉಂಟಾಗುತ್ತದೆ - ಎಂಬ ವಿಚಾರಗಳನ್ನು ಕಾಣುತ್ರೇವೆ. ಇಲ್ಲಿ 
ಆಗಲೇ "ಸಂತೋಷ' ಎನ್ನುವುದು ಎಷ್ಟರಮಟ್ಟಿಗೆ ವಸ್ತುನಿಷ್ಠ ಎನ್ನುವ ವಿಚಾರ ಹರಿದುಬಂದಿದೆ. 

ಲಿಪ್ಸ್‌ - ಸಂತಾಯನ 

ಕ್ಕಾಂಟ್‌ ಮತ್ತು ಹೋಪೆನ್‌ಹೌರ್‌ ಇವರ ಮತಗಳಲ್ಲಿ ಪ್ರಸ್ತಾಪಿತವಾದ ಪರಿಭಾವನೆ 
ಮತ್ತು ಪ್ರತಿಭಾನಕ್ರಿಯೆ ಅಥವಾ ವಸ್ತು ತಾದಾತ್ಮತೆ ಇವುಗಳನ್ನು ಒಪ್ಪಿಕೊಂಡು, ಲಿಪ್ಸ್‌ 
ಎಂಬ ವಿದ್ವಾಂಸನು ವಸ್ತುಗಳಲ್ಲಿ ನಾವು ಕಾಣುವ ಸೌಂದರ್ಯವೇನಿದ್ದರೂ ನಮ್ಮ ಮಾನಸಿಕ 
ಕ್ರಿಯೆಯ ಪ್ರತಿಬಿಂಬನವೇ, ವಸ್ತುವಿಗೆ ನಾವು ಸೌಂದರ್ಯವನ್ನು ಆರೋಪಿಸಿ, ಅದರಲ್ಲಿ 
ಒಂದಾಗಿ ಅನುಭವಿಸಿದಾಗ ಅದು ಒಂದು ರೀತಿಯ ಸಂತೋಹವನ್ನು ನೀಡುತ್ತದೆ; 
ವಸ್ತುವಿನಲ್ಲಿ ನಾವು ಹೀಗೆ ಅನುಭವಿಸುವುದು ನಮ್ಮ ಮಾನಸಿಕ ಭಾವವನ್ನೇ ಎನ್ನುತ್ತಾನೆ. 
ಈ ಸಿದ್ದಾಂತಕ್ಕೆ 'Einfulung' ಎಂದು ಹೆಸರು* ಇದೇ ಬಗೆಯ ಅಭಿಪ್ರಾಯವನ್ನು ಎತ್ತಿ 
ಹಿಡಿದು, "ಸಂತಾಯನನೂ, ಸೌಂದರ್ಯ್ಮವೆಂದರೆ ನಮ್ಮ ಸಂತೋಷದ ಒಂದು ಮೂರ್ತರೂಪ 
- ಎಂದು ಹೇಳುತ್ತಾನೆ. ವಸ್ತುವಿನಲ್ಲಿ ನೋಡುವವನು ಹಡೆಯುವ ತಾದಾತ್ಮವನ್ನು 
ಆರೋಪ ಎಂದು ತಿಳಿದಿರುವುದೇ ಲಿಪ್ಪನ ವಾದದ ದೋಷ. ನಿಜ, ಹಲವು ವೇಳೆ 
ಆರೋಹಣೆಯಿಂದಲೂ ವಸ್ತುವಿನಲ್ಲಿ ಸೌಂದರ್ಯವನ್ನು ಕಾಣಬಹುದು, ಮತ್ತೆ ಹಲವು ವೇಳೆ 
ಆರೋಪಣೆ ಸೌಂದರ್ದಾಸ್ಟಾದಕ್ಕೆ ಸಹಕಾರಿಯಾಗುವುದರ ಬದಲು ತಡೆಯೂ ಆಗಬಹುದು. 
ಸಂತಾಯನ ಹೇಳುವಂತೆ ವಸ್ತು ಏನಿದ್ದರೂ ನಮ್ಮ ಸಂತೋಷದ ಮೂರ್ತರೂಪ 
ಎನ್ನುವುದು ಕವಿ ಅಥವಾ ಕಲಾವಿದ - ಕೃತಿಯಲ್ಲಿ ತನ್ನ: "ಸಂತೋಷ'ವನ್ನು 
ಮೂರ್ತಗೊಳಿಸುತ್ತಾನೆ” ಎನ್ನುವ ಅರ್ಥದಲ್ಲಿ ಮಾತ್ರ ಸರಿಯಾದೀತೇ ಹೊರತು 
ಉಳಿದಂತೆ ಲೋಕವಸ್ತುಗಳಲ್ಲಿ ಕಾಣುವ ಸೌಂದರೃದ ಬಗೆಗೆ ಈ ಮಾತು ಒಪ್ಪವುದಿಲ್ಲ 


ಶೆ ಈ ವಿಚಾರದ ಬಗ್ಗೆ "ಸೌಂದರ್ಯಾನುಭವ' ಎಂಬ ಅಧ್ಯಾಯವನ್ನು ನೋಡಿ. 

+ ಇದುವರೆಗೂ ಈ ಚರ್ಚೆಯಲ್ಲಿ ಬಳಸಿರುವ "ಸಂತೋಷ' ಎಂಬ ಪದ ಪಾಶ್ಚಾತ್ಮ ಸೌಂದರ, 
ಮೀಮಾಂಸೆಯಲ್ಲಿ ಬಳಕೆಯಲ್ಲಿರುವ 016857೮ ಎಂಬ ಪದಕ್ಕೆ ಸಂವಾದಿಯಾದುದು. Pleasure 
ಎಂಬ ಪದಕ್ಕೆ ಸಾಮಾನ್ಯವಾಗಿ ಇಂದ್ರಿಯಾನುಭವಜನ್ಮ ಸಂತೋಷ ಎಂಬ ಅರ್ಥವೇ ಪ್ರಧಾನ. ಆದರೆ 
ಅದನ್ನೇ ಸೌಂದರ್ಕಾನುಭವ ಎಂಬ ಭಾವದಲ್ಲೂ ಅವರು ಬಳಸಿದ್ದಾರೆ. ಅಷ್ಟೇ ಅಲ್ಲ ಅದೇ ಪದವನ್ನು 
ಅವರು ಕಲಾನುಭವ ಮತ್ತು ಇಂದ್ರಿಯಾನುಭವ ಎರಡಕ್ಕೂ ಬಳಸಿರುವುದರಿಂದ ಈ ಎರಡು 
"ಸಂತೋಷ'ಗಳಿಗೂ ಅಷ್ಟೇನೂ ವೃತ್ತಾಸವಿಲ್ಲವೆಂದು ಭಾವಿಸಿರುವಂತಿದೆ, ಸಂತಾಯನನೂ Pleasure 
ಎಂಬ ಹದವನ್ನೆ ಬಳಸುತ್ತಾ ಈ ಸಂತೋಷ ಎಲ್ಲರಲ್ಲೂ ಒಂದೇ ಎಂಬಂತೆ ತೋರಿದರೂ, 
ಕಲಾವಿದನಲ್ಲಿ ಅದಕ್ಕೆ ಒಂದಿಷ್ಟು 


ಸೌಂದರ್ಯ ಸಮೀಕ್ಷೆ ೭೧ 


ಸಮನ್ವಯ ದೃಷ್ಟಿ 


ಆಧುನಿಕರಲ್ಲಿ ಸೌಂದರ್ಯವನ್ನು ಕುರಿತ ಮತ ಇದು: ವಸ್ತುಗಳಲ್ಲಿ ನಾವು ಕಾಣುವ 
ಚೆಲುವು, ವಸ್ತುವಿನ ಬಣ್ಣ ಆಕಾರಗಳಂತೆ ಒಂದು ಗುಣವಲ್ಲ ಅದು ಒಂದು ಮೌಲ್ಯ 
ವಸ್ತುವಿನಲ್ಲಿ ಸೌಂದರ್ಯವೆಂಬ ಮೌಲ್ಯವನ್ನು ಗುರುತಿಸುವುದು, ತೀರ್ಮಾನಿಸುವುದು ಒಂದು 
ಮಾನಸಿಕಕ್ರಿಯೆ. ಎಂದರೆ ವ್ಯಕ್ತಿ ವಸ್ತುವಿಗೆ ವಕ್ತಿವಿಶಿಷ್ಟವಾದ ಒಂದು ಮೌಲ್ಯವನ್ನು ನೀಡಿ 
ಅದನ್ನು ಸುಂದರ ಎಂದು ಕರೆಯುತ್ತಾನೆಂದು ಅರ್ಥವಲ್ಲ ಅಥವಾ ವಸ್ತುವನ್ನು ಸುಂದರವೋ 
ಅಸುಂದರವೋ ಎಂದು ಬೆಲೆ ಕಟ್ಟುವಾಗ, ಮೊದಲು ಅದನ್ನು ಸುಂದರವೆಂದು ನಿರ್ಣಯಿಸಿ 
ಅನಂತರ ಸೌಂದರ್ಮಾನುಭವವನ್ನು ಹಡೆಯುತ್ತಾನೆಂದೂ ಅಲ್ಲ. ವಸ್ತು ನಮ್ಮಲ್ಲಿ 
ಸಂತೋಷವನ್ನುಂಟುಮಾಡುವ ಗುಣವನ್ನು ಗಮನಿಸಿ ಅನಂತರ ಅದನ್ನು ಸುಂದರ ಎಂದು 
ನಿರ್ಣಯಿಸುತ್ತೇವೆ. ಹೀಗೆ ಈ ಮೌಲ್ಮನಿರ್ಣಯ ಗೌಣವ್ಮಾಪಾರ. ವಸ್ತು ನಮ್ಮ 
ಮನಸ್ಸನ್ನು ಸೌಂದರ್ಯದಿಂದ ತಣಿಸುವುದೇ ಮೊದಲಕ್ರಿಯೆ. ಸುಂದರವಾದ ವಸ್ತುವಿಗೆ 
ಮನಸ್ಸನ್ನು ಸಂತೋಷಪಡಿಸುವ ಶಕ್ತಿಯಿದೆ, ಅದೇ ಅದರ ಮೌಲ್ಯ ಎಂದರೆ "ಆನಂದ'ವೇ 
ಸೌಂದರ್ಯದ ಮೌಲ್ಯ ಆದರೆ ಇದು ಕೇವಲ ವಸ್ತುಗಳಲ್ಲಿದೆ ಎಂದಾಗಲೀ ವಕ್ತಿಗಳೆಲ್ಲಿದೆ 
ಎಂದಾಗಲೀ ಅರ್ಥವಲ್ಲ ವಸ್ತು ಮತ್ತು ವ್ಯಕ್ತಿಯ ಸಂಬಂಧದಿಂದ ಉದ್ಯವಿಸುವ 
ಮೂರನೆಯದಾದ ಒಂದು ಗುಣ ಈ ಸೌಂದರ್ಯ ಈ ಮತವನ್ನು ಎಸ್‌, ಅಲೆಗ್ಸಾಂಡರ್‌, 
ಇ.ಎಫ್‌, ಕ್ಕಾರೆಟ್‌, ಬಸಾಂಕ್ಟೆ ಮೊದಲಾದ ಆಧುನಿಕ ಸೌಂದರ್ರಮೀಮಾಂಸಕರು 
ಪ್ರತಿಪಾದಿಸಿದ್ದಾರೆ. 


ಕಲಾಕೃತಿಯನ್ನು ಗಮನದಲ್ಲಿರಿಸಿಕೊಂಡು ಸೌಂದರ್ಯವೆಂದರೇನು ಎನ್ನುವ ಪರಿಶೀಲನೆಗೆ 
ಹೊರಡುವ ಮುನ್ನ, ಲೋಕವಸ್ತುಗಳಲ್ಲಿ ನಮಗಾಗುವ ಸೌಂದರಾನುಭವ ವಸ್ತುನಿಷ್ಠವೇ - 
ವ್ಯುನಿಷ್ಠವೇ ಎನ್ನುವ ಬಗೆಗೆ ನಡೆದಿರುವ ಚಿಂತನೆಯನ್ನು ಇಲ್ಲಿ ಸಂಗ್ರಹವಾಗಿ 
ಹೇಳಬಹುದು: 


ತೀವ್ರತೆ ಮತ್ತು ನಯ ಒದಗುವುದಷ್ಟೇ ವಿಶೇಷ ಎನ್ನುತ್ತಾನೆ. ಇದೇ ಮಾತನ್ನು ಇನ್ನೂ ಹಲವರು 
ಪ್ರತಿಪಾದಿಸಿದ್ದಾರೆ. ಆದರೆ ಇವೆರಡೂ ಬೇರೆ ಬೇರೆ ಎನ್ನುವುದನ್ನು ಮನಸ್‌ಶಾಸ್ತ್ರ ಒಪ್ಪದಿದ್ದರೂ, 

ಯೂಂಗ್‌ನಂತಹ ಆಧುನಿಕ ಮನಸ್‌ಶಾಸ್ತ್ರಜರು ಲೌಕಿಕಕಾನುಭವದ ಸಂತೋಷದಿಂದ ಕಲಾಸಂತೋಷ 
ಬೇರೆ ಎನ್ನುವುದನ್ನು ಸಮರ್ಥಿಸಿದ್ದಾರೆ. ಕ್ಯಾಂಟನು ಸಹ ಇದನ್ನು "ನಿರ್ಲಿಪ್ರಪರಿಭಾವನೆಯ ಸಂತೋಷ' 
ಎಂದು ಕರೆದು ಇದರ ವಿಶಿಷ್ಟತೆಯನ್ನು ಗುರುತಿಸಿದ್ದಾನೆ. ಮತ್ತೆ ಹಲವರು ಇದನ್ನು ಬೇರೆ ಎಂದು 
ತೋರಿಸಲು Pleasure ಎನ್ನುವುದರ ಬದಲು Aesthetic Pleasure ಎಂಬ ಮಾತನ್ನು 

ಬಳಸಿದ್ದಾರೆ. ಕೊಲ್‌ರಿಡ್ಜ್‌ ಕವಿ ಕಲಾನುಭವವನ್ನು, ೌeasure ಎಂದು ಕರೆಯುವುದರ ಬದಲು, 
'Delight” ಎಂದು ಕರೆಯುವುದು ಸೂಕ್ತ ಎಂದು ಅಭಿಪ್ರಾಯಪಡುತ್ತಾನೆ,. 1261180! ಎನ್ನುವುದೇ 
ಇಲ್ಲಿ ಹೆಚ್ಚು ಸಮರ್ಪಕವೆಂಬಂತೆ ತೋರುತ್ತದೆ. ನಮ್ಮವರು ಹೇಳುವ ಸೌಂದರ್ಯ್ಮಗುಣವಾದ "ದೀಪ್ತಿ, 
'ಕಾಂತಿ'ಗಳನ್ನು ನೆನಪಿಗೆ ತರುವುದರ ಜೊತೆಗೆ "ಆನಂದ' ಎಂಬ ಮಾತಿಗೂ ಇದು ಸಮೀಪವಾಗಿದೆ. 


ಕ S.Alexander: Beauty and other Forms of Value: 0.7 and 183. _ 


೭೨ ಪಾಶ್ಚಾತ್ಯ ವಿಚಾರ ಸರಣಿ 


೧. ಅನುಭವ ಪ್ರಾಮಾಣ್ಯವನ್ನೆ ಅವಲಂಬಿಸುವವರು ವಸುನಿಷವಾದಿಗಳು. ವಸ್ತುವಿನ 
ಬಣ್ಣಲಾಲಿತ್ಕಾದಿಗಳು, ಎಂದರೆ ವಸ್ತುವಿನಿಂದ ಹೊರಟ ಶಕ್ತಿ ಕಿರಣಗಳು, ನಮ್ಮಲ್ಲಿ ದೈಹಿಕ 
ಪ್ರತಿಕ್ರಿಯೆನ್ನುಂಟುಮಾಡಿ ತನ್ಮೂಲಕ ಮನಸ್ಸಿಗೆ ವಸ್ತು ಸೌಂದರದ ಅರಿವನ್ನುಂಟುಮಾಡುತ್ತವೆ. 
ಆದುದರಿಂದ ಸೌಂದರ್ಯ ಎನ್ನುವುದು ಅದರ ವರ್ಣಗಾತ್ರಾದಿಗಳಂತೆ ವಸ್ತುನಿಷ್ಠವಾದ ಒಂದು 
ಗುಣ. | 
೨. ಎರಡನೆಯದು ವಸ್ತುವನ್ನು ನಾವು ನಿರ್ಲಿಪ್ತ ಪರಿಭಾವನೆಯಿಂದ ನೋಡಿದಾಗ 
ಅದು ಸುಂದರವಾಗಿ ಕಾಣುತ್ತದೆ. ಅದರಲ್ಲಿ ವಸ್ತುತಃ ಸೌಂದರ್ಮವಿರಲಿ ಬಿಡಲಿ ಅದು 
ಅಪ್ರಕೃತ; ವಸ್ತುವಿಗೂ ನಮಗೂ ಇರುವ ಸಂಬಂಧದಲ್ಲಿ ಮಾತ್ರ ಅದರ ಅಸ್ತಿತ್ವ, ಅದೇನಿದ್ದರೂ 
ವ್ಯಕ್ತಿ ವಿಶಿಷ್ಟವಾದ ತೀರ್ಪು ಎನ್ನುವ ಕ್ಕಾಂಟನ ಮತವೂ, ವಸ್ತುವಿನಲ್ಲಿ ಸೌಂದರೃವಿಲ್ಲವೇ 
ಇಲ್ಲ ಅದೇನಿದ್ದರೂ ನಮ್ಮ ಆರೋಹಪಣೆ, ನಮ್ಮ ಭಾವನೆಯ ಮೂಲಕ ವಸ್ತುವಿಗೆ 
ದತ್ತವಾದದ್ವು ಅದು ನಮ್ಮ ಸಂತೋಷದ ಮೂರ್ತರೂಪ ಎಂದ ಲಿಪ್ಸ್‌, ಸಂತಾಯನ 
ಇವರ ಮತವೂ, ವಸ್ತುಸೌಂದರ್ಯವನ್ನೇ ಗೌಣವನ್ನಾಗಿಸಿ ವ್ಯಕ್ತಿನಿಷ್ಠಾನುಭವವನ್ನೇ 
ಪ್ರಧಾನವಾಗಿರಿಸಿಕೊಳ್ಳುವುದರ ಮೂಲಕ, ಸೌಂದರ್ಯ ವ್ಯಕ್ತಿನಿಷ್ಠನೆನ್ನುವ ವಾದವನ್ನು 
ಪ್ರತಿಪಾದಿಸುತ್ತದೆ. 


೩. ಮೂರನೆಯದಾಗಿ ಸೌಂದರ್ಯ ಎನ್ನುವುದು ವೃಕ್ತಿನಿಷವೂ ಅಲ್ಲ ವಸ್ತು ನಿಷವೂ 
ಅಲ್ಲ. ಇವೆರಡರ ಸಂಪರ್ಕದಿಂದ ಉದ್ಭವಿಸುವ ಮೂರನೆಯದಾದ ಒಂದು ಗುಣ ಎನ್ನುವ 
' ಸಮನ್ವಯವಾದಿಗಳ ಮತ. 


೪. ನಾಲ್ಕನೆಯದಾಗಿ ತಾತ್ವಿಕ ವಿವರಣೆಯನ್ನು ನೀಡಿದ ಪ್ಲೇಟೊ, ಹೆಗೆಲ್‌, ಷೋಪೆನ್‌ 
ಹೌರ್‌, ಪ್ಲಾಟನಸ್‌ ಇವರ ಮತದಂತೆ, ವಸ್ತುವಿನಲ್ಲಿ ಸೌಂದರ್ಯಎರುವಂತೆ ತೋರಿದರೂ 
ಅದೇನಿದ್ದರೂ ಆದರ್ಶದ, ದೈವೇಚ್ಛೆಯ, ದಿವಧ್ಯೇಯದ ಒಂದು ಪ್ರಕಾಶನ. ಹಾಗೆ 
ನೋಡಿದರೆ ಅದು ವಸ್ತುವಿನಲ್ಲಿ ಸೌಂದರ್ಯವೂ ಆಗಿದೆ; ನಮ್ಮಲ್ಲಿ ಅರಿಯುವ ಶಕ್ತಿಯೂ 
ಆಗಿದೆ. 


ವಸ್ತುವಿನಲ್ಲಿ ಸೌಂದರ್ಮವಿದೆ ಎಂದು ನಮಗೆ ವಸ್ತುವಿನ ಆಕಾರ ವರ್ಣಾದಿ 
ಸಂಯೋಜನೆಯಿಂದ ಗೋಚರಿಸುವುದೇನೋ ನಿಜ. ಆದರೆ ನಾವು ವಸ್ತುವನ್ನು ಸುಂದರವಾಗಿದೆ 
ಎಂದೊಡನೆಯೇ ಅದು ಸೌಂದರಾನುಭವವೆಂಬ ನಮ್ಮ ಮಾನಸಿಕ ಅನುಭವದ 
ವಸ್ತುವಾದಂತಾಯಿತು. ಸುಂದರವಾದ ವಸ್ತು ಎನ್ನುವುದು ವಾಸ್ತವವಾಗಿಯೂ ಒಂದು 
ವಸ್ತುವೇ; ಆದರೆ ಅದು ಸುಂದರ ಎಂದು ತೋರುವುದು ಅದು ನಮ್ಮ ಮಾನಸಿಕ ಅನುಭವಕ್ಕೆ 
ಒಳಗಾಗುವುದರಿಂದಲೇ. ಅದು ನಮ್ಮ ಮಾನಸಿಕ ಅನುಭವಕ್ಕೆ ಒಳಗಾಗುವಾಗ ನಮ್ಮ 
ನಿರ್ಲಿಪ್ತ ಪರಿಭಾವನೆಗೆ ಸಲ್ಲುತ್ತದೆ. ಆಗ ಅದರ ಬಾಹ್ಮ ಸೌಂದರ್ಯ ಮಾತ್ರವಲ್ಲ ವಿಶೇಷ 
ಸೌಂದರ್ಯವೂ ಗೋಚರಿಸಿ ತನ್ಮೂಲಕ ವಸ್ತು ಪ್ರಿಯವಾಗುತ್ತದೆ. “ಈ ಅನುಭವಕ್ಕೆ ಒಳಗಾದರೆ 


ಸೌಂದರ್ಯ ಸಮೀಕ್ಷೆ ೭೩ 


ಮಾತ್ರ ಸುಂದರ, ಹಾಗಾಗದಿದ್ದರೆ ವಸ್ತುವಿನಲ್ಲಿ ಸೌಂದರ್ಯವೇ ಇಲ್ಲವೆಂದು ಅರ್ಥವಲ್ಲ 
ಏಕೆಂದರೆ ವಸ್ತುವಿನಲ್ಲಿ ಸೌಂದರುವಿದ್ದೂ ಅದನ್ನು ಹಲವು ಸಲ ಅನುಭವಿಸುವ ಸಾಮರ್ಥ್ಯ 
ನಮಗೆ ಇಲ್ಲದೆಯೂ ಇರಬಹುದು. ಹೀಗೆ ಒಂದು ವಸ್ತುವಿನಲ್ಲಿದೆ ಎಂದು ನಾವು 
ಭಾವಿಸುವ ಸೌಂದರ್ಯ ವಾಸ್ತವವಾಗಿಯೂ ನಮ್ಮ ಅನುಭವಕೂಡ.'' ಎಂದರೆ ನಾವು 
ಅದಕ್ಕೆ ಸೌಂದರ್ಯವನ್ನು ತುಂಬುತ್ತೇವೆ ಎಂದಲ್ಲ “ಈ ಅನುಭವವನ್ನು ಉದ್ದೀಪಿಸುವ ಶಕ್ತಿ 
ಆ ವಸ್ತುಗಳಲ್ಲಿಯೂ ಇರಲೇಬೇಕಾಗುತ್ತದೆ.'' “ಸೌಂದರ್ಕಾನುಭವ ಕೇವಲ ಬಾಹ್ಯ 
ವಸ್ತುವಿನಿಂದ ಪ್ರಚೋದಿತವಾದುದಲ್ಲ ನಮ್ಮ ಸೌಂದರಾನುಭವಕ್ಕೆ ಪ್ರಚೋದಕವಾದ 
ಯಾವ ವಸ್ತು ಇಲ್ಲದಿದ್ದರೆ ನಮ್ಮಲ್ಲಿ ಸೌಂದರ್ಕಾನುಭವ ಸಾಧ್ಯದಿರುತ್ತಿರಲಿಲ್ಲವೆಂದು 
ಭಾವಿಸಿರುವೆವೋ, ಅಂಥ ಬಾಹ್ಮ ವಸ್ತುವಿನ ಸ್ವಭಾವದ ಮೇಲೆ ನಮ್ಮ ಸೌಂದರಾನುಭವ 
ನಿಂತಿದೆ ಎನ್ನುವುದಕ್ಕಿಂತ, ಆ ಪ್ರಚೋದನೆಗೆ ನಮ್ಮ ಮನಸ್ಸು ತೋರುವ ಶ್ರತಿಕ್ರಿಯೆಯಲ್ಲಿದೆ 
ಎನ್ನುವುದು ಹೆಚ್ಚು ಸೂಕ್ತ. ಬಹುಮಟ್ಟಿಗೆ ನಮಗೆ ಇಂದ್ರಿಯ ಗೋಚರವಾಗುವ ವಸ್ತುಗಳಿಂದ 
ಸೌಂದರ್ಕಾನುಭವವಾಗುವುದಾದರೂ ಅಂತಹ ಬಾಹೃಪ್ರಚೋದನೆ ಕೂಡ ಇಲ್ಲದೆ ಕೇವಲ 
ಧ್ಯಾನದರ್ಶಿತಾನುಭವಗಳಿಂದಲೂ ಸೌಂದರ್ಮಾನುಭವ ಸಾಧ್ಯ'* ಎನ್ನುವ ಮಾತು 
ಗಮನೀಯವಾಗಿದೆ. ಅಷ್ಟೇ ಅಲ್ಲ “ಸೌಂದರ್ಯ ಎನ್ನುವುದು ವಾಸ್ತವವಾಗಿಯೂ ನಮ್ಮ 
ಪಾಲಿಗೆ ಒಂದು ವಸ್ತು ವಸ್ತುವಿನ ಪರಿಭಾವನೆಯಿಂದ ನಾವು ಒಂದು ಬಗೆಯ 
ಆನಂದಾನುಭವವನ್ನು ಪಡೆಯುವುದರಿಂದ, ಏಕಕಾಲದಲ್ಲಿಯೇ ಅದು ವಸ್ತುನಿಷ್ಠ ಮತ್ತು 
ಮನೋನಿಷ್ಠ'", ಎಂದು ಹೆಲ್ಪಿಂಗನು ಹೇಳಿದರೆ, ಅದು ವೃಕ್ತಿನಿಷವೂ ಅಲ್ಲ ವಸ್ತು ನಿಷ್ಠವೂ 
ಅಲ್ಲ ಅದು ವಸ್ತು - ವ್ಯಕ್ತಿಗಳ ಸಂಬಂಧದಿಂದ ಉದ್ಭವಿಸುವ ಸೌಂದರೃವೆಂಬ ತೃತೀಯ 
ಗುಣ ಎಂಬ ಸಮಸ್ವಯಸಿದ್ದಾಂತದಲ್ಲಿ ಈ ಚರ್ಚೆ ತನ್ನ ನಿಲುಗಡೆಯನ್ನು ಕಂಡುಕೊಳ್ಳುತ್ತದೆ. 


೩ 


ಇದುವರೆಗೂ ಸೌಂದರ್ಯವೆಂದರೇನು ಎನ್ನುವ ಪ್ರಶ್ನೆಗೆ ದೃಗ್ನೋಚರವಾಗುವ 
ಲೋಕವಸ್ತುಗಳನ್ನು ಗಮನದಲ್ಲಿರಿಸಿಕೊಂಡು ಸಿದ್ಧವಾದ ಹಲವು ಪಾಶ್ಚಾತ್ಮ 
ಅಭಿಪ್ರಾಯಗಳನ್ನು ಮಂಡಿಸಲಾಗಿದೆ. ಈಗ ಕಲಾಕೃತಿಯನ್ನು ಪ್ರಧಾನವಾಗಿ 
ಗಮನದಲ್ಲಿರಿಸಿಕೊಂಡು ಸೌಂದರ್ಯವನ್ನು ಕುರಿತ ಅಭಿಪ್ರಾಯಗಳನ್ನು ಪರಿಶೀಲಿಸಬಹುದು. 


ಕಲಾಕೃತಿ ಎಂದರೆ ರಮಣೀಯತಾ ರೂಪಸೃಷ್ಟಿ. ಈ ರಮಣೇಯತಾ ರೂಪ 
ಸೃಷ್ಟಿಯಾದ ಕಲೆ, ಪ್ರಕೃತಿಯ ಕೇವಲ ಒಂದು ಅನುಕರಣವೇ, ಅಭಿವ್ಯಕ್ತಿಯೇ, ಸೃಷ್ಟಿಯೇ, 
ಎನ್ನುವ ಹಲವು ಸಮಸ್ಯೆಗಳು ಕಾಲದಿಂದ ಕಾಲಕ್ಕೆ ಚರ್ಚಿತವಾಗಿವೆ. 
|, E.F. Carritt : 1112115 Beauty? P. 06-07. 
ಅಲ್ಲೆ : ಪು. 79. 
H.R. marshall: The Beautiful: P. 40-47. 


¥ HM 


Bosanquet: History of Aesthetics: P.231. 


೭೪ ಪಾಶ್ಚಾತ್ಯ ವಿಚಾರ ಸರಣಿ 


ಸೌಂದರ್ಯಮಿಾಮಾಂಸೆಯ ಇತಿಹಾಸವನ್ನು ಪರಿಶೀಲಿಸಿದರೆ, ಕಲಾಸೃಷ್ಟಿಯನ್ನು ಕುರಿತ ವಿವಿಧ 
ದೃಷ್ಟಿಗಳೂ ಹೇಗೆ ಈ ಬಗೆಯ ವಿಚಾರ ಮಥನದಿಂದ ವಿಕಾಸಗೊಂಡಿವೆ ಎಂಬುದನ್ನು 
ನಾವು ಗುರುತಿಸಬಹುದು. 


ಅನುಕರಣೆ 


ಕಲೆಯಲ್ಲಿ ಸೌಂದರ್ಯವೆಂದರೇನು ಎಂಬ ಪುಶ್ನೆಗೆ, “ಪ್ರಕೃತಿಯನ್ನು ಅನುಕರಿಸುವುದೆಲ್ಲಾ 
ಸುಂದರ'' - ಎಂಬ ಒಂದು ಸೂತ್ರ ಉಂಟು. ಇದರ ಉಗಮ ಗ್ರೀಕ್‌ ತತ್ವಜ್ನರಿಂದ. 
ಪ್ಲೇಟೋಗಿಂತ ಹಿಂದಿನ ಗಣಿತ ಶಾಸ್ತ್ರಜ್ಞನಾದ ಪೈಥಾಗೊರಸ್‌ನ ಭಕ "ಗಣಿತ 
ಸಂಖ್ಯೆಗಳೂ ದಿವ್ಕ ಸತ್ವದ ಅನುಕರಣೆ ಎಂಬ ದ ಎತ್ತಿಹಿಡಿದರು. ಈ ವಿಶ್ವದ 
ಆಕೃತಿಗಳಲ್ಲಿ ಗೋಚರಿಸುವ ಒಂದು ಲಯಬದ್ಧತೆಯನ್ನೂ ಕ್ರಮವನ್ನೂ ಅನುಕರಿಸುವುದರಿಂದ 
ಕಲಾನಿರ್ಮಿತಿ ಸಾಧ್ಮ ಎಂದು ಅವರು ವಾದಿಸಿದರು. ಈ ಮತದ ಪ್ರಭಾವಕೊಳಗಾದ 
ಪ್ಲೇಟೋ, ಕಲೆಗಾರನಾದವನು ಲೋಕವಸ್ತುಗಳನ್ನು ಅನುಕರಿಸುವುದರಿಂದ ಅವು ಸುಂದರವಾಗಿ 
ತೋರುತ್ತವೆ, ಅವನು ಎಷ್ಟರ ಮಟ್ಟಿಗೆ ಅವುಗಳನ್ನು ಅನುಕರಿಸುವನೋ ಅವು ಅಷ್ಟರಮಟ್ಟಿಗೆ 
ಸುಂದರ ಎಂಬ ವಾದದ ಜೊತೆಗೆ, ಅವನ ಈ ಅನುಕರಣೆಗಳು ಆದರ್ಶ ಸಾಧನೆಗೆ 
ಸಾಧಕವಾಗಿದ್ದರೆ ಮಾತ್ರ ಗ್ರಾಹ್ಯ ಇಲ್ಲದಿದ್ದರೆ ಅವು ಅಗ್ರಾಹ್ಮ ಎನ್ನುವ ಮತವನ್ನೂ 
ಮಂಡಿಸಿದನು. ಇಷ್ಟೇ ಅಲ್ಲದೆ ಅವನು, ಲೋಕದ ಸುಂದರ ವಸ್ತುಗಳು ದಿವ್ಕ ಸೌಂದರ್ಯದ 
ಮಾದರಿಯೊಂದರ ಅನುಕರಣೆ, ಕಲಾವಿದನಾದವನೇನಿದ್ದರೂ, ಸೌಂದರ್ಯದಲ್ಲಿ ಕನಿಷ್ಠ 
ದರ್ಜೆಯವಾದ ಈ ಲೋಕವಸ್ತುಗಳನ್ನು ಅನುಕರಿಸಬಹುದೇ ಹೊರತು, ದಿವ್ಮ ಸೌಂದರ್ಯವನ್ನು 
ಅನುಕರಿಸಲಾರ, ಆದುದರಿಂದ ಅನುಕರಣೆಯ ಅನುಕರಣೆಗಳಾದ ಈ ಕಲೆಗಳು ಅಷ್ಟೇನೂ 
ಆದರಣೀಯವಲ್ಲ ಎಂದು ಅಭಿಪ್ರಾಯಪಡುತ್ತಾನೆ. 


ಪ್ಲೇಟೋನ ಶಿಷ್ಠನಾದ ಅರಿಸ್ಟಾಟಲನೂ, ಸೌಂದರ್ಯವು 'ಅನುಕರಣೆ' ಎಂದು 
ಒಪ್ಪಿದರೂ, ಅನುಕರಣೆ ಎಂದರೆ ವಾಸ್ತವದ ಯಥಾವತ್ತಾದ ಪ್ರತಿ ಅಲ್ಲ ಕಲಾ ಪತಿಭಾನದಿಂದ 
ನಾವು ವಸ್ತುವಿನ ಸತ್ಯದಲ್ಲಿ ಪಾಲುಗೊಳ್ಳುವುದರ ಮೂಲಕ, ಅದನ್ನು ಹಿಡಿದಿಡುತ್ತೇವೆ 
ಎನ್ನುತ್ತಾನೆ. ಇವನು ಪ್ಲೇಟೋನಂತೆ ಕಾವ್ಮಕಲೆಗಳನ್ನು ತಿರಸ್ಕರಿಸದೆ ಅವುಗಳೇನಿದ್ದರೂ 
ಆದರ್ಶದ ಪ್ರತಿಮಾನ - ಎನ್ನುವ ಅಭಿಪ್ರಾಯವನ್ನು ಸಾರಿ ಪ್ಲೇಟೋಗಿಂತ ಬೇರೆಯದೆ ಆದ 
ಹಾದಿಯನ್ನು ತುಳಿದಿದ್ದಾನೆ. | 


ಅರಿಸ್ಟಾಟಲನ ಅನಂತರ ಆರು ಶತಮಾನಗಳಾದ ಮೇಲೆ ಸಿಸಿರೋ ಎನ್ನುವವನು 
ಪ್ಲೇಟೋನ “"ಆದಿಕಾರಣವಾದ'ವನ್ನು ಒಪ್ಪಿ ಆ ಪರಮತತ್ವವನ್ನು ನಾವು ಕಣ್ಣುಗಳಿಂದ 
ಕಾಣಲಾಗದಿದ್ದರೂ ಅದನ್ನು ಮಾನಸಿಕವಾಗಿ ಗ್ರಹಿಸಿ ಅನುಕರಿಸಲೂ ಸಾಧ್ಯ ಎನ್ನುತ್ತಾನೆ. 
“ಈ ವಿಶ್ವವೊಂದೇ ಪರಿಪೂರ್ಣ; ಮಾನವ ಪರಿಪೂರ್ಣನಲ್ಲ ಅವನಲ್ಲಿಯೂ ಮೂಲ 
ಪರಿಪೂರ್ಣತೆಯ ಒಂದು ಅಂಶವಿರುವುದರಿಂದಲೆ ಅವನ ಜೀವನೋದ್ದೇಶ ಆ ಸತ್ಯವನ್ನು 


ಸೌಂದರ್ಯ ಸಮೀಕ್ಷೆ ೭೫ 


ಪರಿಭಾವನೆಯ ಮೂಲಕ ಅನುಕರಿಸುವುದು''' ಎನ್ನುತ್ತಾನೆ. ಪ್ಲೇಟೋ ಪ್ರಕಾರ ಪರಮಸತ್ಮ 
ರಸವಶತೆಗೆ ಸಂದ ಮತಿಗೆ ಗೋಚರವಾದರೂ ಅದನ್ನು ಕಲಾವಿದ ಅನುಕರಿಸಲಾರ, 
ಅವನದೇನಿದ್ದರೂ ಪ್ರಕೃತಿಯ ಅನುಕರಣೆ ಎನ್ನುವುದು. ಆದರೆ ಸಿಸಿರೋನ ವಾದದಲ್ಲಿ 
ಕಲೆಯಲ್ಲಿ ಕೇವಲ ಪ್ರಕೃತಿಯ ಅನುಕರಣೆ ಮಾತ್ರವಲ್ಲ ಅದಕ್ಕೆ ಮೂಲವಾದ ಸತ್ಯದ 
ಅನುಕರಣೆಯೂ ಸಾಧ್ಯ ಎನ್ನುವ ಮತ ವ್ಯಕ್ತವಾಗಿದೆ. 


ಮುಂದೆ ಬಂದ ಫಿಲೋಸ್ಟೇಟಸ್‌ ಮತ್ತು ಪ್ಲಾಟನಸ್‌ ಇವರು ಅನುಕರಣೆಯ 
ವಾದವನ್ನು ಖಂಡಿಸಿ, ಕಲಾವಿದನ ನಿರ್ಮಾಣದಲ್ಲಿ ಕಲ್ಪನೆಯ ಮಹತ್ವವನ್ನು ಎತ್ತಿ ಹಿಡಿದು 
ಸೌಂದರ್ಯ ಎನ್ನುವುದು ಕೇವಲ ಅನುಕರಣೆಯಲ್ಲ ಅದೊಂದು ಸೃಷ್ಟಿ ಎಂದು ಸಾರಿದ್ದಾರೆ. 
ಪ್ಲೇಟೋನ ಅಭಿಪ್ರಾಯವನ್ನು ಖಂಡಿಸುತ್ತಾ ಪ್ಲಾಟನಸ್‌, “ಯಾರಾದರೂ ಕಲೆಗಳನ್ನು 
ಅವು ಕೇವಲ ಪ್ರಕೃತಿಯ ಅನುಕರಣೆಗಳೆಂದೋ ಪ್ರತಿಗಳೆಂದೋ ಕೀಳಳೆದರೆ ಅವರಿಗೆ ಹೀಗೆ 
ಹೇಳಬೇಕಾಗುತ್ತದೆ : ಮೊದಲನೆಯದಾಗಿ ಲೋಕವಸ್ತುಗಳೂ ಅನುಕೃತಿಗಳೇ. 
ಎರಡನೆಯದಾಗಿ, ಕಲೆ ಲೋಕವಸ್ತುವಿನ ಬಹಿರಂಗದಲ್ಲೇ ನಿಲ್ಲದೆ ಅಂತರಂಗಕ್ಕೂ 
ಪ್ರವೇಶಿಸುತ್ತದೆ; ಮೂರನೆಯದಾಗಿ, ಕಲೆ ಪ್ರಕೃತಿಯ ವಸ್ತುಗಳನ್ನು ಸಂಸ್ಕರಿಸಿ ತೋರುವ 
ಒಂದು ಸೃಷ್ಟಿ ಎಂದು ಹೇಳುವಲ್ಲಿ ಹಿಂದಿನವರಿಗಿಂತ ಸ್ವಲ್ಪ ಮುಂದುವರಿದಿದ್ದಾನೆ. 


"ಎಲ್ಲ ಕಲೆಯೂ ಅನುಕರಣೆಯಿಂದ ಆರಂಭವಾಗುತ್ತದೆ' ಎನ್ನುವ ಒಂದು ಮಾತು 
ಉಂಟು. ಎಂದರೆ ಅನುಕರಣೆ ಎನ್ನುವುದು ಕಲಾವಿದನ ಕಲೆಯ ಆರಂಭ ಕಾಲದ ಒಂದು 
ವಿಧಾನ. ಆದರೆ ಕೇವಲ ಅನುಕರಣೆಯಿಂದಲೇ ಅದು ಘನವಾಗುವುದಿಲ್ಲ ಅದೊಂದು 
ಸ್ವಂತಂತ್ರ ಸೃಷ್ಟಿಗೆ ದಾರಿಯಾಗಬೇಕು. ಅಲ್ಲದೆ ಅನುಕರಣೆಯ ವಸ್ತುಗಳನ್ನು 
ತಿರಸ್ಕರಿಸಬೇಕಾಗಿಲ್ಲ ಅನುಕರಣೆಯಲ್ಲೂ ಉತ್ತಮ, ಮಧ್ಯಮ, ಅಧಮ ರೀತಿಗಳುಂಟು. 
ಕಲಾಕೃತಿಯಲ್ಲಿ ಲೋಕಾನುಕೃತಿಯನ್ನು ಬಯಸುವ ಸಹೃದಯ ವೃಂದವೂ ಉಂಟು. 
ಅನುಕರಣೆಯೂ ಮಾನವನಿಗಿರುವ ಒಂದು ಶಕ್ತಿ ಅತ್ಯುತ್ತಮ ಅನುಕರಣೆಯೂ ಒಂದು 
ಮಟ್ಟದ ಕಲೆಯಾಗಬಹುದು. ಆದರೆ ಅನುಕರಣೆ ಸ್ವತಂತ್ರ ಸೃಷ್ಟಿಪೂರ್ವದ ಒಂದು 
ಸಾಧನಾಸ್ಥಿತಿ. ಹಾಗಾದರೆ ಸ್ವತಂತ್ರ ಸೃಷ್ಟಿ ಎಂದು ನಾವು ಕರೆಯುವ ಕಲಾಕೃತಿಗಳಲ್ಲಿಯೂ 
ಅನುಕರಣೆಯ ಅಂಶ ಇಲ್ಲವೆ ಎಂಬ ಪ್ರಶ್ನೆ ಏಳುತ್ತದೆ. ಆದರೆ “ಕಲೆ ಎಂಬುದು 
ಅನುಕರಣಪೂರ್ವಕವಾದ ಸೃಷ್ಟಿ ಎನ್ನುವುದಕ್ಕಿಂತ ಸೃಷ್ಟಿ ಪೂರ್ವಕವಾದ ಅನುಕರಣೆ' 
ಎನ್ನುವುದು ಹೆಚ್ಚು ಸಮರ್ಹಕವೆಂದು ತೋರುತ್ತದೆ.* 


Basanquet : History of Aesthetics, P 100. 

Ennead: Plotinus (V.VIIL...1) 

H.S. Ramaswamy Sastry : Indian Aesthetics :P. 32. 

ಒಂದು ದೃಷ್ಟಿಯಿಂದ ನೋಡಿದರೆ ನಿಜವಾದ ಅನುಕರಣೆ ಸಾಧ್ಯವಿಲ್ಲವೇನೋ ಎನ್ನಿಸುತ್ತದೆ. 
ಏಕೆಂದರೆ ಅನುಕರಿಸಲು ಕುಳಿತ ವೃಕ್ತಿಯ ಯಾವುದೋ ಸ್ವಭಾವ ಅವನಿಗರಿವಿಲ್ಲದೆಯೇ ನುಸುಳಿ 
ಬರಬಹುದು. ಹತ್ತು ಜನ ಒಂದೇ ವಸ್ತುವನ್ನು ಅನುಕರಿಸಿದಾಗ ಅವರ ಅನುಕರಣೆ ಒಂದೇ ತರಹ 
ಇರುವುದೆಂದು ಹೇಳಲಾಗುವುದಿಲ್ಲ; ಅದು ಹತ್ತು ಮುಖಗಳಿಂದ ಕಂಡ ಅನುಕರಣೆಯಾಗುತ್ತದೆ. 


* ಗ hr 


೭೬ ಪಾಶ್ಚಾತ್ಯ ವಿಚಾರ ಸರಣಿ 


ಪ್ರತಿಭಾವಂತನ ಸೃಷ್ಟಿ 


ಕಲೆ ಎನ್ನುವುದು ಕೇವಲ ಅನುಕರಣೆಯಿಂದ ಸುಂದರವಾಗುವುದಿಲ್ಲ ಒಂದು 


ಸುಂದರವಾದ ವಸ್ತುವನ್ನು ಅನುಕರಿಸುವುದರಿಂದ ಕಲಾಕೃತಿ ಸುಂದರವಾಯಿತು ಎನ್ನುವುದರ 
ಬದಲು ಸುಂದರವಾದ ಅನುಕರಣೆಯಾಯಿತು ಎಂದು ಹೇಳಬಹುದು. ಆದರೆ ಕಲಾವಿದನೂ 
ಒಬ್ಬ ವಿಶಿಷ್ಟವ್ಯಕ್ತಿ ಅವನಲ್ಲಿ ಪ್ರತಿಭೆ ಎಂಬ ವಿಶೇಷ ಶಕ್ತಿಯಿದೆ. ಪ್ರತಿಭಾದೃಷ್ಟಿಗೆ ಅಥವಾ 
ಒಳಗಣ್ಣಿಗೆ ವಸ್ತು ಹೇಗೆ ಗೋಚರಿಸಿತೋ ಹಾಗೆ ಅದನ್ನು ಅವನು ಒಂದು ಸಂಕೇತವಾಗಿಯೋ, 
ಪ್ರತೀಕವಾಗಿಯೋ ರೂಪಿಸುತ್ತಾನೆ. ಆದುದರಿಂದ ಕಲಾವಿದನ ಈ ಪ್ರತಿಭಾಕ್ರಿಯೆ ಎನ್ನುವುದು 
ಕೇವಲ ಅನುಕರಣೆಯಲ್ಲ ಅದೊಂದು ಸ್ವತಂತ್ರ ನಿರ್ಮಾಣ ಸಾಮರ್ಥ್ಯ. “ಕಲೆ ಎನ್ನುವುದು 
ಸೌಂದರ್ಯವನ್ನು ಸೆರೆಗೈಯ್ಕುವ ಒಂದು ವಿಶೇಷ ಕ್ರಿಯೆ. ಎಂದರೆ ಸೌಂದರ್ಯವನ್ನು 
ಗ್ರಹಿಸುವ ಬೇರೆ ಬೇರೆ ವಿಧಾನಗಳಿದ್ದರೂ, ಕಲೆ ಮಾತ್ರ ಒಂದು ವಿಶೇಷ ರೀತಿಯ ವಿಧಾನ. 
ಕಲಾವಿದ ತನ್ನ ಪ್ರತಿಭೆಯಿಂದ ಹೊರ ಜಗತ್ತನ್ನು ಗ್ರಹಿಸಿ ಒಂದು ವಿಶಿಷ್ಟವಾದ ಕಲಾಜಗತ್ತನ್ನು 
ಸೃಜಿಸುತ್ತಾನೆ.''' ವಿಗ್ರಹದ ಕಲ್ಲಿಗೆ ಶಿಲ್ಪಿ ಜೀವ ತುಂಬುವಂತೆ ಲೋಕ ವಸ್ತುವಿಗೆ ಕಲಾವಿದ 
ಒಂದು ವಿಶಿಷ್ಟತೆಯನ್ನು ತುಂಬುತ್ತಾನೆ. ಆದುದರಿಂದಲೇ, ಕಲಾಕೃತಿ ಪ್ರಕೃತಿಗಿಂತ ಬೇರೆ 
ಎಂಬಂತೆ ಅನುಭವಕ್ಕೆ ಬರುತ್ತದೆ. ಈ ಪ್ರತಿಮಾ, ಸಂಕೇತ ಇತ್ಯಾದಿಗಳ ಮೂಲಕ 
ವ್ಯಕ್ತವಾಗುವುದು ಹೊರಗಣ್ಣಿಗೆ ಕಂಡ ಕಾಣೆಗಿಂತ ಬೇರೆಯಾದದ್ದು ಈ ದೃಷ್ಟಿಯಿಂದ 
ಸೌಂದರ್ಯ ಎನ್ನುವುದು ಒಂದು ಪ್ರತಿಭಾಸೃಷ್ಟಿ ಎಂದು ಹೇಳಬೇಕಾಗುತ್ತದೆ. 


ಯಶಸ್ವಿಯಾದ ಮಾಧ್ಯಮ 


ಸೌಂದರ್ಯ ಎನ್ನುವುದು, ಯಶಸ್ವಿಯಾದ ಮಾಧ್ಯಮದ ಮೂಲಕ ವಕ್ಷಗೊಂಡದ್ದು 
ಎನ್ನುವ ಒಂದು ಮತವಿದೆ. ನಿಜ, ಕಲಾಕೃತಿ ಎಂದರೆ ಒಂದು ಮಾಧ್ಯಮವೇ ಎಂದು ನಮಗೆ 
ಗೋಚರಿಸುತ್ತದೆ. ಈ ಮಾಧ್ಯಮ ಏನಿದ್ದರೂ ಕಲಾವಿದನ ಅನುಭವಪ್ರವಹಣಕ್ಕೆ ನಿರ್ಮಿತವಾದ 
ಒಂದು ಪಾತ್ರ. ಈ ಪಾತ್ರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಥವಾ - ಕಲಾವಿದನ 
ಅನುಭವವನ್ನು ಪ್ರಕಟಿಸಲು ಸಮರ್ಥವಾಗಿದೆ - ಎನ್ನುವುದರ ಮೇಲೆ ಅದರ ಸೌಂದರ್ಕ 
ನಿಂತಿದೆ ಎನ್ನಬಹುದು. ಕ್ರೋಚೆ ಈ ಕಲಾ ಮಾಧ್ಯಮವನ್ನು ಅಷ್ಟೇನೂ ಪ್ರಧಾನವೆಂದು 
ಭಾವಿಸುವುದಿಲ್ಲ ಆದರೆ ಕವಿಗೆ ಪ್ರಧಾನವಲ್ಲವಾದರೂ ಸಹೃದಯನಿಗೆ ಈ ಕಲಾ 
ಮಾಧ್ಯಮವೇ ಮುಖ್ಯ ಇಲ್ಲಿ ಮಾಧ್ಯಮ ಮುಖ್ಯವೋ ಅದರಲ್ಲಿ ವ್ಯಕ್ತವಾದ ಭಾವ 
ಮುಖ್ಯವೋ ಎಂಬ ಪಶ್ನೆ ಬಂದರೆ - ಭಾವ ಒಂದು ಬೇರೆ, ಮಾಧ್ಯಮ ಏನಿದ್ದರೂ 


ಭಾವಪ್ರವಹಣಕ್ಕಾಗಿ ಹೊರಗಿನಿಂದ ತಂದು ಜೋಡಿಸಿಕೊಂಡ ಒಂದು ಉಪಕರಣ ಎಂದು 


| E.F. Carrit: The Philosophy of Beauty P, 292-93. 


ಸೌಂದರ್ಯ ಸಮೀಕ್ಷೆ ಮ 


ಅರ್ಥವಾಗುವುದುಂಟು. ಈ ದೃಷ್ಟಿಯಿಂದ ಕಲಾಮಾಧ್ಯಮ ಎನ್ನುವುದೊಂದು ಭೌತವಸ್ತು 
ಅದು ಹಲವು ವೇಳೆ ಅಭಿವ್ಯಕ್ತಿಗೆ ಅದ್ದಿಯಾಗಲೂ ಬಹುದು - ಎನ್ನುವ ಸಂಶಯ ಹಲವರಲ್ಲಿ 
ಮೂಡಿದೆ. ಕ್ಯಾಥರಿನ್‌ ಗಿಲ್ಲರ್ಸ್‌ ಅವರು “ಒಂದು ನಿರ್ದಿಷ್ಟವಾದ ಮಾಧ್ಯಮ ಬೇರೊಂದು 
ನಿರ್ದಿಷ್ಟವಾದ ಭಾವ ಪ್ರಕಾಶನಕ್ಕೆ ಅದ್ದಿಯಾಗಬಹುದು. ಆದರೆ ಹಲವು ಬಗೆಯ ಸೌಂದರ್ಯ 
ಯಾವ ಮಾಧ್ಯಮದಲ್ಹಾದರೂ ಪುಕಾಶಗೊಳ್ಳುವುದು''' ಎಂದು ಹೇಳುವ ಮಾತಿನಲ್ಲೂ 
ಇದೇ ಸಂಶಯ ಕಾಣುತ್ತದೆ. ಬಸಾಂಕ್ಟೆ, ಕಲಾ ಮಾಧ್ಯಮದ ಬಗ್ಗೆ ಹೇಳುತ್ತಾ ಎರಡು 
ಅಂಶಗಳನ್ನು ಸೂಚಿಸುತ್ತಾನೆ. : “ಒಂದು - ಕಲಾ ಮಾಧ್ಯಮ ಭೌತಿಕವಾದುದರಿಂದ 
ಕಲಾವಿದನ ಚಿದ್ರೂಪದ ಪ್ರಕಾಶನಕ್ಕೆ ಅದು ಅದ್ದಿಯಾಗುತ್ತದೆ. ಎರಡು - ಕಲಾವಿದನ ಕ್ರಿಯೆ 
ಚಿತ್‌ ಕ್ರಿಯೆಯಾದುದರಿಂದ ಭೌತಮಾಧ್ಯಮ ಯಾವ ರೀತಿಯಲ್ಲೂ ಅವನ ಅಭಿವೃಕ್ತಿಗೆ 
ಅಡ್ಡಿಯಾಗುವುದಿಲ್ಲ” ಈ ಎರಡರಲ್ಲಿ ಮೊದಲನೆಯದು ಆಕ್ಷೇಪ, ಎರಡನೆಯದು 
ಸಮಾಧಾನ. ಶಿಲ್ಪಿಗೆ ಕಲ್ತು ವರ್ಣಶಿಲ್ಲಿಗೆ ಬಣ್ಣ ಕಾಗದ, ಕವಿಗೆ ಭಾಷೆ ಇವೆಲ್ಲವೂ ಅವನ 
ಭಾವಾಭಿವಕ್ತಿಯ ಮಾಧ್ಯಮಗಳು. ಆದರೆ ಕಲ್ಲು ಭಾಷೆ, ಬಣ್ಣ ಇತ್ಯಾದಿಗಳು 
ಕಲಾಮಾಧ್ಯಮವಾಗುವುದು ಕಲಾವಿದನ ಪ್ರತಿಭೆಗೆ ಅಥವಾ ಚಿತ್‌ಕ್ರಿಯೆಗೆ ಒಳಗಾದಾಗ, 
ಅಲ್ಲಿಯ ತನಕ ಇವು ಸಾಮಗ್ರಿಗಳು. ಈ ಸಾಮಗ್ರಿಗಳನ್ನು ಬಳಸಿಕೊಂಡು ಕಲಾವಿದನ 
ಭಾವದ ತೀವ್ರತೆ ಒಂದು ಮಾಧ್ಯಮವನ್ನು ರಚಿಸಿ ವೃಕ್ತಗೊಳ್ಳುತುದೆ. "ಈ ಕಲಾ ಮಾಧ್ಯಮವನ್ನು 
ಭೌತಿಕ, ರಾಸಾಯನಿಕವೆಂಬ ವೈಜ್ಞಾನಿಕ ಅರ್ಥದಲ್ಲಿ ಭಾವಿಸುವುದು ತುಂಬಾ ಅನ್ಕಾಯ. 
ಕಲಾಮಾಧ್ಯಮ ಕಲಾವಿದನ ಅನುಭವದ ಅಖಂಡತೆಯ ಒಂದು ಅಂಶ... ಯಾವ ಒಂದು 
ಭೌತಿಕ ವಸ್ತುವೇ ಆಗಲಿ ಸೌಂದರದ ವಲಯವನ್ನು ಪ್ರವೇಶಿಸಿದ ಒಡನೆಯೇ ಅದೂ 
ಸೌಂದರ್ಯದ ಒಂದು ಅಂಗವಾಗುತ್ತದೆ. ಆಗ ಈ ಮಾಧ್ಯಮ ಕೇವಲ ಭೌತವಸ್ತು 
ಎನ್ನುವುದಾಗಲೀ, ಅಭಿವ್ಯಕ್ತಿಗೆ ಅಡ್ಡಿಯಾಗುತ್ತದೆ ಎನ್ನುವ ಮಾತಾಗಲೀ ನಿಲ್ಲುವುದಿಲ್ಲ 
ಅದು ಭೌತಗಿವುವೆನ್ನುವುದೇನಿದ್ದರೂ, ಹಾಗೆಂದು ಭಾವಿಸುವವನ ತಲೆಯಲ್ಲಿ ಮಾತ್ರ. ಆ 
ವಸ್ತು ಪ್ರಾಣಪೂರ್ಣವಾಗಿದ್ದರೆ, ಮಾನಸಿಕ ಅನುಭವದ ವಸ್ತುವಾದರೆ, ಅದು ಅಭಿವ್ಯಕ್ತಿಗೆ 
ಅಡ್ಡಿಯಾಗಿ ಆಗಲೀ, ವಿರುದ್ಧವಾಗಿಯಾಗಲೀ ನಿಲ್ಲುವುದೆಲ್ಲಿ ಬಂತು? ದೇಹ ಆತ್ಮ 
ಪ್ರಕಾಶನಕ್ಕೆ ಅಡ್ಡಿಯಾಗಿ ನಿಂತೀತೆ?''' 


ಕಲಾಸೌಂದರ್ಯವನ್ನು ಕುರಿತು "ಯಶಸ್ವಿಯಾದ ಮಾಧ್ಯಮದಲ್ಲಿ ಮೈಗೊಂಡದ್ದು' 
ಎಂದು ಅಭಿಪ್ರಾಯಪಡುವಲ್ಲಿ ಅಯಶಸ್ವಿಯಾದ ಮಾಧ್ಯಮದಲ್ಲಿ ಮೈಗೊಂಡದ್ದು 
ಸೌಂದರ್ಯವಾಗಲಾರದು ಎನ್ನುವ ಭಾವ ಸೂಚಿತವಾಗುತ್ತದೆ. ಆ ಭಾವನೆಯೂ 


ಕ Catharine Gilbert: Studies in Recent Aesthetics : P. 46. 
2. ಅಲ್ಲೆ ಪು. 46 
3. ಅಲ್ಲೆ ಪು. 46-53, 57 ಮತ್ತು 61. 


(> 
( 


ಪಾಶ್ಚಾತ್ಯ ವಿಚಾರ ಸರಣಿ 


ಸಹಜವಾದುದೇ. ಏಕೆಂದರೆ ಹಲವು ಕಲಾಮಾಧ್ಯಮಗಳು ಸೌಂದರ, ಪ್ರಕಾಶನದಲ್ಲಿ 
ಅಡ್ಡಿಯಾಗುವುದೂ ಉಂಟು. ಹಲವು ಕೃತಿಗಳನ್ನು ನೋಡಿ ಇದು ಹೀಗಲ್ಲದೆ ಬೇರೆಯ 
ರೀತಿಯಲ್ಲಿದ್ದರೆ ಚೆನ್ನಾಗಿರುತ್ತಿತ್ತೇನೋ ಎನಿಸುತ್ತದೆ. ಆದರೆ ಅದು ಮಾಧ್ಯಮದ ದೋಷ 
ಎನ್ನುವುದಕ್ಕಿಂತ, ಪ್ರತಿಭಾಶಕ್ತಿಯ ಅಸಮರ್ಥತೆಯನ್ನು ಸೂಚಿಸುತ್ತದೆ ಎನ್ನಬಹುದು. 
ಮಾಧ್ಯಮ ಯಶಸ್ವಿಯಾಗುವುದು ಯಶಸ್ವಿಯಾಗದಿರುವುದು ಅದರ ನಿರ್ವಹಣಕ್ಕೆ ಮೂಲವಾದ 
ಕಲಾವಿದನ ಶಕ್ತಿಯನ್ನು ಅವಲಂಬಿಸಿದೆ. ಉತ್ತಮವಾದ ಕಲಾವಿದ ಉತ್ತಮವಾದ 
ರೀತಿಯಲ್ಲೇ, ತನ್ನ ಪ್ರತಿಭಾ ಪ್ರಾಣಕ್ಕೆ ಕಲಾಮಾಧ್ಯಮ ತಕ್ಕ ಶರೀರ ಎನ್ನುವುದನ್ನು 
ಸಾಬೀತುಮಾಡಿಕೊಡುತ್ತಾನೆ. ಅಷ್ಟೇ ಏಕೆ, ಅತ್ಯುತ್ತಮ ಕಲಾವಿದ, ತನ್ನ ಕೃತಿಯಲ್ಲಿ 
ಮಾಧ್ಯಮ ಯಾವುದು ಎಂಬ ಕಡೆಗೆ ಸಹೃದಯರು ಪ್ರತ್ನೇಕ ಗಮನ ಕೊಡದೆ ರಸಾಸಾಸ್ಟಾದಲ್ಲಿ 
ತಲ್ಲೀನವಾಗುಂತಹ ಮನಃಸ್ಥಿತಿಯನ್ನು ಉಂಟುಮಾಡಿಬಿಡುತ್ತಾನೆ *. 


ಸಮ್ಮೋಹಕಶಕ್ತಿ 


ಈ ತಲ್ಲೀನತೆಗೆ ಕಲಾಕೃತಿ ನಮ್ಮನ್ನು ಮರುಳಾಗಿಸುವುದೇ ಕಾರಣ; ನಾವು ಒಂದು 
ಚಿತ್ರವನ್ನು ನೋಡಿ, ಬೆರಗಾಗಿ ಮರುಳಾಗಿ ನಿಲ್ಲುತ್ತೇವೆ; ಹೀಗೆ ಮರುಳುಗೊಳಿಸುವ 
ಮಾಯಿಕತೆಯೆ ಸೌಂದರ್ಕ್ಗ ಎಂದು ಹಲವರ ಮತ. ಹೀಗೆ ಮರುಳಾಗಿಸುವುದರಲ್ಲಿ ಕಲಾಕೃತಿ 
ಮುಖ್ಯವಾಗಿ ನಮಗೆ ಅದೂ ಒಂದು ಬಗೆಯಲ್ಲಿ ವಾಸ್ತವವೇ ಎಂಬ ಭ್ರಾಂತಿಯನ್ನು 
ಹುಟ್ಟಿಸುತ್ತದೆ. ಈ ಭ್ರಮೆ ಅಥವಾ ಭ್ರಾಂತಿ ಎಂದರೆ ಮಿಥೈ ಎಂದಲ್ಲ ಅದೂ ಸತ್ಯವೇ; 
ಅನುಭವದಲ್ಲಿ ಕಲಾಸತ್ಮವೇ. “ತನ್ನನ್ನು ತಾನೇ ಮರುಳುಗೊಳಿಸುವ (Self-deception) 
ಒಂದು ಸ್ವಭಾವ ಮಾನವನಲ್ಲಿದೆ, ಅದನ್ನು ಕಲಾವಿದ ತೃಪ್ಪಗೊಳಿಸುತ್ತಾನೆ.'' ಎಂಬ 
ವಾದವನ್ನುಕೊನ್ರಾಡ್‌ ಲಾಂಜೆ (ಜKonard 1.016) ಎನ್ನುವವರು ವಿಸ್ತಾರವಾಗಿಯೇ 
ಪ್ರತಿಪಾದಿಸಿದ್ದಾರೆ! ಆದರೆ ಸೌಂದರ್ಯಕ್ಕೆ ನಮ್ಮನ್ನು ಮರುಳುಗೊಳಿಸುವ, ತನ್ಮೂಲಕ 
ನಮ್ಮನ್ನು ನಾವೇ ಮೈಮರೆಯುವಂತೆ ಮಾಡುವ ಶಕ್ತಿಯಿದೆ ಎನ್ನುವಷ್ಟನ್ನು ಮಾತ್ರ ನಾವು 
ಒಪ್ಪಿಕೊಳ್ಳಬಹುದು. ಏಕೆಂದರೆ ಕಲಾಕೃತಿ ಮರುಳುಗೊಳಿಸುವುದರಲ್ಲೇ ಮುಕ್ತಾಯವಾದರೆ 
ಅದರ ಉದ್ದೇಶ ಘನವಾಗದು. ಅದು ಮರುಳುಗೊಳಿಸುವುದರ ಮೂಲಕ ತಿರುಳನ್ನು 
ತೋರಿಸಬೇಕು. ಕಲೆಯ ಗುರಿ ಕೇವಲ ಚಮತ್ಕಾರವಲ್ಲ ಸತ್ಯದ ಸಾಕ್ಷಾತ್ಕಾರ. 


ಭಾವಪ್ರಚೋದಕ 


ಹಿಂದೆ ಹೇಳಿದಂತೆ ಕಲೆ ನಮ್ಮಲ್ಲಿ ಈ ಬಗೆಯ ಮೋಹಕತೆಯನ್ನುಂಟುಮಾಡಲು 
ಅದೂ ಲೋಕವಾಸ್ತದಂತೆ ತೋರುವುದೇ ಕಾರಣ ಎಂಬ ಅಂಶವನ್ನು ಆಧಾರವಾಗಿರಿಸಿಕೊಂಡು, 
| ಸೌಂದರ್ಯಮಿಾಮಾಂಸೆಯಲ್ಲಿ ಬರುವ ಅಭಿವ್ಯಕ್ತಿ ಮತ್ತು ಕಲಾಮಾಧ್ಯಮದ ಚರ್ಚೆಯೂ, 


ಕಾವೃವಿನಾಮಾಂಸೆಯಲ್ಲಿ ಬರುವ ರೀತಿ ರಸ (coಗtent and Form) ಗಳ ಚರ್ಚೆಯೂ ಒಂದೇ. 
| C.K. Ogden and 1.ಗಿ. Richards: Foundations of Aesthetics; p. 39. 


ಸೌಂದರ್ಯ ಸಮೀಕ್ಷೆ ೭೯ 


ಲೋಕ ನಮಗೆ ಪ್ರಿಯವಾಗಿದೆ, ಅದೇ ಕಾರಣಕ್ಕಾಗಿ ಕಲೆ ನಮಗೆ ಪ್ರಿಯವಾಗುತ್ತದೆ, ಎನ್ನುವ 
ಒಂದು ವಾದವನ್ನು ಹಲವರು ಹೂಡಿದ್ದಾರೆ. ಅವರ ಪ್ರಕಾರ ಕಲೆ ಭಾವಪ್ರಚೋದಕವಾದುದು. 
ಆದುದರಿಂದ ಯಾವುದು ನಮ್ಮಲ್ಲಿ ಭಾವಪ್ರಚೋದನೆಯನ್ನುಂಟುಮಾಡುವುದೋ ಅದು 
ಸುಂದರ ಎನ್ನುವುದು ಇವರ ಸೂತ್ರ. ಇಲ್ಲಿ 'ಭಾವ' ಎಂದರೆ ಲೌಕಿಕಭಾವ (0170000) 
ಎಂದು ಅರ್ಥವಾಗುತ್ತದೆ. ಆದರೆ ಕಲೆ ಯಾವೆಲ್ಲ ಕ್ಷುದ್ರ ಭಾವಗಳನ್ನೂ 
ಪ್ರಚೋದಿಸತೊಡಗಿದರೆ ಸೌಂದರ್ಯ ಶ್ರೇಯಸ್ಸನ್ನು ಸಾಧಿಸಿದಂತಾಗುವುದಿಲ್ಲ ಆದುದರಿಂದ 
ಅದು ಉದಾತ್ತ ಭಾವಗಳನ್ನು ಪ್ರಚೋದಿಸಬೇಕೆಂದು ನೀತಿವಾದಿಗಳು ಹೇಳುತ್ತಾರೆ. ಒಂದು 
ರಾಷ್ಟ್ರವನ್ನು ಯುದ್ಧೋನ್ಮುಖವಾಗಿ ಮಾಡುವಾಗ ಹಾಡುವ ರಣಗೀತೆಗಳು ವೀರಭಾವನನ್ನು 
ಪ್ರಚೋದಿಸಿ ಉತ್ಸಾಹವನ್ನು ತುಂಬಿರುವುದೂ ಉಂಟು. ಆದರೆ ಇಲ್ಲಿ 'ಭಾವ' 
ವಾಸ್ತವವಾಗಿಯೂ ಲೋಕಭಾವದ ಅತಿಶಯದ ರೂಪವಲ್ಲದಿದ್ದ ಪಕ್ಷದಲ್ಲಿ ಅದಕ್ಕೆ 
ಹೃದಯಸ್ಕಭಾವೋದ್ದೀಪನಶಕ್ತಿ ಬರಲು ಸಾಧ್ಯವಾಗುತ್ತಿರಲಿಲ್ಲ ಆದುದರಿಂದ ಸೌಂದರ್ಯ 
ಪ್ರಚೋದಿಸುವುದು ಒಂದು ನಿರ್ದಿಷ್ಟವಾದ ಭಾವವನ್ನು. ಸೌಂದರ್ಮಾನುಭವದಿಂದ 
ನಮ್ಮಲ್ಲಿ ಆಗುವುದು ಕೇವಲ ಲೌಕಿಕಭಾವ ಪ್ರಚೋದನೆಯಲ್ಲ ಅದೊಂದು ನಿರ್ದಿಷ್ಟ 
ಭಾವ ಪ್ರಚೋದನೆ. ಕಲಾಕೃತಿಗಳು ನಮ್ಮಲ್ಲಿ ಪ್ರಚೋದಿಸುವ ಭಾವಗಳು ವಿಶಿಷ್ಟವಾದ 
ಒಂದು ನಿರ್ದಿಷ್ಟವಾದ ಸೌಂದರಾನುಭವದ ಪರಿಣಾಮಗಳ. ಇಂತಹ ಸೌಂದರಾನುಭವವನ್ನು 
ನಮ್ಮಲ್ಲಿ ಪ್ರಚೋದಿಸುವ ಕಲಾಕೃತಿಗಳನ್ನು 51871110871 1"011% ಎಂದು ಕ್ಲೈವ್‌ಬೆಲ್‌ 
ಕರೆಯುತ್ತಾನೆ. ಇದೇ ವಾದವನ್ನು ರೋಜರ್‌ ಫೈಎನ್ನುವವನೂ ಸಮರ್ಥಿಸುತ್ತಾನೆ. 


ಕ್ಲೈವ್‌ಬೆಲ್‌ ಈ ಸಿದ್ಧಾಂತವನ್ನು ಮಂಡಿಸುತ್ತಾ “ಸುಂದರವಾದ ವಸ್ತುಗಳಿಂದ ನಾವು 
ಒಂದು ವಿಲಕ್ಷಣವಾದ ಭಾವವನ್ನು ಅನುಭವಿಸುತ್ತೇವೆ - ಎನ್ನುವುದೇ ಸೌಂದರ, 
ಮಾಮಾಂಸೆಯಲ್ಲಿ ಮೊದಲ ಘಟ್ಟ. ಅಂತಹ ಭಾವವನ್ನು ನಮ್ಮಲ್ಲಿ ಪ್ರಚೋದಿಸುವ 
ವಸ್ತುಗಳನ್ನು ನಾವು ಕಲಾಕೃತಿ ಎಂದು ಕರೆಯುತ್ತೇವೆ. ಎರಡನೆಯದಾಗಿ, ಈ ಭಾವ 
'ಸೌಂದರ್ಯಭಾವ' ಅಥವಾ 'ರಸಭಾವ'. ಇಂತಹ ಭಾವಗಳನ್ನು ಪ್ರಚೋದಿಸುವ 
ಕಲಾವಸ್ತುಗಳಲ್ಲಕ್ಕೂ ಇರಬಹುದಾದ ಯಾವುದೇ ಒಂದು ಲಕ್ಷಣವನ್ನು ನಾವು ಕಂಡುಕೊಂಡ 
ಪಕ್ಷದಲ್ಲಿ ಸೌಂದರ್ಯ ಮೀಮಾಂಸೆಯ ಕೇಂದ್ರ ಸಮಸ್ಯೆಯನ್ನು ಬಿಡಿಸಿದಂತಾಗುತ್ತದೆ; ಅಂತೆಯೇ 
ಕಲಾಕೃತಿಯ ಸಾರಭೂತ ಗುಣವನ್ನರಿತಂತಾಗುತ್ತದೆ.”' ಎಂದು ಹೇಳುತ್ತಾ ದೃಶ್ಯಕಲಾಕೃತಿ 
(VisualArt) ಗಳಲ್ಲಿ ಇರುವ ಈ ಗುಣವನ್ನು "ಸಿಗ್ನಿ ಫಿಕೆಂಟ್‌ ಫಾರಂ' ಎಂದು ಕರೆಯುತ್ತಾನೆ. 
ಎಂದರೆ ಒಂದು ಕೃತಿ ಕಲಾಕೃತಿ ಎನಿಸಿಕೊಳ್ಳಬೇಕಾದರೆ ಅದಕ್ಕೆ ಅನಿವಾರ್ಯವಾದ ಒಂದು 


ವಿಶೇಷತೆಯಿರಬೇಕು. ಯಾವ ಅಂತಹ ಒಂದು ವೈಲಕ್ಷಣ್ಮವಿರದಿದ್ದರೆ ಅದು ಕಲಾಕೃತಿ 


|, Clive Bell: ART ೧7 


೮೦ ಪಾಶ್ಚಾತ್ಯ ವಿಚಾರ ಸರಣಿ 


ಎನಿಸಿಕೊಳ್ಳಲಾರದೋ ಅಂತಹ ಗುಣ ವಿಶೇಷವೇ 'ಸಿಗ್ನಿಫಿಕೆಂಟ್‌ ಫಾರ್‌ಂ'' (Significant 
₹0117) ಎಂದು ಅವನ ವಿವರಣೆ. 


ಕ್ಲೈವ್‌ ಬೆಲ್‌ನ ವಿಚಾರ ಸರಣಿಯ ಮುಖ್ಯಾಂಶಗಳನ್ನು "Significant Form” 
ಎನ್ನುವುದಕ್ಕೆ "ಅರ್ಥಪೂರ್ಣಾಕೃತಿ' ಎಂದು ಅನುವಾದಿಸಿಕೊಂಡು ನಮ್ಮ ಮಾತಿನಲ್ಲಿ ಹೀಗೆ 
ಸಂಗ್ರಹಿಸಬಹುದು: 


ಅರ್ಥಪೂರ್ಣಾಕೃತಿ ಎಂಬ ಪದದಲ್ಲಿ ಎರಡು ಅಂಶಗಳು ಗೋಚರಿಸುತ್ತವೆ. ಒಂದು 
ಆಕೃತಿ, ಮತ್ತೊಂದು ಅದಕ್ಕಿರುವ ಅರ್ಥಪೂರ್ಣತೆ. 


ಎಲ್ಲ ವಸ್ತುಗಳಿಗೂ ಒಂದು ಬಗೆಯ ಆಕೃತಿ ಇದೆ. ಅವುಗಳಲ್ಲಿ ಹಲವು ಮನಸ್ಸನ್ನು 
ಸೆರೆಹಿಡಿಯುತ್ತವೆ, ಕರಗಿಸುತ್ತವೆ, ಸಂತೋಷಪಡಿಸುತ್ತವೆ. ಮತ್ತೆ ಹಲವು ನಮ್ಮನ್ನು ಕೇವಲ 
ಕರಗಿಸದೆ, ಸಂತೋಷಪಡಿಸದೆ ಒಂದು ನಿರ್ದಿಷ್ಟವಾದ ರಸವಶತೆಗೆ ಒಯ್ಯುತ್ತವೆ. ಸುಮ್ಮನೆ 
ಮನಸ್ಸನ್ನು ಸೆರೆಗೈದರೆ, ಕರಗಿಸಿದರೆ ಸಾಲದು, ಅವು ನಮ್ಮನ್ನು ರಸವಶತೆಗೆ ಒಯ್ಯಬೇಕು. 
ಹಾಗೆ ರಸವಶತೆಗೆ ಒಯ್ಯಲು ಕಾರಣ ಅವುಗಳಲ್ಲಿ ಗೋಚರಿಸುವ ಒಂದು "ಅರ್ಥಪೂರ್ಣತೆ'. 

ಆದರೆ ಈ ಅರ್ಥಪೂರ್ಣತೆ ಕೆಲವು ವಸ್ತುಗಳಲ್ಲಿ ಮಾತ್ರವೆ ಏಕೆ ಗೋಚರವಾಗಬೇಕು, 
ಎಲ್ಲದರಲ್ಲೂ ಏಕೆ ಗೋಚರಿಸುವುದಿಲ್ಲ ಎನ್ನುವುದಕ್ಕೆ ಈ ಲೇಖಕ ಯಾವ ಉತ್ತರವನ್ನೂ 
ಹೇಳುವುದಿಲ್ಲ 


ಹಾಗಾದರೆ ಕಲಾವಿದನ ಕಣ್ಣಿಗೆ ಲೋಕವಸ್ತುಗಳ ಆಕಾರದಲ್ಲಿ ಈ "ಅರ್ಥಪೂರ್ಣತೆ' 
ಹೇಗೆ ಗೋಚರಿಸುತ್ತದೆ? ಅದಕ್ಕೆ ಕಾರಣ, ಕೈವ್‌ ಬೆಲ್‌ನ ಪ್ರಕಾರ ಅವು 'ಪರಿಶುದ್ಧಾಕೃತಿ' 
(Pure forms)ಗಳಾಗಿವೆ ಎನ್ನುವುದರಿಂದ. ನಾವೆಲ್ಲರೂ ದಿನವೂ ನೂರಾರು ನೋಟಗಳನ್ನು 
ನೋಡುತ್ತೇವೆ. ಅವು ಆಕೃತಿಗಳಾಗೇನೋ ಗೋಚರಿಸುತ್ತವೆ; ಪರಶುದ್ಧಾಕೃತಿಗಳಾಗಿ ಅಲ್ಲ 
ಏಕೆಂದರೆ ಒಂದು ವಸ್ತುವನ್ನು ನಾವು ನೋಡುವಾಗ, ಆ ವಸ್ತುವನ್ನು ಅನೇಕ 
ಲೋಕಭಾವಸಂಬಂಧಿಯಾಗಿ ನೋಡುತ್ತೇವೆ. ಎಂದರೆ ಒಂದು ಹೊಲವನ್ನು ನೋಡುವಾಗ 
ಅದು "ಪರಿಶುದ್ಧಾಕೃತಿ'ಯಾಗಿ ತೋರದೆ, ಅದರಿಂದ ಎಷ್ಟು ದವಸ ಬೆಳೆಯಬಹುದು, ಅದು 
ಯಾವ ರೀತಿಯ ಮಣ್ಣನ್ನು ಹೊಂದಿದೆ, ಎಷ್ಟು ಎಕರೆ ವಿಸ್ತಾರವಾಗಿದೆ, ಎನ್ನುವ 
ಹಲವಾರು ಪ್ರಾಯೋಜನಿಕ ದೃಷ್ಟಿಗಳಿಂದ ಬದ್ಧರಾಗಿರುತ್ತೇವೆ. ಈ ದೃಷ್ಟಿಯಲ್ಲಿ ಅದನ್ನು 
'ಸುಂದರ' ಎಂದೂ ಕರೆದೇವು; ಆದರೆ ಅದು "ಅರ್ಥಪೂರ್ಣ' ಎನ್ನಲಾಗುವುದಿಲ್ಲ. 
ಕಲಾವಿದನಿಗಾದರೋ ಆತನ ನಿರ್ಲಿಪ್ರಪರಿಭಾವನೆಯ ಫಲವಾಗಿ, ಅದು ಅವನಲ್ಲಿ 
ರಸವಶತೆಯನ್ನುಂಟುಮಾಡುವ, 'ಪರಿಶುದ್ಧಾಕೃತಿ'ಯಾಗಿ, ವರ್ಣಗಾತ್ರ ರೇಖಾವಿನ್ಮಾಸಗಳ 
ವಿಶಿಷ್ಟ ರಚನೆಯಾಗಿ ಗೋಚರಿಸುತ್ತದೆ. ಆದುದರಿಂದ ವಸ್ತು ಬೇರೆ ಯಾವ ಉದ್ದೇಶಗಳಿಗೂ 


I. Clive Bell Art p. 7,8, 7-8 


ಸೌಂದರ್ಯ ಸಮೀಕ್ಷೆ ೮೧ 


ಮಾಧ್ಯಮವಾಗದೆ, "ರಸಾನುಭವ' ವೆಂಬ ನಿರ್ದಿಷ್ಟ ಭಾವೋದ್ದೀಪನೆಗೆ ನೆರವಾದರೆ ಅದು 
ಅರ್ಥಪೂರ್ಣಕೃತಿಯಾಗುತ್ತದೆ. ದೃಗ್ಗೋಚರ ಕಲೆಗಳೆಲ್ಲದರಲ್ಲಿರುವ ಈ ವಿಶಿಷ್ಟವಾದ 
ಗುಣವನ್ನು ನಾವು "ಅರ್ಥಪೂರ್ಣಾಕೃತಿ' ಎಂದು ಕರೆಯಬಹುದು. “ಬೇಕಾದರೆ ಈ ಮಾತಿಗೆ 
ಬದಲಾಗಿ ಬೇರಾವ ಮಾತನ್ನಾದರೂ ಬಳಸಿಕೊಳ್ಳಿ; ನಾನು ಮಾತ್ರ ಅದನ್ನು ಅರ್ಥಪೂರ್ಣಾಕೃತಿ 
ಎಂದೇ ಕರೆಯುತ್ತೇನೆ''' ಎಂದು ಈ ಲೇಖಕ ಹೇಳುತ್ತಾನೆ. 


ಲೋಕದಲ್ಲಿ ಕಲಾವಿದನಿಗೆ ವಸ್ತುಗಳು 'ಪರಿಶುದ್ಧಾಕೃತಿ'ಗಳಲ್ಲಿ ಗೋಚರಿಸುವುದು 
ಯಾವುದರ ಅರ್ಥಪೂರ್ಣತೆ? ಸಹೃದಯನಿಗೆ ಕಲಾಕೃತಿಯಲ್ಲಿ ಗೋಚರಿಸುವುದು ಯಾವುದರ 
ಅರ್ಥಪೂರ್ಣತೆ? ಎಂಬ ಪ್ರಶ್ನೆಗೆ ಉತರ ಹೀಗಿದೆ: ಕಲಾವಿದನಿಗೆ ಲೋಕ ವಸ್ತುಗಳಲ್ಲಿ 
ಲೌಕಿಕಭಾವದೂರವಾದ ಪರಿಭಾವನೆಯ ಸ್ಥಿತಿಯಲ್ಲಿ ಗೋಚರಿಸುವ 'ಅರ್ಥಪೂರ್ಣತೆ' 
ಅತೀತಶಕ್ತಿಯದು. ಅಂತಹ ರಸವಶತೆಯಲ್ಲಿ ವಸ್ತುವಿನ ಹಿಂದೆ ಇರುವ ಮೂಲ ಚೈತನ್ಯದ 
ಛಂದೋಗತಿಯನ್ನು ಗ್ರಹಿಸಿ ಅದನ್ನು 'ಕಲಾಕೃತಿ' ಎಂಬ ಶುದ್ಧ ರೂಪದಲ್ಲಿ 
ಅಭಿವ್ಯಕ್ತಗೊಳಿಸುತ್ತಾನೆ. ವಸ್ತು ಹೇಗೆ ಅವನಿಗೆ ಪರಿಶುದ್ಧ ರೂಪದಲ್ಲಿ ಎಂದರೆ ಯಾವ 
ಲೌಕಿಕಭಾವದ ಸೋಂಕೂ ಇಲ್ಲದೆ, ಗೋಚರಿಸಿತೋ ಅಂತೆಯೇ ಅವನ ಕಲಾಕೃತಿಯೂ ಸಹ 
ಯಾವ ಲೌಕಿಕಭಾವದ ಸೋಂಕೂ ಇಲ್ಲದೆ ಶುದ್ಧರೂಪ. ಆದುದರಿಂದ ನಾವು ಕಲಾಕೃತಿಯ 
ಆಸ್ಚಾದಕ್ಕೆ ಲೋಕ ಜೀವನದಿಂದ ಏನನ್ನೂ ತರಬೇಕಾಗಿಲ್ಲ*.... “ಕಲಾಕೃತಿಯ 'ತ್ರಿಗಾತ್ರದ' 
ಅರಿವು ಮತ್ತು ವರ್ಣರೇಖಾದಿಗಳ ಪರಿಜ್ಞಾನ, ಇಷ್ಟಿದ್ದರೆ ಸಾಕು. ಕಲೆಯಲ್ಲಿ ಲೋಕಭಾವಗಳ 
ಒಂದು ಲೀಲೆಯನ್ನು ಪ್ರದರ್ಶಿಸುತ್ತೇನೆಂದು ಹೊರಡುವುದು, ಕಲಾವಿದನ ಮಿಡುಕಾಡುವ 
ಸ್ಫೂರ್ತಿಯ ಕುರುಹಾದರೆ, ಕಲಾಕೃತಿಯಲ್ಲಿ ಲೋಕ ಭಾವಗಳನ್ನೆ ಅರಸುವ ಸಹೃದಯದ 
ಅಭಿರುಚಿಯೂ ದೋಷಪೂರ್ಣವೆನ್ನುವುದರ ಕುರುಹು. ಒಟ್ಟನೆಲ್ಲಿನ ಅವನ 
ಸೌಂದರ್ಯಾನುಭವ ಶಕ್ತಿ ದುರ್ಬಲ, ಅಹರಿಪೂರ್ಣ.''' “ಲೋಕಭಾವ ಪ್ರದರ್ಶನಕ್ಕೆ 
ಕಲೆಯನ್ನು ಮಾಧ್ಯಮವಾಗಿ ಬಳಸುವುದು, ವೃತ್ತಪತ್ರಿಕೆಯನ್ನೋದಲು ಟೆಲಿಸ್ಕೋಪನ್ನು 
ಬಳಸಿದಂತೆ" ಏಕೆಂದರೆ “ಕಲಾಕೃತಿಗೆ ವಿಶಿಷ್ಟವಾದ ಒಂದು "ಅರ್ಥಪೂರ್ಣಾಕೃತಿ' ಉಂಟು. 
ಈ ಅರ್ಥಪೂರ್ಣತೆ ಜೀವನದ ಯಾವ. "ಅರ್ಥಪೂರ್ಣತೆ'ಗೂ ಸಂಬಂಧಿಸಿದ್ದಲ್ಲ ಈ ಕಲಾ 
ಲೋಕದಲ್ಲಿ ಲೋಕಭಾವಗಳಿಗೆ ಸ್ಥಾನವೇ ಇಲ್ಲ ಅದು ತನ್ನದೇ ಆದ ನಿರ್ದಿಷ್ಟಭಾವಗಳಿಂದ 
ಕೂಡಿದ ಒಂದು ಲೋಕ.” 


1, Clive bell. Art 0.17 

ಹ To appreciate a work of art we need bring with us nothing from life, no 
knowledge of its ideas and affairs, no familiarities with its emotions- 
Clive Bell Art P 25. 

ಅಲ್ಲೆ ?, 28-29 

ಅಲ್ಲೆ P, 29-30 

ಅಲ್ಲೆ P, 20-27 


ಹ Wp 


೮೨ ಪಾಶ್ಚಾತ್ಯ ವಿಚಾರ ಸರಣಿ 


ಕ್ಲೈವ್‌ಬೆಲ್ಲನ ವಾದಸರಣಿ ಮೊದಲು ಕಲಾಕೃತಿಗಳಿಂದ ಮಾತ್ರವೇ 'ರಸಾನುಭವ' 
ಎಂಬ ಭಾವನೆಯಿಂದ ಆರಂಭವಾಗಿ, ಕಡೆಗೆ ಈ ಬಗೆಯ 'ರಸಾನುಭವ'ವನ್ನುಂಟುಮಾಡುವ 
ಎಲ್ಲವೂ 'ಅರ್ಥಪೂರ್ಣಾಕೃತಿ'ಗಳು ಎನ್ನುವ ತೀರ್ಮಾನದಲ್ಲಿ ನಿಲ್ಲುತದೆ; ಮೊದಲು 
ವೈಯಕ್ತಿಕ ಅನುಭವವೇ ಆಧಾರ ಎಂಬ ಮಟ್ಟದಿಂದ ಅವನ ಸಿದ್ದಾಂತ ಆಧ್ಯಾತ್ಮಿಕ ಲೋಕಕ್ಕೆ 
ಹಾರುತ್ತದೆ - ಎಂದು ಹಲವು ವಿಮರ್ಶಕರು ಇವನ ವಾದವನ್ನು ಅಲ್ಲಗಳೆದಿದ್ದರೂ, 
ಕಲಾಕೃತಿಗೆ ಒಂದು "ಅರ್ಥಪೂರ್ಣಾಕೃತಿ' ಉಂಟು; ಕಲಾವಿದನಿಗೆ ಅದು ಲೋಕದಲ್ಲಿ 
ನಿರ್ಲಿಪ್ತ ಪರಿಭಾವನೆಯಿಂದ ವಸ್ತುವಿನ "ಶುದ್ಧರೂಪ'ದಲ್ಲಿ ಅನುಭವಕ್ಕೆ ಬರುತ್ತದೆ ಎನ್ನುವ 
ವಿಚಾರ ನೂತನವಾದುದು, ಮತ್ತು ಪ್ರಶಂಸನೀಯವಾದುದು. ಪ್ರತಿಯೊಂದು ಕಲಾಕೃತಿಯ 
ವಿಶಿಷ್ಟತೆಯೂ ಅದರ 'ಅರ್ಥಪೂರ್ಣಾಕೃತಿ'ಯ ಮೇಲೆ ನಿಂತಿದೆ. ಆದರೆ ಇಂತಹ 
ರಸಾನಂಭವಗಳನನ್ನ ನಮ್ಮಲ್ಲಿ ಉಂಟುವರಾಡುವ ಕಲಾಕೃತಿಗಳೆಲ್ಲಕ್ಕೂ 
"ಅರ್ಥಪೂರ್ಣಾಕೃತಿ'ಯೊಂದೇ ಗುಣ ಎಂದು ಹೇಳಲಾಗುವುದಿಲ್ಲ ಅಷ್ಟೇ ಅಲ್ಲ ಕಲಾಕೃತಿ 
ಎನ್ನುವುದೊಂದು ತನಗೆ ತಾನೇ ಸ್ವತಂತ್ರವಾದ ಲೋಕ, ವಾಸ್ತವ ಲೋಕಕ್ಕೂ ಅದಕ್ಕೂ 
ಯಾವ ಸಂಬಂಧವೂ ಇಲ್ಲ ಎನ್ನುವುದಾಗಲೀ; ಕಲಾಕೃತಿಯ ಆಸ್ವಾದನೆಗೆ ಸಹೃದಯರು 
ಹೊರಲೋಕದಿಂದ ಏನನ್ನೂ ತರಬೇಕಾಗಿಲ್ಲ ಕೇವಲ ವರ್ಣರೇಖಾ ವಿನ್ಕಾಸಗಳ 
ಪರಿಜ್ಞಾನವಿದ್ದರೆ ಸಾಕು ಎನ್ನುವುದಾಗಲೀ ಸತ್ಯದೂರವಾದ ವಿಚಾರಗಳು. ಕಲಾ ಅನುಭವ 
ನಿರ್ದಿಷ್ಟವಾದ ಭಾವವನ್ನು ನೀಡುತ್ತದೆ ಎಂದ ಮಾತ್ರಕ್ಕೆ ಈ ನಿರ್ದಿಷ್ಟಭಾವ ಲೋಕಭಾವಕ್ಕೆ 
ಯಾವ ರೀತಿಯಲ್ಲೂ ಯಣಿಯಾಗಿಲ್ಲವೆಂದು ಹೇಳಿ ಅತೀತದೆಡೆ ಕೈ ತೋರಿಸಿದರೆ 
“ಅರ್ಥಪೂರ್ಣಾಕೃತಿ' ಎಂಬುದನ್ನು ಸರಿಯಾಗಿ ವಿವರಿಸಿದಂತಾಗುವುದಿಲ್ಲ 


ಈವರೆಗಿನ ವಿಚಾರದಲ್ಲಿ ಕಲಾಕೃತಿ ಎನ್ನುವುದು ಅನುಕರಣೆಯಲ್ಲ ಅದು ಪ್ರತಿಭಾವಂತನ 
ಒಂದು ಸೃಷ್ಟಿ, ಆ ಸೃಷ್ಟಿಯಲ್ಲಿ ಅವನು ಮಾಧ್ಯಮವೊಂದರ ಮೂಲಕ ತನಗೆ ಹೊಳೆದ 
ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುತ್ತಾನೆ; ಹಾಗೆ ಅಭಿವಕ್ರಗೊಂಡ ಕೃತಿಗೆ 'ರಸಾನುಭವ' 
ಎಂಬ ನಿರ್ದಿಷ್ಟಭಾವಪ್ರಚೋದಕಶಕ್ತಿ ಒದಗುತ್ತದೆ - ಎಂಬ ಸಂಗತಿಗಳು ವ್ಯಕವಾಗಿವೆ. 
ಇದುವರೆಗೂ ಕಂಡ ಹಾಗೆ, ಅಭಿವ್ಯಕ್ತಿ ಎಂದರೆ ಕಲಾಮಾಧ್ಯಮದಲ್ಲಿ ಕಲೆಗಾರ ತನ್ನ 
ಭಾವಗಳನ್ನು ಪ್ರಕಾಶಪಡಿಸುವ ರೀತಿ ಎನ್ನುವುದು. ಆದರೆ ಅಭಿವ್ಯಕ್ತಿ ಎನ್ನುವ ಮಾತಿಗೆ 
ಬೇರೊಂದು ಅರ್ಥವನ್ನು ತುಂಬಿ, ಸೌಂದರ್ಮ ಮೀಮಾಂಸೆಯಲ್ಲಿ ಅದನ್ನೊಂದು 
ಸಿದ್ಧಾಂತವೆಂಬಂತೆ ಪ್ರತಿಪಾದಿಸಿದವನು ಕ್ರೋಚೆ. ಅವನ Intution 15 Expression 
ಎನ್ನುವ ಪ್ರಸಿದ್ಧ ಸೂತ್ರವನ್ನು ಇಲ್ಲಿ ಪರಿಶೀಲಿಸಬಹುದು. 

ಪ್ರತಿಭಾನ -10೬[101-ವನ್ನು ಕುರಿತು ಪಾಶ್ಚಾತ್ಮ ತತ್ವಶಾಸ್ತ್ರದಲ್ಲಿ, 
ಜ್ಞಾನಮೀಮಾಂಸೆಯನ್ನು ಚರ್ಚಿಸಿದ ಬರ್ಗಸನ್‌ ಹೀಗೆ ಹೇಳುತ್ತಾನೆ: “ಪ್ರತಿಯೊಂದು 
ವಸ್ತುವಿಗೂ ಒಂದು ವಕ್ತಿತ್ತವಿದೆ. ಅವುಗಳಲ್ಲಿ ಒಂದು ಅಬೇದ್ದವಾದ ಹೊಂದಿಕೆಯಿದೆ. 


ಇದನ್ನು ತಿಳಿಯಬೇಕಾದರೆ ನಮಗೂ ವಸ್ತುವಿಗೂ ಇರುವ ಅಂತರವನ್ನು ದಾಟಬೇಕು. 


ಸೌಂದರ್ಯ ಸಮೀಕ್ಷೆ ೮೩ 


ಅದನ್ನು ಹೊರಗಿನಿಂದ ಠಃಕ್ಷಿಸಿದರೆ ಪ್ರಯೋಜನವಿಲ್ಲ ಅದರ ಅಂತರಂಗದಲ್ಲಿ ಹೊಕ್ಕು 
ತಲ್ಲೀನರಾಗಬೇಕು. ಇಂಥ ತಲ್ಲೀನತೆ ಸಾಧ್ಯವಾಗುವುದು ಪತಿಭಾನದಿಂದ. ಈ 
ತಲ್ಲೀನತೆಯಿಂದ ವಸ್ತುವಿನ ವ್ಯಕ್ತಿತ್ವವು ನಮಗೆ ಗೋಚರಿಸುತ್ತದೆ''' 

ಸೌಂದರ್ಮ ಮೀಮಾಂಸೆಗೆ ಸಂಬಂಧಿಸಿದಂತೆ. "ಪ್ರತಿಭಾನ' ವನ್ನು ಕುರಿತು ಒಂದು 
ಬಗೆಯಾದ ವಿವರಣೆಯನ್ನು ನೀಡಿದವರು ಹಾಫ್ಸಬರಿ ಮತ್ತು ಹೆಚೆಸೆನ್‌ ಎನ್ನುವರು. 
ಪ್ರತಿಭಾನ ಎನ್ನುವುದು ವ್ಯಕ್ತಿಗಳಲ್ಲಿ ವಿವಿಧ ಮಟ್ಟಗಳಲ್ಲಿರುವ ಒಂದು ಸೌಂದರಾನುಭವಶಕ್ತಿ 
ಎಂಬ ವಿವರಣೆಯನ್ನು ಕೊಡುವುದರಲ್ಲೇ ಅವರು ತೃಪ್ತರಾದರು. ಈ ವಿಚಾರವನ್ನು 
ಕ್ರೋಚೆ ಮತ್ತು ಅವನ ಅನುಯಾಯಿಗಳು ವಿಸ್ತಾರವಾಗಿ ಚರ್ಚಿಸಿದ್ದಾರೆ. 


ಅಭಿವಕ್ತಿವಾದ 


ಕ್ರೋಚೆಯ ಸೌಂದರ್ಕ ಸೂತ್ರ ಇದು : ಸೌಂದರ,್ಮ ಎನ್ನುವುದು ಅಭಿವ್ಯಕ್ತಿ; ಅಭಿವ್ಯಕ್ತಿ 
ಎಂದರೆ ಪ್ರತಿಭಾನ. ಪ್ರತಿಭಾನವೇ ಅಭಿವ್ಯಕ್ತಿ; ಅಭಿವ್ಯಕ್ತಿಯೇ ಪ್ರತಿಭಾನ. 


ಕ್ರೋಚೆಯ ಮತದಲ್ಲಿ ಪ್ರತಿಭಾನವೆಂದರೆ ಏನು? 


ನಮ್ಮ ಚಿತ್‌ ಈ ಲೋಕಾನುಭವವನ್ನು ಎರಡು ರೀತಿಯಲ್ಲಿ ಗ್ರಹಿಸುತ್ತದೆ. ಒಂದು 
ಪ್ರತಿಭಾನ (1೧1(10ಗ)ದ ಮೂಲಕ, ಮತ್ತೊಂದು ಬುದ್ದಿವ್ಮಾಪಾರ (108800)ದ 
ಮೂಲಕ. ಮೊದಲನೆಯದು ಒಂದು ರಸವ್ಯಾಪಾರ. (೦570010) ಎರಡನೆಯದು ತಾರ್ಕಿಕ 
ವ್ಯಾಪಾರ (1.010 ).*. ತರ್ಕ ಪ್ರತಿಭಾನವನ್ನವಲಂಬಿಸಿದ್ದೆರೆ, ಪ್ರತಿಭಾನವು 
ತರ್ಕವನ್ನವಲಂಬಿಸಿಲ್ಲ ಈ ಪ್ರತಿಭಾನ ಎಂಬ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಇದೆ. ಅದು 
ವಸ್ತುಗಳಿಗೆ ಮನಸ್ಸು ಪಡಿಮಿಡಿಯುವುದರಿಂದ ಆಗುವ ಸಂವೇದನಾ ಜ್ಞಾನವಲ್ಲ ಅಥವಾ 
ಬುದ್ಧಿ ಪೂರ್ವಕವಾಗಿ ಗ್ರಹಿಸುವ ವಿಧಾನವೂ ಅಲ್ಲ” ಅದೊಂದು ನಿರಂತರತೆಯನ್ನು 
ಗ್ರಹಿಸುವ ಶಕ್ತಿ" ತನಗೆ ತಾನೇ ಸ್ವಸಂಪೂರ್ಣವಾದ ಮತ್ತು ವಸ್ತುಸತ್ತವನ್ನು ಸ್ಪಸ್ಟರೂಪದಲ್ಲಿ 
ಗ್ರಹಿಸಿ ವಿಶಿಷ್ಟೀಕರಿಸುವ ಒಂದು ಚಿತ್‌ಕ್ರಿಯೆ." 


ಎರಡನೆಯದಾಗಿ, “ಪ್ರತಿಯೊಂದು ನಿಜವಾದ ಪ್ರತಿಭಾನವೂ ಅದೇ ಕಾಲದಲ್ಲಿ 


ಜಿ. ಹನುಮಂತರಾವ್‌ : ಆಧುನಿಕ ತತ್ವಶಾಸ್ತ್ರದ ಸಮಸ್ಯೆಗಳು : P. 35 

H.R. Marshall: The Beautiful : P. 32. 

ಕ್ರೋಚೆಯ ಪ್ರಕಾರ ಚಿದ್‌ ವ್ಯಾಹಾರಗಳು ನಾಲ್ಕು : Aesthetic, Logic, Economic and 
Ethic. ಇವುಗಳನ್ನು ಅವನು, pಟre Concepts ಎಂದು ಕರೆಯುತ್ತಾನೆ. 

H.W. Carr : The Philosophy of Benedetto Croce: p 15 

4. A.E. Pawell: Romanatic Theory of Poetry : P. 24 

ny H.W. carr: The philosophy of Benedetto croce p. 15 


#* Nd = 


೮೪ ಪಾಶ್ಚಾತ್ಯ ವಿಚಾರ ಸರಣಿ 


ಅಭಿವಕ್ತಿಯೂ ಹೌದು. ಯಾವುದು ಅಭಿವ್ಯಕ್ತಿಯಲ್ಲಿ ಮೂರ್ತಗೊಳ್ಳದೋ ಅದು 
ಪ್ರತಿಭಾನವಲ್ಲ..' “ಪ್ರತಿಭಾನವೇ ಅಭಿವ್ಯಕ್ತಿ; ಅಭಿವ್ಯಕ್ತಿಯೇ ಪ್ರತಿಭಾನ.'' 

ಮೂರನೆಯದಾಗಿ, ನಾವು ಕಲಾಕೃತಿ ಎಂದು ಯಾವುದನ್ನು ಕರೆಯುತ್ತೇವೆಯೋ, ಆ 
ಚಿತ್ರವೊ, ಗೀತವೋ, ಶಿಲ್ಪವೋ - ಅದು ಏನಿದ್ದರೂ ಪ್ರತಿಭಾನದ ಬಹಿಃಕರಣ 
ರೂಪವಾದುದು. ಅದು ಬರಿಯ ನೆನಷಿಗೋ, ಸಹೃದಯಾನುಭವಕ್ಕೋ, ಉದ್ದೇಶ 
ಪೂರ್ವಕವಾಗಿ ಮಾಡುವ ಲೌಕಿಕಕ್ರಿಯೆ. ಇದು ಕಲೆಗಾರಿಕೆಯಲ್ಲಿ ಅಷ್ಟೇನೂ 
ಪ್ರಧಾನವಾದುದಲ್ಲ' 


ನಾಲ್ಕನೆಯದಾಗಿ, ಈ ಕಲಾಕೃತಿಯೂ ಸಹ ಒಂದು ಚಿತ್‌ಕ್ರಿಯಾ ನಿರ್ಮಾಣವೇ 
ಆದುದರಿಂದ, ಅದನ್ನು ಎಂದಿಗೂ ಒಂದು ಭೌತ ವಸ್ತುವೆಂದೆಣಿಸಬಾರದು. 


ಐದನೆಯದಾಗಿ, ಸಹೃದಯನಾದವನು ಕಲಾಕೃತಿಯಲ್ಲಿ ಪಡೆಯುವುದು ತನ್ನ 
ಪ್ರತಿಭಾನದ ಅಭಿವೃಕ್ತಿಯನ್ನೇ. 


ಕಡೆಯದಾಗಿ, ಸೌಂದರ್ಯ ಎನ್ನುವದು ಒಂದು ಮಾನಸಿಕ ಅಭಿವ್ಯಕ್ತಿ “ಅದು 
ಕಲಾಕೃತಿಯಲ್ಲಾಗಲೀ, ಪುಕೃತಿಯಲ್ಲಾಗಲೀ, ವಸ್ತುವಿಗೆ ಸಂಬಂಧಿಸಿದ್ದಲ್ಲ ಅದು ಮಾನಸಿಕ 
ರಸವ್ಕಾಹಾರಸಂಬಂಧಿಯಾದುದು." “ಕಲೆ ಎಂದರೆ ಕವಿಸೃಷ್ಟಿ ಮಾತ್ರವಲ್ಲ ಸಹೃದಯನ 
ಕೃತಿರಸಾಸ್ವಾದವೂ ಕಲೆಯೇ. ಈ ಎರಡು ಸಂದರ್ಭಗಳಲ್ಲೂ ಪ್ರತಿಭಾನವೇ ಅಭಿವ್ಯಕ್ತಿ 
ಅಭಿವ್ಯಕ್ತಿಯೇ ಪ್ರತಿಭಾನ.'” 


ಸೌಂದರ್ಯಕ್ಕೆ ಸಂಬಂಧಿಸಿದಂತೆ ಕವಿಯ ಪ್ರತಿಭಾನ ವ್ಯಾಹಾರ ನಾಲ್ಕುಘಟ್ಟಗಳಲ್ಲಿ 
ನಡೆಯುತ್ತದೆ. ೧. ಸುಂದರವಾದ ವಸ್ತುವನ್ನು ಕುರಿತು ಕಲಾವಿದನ ಅಂತರಂಗದಲ್ಲಿ ಆಗುವ 
ಮೂಡಿಕೆಗಳು ೨. ಮನಸ್ಸಿನಲ್ಲಿ ಆಗುವ ರಸವಾವ್ಮಾಪಾರ, ಅಥವಾ ಅಭಿವ್ಯಕ್ತಿ ೩. ಈ 
ರಸಾಭಿವ್ಯಕ್ತಿಯಿಂದ ಕಲಾವಿದನಿಗಾಗುವ ಸೌಂದರ್ಕಾನುಭವದ ಸಂತೋಷ ೪. ಈ ಮಾನಸಿಕ 
ಅಭಿವ್ಯಕ್ತಿಯನ್ನು ವಸ್ತುಮಾಧ್ಯವುವೊಂದರಲ್ಲಿ ಬಹಿಃಕರಣಗೊಳಿಸುವ ಕ್ರಿಯೆ". ಈ ಕಡೆಯದನ್ನೇ 
ಎಲ್ಲರೂ ಕಲಾಕೃತಿ ಅಥವಾ ಅಭಿವ್ಯಕ್ತಿ ಎಂದು ಕರೆಯುತ್ತಾರೆ. ಇದು ಕಲಾವಾಹಾರದಲ್ಲಿ 
ಗೌಣವಾದುದು; ನೆನಪಿಗೋ, ಸಹೃದಯಾಸ್ಟಾದನಕ್ಕೋ ಮಾಡಿಕೊಂಡದ್ದು. 


Croce : Estetica: 0.11 

ಅಲ್ಲೆ p. 14 

A.E. Pawell. Romantic Theory of Poetry: P. 24 
H.W. Carr Philosophy of Benedetto Croce; p. 164 
O.K. Struckmeyer. Croce and Literary criticism: p.3 
ಅಲ್ಲೆ. p.5 


೦ (೮ ಹಾ ಓಟಿ [ಐ 


ಸೌಂದರ್ಯ ಸಮೀಕ್ಷೆ ೮೫ 


ಕವಿಯ ಈ ಪ್ರತಿಭಾನರೂಪವಾದ ಕವಿಹೃದಯವ್ಕಾಹಾರವನ್ನು ಕ್ರೋಚೆ ಹೀಗೆ 
ವರ್ಣಿಸುತ್ತಾನೆ: 


“A ಎನ್ನುವವನು ತನ್ನ ಮನದಲ್ಲಿ ಹೊಳೆದ ಭಾವವೊಂದಕ್ಕೆ ರೂಪು ಕೊಡಲು 
ಬಯಸುತ್ತಾನೆ. ಆ ಬಯಕೆಯ ಹಿಂದೆ ಅಭಿವ್ಯಕ್ತಿಯ ಒತ್ತಡವಿದೆ. ಆಗ ಅವನ ಮನದ 
ಮುಂದೆ ಹಲವಾರು ಶಬ್ದಗಳು, ಪದ ಪಂಕ್ತಿಗಳು ತೇಲಿಬರುತ್ತವೆ. ಅವುಗಳ ಮೂಲಕ ತನ್ನ 
ಭಾವಾಭಿವ್ಯಕ್ತಿ ಸಾಧ್ಯವೇ ಎಂದು ನೋಡುತ್ತಾನೆ. ಒಂದು ರೀತಿಯ ಪದ ಪಂಕ್ತಿಗಳು, M 
ಎಂದು ಇಟ್ಟುಕೊಳ್ಳೋಣ, ಅವುಗಳನ್ನು ಪರಿಶೀಲಿಸಿ ಅವು ತನ್ನ ಭಾವಕ್ಕೆ ತಕ್ಕವಲ್ಲವೆಂದು 
ತಳ್ಳಿಬಿಡುತಾನೆ. ಆದರೆ ಮತ್ತೊಂದು ಬಗೆಯ - "7" ಎನ್ನೋಣ - ಪದರಚನಾ ಪರಂಪರೆ 
ತೇಲಿ ಬರುತ್ತದೆ. ಆಗಲೂ ಅಭಿವ್ಯಕ್ತಿ ತಪ್ಪಿಸಿಕೊಳ್ಳುತ್ತದೆ. ಈ ವೇದನಾ ವ್ಯಾಹಾರ ಮುಗಿದ 
ಮೇಲೆ, ಒಮ್ಮೆಗೇ ಅವನಿಗೇ ಅರಿವಿಲ್ಲದಂತೆ ಈ ಭಾವಾಭಿವ್ಯಕ್ತಿಗೆ ತಕ್ಕ ಪದ ಸಾಮಗಿ ನುಗ್ಗಿ 
ಬರುತ್ತದೆ. ಅದು ಅಪ್ರಯತ್ನ ಪೂರ್ವಕವಾಗಿ, ನಿರಂತರವಾಗಿ ಬಂದು ಪುಸ್ತುತ ಭಾವಕ್ಕೆ 
ಆಕಾರವನ್ನು ನೀಡುತ್ತದೆ.' ಹೀಗೆ ಪ್ರತಿಭಾವ್ಮಾಪಾರದಿಂದ ಮನಸ್ಸಿನಲ್ಲಿ ಮೊದಲು ಮೂಡುವ 
ಈ ಕೃತಿಯೇ ಅಭಿವ್ಯಕ್ತಿ. ಈ ಮಾನಸಿಕವಾದ 'ಅಭಿವ್ಯಕ್ತಿ'ಯನ್ನು ಆತ ಬರಹದ ಮೂಲಕ 
ಬಹಿರ್ಗತಗೊಳಿಸುವುದು ಅನಂತರದ ಕ್ರಿಯೆ. 


ಯಾವಾಗ ಕವಿಗೆ ಅಪ್ರಯತ್ನ ಪೂರ್ವಕವಾಗಿ, 'ಅಭಿವ್ಯಕ್ತಿ' ಒದಗಿ ಬಂದಿತೋ ಆ 
ಸಂದರ್ಭದಲ್ಲಿ ನಿಜವಾದ ಪ್ರತಿಭಾನಕ್ರಿಯೆ ನಡೆದಿದೆ. ಅಲ್ಲಿ ಪ್ರತಿಭಾನವೇ ಅಭಿವ್ಯಕ್ತಿ. 
ಎಂದರೆ ಕವಿಯ ಮನಸ್ಸಿನಲ್ಲಿ ಇಡೀ ಅಭಿವ್ಯಕ್ತಿಯೇ ಮೈಗೊಂಡು ಯಶಸ್ವಿಯಾಗಿ 
ನಿಂತುಕೊಂಡಿದೆ. ಅದಕ್ಕೆ ಮೊದಲಿನ ಪ್ರಜ್ಞಾಪೂರ್ವಕ ವಾಾಹಾರದಲ್ಲಿ ಅಭಿವ್ಯಕ್ತಿ 
ಸಾಧ್ಯವಾಗಿಲ್ಲ ಆದುದರಿಂದ ನಿಜವಾದ ಪ್ರತಿಭಾನವ್ನಾಪಾರ ಯಾವ ತಾರ್ಕಿಕವಾದ 
ಬುದ್ಧಿಗೂ ಒಳಗಾಗುವಂಥದಲ್ಲ ಅದು ತನಗೆ ತಾನೇ ಅಭ್ಯಿಕ್ಷಿಯನ್ನು ಪಡೆಯುವ, 
ಭಾವವನ್ನು ವಿಶಿಷ್ಟಗೊಳಿಸುವ ಒಂದು ಚಿದ್‌ ವ್ಯಾಹಾರ ಎನ್ನುವುದನ್ನು ಅವನ ಈ ವಿವರಣೆ 
ಸಮರ್ಥಿಸುತ್ತದೆ. 


ಅಭಿವ್ಯಕ್ತಿಯ ಸ್ವರೂಪವೇನು ಎನ್ನುವುದರ ಬಗ್ಗೆ ಕ್ರೋಚೆ ಹೇಳಿರುವ ಮಾತನ್ನು 
ಗಮನಿಸಿ: “ಆಂತರಿಕ ಲೋಕ ನಮ್ಮ ವಶವಾದಾಗ, ಸ್ಪಷ್ಟವಾದ ಚಿತ್ರವನ್ನೋ, ಆಕೃತಿಯನ್ನೋ 
ಮಾನಸಿಕವಾಗಿ ಗ್ರಹಿಸಿದಾಗ, ಸಂಗೀತದ ರಾಗವೊಂದನ್ನು ಒಳೆಗಿವಿಯಲ್ಲಿ ಕೇಳಿದಾಗ, 
ಅಲ್ಲಿಯೇ ಅಭಿವ್ಯಕ್ತಿಯ ಉಗಮವಾಯಿತು. ಅದು ಅಲ್ಲಿಗೇ ಸಂಪೂರ್ಣ; ಅದು ಅನ್ಮಕ್ರಿಯಾ 
ನಿರಷೇಕ್ಷಣೀಯ. ನಾವು ಅದನ್ನು ಬರೆಯಲು ಯತ್ನಿಸುವುದಾಗಲೀ, ಹೇಳಲು 
ಬಾಯಿಬಿಡುವುದಾಗಲೀ ನಾವಾಗಿ ಮಾಡುವ ಉದ್ದೇಶಪೂರ್ವಾಕವಾದ ಕ್ರಿಯೆಯೇ.” 


ಡಿ Estetica : Chap XVI-Part | 
p, ಅಲ್ಲೆ p.58 


೮೬ ಪಾಶ್ಚಾತ್ಯ ವಿಚಾರ ಸರಣಿ 


“ಪ್ರತಿಯೊಂದು ಅಭಿವ್ಯಕ್ತಿಯೂ ಅಸದೃಶಾಭಿವ್ಯಕ್ತಿ ಅದು ಅನುಭವದ ಸಾವಯವ 
ಅಖಂಡತೆ. ಇದೇ, ಕಲಾಕೃತಿ ಏಕಾಖಂಡ ಅಥವಾ ವೈವಿಧ್ಯದಲ್ಲೂ ಏಕ - ಎನ್ನುವುದರ ಅರ್ಥ, 
ಅಭಿವ್ಯಕ್ತಿ ಎನ್ನುವುದು ಅನೇಕತೆಯನ್ನು ಅಥವಾ ವೈವಿಧ್ಯವನ್ನು ಏಕೀಕೃತಗೊಳಿಸುವ ಕಾರ್ಯ''' 


ಇದು ಕವಿಯ ಮನಸ್ಸಿನಲ್ಲಿ ನಡೆಯುವ ಪ್ರತಿಭಾನ ಕ್ರಿಯೆ ಅಥವಾ ಅಭಿವ್ಯಕ್ತಿ. ಆದರೆ 
ಪ್ರತಿಭಾನವೇ ಅಭಿವ್ಯಕ್ತಿ ಎನ್ನುವುದು ಕಲಾವಿದನ ಮಟ್ಟಗೆ ಸರಿ. ಕವಿಯ ರಸಾನುಭೂತಿಯೆ 
ಕಲಾ ಸೃಷ್ಟಿ ಎಂದು ಒಪ್ಪಿಕೊಂಡರೆ ನಾವು ಕಲೆಯನ್ನು ಪ್ರತ್ಯೇಕವಾಗಿ ಗಮನಿಸಿದಂತಾಗುವುದಿಲ್ಲ 
ನಿಜ, ಕವಿಯ ಅಂತರಂಗದಲ್ಲಿ ಪ್ರತಿಭಾನದಿಂದ ಮೂರ್ತಗೊಂಡು ಅವನ ಒಳಗಣ್ಣಿಗೆ 
ಗೋಚರಿಸುವ ಕೃತಿ ಮಹತ್ತಾದುದು; ಅಸದೃಶವಾದುದು. ಅದು ಕವಿಭಾವ ಮಾತ್ರ 
ಸಂವೇದ್ಯವಾದುದೇ ಹೊರತು, ಸಹೃದಯಸಂವೇದ್ಯವಾಗಬೇಕಾದರೆ ಅದೊಂದು 
ಮಾಧ್ಯವಂದಲ್ಲಿ ಮೂರ್ತಗೊಳ್ಳಬೇಕಷ್ಟೆ? ಅನೇಕ ವೇಳೆ ಅದು ಲೋಕ 
ಲೋಚನಗೋಚರವಾಗುವಂತೆ ಕಲಾಕೃತಿಯಾಗಿ ಮೈದೋರುವವರೆಗೂ, ಕವಿಗೂ ಅದರ 
ಸಮಗ್ರ ಸ್ವರೂಪದ ಶಪರಿಜ್ಞಾನವಿತ್ತೆಂದು ಹೇಳಲು ಬಾರದು. ಮತ್ತೆ ಹಲವು ವೇಳೆ 
ಕಲಾಕೃತಿಯಲ್ಲಿ ಮೂರ್ತಗೊಂಡದ್ದು ಮೂಲಾನುಭವದ ಕೇವಲ ಛಾಯೆಯೂ ಆಗಿ ಕವಿಗೆ 
ಅತೃಪ್ತಿಯನ್ನೂ ನೀಡೀತು. ಇದೇನೇ ಇರಲಿ, ಕವಿಯನ್ನು ಕುರಿತು ಹೇಳುವುದಾದರೆ, 
ಬಹುಮಟ್ಟಿಗೆ ಪ್ರತಿಭಾನವೇ ಅಭಿವ್ಯಕ್ತಿ ಅಭ್ಯಿಕ್ರಿಯೇ ಪ್ರತಿಭಾನ ಎನ್ನುವುದು ಸರಿ ಎಂದು 
ತೋರುತ್ತದೆ. 

ಇನ್ನು ಕಲಾಕೃತಿಯನ್ನು ಕುರಿತು ಎರಡು ಮಾತು ಅಗತ್ಯ ಕ್ರೋಚೆಯ ದೃಷ್ಟಿಗೆ ನಾವು 
ಯಾವುದನ್ನು ಕಲಾಕೃತಿ ಎನ್ನುತ್ತೇವೋ ಅದು ಗೌಣ. ಕ್ರೋಚೆ ಹೇಳುತ್ತಾನೆ: “ಈ ಬಹಿಃಕರಣ 
(Externalasition) ಕಾರ್ಯದಲ್ಲಿ ನಮ್ಮ ಪ್ರತಿಭಾನವನ್ನು ಹೆಚ್ಚು ಕಡಿಮೆ ಹಿಡಿದು 
ಇಳಿಸಲು ಯತ್ನಿಸುತ್ತೇವೆ. ಇದರಲ್ಲಿ ಕಲಾ ಉದ್ದೇಶಕ್ಕೆ ಮಿಗಿಲಾದ ಲೌಕಿಕೋದ್ದೇಶವಿರುತ್ತದೆ. 
ಹೀಗಾಗಿ ನಾವು ಒಳಕೃತಿ ಮತ್ತು ಹೊರಕೃತಿ ಎಂದು ವಿಭಾಗಿಸುತ್ತೇವೆ. ಆದರೆ ನಿಜವಾದ 
ಕಲಾಕೃತಿ ಸದಾ ಆಂತರಿಕವಾದುದು; ಅದರ ಬಹಿಃಕರಣ ಕಲಾಕೃತಿಯಲ್ಲ''' 


ಕೃತಿ ಏನಿದ್ದರೂ ಬಹಿಃಕರಣ, ಒಂದು ನಿಯಮಿತ ಉದ್ದೇಶಕ್ಕೆ ಆದದ್ದು ಎನ್ನುವ 
ಕ್ರೋಚೆಯ ಈ ವಿಚಾರ ಒಪ್ಪತಕ್ಕದಲ್ಲ ವಾಸ್ತವವಾಗಿ ಈ ಬಗೆಯ ವಿಭಜನೆಯೇ 
ಕೃತಕ. ಏಕೆಂದರೆ ಕ್ರೋಚಿ ಭಾವಿಸಿರುವಂತೆ "ಕಲೆಗಾರ' ಕಲಾಕೃತಿಯ ನಿರ್ಮಾಣ ಸಮಯದಲ್ಲಿ 
ನೈತಿಕ ಮತ್ತು ಔಷಯೋಗಿಕ ಉದ್ದೇಶಗಳನ್ನು ಹೊಂದಿರುತ್ತಾನೆಂಬುದನ್ನು ಒಪ್ಪಲಾಗುವುದಿಲ್ಲ 
“ಇಂಥಲ್ಲಿ ರಸಾನುಭವ ಮುಗಿಯಿತು, ಇಂಥಲ್ಲಿಂದ ಲೌಕಿಕೋದ್ದೇಶಕ್ಕಾಗಿ ಬಹಿಃಕರಣರೂಪದ 
ಕೃತಿರಚನೆ ಆರಂಭವಾಯಿತು ಎನ್ನುವುದನ್ನು ಯಾರುತಾನೇ ಗೆರೆ ಎಳೆದ ತೋರಿಸಲು ಸಾಧ್ಯ? 


|, croce : Estetica. chap. 16 part | p.23 
ಶೆ ಅಲ್ಲೆ P.58 


ಸೌಂದರ್ಯ ಸಮೀಕ್ಷೆ ೮೭ 


ಪದಗಳಿಲ್ಲದೆ, ಪ್ರತಿಮೆಗಳಿಲ್ಲದೆ ಕೃತಿಯ ಅಸ್ತಿತ್ವ ಹೇಗೆ ಸಾಧ್ಯ? ಒಂದು ವೇಳೆ ಇದ್ದರೂ 
ಅದು ನಮಗೆ ಅಗೋಚರ”! 


ಆದರೆ ವಾಸ್ತವವಾಗಿ ಕವಿಪ್ರತಿಭೆ, ತನ್ನ ಪಾತ್ರರೂಪವಾದ ಪದ ಪ್ರತಿಮೆಗಳನ್ನು 
ಏಕಕಾಲದಲ್ಲೇ ಸೃಷ್ಟಿಸುತ್ತದೆ. ಈ ರಚನೆ ಆಗಲೇ ಆಗಬಹುದು; ಅಥವಾ 
ಮನೋಗೋಚರವಾದದ್ದನ್ನು ಕೆಲವು ಕಾಲಾನಂತರದ ಮೇಲೆ ಬೇಕಾದರೆ ಕೃತಿಗಿಳಿಸಬಹುದು. 


ಕ್ರೋಚೆ ಪ್ರತಿಭಾನಗೋಚರವಾದ ಅಭಿವ್ಯಕ್ತಿ ಕಲಾಕೃತಿಯಾಗಿ ರೂಪುಗೊಳ್ಳುವಾಗ 
ಅದೂ ಕೂಡಾ ಪ್ರತಿಭಾನದ ಕ್ರಿಯೆ ಎಂದು ಹೇಳಿದರೂ, ಅದು ಕೃತಿ ರಚನೆಯಾಗುವ 
ಕಾಲದಲ್ಲಿ ಅವನ ಬುದ್ದಿ ಅದನ್ನು ಎಷ್ಟರ ಮುಟ್ಟಿಗೆ ಸಂಸ್ಕರಿಸಿ ತದನಂತರ 
ಅಭಿವಕ್ಷಗೊಳಿಸುತ್ತದೆ ಎನ್ನುವ ಅಂಶವನ್ನು ನಿರ್ಲಕ್ಷಿಸಿದ್ದಾನೆ. 


ತುಂಬ ಚರ್ಚೆಗೆ ಒಳಗಾಗಿರುವ ಮಾತು, "ಕಲಾಕೃತಿ ಒಂದು ಭೌತ ವಸ್ತುವಲ್ಲ 
ಅಥವಾ ಮೃಣ್ಮ್ಣಯವಲ್ಲ; ಅದು ಚಿದ್ರೂಪವಾದುದು' ಎನ್ನುವುದು. ಬೆರ್ದ್‌ಲೇಕ್‌ ಎನ್ನುವ 
(Beryl lake) ವಿಮರ್ಶಕರು "ಅಭಿವ್ಯಕ್ತಿ ಎನ್ನುವುದು ಕಡೆಯಪಕ್ಷ ಒಂದು 
ಭೌತಮಾಧ್ಯಮದಲ್ಹಾದರೂ ವಕಗೊಳ್ಳದಿದ್ದಹಕ್ಷದಲ್ಲಿ ಅಭಿವ್ಯಕ್ತಿ ಎನ್ನುವುದರ ಅರ್ಥವನ್ನು 
ತಿಳಿಯುವುದು ಕಷ್ಟ.” ಎಂದು ಟೀಕಿಸುತ್ತಾರೆ. ಆದರೆ ಕಲಾಕೃತಿ ಒಂದು ಚಿತ್‌ ಕ್ರಿಯೆಯೇ 
ಹೊರತು, ಭೌತವಸ್ತುವಲ್ಲ ಎಂದರೆ ಅದರ ಅರ್ಥ ಹೀಗೆ: ಕಲಾವಿದನೊಬ್ಬ ಬಳಸುವ ಬಣ್ಣ 
ಹಲಗೆ ಇತಾದಿಗಳು ಮೃಣ್ಮಯ ವಸ್ತುಗಳೇನೋ ನಿಜ. ಆದರೆ ಯಾರೂ ಒಂದು ಚಿತ್ರವನ್ನು 
ಹಲಗೆ ಬಣ್ಣಗಳ ಸಂಯೋಜನೆ ಎಂದು ಕರೆಯುವುದಿಲ್ಲ ಕಲಾವಿದ ತನ್ನ ಅಭಿವ್ಯಕ್ತಿಗೆ 
ಹಲಗೆ-ಬಣ್ಣಗಳನ್ನು ಬಳಸಿದರೂ ಅದು ವ್ಯಕ್ತಪಡಿಸುವ ಭಾವ ಮಾತ್ರ ಅಭೌತಿಕ. ಈ 
ಭೌತಿಕಕ್ಕೆ (ಮೃಣ್ಮಯಕ್ಕೆ ಬೆಲೆ ಅದು ವ್ಯಕ್ತಪಡಿಸುವ ಅಭೌತಿಕ (ಚಿನ್ಮಯ) ದಿಂದಲೇ. 
ಆದುದರಿಂದ ಕಲಾಕೃತಿ ಮೃಣ್ಮಯವಲ್ಲ ಚಿನ್ಮಯ ಎಂದರೆ ಕಲಾಕೃತಿಯ ಸ್ವರೂಪವನ್ನು 
ವಿವರಿಸಿದಂತಾಯಿತೇ ಹೊರತು, ಅದು ಭೌತಿಕ ಮಾಧ್ಯಮದಲ್ಲಿ ವೃಕಗೊಳ್ಳಲೇ ಆರದೆಂದು 
ಹೇಳಿ ಮೃಣ್ಮಯವನ್ನು ತಿರಸ್ಕರಿಸಿದಂತೆ ಆಗುವುದಿಲ್ಲ ಕ್ರೋಚೆಯ ಮತ್ತೊಂದು ಹೇಳಿಕೆ 
'ಕಲಾಕೃತಿ ಸದಾ ಆಂತರಿಕವಾದುದು, ಈ ಬಹಿಃಕರಣ ಕಲೆಯಲ್ಲ], ಎನ್ನುವ ಮಾತು, ಈಗ 
ಹಿಂದೆ ಹೇಳಿದ ಅಭಿಪ್ರಾಯವನ್ನೇ ಸಮರ್ಥಿಸುತ್ತದೆ. ಏಕೆಂದರೆ ಹಲವರು ಭಾವಿಸಿದಂತೆ, ಈ 
ಮೃಣ್ಮಯವೇ ಕಲಾಕೃತಿಯಲ್ಲ ಕಲಾಕೃತಿ ಅಥವಾ ಅಭಿವ್ಯಕ್ತಿ ಅಥವಾ ಪ್ರತಿಭಾನ 
(ಕ್ರೋಚಿಗೆ ಈ ಮೂರು ಒಂದೆ) ಏನಿದ್ದರೂ ಮಾನಸಿಕ ವ್ಯಾಪಾರವೇ. ಆದುದರಿಂದ ಈ 
ಎರಡು ಹೇಳಿಕೆಗಳ ಅರ್ಥ ಇಷ್ಟು : ಕಲಾಕೃತಿ ಕೇವಲ ಮೃಣ್ಮಯವಲ್ಲ ಚಿನ್ಮಯ; ಮತ್ತು 
ಮೃಣ್ಮಯವೇ ಕಲಾಕೃತಿಯಲ್ಲ ಚಿನ್ಮಯ. ಈ ಕಾರಣಗಳಿಂದ ಕಲಾಕೃತಿ ಕೇವಲ ಮೃಣ್ಮಯ 
ಎನ್ನುವ, ಮತ್ತು ಮೃಣ್ಮಯವೇ ಕಲಾಕೃತಿ ಎನ್ನುವ ಎರಡು ಭ್ರಾಂತಿಗಳಿಂದಲೂ ನಾವು 
ಪಾರಾಗಬೇಕು ಎನ್ನುವ ಸೂಚನೆ ಅಲ್ಲಿದೆ. 


|, O.K. Struckmayer; Croce and Literary Criticism : p. 31 
2. Ed. by William Edton: Aesthetics and language: p.101 


೮೮ | ಪಾಶ್ಚಾತ್ಯ ವಿಚಾರ ಸರಣಿ 


ಒಟ್ಟನಲ್ಲಿ ಕ್ರೋಚೆಯ ದೃಷ್ಟಿಗೆ ಬಹಿಃಕರಣರೂಪವಾದ ಕಲಾಕೃತಿಗಿಂತ, 
ಪ್ರತಿಭಾನರೂಪವಾದ ಮಾನಸಿಕ ಅಭಿವ್ಯಕ್ತಿಗೇ ಹೆಚ್ಚು ಮಹತ್ವ ಎಂಬಷ್ಟನ್ನು ಅವನ ವಾದದಿಂದ 
ಗ್ರಹಿಸಬೇಕು. ಏಕೆಂದರೆ ಅವನ ಪ್ರಕಾರ ಕಲಾ ಅನುಭವ ಒಂದು ಪ್ರತಿಭಾನಕ್ರಿಯೆ. ಈ 
ವ್ಯಾಪಾರಕ್ಕೆ ಬಹಿಃಕರಣರೂಪವಾದ ಅಭಿವ್ಯಕ್ತಿ ಅಥವಾ ಕಲಾಕೃತಿ ಗೌಣವಾದರೂ 
ಅಗತ್ಯವಾದುದು ಎಂಬ ಮಾತನ್ನೂ ಹೇಳಿದ್ದಾನೆ. 

“ಕ್ರೋಚೆಯ ಮತದಲ್ಲಿ ಕಲೆ ಒಂದು ಅಭಿವ್ಯಕ್ತಿ ಯಾವುದು ಮೊದಮೊದಲು 
ಅಸ್ಪಷ್ಟವೋ, ಚಂಚಲವೋ, ಸಂವೇದನಾ ಗೋಚರವೋ ಅದನ್ನು ಪ್ರತಿಭಾನದಿಂದ, ಕಲಾವಿದ 


ಚ! 
wm 


ಅಭಿವೃಕಗೊಳಿಸಂತ್ತಾನೆ. ಒಂದು ಕಲಾಕೃತಿಯಲ್ಲಿ ಸಹೃದಯ ಗುರುತಿಸುವ 
ಭಾವಾಭಿವಕ್ತಿಯೇ ಸೌಂದರ್ಯ.''' 

ಅಭಿವ್ಯಕ್ತಿಯೇ ಸೌಂದರ್ಯ ಎನ್ನುವುದಾದರೆ, ಎಲ್ಲ ಅಭಿವೃಕ್ತಿಯೂ ಸೌಂದರ್ಯವೇ? 
ಎನ್ನುವ ಪ್ರಶ್ನೆಯನ್ನು ಹಲವರು ಎತ್ತಿದ್ದಾರೆ. ಆಧುನಿಕರಲ್ಲಿ ಹಲವರು ಅಭಿವ್ಯಕ್ತಿ ಎಲ್ಲವೂ 
ಸೌಂದರವಲ್ಲ ಎಂದು ವಾದಿಸುತ್ತಾ “ಕಲೆಯ ಗುರಿ ಸೌಂದರ್ಯವಲ್ಲ ಅಭಿವ್ಯಕ್ತಿ ಅತ್ಯುತ್ತಮ 
ಅಭಿವ್ಯಕ್ತಿ”? "ಕಲಾವಿದನ ಉದ್ದೇಶ ಸೌಂದರ್ಯವಲ್ಲ ಅವನ ಗುರಿ ಅಭಿವ್ಯಕ್ತಿಯ 
ಸೌಂದರ್ಯ”  “ಸುಂದರವಾಗಿರಬೇಕೆಂಬ ಉದ್ದೇಶದಿಂದ ಕಲಾಕೃತಿ ರಚಿತವಾಗುವುದಿಲ್ಲ 
ಆದರೆ ಕಲಾಕೃತಿ ಯಶಸ್ವಿಯಾಗಿದೆ ಎನ್ನುವುದರ ಗುರುತು ಸೌಂದರ(''* ಎಂದು ಹೇಳುತ್ತಾರೆ. 
ಇದು ಕೇವಲ ವಾದ ಮಾತ್ರ. ಏಕೆಂದರೆ ಸೌಂದರ್ಕ ನಿರ್ಮಾಣ ಮಾಡಬೇಕೆಂದೇ ಯಾವ 
ಕಲಾವಿದನೂ ಹೊರಡುವುದಿಲ್ಲ ಆದರೆ ಕಲಾವಿದನ ಅನುಭವ ಸೌಂದರ್ಯ ಅಭಿವ್ಯಕ್ತಿಯ 
ಸೌಂದರ್ಯವಾಗಿಯೇ ಮೈತಾಳುವುದು ಅನಿವಾರ್ಯವಾಗಿದೆ. ಆದುದರಿಂದ ಅಭಿವ್ಯಕ್ತಿ ಬೇರೆ 
ಸೌಂದರೃವೆ ಬೇರೆ ಎನ್ನುವ ಅಭಿಪ್ರಾಯ ಸರಿಯಾದುದಲ್ಲ ಕಲಾ ಅಭಿವ್ಯಕ್ತಿಯ ಬಗ್ಗೆ 
ಕ್ಯಾರೆಟ್‌ ಅವರು ಹೇಳಿರುವ ಮಾತುಗಳನ್ನು ಇಲ್ಲಿ ನೆನೆಯಬಹುದು: “ಒಬ್ಬ ಕಲಾವಿದ 
ತನಗೆ ಸುರಿಸಿದ ಭಾವವೊಂದನ್ನು ಒಂದು ಆಕೃತಿಗೆ ಇಳಿಸಲು ಪ್ರಯತ್ನ ಮಾಡುತ್ತಾನೆ. 
ಅವನ ಪ್ರಯತ್ನದಲ್ಲಿ ಅತೃಪ್ತಿಯ, ಕುರೂಪದ ಎಲ್ಲೆಯನ್ನು ದಾಟಿ. ತನಗೆ ಪ್ರತಿಭಾ 
ವೇದ್ಯವಾದುದನ್ನು, ತಕ್ಕ ತೃಪ್ತಿಕರವಾದ ಒಂದು ರೂಪದಲ್ಲಿ ವ್ಯಕ್ಷಗೊಳಿಸುತ್ತಾನೆ. ಹೀಗೆ 
ಯಶಸ್ವಿಯಾಗಿ ಮೂರ್ತಗೊಂಡ ಅಭಿವ್ಯಕ್ತಿಯೇ ಸೌಂದರ್ಯ ಎಂದು ಕ್ರೋಚೆಯ ಮತ." 
“ಆದರೆ ಯಾವ ಅಥವಾ ಎಲ್ಲ ಅಭಿವಕ್ತಿಗಳೂ ಕಲೆಯಾಗಲಾರವು; ಯಾವುದು ಭಾವದ 
| E.F. Carrit: What is Beauty? p. 91 and 106 
ತ Bosanquet : History of Aeshetics ಐ. 130 
S. Alexander: Beauty and other Forms of Value: p 186 
3. J.S. Mackenzie: Fundamental problems of life p. 517 
4 
ಭೆ 


Abercrombie: Towards a Theory of Art: ಐ. 65-00 
E.F. Carrit: What is Beauty; P, 199 


ಸೌಂದರ್ಯ ಸಮೀಕ್ಷೆ ೮೯ 


ಪರಿಪೂರ್ಣ ಅಭಿವಕ್ತಿಯೋ ಅದು ಮಾತ್ರ ಕಲೆಯಾಗುತ್ತದೆ. ಇಲ್ಲಿ "ಪರಿಪೂರ್ಣ' ಎಂದರೆ, 
ಅದು ಈ ರೀತಿಯಲ್ಲಲ್ಲದೆ ಮತ್ತಾವ ರೂಪದಲ್ಲೂ ಇರಲು ಸಾಧ್ಯವಾಗುತ್ತಿರಲಿಲ್ಲ 
ವೆಂಬಷ್ಟರಮಟ್ಟಗೆ ಪರಿಪೂರ್ಣವಾಗಿರಬೇಕು''' 


ಅಭಿವ್ಯಕ್ತಿಯೇ ಪ್ರಧಾನ ಎನ್ನುವುದನ್ನು ಸಂತಾಯನನು ಒಪ್ಪದೆ, ಕವಿ ತನ್ನ 'ಆನಂದ'ವನ್ನು 
ಮೂರ್ತಗೊಳಿಸುವ ಮೂರು ವಿಧಾನಗಳಲ್ಲಿ ಅಭಿವಕ್ರಿಯೂ ಒಂದು, ಅಷ್ಟೇ ಅಲ್ಲ 
ಕಲಾಕೃತಿಯಲ್ಲಿ ಅಭಿವ್ಯಕ್ತಿ ಎನ್ನುವುದು ನಾವು ಗುರುತಿಸಬಹುದಾದ ವಿಶಿಷ್ಟತೆಯನ್ನು 
ಹೊಂದಿರುವ ಒಂದು ಅಂಗ ಎಂದು ಹೇಳುತ್ತಾನೆ. ಆದರೆ ಸಂತಾಯನನು ಭಾವಿಸಿರುವಂತೆ 
ಅಭಿವ್ಯಕ್ತಿಯನ್ನು ನಾವು ಕಲಾಕೃತಿಯಿಂದ ಬೇರ್ಪಡಿಸಿ ಅಥವಾ ಗುರುತಿಸಿ ನೋಡಲು 
ಸಾಧ್ಯವಿಲ್ಲ ಕ್ರೋಚೆ ಹೇಳಿದಂತೆ ಅಭಿವ್ಯಕ್ತಿ ಎನ್ನುವುದು ಪ್ರತಿಭಾನದ ಅಥವಾ 
ಸೌಂದರ್ಯಾನುಭವದ ಏಕಾಖಂಡರೂಪ. ಈ ವಿಚಾರವಾಗಿ ನಿರ್ದಿಷ್ಟವಾಗಿ ಕ್ರೋಚೆಯೇ 
. ಹೇಳಿದ್ದಾನೆ: “ಚಿತ್ರವಾಗಲೀ, ಸಾಹಿತ್ಯವಾಗಲೀ, ಸಂಗೀತವಾಗಲೀ ಮತ್ತೆ ಇನ್ನಾವ ರೂಪದಲ್ಲೇ 
ಆಗಲಿ, ಅಭಿವ್ಯಕ್ತಿ ಎನ್ನುವುದನ್ನು ಪ್ರತಿಭಾನದಿಂದ ಬೇರ್ಪಡಿಸಲಾಗುವುದಿಲ್ಲ ಭಾವಗಳೋ, 
ಮೂಡಿಕೆಗಳೋ ತಮ್ಮ ಅಸ್ಪಷ್ಟ ಸೀಮೆಯಿಂದ ಇಳಿದು ಕಲಾಮಾಧ್ಯಮದ ಮೂಲಕ ನಮ್ಮ 
ಪರಿಭಾವನೆಯ ವಸ್ತುವಾಗುತ್ತವೆ. ಈ ಸೌಂದರ್ಕಾನುಭವ ಕ್ರಿಯೆಯಲ್ಲಿ ಅನುಭವವನ್ನು 
ಅಭಿವಕ್ತಿಯಿಂದ ಪ್ರತ್ಯೇಕಿಸುವುದು ಅಸಾಧ್ಯ. ಅವು ಒಂದು ಮತ್ತೊಂದರಲ್ಲಿ 
ಏಕಕಾಲದಲ್ಲಿಯೇ ಗೋಚರಿಸುತ್ತವೆ. ಏಕೆಂದರೆ ಅವು ಎರಡಲ್ಲ ಒಂದೇ''' 


ಕಲಾವಿದನ ಅಂತರಂಗದಲ್ಲಿ ಭಾವವೊಂದು ಅಭಿವೃಕ್ತಿಗೊಳ್ಳುವ ರೀತಿಯ ವಿಚಾರವನ್ನು 


ನೋಡಿದೆವು. ಅಂತೆಯೇ ಕಲಾಕೃತಿಯೊಂದರ ಪ್ರಚೋದನೆಯಿಂದ ಸಹೃದಯನ 
ಅಂತರಂಗದಲ್ಲಿ ನಡೆಯುವ ಅಭಿವ್ಯಕ್ತಿ ಅಥವಾ ಪತಿಭಾನ ವ್ಯಾಹಾರವನ್ನು ಪರಿಶೀಲಿಸಬಹುದು. 


ಕ್ರೋಚೆಯ ಪ್ರಕಾರ ಅಭಿವ್ಯಕ್ತಿ ಎನ್ನುವುದು ಅಂತರಂಗದ ಕ್ರಿಯೆ. ಸಹೃದಯನಾದವನು 
ಕಲಾಕೃತಿಯನ್ನು ತನ್ನಲ್ಲಿ ಪುನರನುಭವಿಸುವುದರ ಮೂಲಕ, ಅವನು ತನ್ನ ಪ್ರತಿಭಾನವನ್ನೇ 
ಪಡೆಯುತ್ತಾನೆ. ಹೀಗೆ ಸಹೃದಯನಲ್ಲಿ ಆಗುವುದು ಕವಿಯ ಅನುಭವವಲ್ಲ ಅದು 
ಸಹೃದಯನದೇ. ಇದು ಕ್ರೋಚೆಯ ಮತದಲ್ಲಿ ಕಾವ್ಠಾಸ್ಟಾದನ ಕ್ರಿಯೆ.* ಈ ಮತವನ್ನು 
ಕ್ರೋಚೆಯ ಅನುಯಾಯಿಯೊಬ್ಬರು ಹೀಗೆ ವ್ಯಾಖ್ಯಾನಿಸುತ್ತಾರೆ; “ಒಂದು ಕಲಾಕೃತಿಯಲ್ಲಿ 
ನಾವು ಅನುಭವಿಸುವುದು ನಮ್ಮ ಪ್ರತಿಭಾನವನ್ನೇ. ಉತ್ತಮವಾದ ಕಲಾವಿದ ನಮ್ಮ 
ಪ್ರತಿಭಾನವನ್ನು ಅಭಿವ್ಯಕ್ತಗೊಳಿಸಲು ಕೃತಿಯ ಮೂಲಕ ನೆರವಾಗುತ್ತಾನೆ. ಅಲ್ಲಿ ಆಗುವ 


E.F. carrit: 112115 Beauty p 213. 

Katherine Gillbert: Studies in recent Aesthetics: p 117 
Croce.: Estetica., p 8-9 

ಭಾರತೀಯ ಅಲಂಕಾರಿಕರ ಮತವೂ ಇದೇ. 


* Wp = 


೯ ಪಾಶ್ಚಾತ್ಯ ವಿಚಾರ ಸರಣಿ 


ಸೌಂದರ್ಕಾನುಭವ ನಮ್ಮದಲ್ಲದೆ ಬೇರೆ ಅಲ್ಲ ಷೇಕ್ಸ್‌ಪಿಯರನ ಹಾ್ಯಾಮ್ಲೆಟ್‌ನ್ನು 


ಗ ) ಹ್ಯಾ ನನ್ನು ಚಿತ್ರಿಸಿಕೊಳ್ಳುವುದು ನಮ್ಮ ಪ್ರತಿಭಾನದಿಂದಲೇ. 
ಆದರೆ ಷೇಕ್ಸ್‌ಪಿಯರನ ಮಹತ್ವವೇನೆಂದರೆ, ಆ ಕೃತಿಯ ನೆರವಿಲ್ಲದಿದ್ದರೆ ಇಂತಹ 


ಅನುಭವವನ್ನು ನಾವು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಎನ್ನುವಷ್ಟು ವಿಶೇಷವಾದ 
ರಸಾನುಭವವನ್ನು ಪ್ರಚೋದಿಸುವುದೇ. ಹೀಗೆ ಕವಿಪ್ರತಿಭಾನ ನಮ್ಮಲ್ಲಿರುವ ಪ್ರತಿಭಾನವನ್ನು 
[ 


ಉದ್ದೀಪಿಸುತ್ತದೆ." ಈ ಪ್ರತಿಭಾನವೇ ಸಹೃದಯನಿಗೊದಗುವ ಅಭಿವೃಕ್ತಿ. 
ಇದರ ಜೊತೆಗೆ ಸಹೃದಯನಾದವನು ಒಂದು ಕಲಾಕೃತಿಯನ್ನು ಪುನರನುಭವಿಸುವ 
ಹೊತ್ತಿನಲ್ಲಿ ಅವನಿಗೆ ಆ ಕೃತಿ ರಚಿತವಾದ ಕಾಲ ಸಮಯ ಸಂದರ್ಭಾದಿಗಳ ವಿವರಣೆಯ 


ಒಂದು ಚಾರಿತಿಕಜ್ಞಾನವಿರಬೇಕು ಎನ್ನುತ್ತಾನೆ ಕ್ರೋಚೆ. ಕಲಾಕೃತಿಯ ಉಗಮಕ್ಕೆ 
ಕಾರಣವಾದ ಆವರಣ ಕಲಾವಿದನಲ್ಲಿ ಯಾವ ಪ್ರಚೋದನೆಯನ್ನುಂಟುಮಾಡಿತೋ, ಅದರ 
ಒಂದು ನೆನಹಿನಿಂದ, ಅರಿವಿನಿಂದ ನಾವು ಕೃತಿಯನ್ನು ಪರಿಭಾವಿಸಿದಾಗ - ನಮಗೂ ಅದೇ 
ರೀತಿಯ, ಒಂದು ಪ್ರಚೋದನೆಯುಂಟಾಗಿ ನಮ್ಮ ಪ್ರತಿಭಾನಕ್ಕೆ ಅವಕಾಶವಾಗುತ್ತದೆ: 


ಕಲಾಕೃತಿಯ ಅಸ್ವಾದ ಕಾಲದಲ್ಲಿ ಸಹೃದಯನಿಗೆ ಆಗುವುದು, ಅವನಲ್ಲಿ ಸುಪ್ತವಾದ 
ಸೌಂದರ್ಕಾನುಭವವೇ ಎಂದರೂ, ಅದಕ್ಕೆ ಕವಿಯ ಕಾವ್ಯ ಕೇವಲ ಪ್ರಬೋದನೆ ಎನ್ನುವುದಕ್ಕಿಂತ 
ಹೆಚ್ಚಿನ ಮಹತ್ಹವನ್ನು ಪಡೆದಿದೆ ಎನ್ನುವುದನ್ನು ಮರೆಯಬಾರದು. ಹಲವುವೇಳೆ ಕಲಾಕೃತಿ 
ಸಹೃದಯನಿಗೆ ಅವನು ಪಡೆಯದಿದ್ದ ವಿಶೇಷ ಸೌಂದರ್ಕಾನುಭವ ಶಕ್ತಿಯನ್ನೂ ನೀಡುತ್ತದೆ. 
ತನ್ಮೂಲಕ ಅವನ ಚೇತನಕ್ಕೆ ಹೊಸ ಸತ್ವವನ್ನು ಹರಿಸುತ್ತದೆ. ಅದೂ, ಅಲ್ಲದೆ 
ಸೌಂದರಾನುಭವ ಸಂಪೂರ್ಣ ಮನೋನಿಷ್ಯ ವಸ್ತು ಏನಿದ್ದರೂ ಕೇವಲ ಪ್ರಚೋದನೆ 
ಎನ್ನುವುದರಲ್ಲಿ ಏಕಪಕ್ಷೀಯವಾದ ದೃಷ್ಟಿಯಿದೆ. "ರಸಾನುಭವ'ವೇನೋ ವೃಕಿನಿಷ್ಠವೇ; 
ಆದರೆ ವಸ್ತುವಿನಲ್ಲಿ ಇಲ್ಲದ ಸೌಂದರ್ಯವನ್ನು ನಾವು ತುಂಬಿ ಅನುಭವಿಸುತ್ತೇವೆ 
ಎನ್ನುವಷ್ಟರಮಟ್ಟನ ವೃಕ್ತಿನಿಷ್ಠತೆ ಉಂಟೆನ್ನುವುದು ಸಾಧುವಲ್ಲ ಎರಡನೆಯದಾಗಿ, 
ಕೃತಿಯ ಆಸ್ಚಾದ ಕಾಲದಲ್ಲಿ ಕೃತಿಯ ಉಗಮಕ್ಕೆ ಕಾರಣವಾದ ಸಂದರ್ಭವನ್ನು ಊಹಿಸಿ 
ಕೃತಿಯ ಅನುಭವವನ್ನು ಪಡೆಯುತ್ತೇವೆನ್ನುವುದು ಅಷ್ಟು ಸರಿಯಲ್ಲ ಚಾರಿತ್ರಿಕ ವಿಷಯಗಳ 
ಪರಿಜ್ಞಾನದಿಂದ ಹಲವು ವೇಳೆ ಕೃತಿಯ ರಸಾಸ್ಟಾದನಕ್ಕೆ ಅನುಕೂಲವಾಗಬಹುದಾದರೂ, 
ಚಾರಿತ್ರಿಕ ಪರಿಜ್ಞಾನ ಕೃತಿಯ ಆಸ್ವಾದನಕ್ಕೆ ಅಷ್ಟೇನೂ ಅಗತ್ಯವಾದುದಲ್ಲ ಆಯಾಕಾಲದ 
ಸಹೃದಯ ತನ್ನ ಕಾಲದ ಅನುಭವದ ಹಿನ್ನೆಲೆಯಿಂದ ಕೃತಿಯನ್ನವಲೋಕಿಸುತ್ತಾನೆ. 
ವಾಸ್ತವವಾಗಿ ಕಲಾವಿದನ ಮೂಲಭಾವವೇನಿತ್ತೋ ಅದನ್ನು ನಾವು ಸಂಪೂರ್ಣವಾಗಿ 


|. W.H. Carr, Philosophy of Benedetto Croce, P. 72 
2. O.K. Struckmeyer: Croce and Literary Criticism P.9 


ಸೌಂದರ್ಯ ಸಮೀಕ್ಷೆ ೯೧ 


ಅರಿಯಲಾರೆವು; ನಮ್ಮಲ್ಲಿ ಆಗುವ ಪ್ರತಿಕ್ರಿಯೆಯಿಂದ ನಾವು ಕೃತಿಯನ್ನಳೆಯುತ್ತೇವೆ, . 
ಅದೂ ನಮಗೆ ತಿಳಿದಿರುವ ವಿಷಯದಿಂದ, ನಮ್ಮ ಅನುಭವದಿಂದ. 


ಕ್ರೋಚೆಯ ಕಲಾತತ್ವವನ್ನು ಕುರಿತು ಪಾಶ್ಚಾಶ್ಮರಲ್ಲಿ ವಿಪುಲವಾದ ಚರ್ಚೆ 
ನಡೆದಿರುವುದಾದರೂ,* ಇಲ್ಲಿ ಅವನ ಸಿದ್ದಾಂತದ ಹಲವು ಮುಖ್ಯ ಆಶಯಗಳನ್ನು ಮಾತ್ರ 
ಗಮನಿಸಲಾಗಿದೆ. ಅವನ ಸೌಂದರೃತತ್ಹವನ್ನು ಹೀಗೆ ಸಂಗ್ರಹಿಸಿ ಮುಂದುವರಿಯಬಹುದು: 
ಕಲಾಕೃತಿ ಎನ್ನುವುದು ಸಹೃದಯನಲ್ಲಾಗಲೀ ಕಲಾವಿದನಲ್ಲಾಗಲೀ ಆಂತರಿಕವಾಗಿ ನಡೆಯುವ 
ಪ್ರತಿಭಾನಕ್ರಿಯೆಯಿಂದ ಮೂಡುವಂಥದ್ದು ಈ ಪ್ರತಿಭಾನವೇ ಅಭಿವ್ಯಕ್ತಿ ಅದು 
ಸಾಧಾರಣವನ್ನು ವಿಶಿಷ್ಟೀಕರಿಸುವ ಒಂದು ಶಕ್ತಿ. ಹೀಗೆ ವಿಶಿಷ್ಟೀಕೃತವಾದ ಕಲಾಕೃತಿಯ 
ಪರಿಭಾವನೆಯ ಫಲವಾಗಿ ಸಹೃದಯನು ತನ್ನ ಪ್ರತಿಭಾನದ ಮೂಲಕ ಕೃತಿಯ 
ಸೌಂದರ್ಯಾನುಭವವನ್ನು ಹಡೆಯತ್ತಾನೆ. 


ಮಾನಸಿಕ ದೂರ 


ವಸ್ತುಗಳು ನಮ್ಮಲ್ಲಿ ವಿಶಿಷ್ಟವಾದ ಸೌಂದರಾನುಭವವನ್ನುಂಟುಮಾಡಲು ಕಾರಣವೇನು 
ಎನ್ನುವುದನ್ನು ಕುರಿತು ವಿಚಾರಮಾಡಿದ ಎಡ್ವರ್ಡ್‌ ಬುಲ್ಲೋ ಎಂಬ ವಿದ್ವಾಂಸನು, 
Psychical distance ಎಂಬ ತತ್ವವೊಂದನ್ನು ಪ್ರತಿಪಾದಿಸಿದ್ದಾನೆ. ಈ ತತ್ವ ಅದರ 
ವಿವರಣೆಯ ಸೊಗಸಿನಿಂದ ಅನೇಕ ಸೌಂದರ್ಯಜಿಜ್ಞಾಸುಗಳೆ ಗಮನವನ್ನು ಸೆಳೆದಿದೆ. 


Psychical distance ಮಾನಸಿಕ ದೂರ .- ಎನ್ನುವುದು ಲೋಕವಸ್ತುವನ್ನಾಗಲೀ, 


ಕಲಾವಸ್ತುವನ್ನಾಗಲೀ ಕುರಿತು, ಕಲಾವಿದ ಮತ್ತು ಪ್ರೇಕ್ಷಕಾದಿಗಳಿಗೆ ಇರಬೇಕಾದ ಒಂದು 


೫ ಕ್ರೋಚೆ ಭಾವಿಸುವಂತೆ, ಸಹೃದಯ ಅಭಿವ್ಯಕ್ತಿಯನ್ನು ಒಪ್ಪಲಿ, ಬಿಡಲಿ ಕಲೆಯಲ್ಲಿ ಭಾವಾಭಿ 
ವ್ಯಕ್ತಿಯನ್ನು ಗುರುತಿಸಿದವರೆಲ್ಲರೂ ಅದನ್ನು ಸುಂದರ ಎಂದು ಕರೆಯುತ್ತಾರೆ - ಎಂದು 
ಹೇಳುವುದು ಸರಿಯಲ್ಲ ಯಾವುದನ್ನು ಅಭಿವ್ಯಕ್ತಗೊಳಿಸಲಾಗುವುದಿಲ್ಲವೋ ಅದು ಸೌಂದರ್ಮವಲ್ಲ 
ಎನ್ನುವುದೂ ಸರಿಯಲ್ಲ ಜಾನ್‌ ಡುಕಾಸೆ, The Philosophy of Art' ಎಂಬ ಗ್ರಂಥದಲ್ಲಿ 
ಹೀಗೆ ಹೇಳುತ್ತಾರೆ; "ಯಾವಾಗ ಕಲಾವಿದ ಒಂದು ಭಾವವನ್ನು ಕೃತಿಯಲ್ಲಿ ಅಭಿವಕ್ರಗೊಳಿಸುತ್ತಾನೋ 
ಆಗ ಸಹೃದಯರು ಅಭಿವ್ಯಕ್ಷಿಯನ್ನೇನೋ ಗುರುತಿಸುತ್ತಾರೆ. ಆದರೆ ಅಭಿವ್ಯಕ್ಷವಾದ ಆ 
ಭಾವ ಪರಿಭಾವನೆಗೆ ಪ್ರಿಯವಾಗಿ ತೋರಿದರೆ ಅದನ್ನು ಸೌಂದರವೆನ್ನುತ್ತಾರೆ, ಇಲ್ಲದಿದ್ದರೆ 
ಇಲ್ಲ' - ಈ ಅಭಿಪ್ರಾಯದಲ್ಲಿ ಇವರು ಕ್ರೋಚೆಯಿಂದ ಬೇರೆಯ ಮತವನ್ನು ಪ್ರಕಟಿಸಿದ್ದಾರೆ. 

“ಕಲೆ ಎನ್ನುವುದು ಅಭಿವ್ಯಕ್ತಿ: ಎಂದರೆ ಕೇವಲ ಸಂಗತಿಗಳ ಅಥವಾ ಅಭಿಪ್ರಾಯಗಳ 
ಅಭಿವಕ್ತಿಯಲ್ಲ ಗ್ರಾಹ್ಮವಾದ ಅನುಭವ ಮೌಲ್ಯದ ಸ್ವಸಂಪೂರ್ಣವಾದ ಅಭಿವ್ಯಕ್ತಿ. ಅತ್ಯುತ್ತಮ 
ಮಾಧ್ಯಮವೊಂದರಲ್ಲಿ ಸಹೃದಯನ ಹೃದಯುವೇದ್ಯವಾಗುವಂತೆ ಮೂರ್ತಗೊಳಿಸುವ 
ಒಂದು ಆನಂದಾನುಭವ ಅದು,” - ಎಂದು Dewitt Parker eವರು(Principles of Aes 
thetics P 42) ಎಂದು ಹೇಳುತ್ತಾರೆ. ಇದೇ ಸೂತ್ರವನ್ನು ಡಾ. ಬೊಸಾಂಕ್ಟೆಯೂ ಮಂಡಿಸಿದ್ದಾರೆ. 

ಒಟ್ಟಿನಲ್ಲಿ ಕ್ರೊಚಿ ''111!100' ಬಗ್ಗೆ ಸರಿಯಾದ ವಿವರಣೆಯನ್ನಾಗಲೀ ಅದರ 
ವ್ಯಾಪಾರದ ವಿವರವನ್ನಾಗಲೀ ನೀಡಿಲ್ಲ ಕವಿ ಪ್ರತಿಭೆಯಲ್ಲೇ ಕೃತಿಯೊಂದು ಆದೃಂತವಾಗಿ 
ಹೊಳೆದುಬಿಡುತ್ತದೆ ಎನ್ನುವುದನ್ನು ಒಪ್ಪಲಾಗುವುದಿಲ್ಲ ಬರೆಯುತ್ತಾ ಹೋದಂತೆ ಅದು ತೆರೆಯುತ್ತಾ ಹೋಗುತ್ತದೆ. 


೯೨ ಪಾಶ್ಚಾತ್ಮ ವಿಚಾರ ಸರಣಿ 


ವಿಶಿಷ್ಟ ಸಂಬಂಧಾಂತರವನ್ನು ಸೂಚಿಸುತ್ತದೆ. ಲೋಕದಲ್ಲಿ ನಾವು ವಸ್ತುಗಳನ್ನು ತೀರಾ 
"ಹತ್ತಿರ'ದಲ್ಲಿರಿಸಿಕೊಂಡು, ಎಂದರೆ ಕೇವಲ ವ್ಯಾವಹಾರಿಕ ಪ್ರಾಯೋಜನಿಕ ದೃಷ್ಟಿಯಿಂದ 
ನೋಡುವುದು ನಮಗೆ ಸಹಜವಾದದ್ದು. ಈ ಸಂಬಂಧದಲ್ಲಿ ನೆಮಂಗೆ 
ಸೌಂದರಾನುಭವ ಲಭಿಸದು. ಏಕೆಂದರೆ ಈ ವ್ಯಾವಹಾರಿಕ ಸಂಬಂಧದಲ್ಲಿ ಲಾಭ- 
ನಷ್ಟ, ಸುಖ-ದುಃಖ, ಇಷ್ಟ-ಅನಿಷ್ಟ, ಇತ್ಮಾದಿ ಭಾವನೆಗಳೇ 'ಪ್ರಧಾನವಾಗಿರುತವೆ. 
ಆದುದರಿಂದ ಈ ಪ್ರಾಯೋಜನಿಕ ಭಾವನೆಗಳ ವರ್ತುಲದಿಂದ ವಸ್ತುವನ್ನು 'ದೂರ' ಇರಿಸಿ, 
ವೈಯಕ್ತಿಕವಲ್ಲದ ಒಂದು ನೆಲೆಯಲ್ಲಿ ನಿಂತು ನೋಡಿದಾಗ ನಮಗೆ ಸೌಂದರಾಾನುಭವ 
ಲಭಿಸುತ್ತದೆ. ಆದಕಾರಣ ಯಾವ ಒಂದು ನಿಯತವಾದ "ದೂರ'ದಲ್ಲಿ ಇರಿಸಿಕೊಂಡು 
ನೋಡಿದರೆ, "ವಸ್ತು' ನಮಗೆ ಸೌಂದರ್ಕಾನುಭವಕಾರಿಯಾಗಿ ಗೋಚರಿಸುವುದೋ ಆ ಒಂದು 
"ದೂರ'ವನ್ನೆ, ಎಡ್ಡರ್ಡ್‌ಬುಲ್ಲೋ Psychical distance ಎಂದು ಕರೆಯುತ್ತಾನೆ. 

ಕಲಾವಿದ ಲೋಕವಸ್ತುವನ್ನು ಕಲಾಕೃತಿಯನ್ನಾಗಿ ಮಾಡಿ ನೀಡುವಲ್ಲಿ ಈ ಒಂದು 
"ದೂರ'ದಲ್ಲಿ ನಿಲ್ಲಿಸಿಕೊಡದೆ ಹೋದಲ್ಲಿ "ದೂರ ಭಂಗ' (Loss of distance) ವಾಗಿ 
ರಸಾನುಭವಕ್ಕೆ ಚ್ಕುತಿ ಒದಗುತ್ತದೆ. ಆದಕಾರಣ, ಯಾವ ಒಂದು ನೆಲೆಯಲ್ಲಿ 
ಕಲಾಕೃತಿಯಿಂದಾಗಲಿ, ಲೋಕವಸ್ತುವಿನಿಂದಾಗಲಿ ನಾವು ಸೌಂದರಾನುಭವವನ್ನು ಪಡೆಯಲು 
ಸಾಧ್ಯವೋ ಅಂತಹ ಒಂದು ನಿಲುವಿನಲ್ಲಿ ನಮ್ಮನ್ನು ಹಾಗೂ ವಸ್ತುವನ್ನು ನಿಲ್ಲಿಸಿಕೊಳ್ಳುವ 
ಈ ಕೌಶಲವೇ ಮಾನಸಿಕದೂರ" | 


ಈ ತತ್ವ ನೋಡುವುದಕ್ಕೆ ಹೊಸತೆಂಬಂತೆ ತೋರಿದರೂ, ಮೂಲತಃ ಹೊಸತೇನೂ 
ಅಲ್ಲ ಕ್ಕಾಂಟ್‌ ಹೇಳಿದ 'ನಿಸ್ಸಂಗಪರಿಭಾವನೆ'ಯ ತತ್ವದಲ್ಲಿ ರೋಜರ್‌ ಫೈ ಹೇಳಿದ 
"ಅರ್ಥಪೂರ್ಣಾಕೃತಿ'ಯ ತತ್ವದಲ್ಲಿ ಇದು ಸಾಕಷ್ಟು ಸಿದ್ಧವಾಗಿವೆ. ಆದರೆ ಆ ತತ್ವವನ್ನು 
ಸೊಗಸಾಗಿ ವಿವರಿಸಿ, ಅದಕ್ಕೊಂದು ಹೊಸ ಹೆಸರನ್ನು ಕೊಟ್ಟು ವಿಸ್ತಾರವಾಗಿ 
ಪ್ರತಿಪಾದಿಸಿರುವುದು ಹೊಸವಿಚಾರ. ಅದರಲ್ಲಿಯೂ, "ದೂರ' ಎಂದರೇನು, ಈ ದೂರದಲ್ಲಿ 
ವಸ್ತು ವ್ಯಕ್ತಿಗಳ ಸಂಬಂಧ ಎಂಥದು, ಎಲ್ಲೆಲ್ಲಿ ಯಾವ ಯಾವ ಕಾರಣಗಳಿಂದ "ದೂರಭಂಗ' 
ವಾಗುತ್ತದೆ ಎನ್ನುವ ವಿಚಾರಗಳನ್ನು ಈ ಲೇಖಕ ನಿದರ್ಶನಪೂರ್ವಕವಾಗಿ ವಿವರಿಸಿರುವುದು 
ಅತ್ಯಂತ ಪ್ರಶಂಸಾರ್ಹವಾಗಿದೆ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರುವ 
ಅಭಿನವಗುಪ್ಪನ 'ಸಾಧಾರಣೇಕರಣ' ತತ್ವವನ್ನು ಬಹುಮಟ್ಟಿಗೆ ಆಶ್ಚರಕರವಾಗಿ ಹೋಲುವ 
ಈ 'ಮಾನಸಿಕದೂರ', ಇನ್ನೂ ವಿಸ್ತಾರವಾದ ತುಲನಾತ್ಮಕ ಅಭ್ಯಾಸಕ್ಕೆ ಯೋಗ್ಯವಾಗಿದೆ. 


x ಈ ತತ್ಹದ ವಿಸ್ತಾರವಾದ ವಿವರಣೆಗೆ, Edward Bullough: Aesthetics: Lectures 
and Essays: P.93-129 ನೋಡಿ 


ಸೌಂದರ್ಯ ಸಮೀಕ್ಷೆ ೯೩ 


ಕಲಾಸತ್ಯ ಇತ್ಯಾದಿ 


ಕಲೆಯನ್ನು ಅಭಿವ್ಯಕ್ತಿ ಎಂದಾಗ, ಕ್ರೋಚೆಯ ತತ್ವದ ಪ್ರಕಾರ ಅದು ಸಾಧಾರಣವನ್ನು 
ವಿಶಿಷ್ಟೀಕರಿಸುವ ಶಕ್ತಿ ಎಂಬುದನ್ನು ಗಮನಿಸಿದೆವು. ಕವಿಯ ಕೃತಿ ಹೀಗೆ ವಿಶಿಷ್ಟಗೊಳಿಸುವ 
ಎಶ್ವಸಾಮಾನ್ಯವಾದ ಸತ್ಕ ಯಾವುದು, ಅದು ಈ ಲೋಕ ಸತ್ಯವೇ, ಲೋಕಾತೀತ ಸತ್ಕವೇ 
ಎಂಬ ಪ್ರಶ್ನೆ ಏಳುತ್ತದೆ. ಈ ಬಗೆಯ ತಾತ್ಚಿಕ ದೃಷ್ಟಿಯುಳ್ಳವರೆಲ್ಲರೂ - ಪ್ಲೇಟೋನಿಂದ 
ಮೊದಲಾಗಿ-ಕಲಾಕೃತಿ ಎನ್ನುವುದು ಆದರ್ಶ ಸತ್ಯವನ್ನು ಪ್ರಕಟಿಸಿ ಮಾರ್ಗದರ್ಶಿಯಾಗಬೇಕು 
ಎನ್ನುವುದನ್ನು ಕಲೆಯ ಪರಮೋದ್ದೇಶವೆಂಬಂತೆ. ಸಾರಿ ಹೇಳಿದ್ದಾರೆ. ಆದುದರಿಂದ 
ಸೌಂದರ್ಯವೆಂದರೇನು ಎಂಬ ಪ್ರಶ್ನೆಯಲ್ಲಿ ಯಾವುದು ಸತ್ಯವನ್ನು, ಪ್ರಕೃತಿ ಸತ್ವವನ್ನು, 
ಧ್ಯೇಯವನ್ನು, ವಿಶ್ವ ಸಾವರಾನ್ಕವಾದುದನ್ನ್ನು, ಮಾದರಿಯಾದಂಂದ'ನ್ನ, 
ಪ್ರಕಾಶಪಡಿಸುತ್ತದೆಯೋ ಮತ್ತು ಯಾವುದು ವ್ಯಕ್ತಿಯನ್ನು ಹಿತವಾದ ಸಾಮಾಜಿಕ 
ಪರಿಣಾಮಗಳ ಕಡೆಗೆ ಒಯ್ಕುವುದೋ, ಯಾವುದು ಕಲೆಯ ಮೂಲಕ ನಮ್ಮ 
ಚೈತನ್ಕೋತ್ಕರ್ಷವನ್ನು ಸಾಧಿಸುವುದೋ - ಅದು ಸೌಂದರ್ಯ ಎನ್ನುವ ಸೂತ್ರವನ್ನು 
ಗಮನಿಸಬಹುದು. 


ಇಲ್ಲಿರುವ ಒಂದೊಂದೂ ಒಂದೊಂದು ಪ್ರಬಂಧವನ್ನು ಬರೆಯಲು ತಕ್ಕ ವಿಚಾರಗಳು. 
ಕಲಾಕೃತಿ ಕೇವಲ ಭಾವಾಭಿವ್ಯಕ್ತಿಯಿಂದ ಸುಂದರವಾಗುವುದಿಲ್ಲ ಯಾವುದನ್ನು ಕಲೆ 
ಅಭಿವ್ಯಕ್ತಗೊಳಿಸುವುದೋ ಅದರಲ್ಲಿ ಒಂದು ಮಹೋನ್ನತ ಉದ್ದೇಶವಿರಬೇಕು. ಯಾವ 
ಸೌಂದರ್ಯ ಸತ್ಯವನ್ನು ಪ್ರಕಟಸುವುದೋ ಅದು ನಿಜವಾಗಿಯೂ ಉದಾತವಾದುದು. 
ಪ್ಲೇಟೋ, ಕಾಂಟ್‌, ಹೆಗಲ್‌, ಗಯಟೆ, ರಸ್ಕಿನ್‌, ಟಾಲ್‌ಸ್ಟಾಯ್‌ ಇವರೆಲ್ಲರೂ ಕಲೆಯ 
ಈ ಆದರ್ಶತತ್ವವನ್ನು ಎತ್ತಿ ಹಿಡಿಯುತ್ತಾರೆ. ಕಲೆ ಪರಮ ಸತ್ಯದೆಡೆಗೆ ದಾರಿಯಾಗಬೇಕು 
ಎಂದು ಪ್ಲೇಟೋ, “ಯಶಾವಾಗ ಕಲೆ ಧರ್ಮದ, ತತ್ವದ ಲೋಕಕ್ಕೆ 
ಸಂಬಂಧವನ್ನಿಟ್ಟುಕೊಳ್ಳುವುದೋ ಆಗ ಅದು ಲೋಕಾತೀತ ಸತ್ಯಗಳನ್ನು ಪ್ರಕಟಸಬಹುದು.''' 
ಎಂದು ಹೆಗಲ್‌ನೂ, “ಕಲೆ ಎನ್ನುವುದೇನಿದ್ದರೂ ಅತೀತದ ನೇರವಾದ ದರ್ಶನವನ್ನು 
ಮಾಡಿಸುವ ವಿಧಾನ''` ವೆಂದು ಬರ್ಗ್‌ಸನ್ನನೂ, “ಯಾವಾಗ ಕಲಾವಿದನ ಮನಸ್ಸು 
ಸುಂದರವೂ ಶಾಶ್ವತವೂ ಆದ ಭಾವನಾ ಜಗತ್ತಿಗೆ ಏರುತ್ತದೆಯೋ, ಯಾವುದರ ಅನುಭವ 
ಸ್ವಯಂವೇದ್ಯವಾದ ಮಾಧುರ್ಯದಲ್ಲಿ ಸೃಷ್ಟಿಯ ಏಕತಾನದೊಡನೆ ಮಿಡಿಯುವುದೋ, ಆಗ 
ಅದು ಸೌಂದರ್ಯವನ್ನಲ್ಲದೆ ಮತ್ತೇನನ್ನು ತಾನೇ ಅಭಿವ್ಯಕ್ತಗೊಳಿಸೀತು? ಆದುದರಿಂದ ಕಲೆ 
ಶಾಸ್ತ್ರ ಮಾತ್ರವಾದರೆ ಸಪ್ಪೆಯಾದೀತು; ಆದರ್ಶವಾಗಿದ್ದರೆ ಮಾತ್ರ ನಮ್ಮನ್ನು 
ಮೇಲೆತ್ತೀತು'' ಎಂದು ಗಯಟೆಯೂ, “ಕಲಾವಿದನಾದವನು ಪ್ರಕೃತಿಸತ್ವವನ್ನು ಅನುಕರಿಸಿ 
I. E.F. Carritt : Philosophy of Beauty : 0. 161 


ಜೆ ಅಲ್ಲೆ P. 207 
ಶ್ರ Bosanquet : History of Aesthetics: 0310 and 313 


೯೪ ಪಾಶ್ಚಾತ್ಯ ವಿಚಾರ ಸರಣಿ 


ತೋರಬೇಕು ಎಂದು ಕೋಲ್‌ರಿಚ್‌ ಕವಿಯೂ ಹೇಳುತ್ತಾರೆ. ರಸ್ಕಿನ್ನನು ಕಲಾಕೃತಿ 
ಸುಂದರವಾಗಿರಬೇಕಾದರೆ ಧಾರ್ಮಿಕ ಭಾವನೆಗಳನ್ನು ತೀವ್ರವಾಗಿ ಆಚರಣೆಗೆ ತರುವುದು, 
ಜನತೆಯ ನೈತಿಕ ದೃಷ್ಟಿಯನ್ನು ಪರಿಪೂರ್ಣಗೊಳಿಸುವುದು ಮತ್ತು ಸಾಮಾಜಿಕ 
ಪರಿಣಾಮಗಳನ್ನು ಸಾಧಿಸುವುದು - ಈ ಮೂರು ಉದ್ದೇಶಗಳನ್ನು ಹೊಂದಿರಬೇಕು 
ಎನ್ನುತ್ತಾನೆ''!, ಮತ್ತೆ ಕೆಲವರು ಕಲೆಯನ್ನು ಧಾರ್ಮಿಕಾದಿ ವಿಚಾರಗಳಿಗೆ 
ಗಂಟುಹಾಕಬಾರದೆಂದು ವಾದಿಸುತ್ತಾ ಕಲೆ ನೀತಿ-ಅನೀತಿಗಳಿಗೆ ಅತೀತವಾದುದು, 
ಸೌಂದರ್ಯದ ಪ್ರಶ್ನೆಗೂ ನೀತಿಯ ಸಮಸ್ಯೆಗೂ ಗಂಟುಹಾಕಬಾರದೆಂದು ಸಾರುತ್ತಾರೆ. 


ಕಲೆ ಸತ್ಯವನ್ನು ಪ್ರಕಟಸುತ್ತದೆ ಎಂದರೆ ಅದು ಯಾವ ಸತ್ಯ? ಚಾರಿತ್ರಕವೆ, 
ವೈಜ್ಞಾನಿಕವೇ, ಲೋಕನಿಷ್ಠವೇ ಅಥವಾ ಲೋಕಾತೀತವೇ - ಈ ಬಗೆಯ ಹಲವು ಸಮಸ್ಯೆಗಳು 
ಏಳುತ್ತವೆ. ಒಂದು ಮಾತಿನಲ್ಲಿ ಹೇಳುವುದಾದರೆ ಕಲೆ ಪ್ರಕಟಸುವುದು ಚಿರಂತನವಾದ 
ಭಾವಸತ್ನವನ್ನು. 


ಸೌಂದರ್ಯ ನಮಗೆ ಮಹದ್‌ ವೃಕ್ತಿತ್ವಗಳ ಪರಿಚಯವನ್ನುಂಟುಮಾಡುತ್ತದೆ. 
ಕಲೆಯಲ್ಲಿ ಮೂರ್ತಿಗೊಂಡ, ಮಹದ್‌ ವ್ಯಕ್ತಿಗಳ ಜೀವನಾವಲೋಕದಿಂದ ನಮ್ಮ ಜೀವನವೂ 
ಆದರ್ಶದೆಡೆಗೆ ನಡೆಯುವುದರ ಮೂಲಕ, ಕವಿ ನಿರ್ಮಿತಿಯು ನಮಗೆ ನೀಡುವ ಲೋಕೋತ್ತರ 
ಮೌಲ್ಯಗಳ ಸಹಾಯದಿಂದ ನಾವು ನಮ್ಮ ಚೈತನ್ಕೋತೃರ್ಷವನ್ನು ಸಾಧಿಸಿಕೊಳ್ಳಬಹುದು. 
ಸೌಂದರ್ಯಕ್ಕೆ ನಮ್ಮನ್ನು ಮರ್ತೃದಿಂದ ಅಮರ್ತ್ಯಕ್ಕೆ ಉದ್ಧರಿಸುವ ಸಾಮರ್ಥ್ಯವಿದೆ. 
ನಮ್ಮಲ್ಲಿ ದಿವ್ಕಾನುಭೂತಿಯನ್ನು ಉಂಟುಮಾಡುವ ಶಕ್ತಿಯಿದೆ. ಇಂತಹ ಶಕ್ತಿಯನ್ನು 
ಪಡೆದಾಗಲೇ - ಸತ್ಯವೇ ಸೌಂದರ್ಯ ಸೌಂದರ್ಯವೇ ಸತ್ಯ' ಎನ್ನುವ ದರ್ಶನ ದೊರೆತೀತು. 


ಇದುವರೆಗೂ ನಿರೂಪಿಸಿದ ಈ ಹಾಶ್ಚಾಶ್ಮವಿಚಾರ ಸರಣಿಯಲ್ಲಿ ಹೇಗೆ ಸೌಂದರ್ಮವನ್ನು 
ಕುರಿತ ಚಿಂತನೆ, ಸಾಧಾರಣದಿಂದ ಅಸಾಧಾರಣದ ಮಟ್ಟದವರೆಗೂ ಅಲೆ ಅಲೆಯಾಗಿ 
ಪ್ರವಹಿಸಿದೆ ಎನ್ನುವುದನ್ನು ಗುರುತಿಸಬಹುದು. ಇಷ್ಟನ್ನು ಹೇಳಿದ ಮೇಲೂ ಸೌಂದರ್ಯ 
ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ದೊರೆತಿಲ್ಲ ಈ ಚರ್ಚೆ ಏನಿದ್ದರೂ ಸೌಂದರ್ಯದ 
ಒಂದೊಂದು ಕಿರಣವನ್ನು ಮಾತ್ರ ತೆರೆದು ತೋರಿದೆ. ಲೋಕದಲ್ಲಿ ಸೌಂದರ್ಯವೆಂದರೇನು, 
ಕಲೆಯಲ್ಲಿ ಸೌಂದರ್ಯವೆಂದರೇನು - ಅದನ್ನು ಕುರಿತು ಯಾವ ಯಾವ ಮತಗಳಿವೆ 
ಎನ್ನುವುದನ್ನೂ ಸ್ಥೂಲವಾಗಿ ಪರಿಶೀಲಿಸಲಾಗಿದೆ. ಈ ಪರಿಶೀಲನೆಯಲ್ಲಿ ತಾತ್ವಿಕ ವಿವರಣೆಗಳ 
ಜಟಲತೆಯನ್ನು ಕೈಬಿಟ್ಟು, ಕೇವಲ ಸೌಂದರ್ಮ ಮಾಮಾಂಸೆಯ ದೃಷ್ಟಿಯನ್ನು ಬಹುಮಟ್ಟಿಗೆ 


ಅನುಸರಿಸಲಾಗಿದೆ. 
|, E.F. Carritt: The Theory of Beauty : P.64 


| ಬಾಗ - ೩ 
ಬಾರತೀಯ ಸೌಂದರ್ಯದರ್ಶನ 


ಹಿ 
ಷ್ಣ ಜಿ 
Wena 
ಆ ಳಾ ಊಊ 
sw 
y [NN ಕ 
ಶೆ ಹ್‌ 
ಕ 

ಷಾ ಈ 

WK ಘೆ 

ಈ. . ತ 
| ಇರೆ | 


| p 
ಪ ತ್ನ & K bg ; ಈ 
ನೊ ಷೆ Re ಶಿ 8 ್‌ಿ 4 ತ] ತ್‌ W K* ಟೆ ವಾ 


ಜ್ಯ ಬಳಿರಗಳಿಗೆ 


ಪ್ಯಾ pe 6% 1. ಹ ` 
| A ps Ny ತ ಎಷ ಘೆ ೨13 ಧ್ನ ಆ ನ್ನ ಇತಿ "ಔಟ ರು) 


ತ ಟಿ ತ್‌ ತ. ಇ pT , 4 | 
EDEN TN 


ಹ ಗ ಟೆ. | 4 | 


ಸಾಗಿ ಆತೆ ಮ್ರ ಜೇವನದ: 


ಸಸ ಜಾ. ತಿ 4, 


KN pF} Ra 

ಆ | 1೬1 PW f i | i y y 
Ka ತೆ ಇ ಕುರತು ಚಾಡ್‌ ಮಾವ ೪ ತ ಓಡ 
| i Ek | | ಚಾ ಡು 


ಜ್ಯಾ ಕ | 


ವೇದ ಖುಷಿಗಳ ಸೌಂದರ್ಯದರ್ಶನ 


“ಯಾವುದು ಬೆಳಗುತ್ತಿದೆಯೋ ಅದೆಲ್ಲವೂ ಆ ಮಹಾಬೆಳಗಿನ ಛಾಯೆ ಮಾತ್ರ; ಅದು 
ಬೆಳಗುವುದರಿಂದ ಇದೆಲ್ಲವೂ ಬೆಳಗುತ್ತಿದೆ.'”' 


ಈ ಬೆಳಕು - ಎಲ್ಲಿಯದು ? 


“ಅಲ್ಲಿ ಸೂರ್ಯ ಬೆಳಗುವುದಿಲ್ಲ, ಚಂದ್ರ ತೊಳಗುವುದಿಲ್ಲ ನಕ್ಷತ್ರ ಮಿನುಗುವುದಿಲ್ಲ 
ಮಿಂಚು ಮಿಂಚುವುದಿಲ್ಲ, ಅಗ್ನಿಯೂ ರಾಜಿಸುವುದಿಲ್ಲ''” 


ಅಂತಹ ಬೆಳಕು ಅದು. ಆ ಬೆಳಕಿನ ಸ್ವರೂಪವೇನು? 


“ಅದು. ಶುಭ್ರವಾದುದು, ಅದು ಜ್ಯೋತಿಗಳ ಜೋತಿ; ಅದನ್ನು ಆತ್ಮವಿದರು 
ತಿಳಿಯುತ್ತಾರೆ.” | 


ಪೃಥ್ವಿಯ ಅರುಣೋದಯದ ಪ್ರಶಾಂತ ಮಂಗಲ ಮುಹೂರ್ತದಲ್ಲಿ ಅರಣ್ಮ 

ಮಹಾದೇಗುಲದಲ್ಲಿ ಆದಿ-ಯಪಷಿಕವಿಗಳ ಮಂತ್ರಹೋಷ ಹೀಗೆ ಮೊಳಗಿತು. ಆ ಅಪೂರ್ವ 
ಜ್ಯೋತಿರ್‌ದರ್ಶನವಾಣಿಯಲ್ಲಿ ಶಂಕೆಯ ಸುಳಿಎಲ್ಲ ಸಂದೇಹದ ಛಾಯೆಯಿಲ್ಲ ಅಸ್ಪಷ್ಟತೆಯ 
ಮಬ್ಬಿಲ್ಲ ಸೂರಸ್ಪಷ್ಟವಾಣಿಯ ದಿವನಿರ್ಫೋಷವೊಂದು ದಿವಿಜ ನದಿಯಂತೆ ಭೋರ್ಗರೆದು 
ಉರುಳಿತು, ಹರಿಯಿತು. ಪೃಥ್ದಿಯ ಪ್ರಥಮ ಸೌಂದರ್ಯದರ್ಶನ ಜ್ಯೋತಿರ್ವಾಣಿಯಾಗಿ 
ಮೊಳಗಿತು. ಸರ್ವಸೌಂದರಗಳೆ ಮೂಲವಾದ ಈ ಜ್ಯೋತಿಯ ಸ್ವರೂಪವನ್ನು ಹೀಗೇ 
ಎಂದು ಹೇಳಲಾಗದೆ, ಅದರ ದರ್ಶನಕ್ಕೆ ಉಕ್ತಿಯನ್ನು ನೀಡಲಾರದೆ ಒಬ್ಬ ಖುಷಿ ಹೀಗೆ 
ವಿಸ್ಮಯಗೊಳ್ಳುತ್ತಾನೆ: 

“ಕಾತರಿಸಿದೆ ಕಣ್‌ ಕಾತರಿಸಿದೆ ಕವಿ 

ಒಳ ಹೊರಗೂ ತುಂಬಿದ ಜ್ಯೋತಿಯ ದರ್ಶನಕೆ! 


ಕಠೋಪನಿಷತ್‌ : P.2-15 
pA ಅಲ್ಲೇ: P.2-15 Ny 
3. ಮುಂಡಕ : P.2-15 


ಜಾನ್‌ 
ಈ 


೯೮ ವೇದ ಹಖಷಿಗಳ ಸೌಂದರ್ಯ ದರ್ಶನ 


ಈ ಚಿಂತನೆಯೊಳೆ ಬಲುದೂರವನಲೆದಿರೆ ಬಗೆ 
ಚಿಂತಿಪುದೇನನು, ನುಡಿಯುವುದೇನನು ಈ ಇದಕೆ!" 


(ಯಗ್ದೇದ ೬-೯-೬) 


ಎಲ್ಲೆಲ್ಲೂ ವ್ಯಾಪಿಸಿದ ಈ ಜ್ಯೋತಿಯ ಪರಿಭಾವನೆಯಲ್ಲಿ ಎಲ್ಲೋ ದೂರ ದೂರ ಅಲೆಯುವ 
ಮನಸ್ಸು ಇದನ್ನು ಹೇಗೆ ಚಿಂತಿಸುವುದು, ಹೇಗೆ ನುಡಿಯುವುದು ಎಂಬ ಉಭಯ ಸಂಕಟದಲ್ಲಿ 
ಸಿಕ್ಕಿಕೊಂಡಿದೆ. ಮತ್ತೆ ಒಮ್ಮೆ ದರ್ಶಿಸುತ್ತದೆ: 

ಸರ್ವ ಜಂಗಮದ ಅಂತರಂಗದಲಿ 

ಅಚಂಚಲ ಧ್ರುವಜ್ಯೋತಿ 

ಮನೋವೇಗವನು ಮಾರಿ ನಿಂದಿಹುದು 

ದಾರಿತೋರಲೆಂದು 

ಸಾಗಿ ನಡೆದಿಹುದು ಸಕಲ ದೇವಗಣ 

ಕ್ರತುವ ಸೇರಲೆಂದು (ಯ ೬.೯-೫) 


ಸರ್ವಜಂಗಮದ ಅಂತರಂಗದಲ್ಲಿ ಮನೋವೇಗವನ್ನು ಮೀರಿ ಈ ಅಚಂಚಲ ಧ್ರುವ ಜ್ಯೋತಿ 
ನಿಂದಿರುವ ಪವಾಡಕ್ಕೆ ಯಪಿ ಬೆರಗಾಗಿದ್ದಾನೆ. ಆದರೆ ಅದು ನಿಂತಿರುವುದು ಆ ಪರಮ 
ಪ್ರಕಾಶದೆಡೆ ತೋರು ಬೆರಳಾಗಿ ಮಾತ್ರ. 

“ಎಲ್ಲ ಕಾಂತಿಗಳ ಮೂಲವೂ ಜ್ಯೋತಿಯೇ. ಈ ಜ್ಯೋತಿಯ ಆರಾಧನೆಯ ಸ್ತೋತ್ರವೇ 
ವೇದಕಾವ್ಯ ಜ್ಯೋತಿ, ಆತ್ಮದ ಸಮಸ್ತ ಕಾಂತಿ ವೈಭವಗಳ ಪ್ರತಿಮೆ. ಈ ಜ್ಯೋತಿಯೇ ಸತ್ಯ 
ಯತ, ಸ್ವಸ್ತಿ ಶ್ರೀ, ಚಾರುತಾ, ಧೀ, ಭದ್ರ, ಅಮೃತ, ದೇವಾ, ಆರ್ಯ ಇತ್ಮಾದಿ. ಈ 
ಜ್ಯೋತಿಯೇ ಅಗ್ನಿ ಸೂರ್ಯ ಸೋಮ...” 

ಈ ಜೋತಿರ್‌ ದರ್ಶನವಾಣಿಯೇ ವೇದೋಪನಿಷತ್ತುಗಳ ತುಂಬ. ಸೌಂದರ್ಯವೆಂದರೆ 
ಜ್ಯೋತಿ, ಪ್ರಕಾಶ. ದೇವದೇವತೆಗಳ ಬಹುವರ್ಣಮಯವಾದ ಮೂರ್ತಿಗಳ ಸೌಂದರ್ಯದಿಂದ 
ಹಿಡಿದು ನಿಷಲ್ಮಹವಾದ ಆ ಪರಂಜ್ಕೋತಿಯ ದರ್ಶನದವರೆಗೂ ವಿವಿಧ ಸ್ತರಗಳಲ್ಲಿ ಅದೇ 
ಜ್ಯೋತಿರ್‌ವಾಣಿ. ಅತೀತವೂ ಅಂತರ್ಕಾಮಿಯೂ ಆಗಿರುವ ಈ ಜ್ಯೋತಿಯನ್ನು ದರ್ಶಿಸಿದ 
ಯಪಷಿಯ ವಾಣಿ “ಜ್ಯೋತಿರಗ್ರ''. ಅನುಭಾವದ ಪರ್ವತ ಶೃಂಗದಿಂದ ಅಭಿವ್ಯಕ್ತಿಯ ಹೊಳೆ 
ಸಲೀಲವಾಗಿ ಹರಿದಂತೆ. 

1, ಶ್ರೀ A.C. Bose ಅವರ The call of the vedas ಎಂಬ ಪುಸ್ತಕದಲ್ಲಿರುವ ಇಂಗ್ಲಿಷ್‌ 


ಅನುವಾದಗಳನ್ನೆ ಉದ್ದಕ್ಕೂ ಕನ್ನಡಿಸಿ ಬಳಸಲಾಗಿದೆ. 
ತೆ A.C. Bose: The Call of the Vedas: P. 157-158 


ಸೌಂದರ್ಯ ಸಮೀಕ್ಷೆ ೯೯ 


ಧ್ಯಾನದರ್ಶಿತವಾದ ಈ ಆತ್ಮಜೋತಿಯೇ ಎಲ್ಲೆಲ್ಲೂ ಸೌಂದರೃವಾಗಿ ಹರಿದಿದೆ. 
ಹೀಗೆ ಸೌಂದರ್ಯವನ್ನು ರೂಪಿಸುವ ಆ ಶಕ್ತಿಯೆ ಯತ. ಆ ಯತವೇ ನಾವು ಲೋಕದಲ್ಲಿ 
ಕಾಣುವ ಎಲ್ಲ ನಿರ್ದಿಷ್ಟವಾದ ಆಕಾರ-ಅಚ್ಚುಕಟ್ಟುಗಳನ್ನು ರೂಪಿಸುವುದು. ವರುಣನೇ ಈ 
ಯತದ ಪ್ರಭು. ಅವನನ್ನು ಕುರಿತು - 


ಜೀವಜಗತ್ತಿನ ಆಲಂಬನವೀತನ್‌, 

ಉಪಷಾಕಿರಣಗಳೆ ರಹಸ್ಕನಾಮವ ಕಂಡರಿವನ್‌, 

ಕವಿಯೀತನ್‌, 

ದಿವಿಯೊಲು ಕಾವೃತ್ನದಿನನೇಕ ರೂಹವ ಕಂಡರಿಪನ್‌! (ಯ ೮.೪೧.೫) 


ಎಂದು ಹಾಡಿದ್ದಾರೆ. “ವಿಲಯದಿಂದ ಸೃಷ್ಟಿಯನ್ನು ರೂಪಿಸುವ ಶಕ್ತಿಯೇ ಯತ. 
ವಸ್ತುಗಳಿಗೆ ನಿರ್ದಿಷ್ಟವಾದ ಪ್ರಮಾಣವನ್ನು ಮತ್ತು ಸಾಮರಸ್ಕವನ್ನು ನೀಡಿರುವುದೇ ಅದು. 
ಈ ದೃಷ್ಟಿಯಿಂದ ಯತ ಸೌಂದರ್ಯದ ಮೌಲ್ಯವೂ ಹೌದು''' ಈ ಯತದ ಪ್ರಭು 
ವರುಣನೆಂದು ನಿರೂಪಿತವಾಗಿದೆ. ಅವನು ಕವಿ, ಎಂದರೆ ಜುತಹಥದಲ್ಲಿ ತನ್ನ ಕಾವ್ಕ ಶಕ್ತಿಯಿಂದ 
ಅನೇಕ ರೂಪಗಳನ್ನು ಸೃಷ್ಟಿಸತಕ್ಕವನು. ಅವನು ವಿಶ್ವದ ರಹಸ್ಕಗಳೆಲ್ಲವನ್ನೂ ಕಂಡವನು; 
ಸಮಸ್ತ ರೂಪಗಳನ್ನೂ ರೂಪಿಸುವವನು. ಅವನನ್ನು ಕುರಿತು ಮತ್ತೊಂದೆಡೆ - 


ದಕ್ಷರೊಳ್‌ ದಕ್ಷನ್‌ ; ಬಲ್ಲಿದರೊಳ್‌ ಬಲ್ಜಿದನ್‌; 
ಕವಿ ನೀನ್‌, ಕಾವೃತ್ವದಿನೆಲ್ಲವನರಿತವ ನೀನ್‌ 
ಭೂ ವ್ಯೋಮದ ಸಂಪಹದಕೆಲ್ಲಕು ನೀನೊಡೆಯನ್‌ (ಯ ೧೦.೯೧.೩) 


ಎಂದು ಖುಷಿಗಳು ಸ್ತುತಿಸಿದ್ದಾರೆ. ಇಲ್ಲೆಲ್ಲಾ ಕಾವಶಕ್ತಿಯೇ ಸೌಂದರ್ಯ ನಿರ್ಮಾಣ 
ಶಕ್ತಿ ಎನ್ನುವುದನ್ನು ಯುಷಿಗಳು ಸೂಚಿಸಿದ್ದಾರೆ. “ಒಮ್ಮೆ ವರುಣನನ್ನು ಕವಿ ಎಂದಂತೆ 
ಮತ್ತೊಂದೆಡೆ ಇಂದ್ರನನ್ನೂ ಕವಿ ಎಂದು ಕರೆದಿದ್ದಾರೆ. ಅಷ್ಟೇ ಅಲ್ಲ ಈ “ಕವಿ' ಎನ್ನುವ 
ಮಾತು ದೇವತೆಗಳನ್ನು ಕುರಿತು ಹೇಳುವಾಗಲೆಲ್ಲಾ ಎಶೇಷವಾಗಿ ಬಳಸಲ್ಪಟ್ಟರುವ ಒಂದು 
ವಿಶೇಷಣ. ಎಲ್ಲಾ ದೇವತೆಗಳೂ ಕವಿಗಳೇ ... ಕವಿ ಎಂದರೆ ತನ್ನ ಕಾವ, ಶಕ್ತಿಯಿಂದ 
ಸೌಂದರ್ಯ ನಿರ್ಮಾಣ ಮಾಡುವವನು. ಹೀಗೆ ದಿವ್ಮ ಸೌಂದರ್ಯವನ್ನು ರೂಪಿಸುವ ಮತ್ತು 
ದೀಪ್ರಗೊಳಿಸುವ ಶಕ್ತಿಯುಳ್ಳವನೇ ಕವಿ... ಇಂದ್ರನೇ ಪರಮ ಕವಿ; ಕಲಾವಿದ. ಅವನು 
ಸುರೂಪಗಳನ್ನು ಸೃಷ್ಟಿಮಾಡುವವನು''' ಲೋಕದ ಚೆಲುವೆಲ್ಲ ಇವನದೆ- 


ರೂಪರೂಪಕ್ಕೆಲ್ಲ ಮೂಲ ರೂಪಾದವನು 
ಇವನ ರೂಪೇ ನಾವು ಕಾಣ್ಣುದೆಲ್ಲ! 


I. A.C. Bose: The Call of the vedas P 44 
14 Nalinikantha Gupta: The Approach to Mysticism: P. 77-78 


೧೦೦ ವೇದ ಖುಷಿಗಳ ಸೌಂದರ್ಯ ದರ್ಶನ 


ತನ್ನ ಮಾಯೆಯೊಳಿಂದ್ರ ಬಹುರೂಪ ಸಂಚಾರಿ 
ಸಪ್ನಾಶ್ವಗಳ ಹೂಡಿ ಸಾವಿರ ಸಲ! (ಯ ೬.೪೭.೧೮) 


ಎಲ್ಲ ರೂಪಗಳ ಕರ್ತನಾದ ಇಂದ್ರ ತನ್ನ ಸಮ್ಮೋಹಕ ಶಕ್ತಿಯಿಂದ ಬಹುರೂಪ 
ಸಂಚಾರಿಯಾಗಿದ್ದಾನೆ. ಇಲ್ಲಿ ಆಗಲೇ ಸೌಂದರ್ಯದ ಮಾಯೆಯನ್ನು ಎಂದರೆ ಅದರ 
ಗಾರುಡಿಯನ್ನು, ಸಮ್ಮೋಹಕ ಶಕ್ತಿಯನ್ನು, ಸೌಂದರ್ಯದ ಬಹುರೂಪಗಳನ್ನೂ ವೇದದ 
ಯಷಿ ಗುರುತಿಸಿ ಹಾಡಿರುವುದನ್ನು ಗಮನಿಸಬಹುದು. ಸೌಂದರ್ಯ ನಿರ್ಮಾಪಕನಾದ 
ಇಂದ್ರನೆ ಇಂದ್ರಿಯ ಗೋಚರವಾದ ಎಲ್ಲ ವಸ್ತುಗಳನ್ನು ಧರ್ಮದಿಂದ, ಖುತದಿಂದ 
ಸೃಜಿಸಿದ್ದಾನೆ. ಧರ್ಮದಿಂದ ವ್ಯಾಪ್ತವಾದ ಈ ಸೌಂದರ್ಯವೇ ಯಷಿಗಳ ಹಾಡಿನ ಸ್ಫೂರ್ತಿ- 


ಹೂವು ಹಣ್ಣುಗಳ ತರು ಮರಂಗಳನು 

ಹರಿವ ತೊರೆಗಳನ್ನು, 

ಗಗನ ದೇಶದಲಿ ಉಪಮಿಸಲಾಗದ 

ತಟಿತ್‌ ದೀಪ್ತಿಯನ್ನು, 

ಯಾವ ಧರ್ಮದಲಿ ಹರಿಹಿ ತಬ್ಬಿಹೆಯೊ 

ಸಕಲ ಭುವನಗಳನು, 

ಅಂಥ ಮಹಿಮೆಯನು ಕುರಿತು ಕಟ್ಟುವೆವು 

ನಮ್ಮ ಗೀತಗಳನು. (ಯ.೨.೧೩-೭) 

ಎಂದು ಖುಷಿಗಳು ಹಾಡಿದ್ದಾರೆ. ಈ ಲೋಕದಲ್ಲಿ ದೃಗ್ಗೋಚರವಾಗುವ ಈ ಎಲ್ಲ 

ಸೌಂದರ್ಯವೂ ಕವಿ ನಿರ್ಮಿತವಾದುದು, ಇದು ವೈವಿಧ್ಯಮಯವಾದುದು, ಮನ 
ಮೋಹಕವಾದುದು. ಆದರೆ ಇದೆಲ್ಲವೂ ಆ ಧರ್ಮದಿಂದ ವ್ಯಾಪವಾಗಿದೆ. ಧರ್ಮದ 
ಪ್ರತಿನಿಧಿಯಾಗಿ ನಿಂತ ಇಂದ್ರನಿರ್ಮಿತವಾದ ಈ ರೂಪಸೆಶಿಂದರ್ಯವೇ ಈ ಖಯಷಿಗಳ ಗೀತಕ್ಕೆ 
ವಸ್ತು ಹಾಗೂ ಸ್ಫೂರ್ತಿ. ಅಷ್ಟೇ ಅಲ್ಲ ಈ ಲೋಕವೆಲ್ಲವೂ ದೇವಕವಿಗಳ ಕಾವ್ಯ ಈ 
ಸೃಷ್ಟಿಕಾವ್ಯದ ಚೆಲುವಿನ ಹರಿಭಾವನೆಯಿಂದ ವೇದಕಾವ್ಕ್ಶ ಮೂಡಿತು. 


ಸೌಂದರ್ಯದ ನವನವೋನ್ಮೇಷತ್ವವನ್ನು ಈ ಯಷಿಗಳು ಉಷೆಯ ಸೌಂದರ್ಯ 
ದಲ್ಲಿ ಕಂಡು ಅದನ್ನು ಉಹಾಸೂಕ್ತಗಳಲ್ಲಿ ಬಣ್ಣಿಸಿದ್ದಾರೆ. ಉಷೆಯ ಸೌಂದರ್ಯದಲ್ಲಿ 
ಸರ್ವದಾ ನೂತನವಾದ ತಾರುಣ್ಮದ ಲಾವಣ್ಯವನ್ನು ಬಗೆಬಗೆಯಾಗಿ ಚಿತ್ರಿಸಿದ್ದಾರೆ. ಒಬ್ಬ 
ಯಷಿ ಬಹು ವರ್ಣಮಯವಾದ ಉಷಾಸೌಂದರ್ಯವನ್ನು ಕುರಿತು ಹೀಗೆ ಹಾಡಿದ್ದಾನೆ. 


ಅದ್ವರದೊಳು ಯಜ್ಞಪ್ರಂಭಗಳೊಲು ನಿಂದಿಹರೀ ಉಷೆಯರು 
ಪೂರ್ವದಿಗಂತವ ಬೆಳಗಿ; 


ಸೌಂದರ್ಯ ಸಮೀಕ್ಷೆ ೧೦೧ 


ಕಗ್ಗತ್ತಲ ಗವಿಬಾಗಿಲ ತರೆದಿಹರೀ ಪಾವಕ ಪಾವನೆಯರು 
ಬಹುವರ್ಣದಿ ಮಿರುಗಿ! (ಯಳ.೫೧.೧) 


ಮತ್ತೊಬ್ಬ ಕವಿಗೆ ಈ ಉಷೆ ನರ್ತಕಿಯಂತೆ ಗೋಚರಿಸುತ್ತಾಳೆ. 


ಈ ಉಷೆ ನರ್ತಕಿ ಚಿತ್ರಾಂಬರಧಾರಿ 

ಬಿಡುಗೆಚ್ಚಲ ಧೇನುವಿನೊಲು ಎದೆ ತೋರಿ, 

ಹಸು ಬರುವಂದದಿ ತಡಿಕೆಯನೊದೆದು 

ಬರುವಳು ಲೋಕಕೆ ಜ್ಯೋತಿಯನೆರೆದು ! (ಯ೧.೯೨.೪) 


ಒಮ್ಮೆ ಯಜ್ಜಸ್ಪಂಭಗಳಂತೆ, ಒಮ್ಮೆ ನರ್ತಕಿಯಂತೆ, ಒಮ್ಮೆ ಪಯಸ್ಪಿನಿಯಾದ 
ಧೇನುವಿನಂತೆ ತೋರುವ ಉಪೆ, ಮತ್ತೊಂದೆಡೆ ನವ ವಧುವಿನಂತೆ ಗೋಚರಿಸುತ್ತಾಳೆ. 


ಇದೋ ಇಲ್ಲಿ ದಿವಾ ಪುತ್ರಿ ಭದ್ರ ಕನ್ನೆಯಂದದಿ 
ನಿಂದಿರುವಳು ಬೆಳಕ ತಂದು 
ವರವನೀಯುವಂದದಿ. (ಯ ೫.೮೦.೬) 


ಅಷ್ಟೇ ಅಲ್ಲ; ಇವಳು ತಮೋಹಾರಿಯಾದ ದೇವತೆ ಕೂಡಾ. 


ಸ್ನಾತ ಶುಭಗಾತ್ರಾನ್ಹಿತೆ ದಿವಾಪುತ್ರಿ ಈ ಉಷೆ 

ನಾವೆಲ್ಲರು ನೋಡಲೆಂದು ನಿಂದಿರುವಳು ಅದಿಗೊ! 

ಬಾಧಮಾನವಹ ತಮಸ್ಸನೋಡಿಸಿ: 

ಜ್ಯೋತಿಯ ತಂದಳಿಗೋ! (ಯ.೫.೮೦.೫) 


ನಿರ್ಮಲ ಸೌಂದರ್ಕದ ಚಿರಂತನ ಮೂರ್ತಿಯಾದ ಉಷೆಯನ್ನು ಈ ಕವಿಗಳು ಎಷ್ಟೆಷ್ಟು 
ಬಗೆಯಾಗಿ ಹಾಡಿದ್ದಾರೆ! ಎಷ್ಟೊಂದು ಪ್ರತಿಮೆಗಳಲ್ಲಿ ಅವಳ ಚೆಲುವನ್ನು ಕಡೆದಿಟ್ಟದ್ದಾರೆ! 
“ಈ ಉಹಾಸೂಕ್ತಗಳು ಸರಳ ಸುಂದರ ಕಾವ್ಯದ ಅಪೂರ್ವ ಮಾದರಿಗಳು. ಉಷಾ 
ಉದಯವನ್ನು ಆನಂದ ಸಂಭ್ರಮಗಳಿಂದ ವೀಕ್ಷಿಸಿದ ವ್ಯಕ್ತಿಯೊಬ್ಬನು, ಯಾವ ಪ್ರಯತ್ನವನ್ನೂ 
ಮಾಡದೆ, ಯಾವ ಅಲಂಕಾರಗಳ ನೆರವನ್ನೂ ಕೋರದೆ, ತನ್ನ ಅನುಭವಕ್ಕೆ 
ಅಭಿವ್ಯಕ್ತಿಯನ್ನೀಯುವ ಉದ್ದೇಶದಿಂದ, ಒಂದು ಛಂದೋನಿಯಮದಲ್ಲಿ ನಿರರ್ಗಳವಾಗಿ 
ಹೊರಹೊಮ್ಮಿಸಿದ ವಾಣಿಯ ಸುಂದರ ಕಾವ್ಮವಿದು. ಪ್ರಪ್ರಥಮಬಾರಿಗೆ ಉಕ್ತಿಯನ್ನು 
ಪಡೆದ ಈ ಉಷಾಸೌಂದರ್ಯಕ್ಕೆ ಎಣೆಯಾದುದು ಬೇರಾವ ಸಾಹಿತ್ಯದಲ್ಲೂ ದೊರೆಯದು'' 
ಈ ಉಷೆ ಚಿರಸೌಂದರ್ಯದ ಮೂರ್ತಿಯಾಗಿ ತೋರುವುದರ ಜೊತೆಗೇ ಅವಳು ಮರ್ತರ 


ಹ Maxmullar : History of Sanskrit Literature: P. 557 


೧೦೨ ವೇದ ಯಷಿಗಳ ಸೌಂದರ್ಯ ದರ್ಶನ 


ನಶ್ಚರತೆಯನ್ನೂ ಅರಿವು ಮಾಡಿಕೊಡುತ್ತಾಳೆ. ಅಮರ್ತ್ಯಳಾದ ಉಷೆಯ ಚೆಲುವಿನೆದುರು 
ತಮ್ಮ ನಶ್ಚರತೆಯನ್ನರಿತ ಖೇದವೂ ಒಂದೆಡೆ ಅಭಿವ್ಯಕ್ತಿಯನ್ನು ಪಡೆದಿದೆ; 


ಮತ್ತೆ ಮತ್ತುದಯಿಸುತ ಈ ಚಿರಂತನ ಕನ್ಮೆ 
ಸಮಾನ ವರ್ಣದಲಿ ಶೋಭಿಸುವಳು, 

ದ್ಯೂತ ಚತುರನು ಜನರ ಧನವ ಸೆಳೆವಂದದಲಿ 
ಮರ್ತರಾಯುವನಿವಳು ಸವೆಸುತಿಹಳು! 


ಇಲ್ಲಿ ಸೌಂದರ್ಯದ ಹರ್ಷದೊಡನೆ ವಾಾಕುಲತೆಯೂ ಮಿಶ್ರವಾಗಿದೆ. ಉಷಾ ಸೌಂದರದ 
ಆನಂದಾನುಭವದ ಪರಿಭಾವನೆಯ ಜೊತೆಯಲ್ಲೇ, ನವ ತಾರುಣ್ಯವನ್ನು ನಿತ್ಯವೂ ಪಡೆಯುವ 
ಉಷಸ್ಸಿನ ಎದುರಿಗೇ ಮರ್ತೃಜೀವಿಗಳ ಆಯಸ್ಸು ಕ್ಷೀಣಿಸುತಿರುವುದಲ್ಲಾ ಎಂಬ ಭಾವನೆಯಲ್ಲಿ 
ಕೊಂಚ ಉದ್ದೇಗವೂ ಬೆರೆತುಕೊಂಡಿದೆ. "ಈ ಉಷಾ ಉದಯ ಕೇವಲ ಸುಂದರವಾದ 
ನೋಟದಂತೆ ನಮಗೆ ತೋರುವುದಾದರೂ, ಪ್ರಾಚೀನ ಯವಪಿಗಳ ದೃಷ್ಟಿಗೆ ಅದು ಎಲ್ಲ 
ಸಮಸ್ಯೆಯ ಸಮಸ್ಯೆಯಾಗಿ ತೋರಿತು. ಯಾವುದು ಬರಿಯ ಸೂರ್ಕೋದಯದಂತೆ ನಮಗೆ 
ತೋರುವುದೋ, ಅದು ಇರವಿನ ಸಮಸ್ಯೆಯನ್ನು ಆ ಯಪಿಗಳೆದುರು ಮಂಡಿಸಿತು... ಅವರ 
ಬಾಲ್ಕ ತಾರುಣ್ಮ ವಾರ್ಥಕ್ಕಗಳು ಆ ನಿತ್ಯ ನೂತನ ಯೌವನವತಿಯಾದ ಉಷೆಯ ಎದುರಿಗೆ 
ಮತ್ತೆಂದೂ ಹಿಂದಿರುಗಿ ಬಾರದಂತೆ ಮಾಯವಾಗುತ್ತಿರುವಂತೆ ತೋರುತ್ತದೆ.”'' ಹೀಗೆ 
ಮಾನವ ಜೀವಿತ ಎಷ್ಟೊಂದು ನಶ್ಚರ ಎಂಬ ವಿಷಾದ ಮೂಲವಾದ ಸತ್ಯ ಶಾಶ್ವತವಾದ 
ನಿತ್ಸನೂತನವಾದ ಉಷಾ ಸೌಂದರ್ಯದ ಪರಿಭಾವನೆಯಲ್ಲಿ ವಶವಾಗಿದೆ. ಸೌಂದರ್ಯ 
ದಿನದಿನವೂ ಯೌವನವತಿಯಾಗಿ ನಮ್ಮೆದುರು ಸುಳಿಯುತ್ತಿದೆ, ಆದರೆ ನಾವು ಮಾತ್ರ 
ದಿನದಿನವೂ ಮುಖ್ಪಿಡಿದು ನಶಿಸುತ್ತಿದ್ದೇವೆ ಎನ್ನುವ ಅರಿವಿಗೂ ಉಷಾ ಸೌಂದರ್ಯ 
ಪ್ರೇರಣೆಯನ್ನಿತ್ತಿದೆ. | 


ಉಷಾ ಸೌಂದರ್ಯ ಕನ್ನೆಯ ಸೌಂದರ್ಯವಾದರೆ, ಸರಸ್ಪತಿಯದು ಮಾತೃ ಸೌಂದರ್ಯ. 
'ಸ್ಪಪ್ರಕಾಶನಶೀಲಳಾದ ಈ ಸರಸ್ವತಿ ಜ್ಯೋತಿಯ ಮಹಾರ್ಣವವಾಗಿ ವಿಶ್ವದ ಧೀ ಶಕ್ತಿಯಿಂದ 
ರಾಜಿಸುತ್ತಾಳೆ', - (ಯಣ೧ಣ-೩-೧೨) ಎಂದು ಧೀ ಸೌಂದರ್ಯದ ಮೂರ್ತಿಯಾದ 
ಸರಸ್ವತಿಯನ್ನು ಕುರಿತು ಯಷಿಗಳು ಹಾಡಿದ್ದಾರೆ. ಸತ್ಯವನ್ನು, ಸುಮತಿಯನ್ನು ಚೋದಿಸುವ 
ಸ್ಫೂರ್ತಿ ಅವಳು. ವಿಚಾರಶಕ್ತಿಯನ್ನು. ಚೋದಿಸುವಳು ಮಾತ್ರವಲ್ಲ ವಿಚಾರವನ್ನು 
ಶುದ್ಧಮಾಡುವವಳೂ ಹೌದು. ಎಂದರೆ ಸೌಂದರ್ಯ ಅಂತರಂಗದಲ್ಲಿ ಭಾಸವಾಗುವುದಷ್ಟೇ 
ಅಲ್ಲ; ಅಂತರಂಗವನ್ನು ಪರಿಶುದ್ಧವಾಗಿ ಮಾಡುವ ಶಕ್ತಿಯೂ ಹೌದು. ಹೀಗೆ ಎಲ್ಲ 


1. Maxmullar : Lectures on Science of Language: P 481-82 


ಸೌಂದರ್ಯ ಸಮೀಕ್ಷೆ ೧೦೩ 


ಸೂಕ್ತಗಳಲ್ಲಿಯೂ, ಆತ್ಮನಿಷ್ಠವೋ, ಬುದ್ಧಿನಿಷ್ಠವೋ, ವಸ್ತುನಿಷ್ಠವೋ, ಎಲ್ಲ ಸೌಂದರ್ಯವೂ 
ಪ್ರಕಾಶನ ರೂಪವಾದುದು, ಜ್ಯೋತಿರೂಪವಾದುದು ಎನ್ನುವ ವಿಷಯ ಸ್ಪಷ್ಟವಾಗಿದೆ. 


ವೇದ ಯವಪಿಗಳು ದರ್ಶಿಸಿ ವರ್ಣಿಸಿರುವ ದೇವತೆಗಳೆಲ್ಲರೂ ಸೌಂದರ್ಯದ 
ಮೂರ್ತಿಗಳು. ಅವರೆಲ್ಲರೂ ಬಹುವರ್ಣೋಜ್ಜಲ ರಮ್ಮರು. “ದೇವತೆಯ ದರ್ಶನ 
ಎಂದರೆ, ಸೌಂದರ್ಯದ ಮತ್ತು ಕಾಂತಿಯ ದರ್ಶನವೇ. ಭಗವದ್ಗೀತೆ ಇದನ್ನೇ ವಿಭೂತಿಯೋಗ 
ಎನ್ನುತ್ತದೆ. ಈ ಕಾಂತಿಯ ವಿಶಿಷ್ಟಕಾರವೇ ಜ್ಯೋತಿ. ಇದನ್ನೇ ಆಮೂರ್ತಾರ್ಥದಲ್ಲಿ 
ಭರ್ಗಸ್‌, ಮಹ ಸ್‌, ಶ್ರೀ, ವಪುಸ್‌, ಚಿತ್ರಾ - ಇತ್ಯಾದಿ ಹೆಸರಿನಿಂದ ನಿರ್ದೇಶಿಸಲಾಗಿದೆ. 
ಇಲ್ಲೆಲ್ಲಾ 'ದೇವ' ಎಂದರೆ ಹೊಳೆಯುವ, ತೇಜೋಮಯವಾದ ಎಂಬ ಅರ್ಥವಿದೆ.''' 
ಕಾಂತಿಯೇ ಈ ದೇವತೆಗಳ ಸಹಜ ಸ್ಥಿತಿ. ಕಂದು ಬಣ್ಣದವನೂ, ವಿವಿಧ ರೂಪನೂ, 
ಧಾತೃವೂ, ಯುವಕನೂ ಆದ ಇವನು ಸುವರ್ಣಾಲಂಕಾರ ಭೂಷಿತನಾದವನು - ಇವನೆ 
ಸೋಮ; ಪ್ರಕಾಶಮಾನ ಕುಂಡದಲ್ಲಿ ಆಡಗಿದವನು, ಮೇಧಾವಿಯಾದವನು - ಇವನು 
ಅಗ್ನಿ; ಪ್ರಕಾಶಮಾನನೂ ಉಗ್ರನೂ ಆದ ರುದ್ರ; ಸೂರ್ಯ ಚಕ್ಷುಸ್ಸನ್ನು ತೆರೆದು, ಹೊಂಬಣ್ಣದ 
ಉಡುಪನ್ನು ತೊಟ್ಟು, ಹೊನ್ನ ರಥವೇರಿ ಬರುವ ವರುಣ; ಸುವರ್ಣ ರಥಾರೂಢನಾದ 
ಸವಿತಾರ; ಉಹಾಪತಿಯಾದ ಅದಿತಿಪುತ್ರ ನಾದ ಸೂರ್ಯದೇವ; ಚಿರಯೌವನವತಿಯರಾದ 
ಉಷಾದೇವಿಯರು; ಕೇಸರಿ ವರ್ಣದ ರಥವನ್ನೇರಿ, ವಜ್ರಾಯುಧವನ್ನು ಹಿಡಿದು, ಸೋಮಪಾನ 
ಮಾಡುತ್ತಾ ಬರುವ ಇಂದ್ರ; ಬೆಂಕಿಯಂತೆ ಹೊಳೆಯುತ್ತಾ ಕೆಂಪು ಕುದುರೆಗಳನ್ನು ಹೂಡಿದ 
ರಥದಲ್ಲಿ ಸುವರ್ಣಾಭರಣ ಭೂಷಿತರಾಗಿ, ಸಿಂಹದಂತೆ ಆರ್ಭಟಸುತ್ತಾ ಪರ್ವತಗಳನ್ನು 
ನಡುಗಿಸುತ್ತಾ ಬರುವ ಮರುತರು; ಕರುಗಳಂತೆ ಜಿಗಿಯುತ್ತಾ ಬಿಡುಗೆಚ್ಚಲ ಧೇನುಗಳಂತೆ 
ಧಾವಿಸುತ್ತಾ ಬೆದರಿದ ಹಾವಿನಂತೆ ಹಾರುತ್ತಾ ರಥಕ್ಕೆ ಹೂಡಿದ ಕುದುರೆಗಳಂತೆ ನಡೆಯುವ 
ಅಪ್ಸರೆಯರು; ವಾಯುಕೇಶಗಳನ್ನು ಕೆದರಿ ವಿಹರಿಸುವ ಗಂಧರ್ವರು - ಇತ್ಮಾದಿ ಅನೇಕ 
ದೇವದೇವತೆಗಳ ಚಿತ್ರಣಗಳಲ್ಲಿ ಸೌಂದರ್ಯದ ವಿವಿಧ ವಿನ್ಕಾಸಗಳನ್ನು ನಾವು 
ಗುರುತಿಸಬಹುದು. ವೇದ ಯಷಿಗಳ ಧಾನ ದರ್ಶಿತ ದೇವತೆಗಳ ಈ ವರ್ಣನೆಯೇ 
ಮುಂದಿನ ಶಿಲ್ಪ ಕಲಾಚಾರರ ಪರಿಭಾವನೆಯ ವಸ್ತುಗಳಾಗಿ, ಭಾರತೀಯ ದೇವ ದೇವತಾ 
ವಿಗ್ರಹಗಳಿಗೆ ಮಾದರಿಗಳೂ ಆದುವೆನ್ನುವುದು ಗಮನಾರ್ಹವಾದ ಸಂಗತಿಯಾಗಿದೆ. ಈ 
ಎಲ್ಲ ವೈವಿಧ್ಯಮಯವಾದ ರೂಪಗಳೆಲ್ಲವೂ ದೃಷ್ಟಿಗ್ರಾಹ್ಮವೇ ಹೊರತು ಮುಷ್ಟಿಗ್ರಾಹ್ಯವಲ್ವ 
ಆದುದರಿಂದಲೇ ಎಲ್ಲವನ್ನೂ ಸಂಪೂರ್ಣವಾಗಿ ಮೂರ್ತರೂಪದಲ್ಲಿ ನೋಡಲು 
ಸಾಧ್ಯವಾಗುವುದಿಲ್ಲ ಇಲ್ಲೆಲ್ಲಾ ಲಾಲಿತ್ಯ್ಮದಿಂದ ಹಿಡಿದು ಭವೃತೆಯವರೆಗೆ, ಎವಿಧ 
ಭೂಮಿಕೆಗಳಲ್ಲಿ ವ್ಯಾಪಿಸುವ ದೇವತೆಯ ಚಿತ್ರಗಳಿವೆ. ಪುರುಷಸೂಕ್ತದ ವಿರಾಟ್‌ ಪುರುಷನನ್ನು 
ಯಾವ ಮೂರ್ತರೂಪದಲ್ಲೂ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಪುರುಷನ ಮೂರ್ತಿ 


I. A.C. Bose: The Call of the vedas: P 26-27 


೧೦೪ ವೇದ ಯಷಿಗಳ ಸೌಂದರ್ಯ ದರ್ಶನ 


'ಅತ್ಮತಿಷ್ಠದ್ದಶಾಂಗುಲ' ವಾಗಿಯೇ ನಿಲ್ಲುತ್ತದೆ. ಆದರೆ ಈ ಎಲ್ಲ ದೇವದೇವತೆಗಳೂ 
ಸತ್ಯದ, ಧರ್ಮದ, ಯತದ ಪ್ರತಿಮೆಗಳು ಎಂಬುದನ್ನು ಮರೆಯಬಾರದು, “ವೇದಯಷಿಯ 
ದರ್ಶನಕ್ಕೆ ಜ್ಯೋತಿ ಮತ್ತುಸತ್ಕ - ಎರಡೂ ಸಮಾನಾರ್ಥಕ ಅಥವಾ ಸಮಾನವಾದ 
ಅರ್ಥವನ್ನು ಹೊಂದಿವೆ.''' ಈ ಅರ್ಥದಲ್ಲಿ ಸತ್ಯವೂ ಸೌಂದರ್ಯವೂ ಅವರ ದರ್ಶನದಲ್ಲಿ 
ಅಭಿನ್ನವಾದುವು. ಒಟ್ಟಿನಲ್ಲಿ “ಎಲ್ಲ ಯಕ್ಕುಗಳಲ್ಲಿಯೂ ಸೌಂದರ್ಯವೆನ್ನುವುದು ಒಂದು 
ಕಾಂತಿ, ನಿರಂತರವಾಗಿ ಮತ್ತು ಪ್ರಬಲವಾಗಿ ಪ್ರವಹಿಸುವ ಒಂದು ಪ್ರವಾಹ ಎಂಬಂತೆ 
ಭಾವಿಸಲಾಗಿದೆ. ಅದೊಂದು ಮನೋಹರವಾದ ಭಾವನೆಯಂತೆ ಅನುಭವಕ್ಕೆ 
ಬರುವುದಾದರೂ ವಾಸ್ತವವಾಗಿ ಈ ಎಲ್ಲ ಸೌಂದರ್ಯವೂ ವಸ್ತುನಿಷ್ಠವೇ. ಸೌಂದರ್ಕ ನಾವು 
ಗ್ರಹಿಸಿ ಆಸ್ವಾದಿಸಬೇಕಾದರೆ ನಮ್ಮ ಅನುಭವಕ್ಕೆ ಸಿಗುವ ವಸ್ತುವಾಗಬೇಕು. ಅದು ಏಕ 
ಕಾಲದಲ್ಲಿಯೇ ಪ್ರಕಾಶವೂ ಪ್ರಕಾಶನ ಮಾಧ್ಯಮವೂ ಎಂಬಂತೆ ಗ್ರಹಿಸಲ್ಪಟ್ಟಿದೆ.'' 


"ವೇದ ಯಪಷಿಗಳು ಕೇವಲ ದೈವೀಕೌಶಲದ ಪ್ರಶಂಸೆಯಲ್ಲೇ ನಿಂತು ಮಾನುಷ 
ಸೌಂದರ್ಯವನ್ನು ಮರೆಯಲಿಲ್ಲ ಮಾನವ ಮತ್ತು ನಿಸರ್ಗ ಸೌಂದರ್ಯವನ್ನೂ ಕುರಿತು ಅವರು 
ಹಾಡಿದ್ದಾರೆ. ಸೌಂದರ್ಮ ಭಾವದ ವಿಕಾಸಕ್ಕೆ ಸುಂದರವಾದ ಆವರಣ ಅಗತ್ಯ ಎನ್ನುವ 
ಅಂಶವನ್ನು ಅವರು ಗಮನಿಸಿದ್ದಾರೆ. ಅವರು ಕೊಡುವ ಉಪಮೆಗಳಲ್ಲಿ ಸುಂದರವಾದ 
ಯುವಕ, ಸುಂದರಳಾದ ಯುವತಿ; ಪ್ರಣಯಿ, ಪ್ರಣಯಿನಿ-ಇತ್ಯಾದಿ ಮಾತುಗಳು ಬರುತ್ತವೆ. 
ಉತ್ಸವಾದಿಗಳಲ್ಲಿ ನಲಿಯುವ ಸ್ತ್ರೀಯರು ಸೌಂದರ್ಯದ ಪರಿಪೂರ್ಣ ನಿದರ್ಶನಗಳು. 
"ನರ್ತಕಿಯರು ಉಷೆಯಂತೆ ಸಿಂಗರಿಸಿಕೊಳ್ಳುತ್ತಾರೆ', (ಯ೧-೯೨-೪) "ಉತ್ಸವಕ್ಕೆ. ಹೊರಟ 
ರಮಣಿಯರು ತಮ್ಮ ಚೆಲುವನ್ನು ಸಿಂಗರಿಸಿಕೊಂಡರು' (೧-೧೧೨-೪) - ಇತ್ಯಾದಿ 
ವರ್ಣನೆಗಳಲ್ಲಿ ಸ್ತ್ರೀ ಸೌಂದರ್ಯವನ್ನು ವರ್ಣಿಸಿದ್ದಾರೆ... ವಾಯು, ಸೋಮ, ಸೂರ್ಯ 
ಉಷಸ್‌, ಇಲ್ಲೆಲ್ಲಾ ನಿಸರ್ಗ ಶಕ್ತಿಗಳ ಸೌಂದರೃದ ಶಿವ-ರುದ್ರ ಮುಖಗಳನ್ನು ಹಾಡಿದ್ದಾರೆ. 
ಈ ನಿಸರ್ಗ ವೇದಯಪಿಗಳ ದೃಷ್ಟಿಗೆ ಸಾಂತ ಮತ್ತು ಅನಂತಗಳ ಸೋಪಾನ. ಒಟ್ಟನಲ್ಲಿ 
ಅವರು ಸಮಗ್ರ ಸೌಂದರೃವನ್ನು ದರ್ಶಿಸಿದರು.”” 


ವೇದಗಳಲ್ಲಿ ವರ್ಣಿತವಾಗಿರುವುದು ಬಹುವರ್ಣಮಯವಾದ, ವೈವಿಧ್ಯಪೂರ್ಣವಾದ 
ರೂಪಗಳಲ್ಲಿ ಗೋಚರಿಸುವ ಸೌಂದರ್ಮವಾದರೆ, ಉಪನಿಷತ್ತುಗಳು ಈ ರೂಪಷಗಳಿಗೆಲ್ಲ 
ಮೂಲರೂಹವಾದ ಅಥವಾ ರೂಪಾತೀತವಾದ ಅರೂಪ ಸೌಂದರ್ಯದ ವಿಚಾರವನ್ನು ಒತ್ತಿ 
ಹೇಳುತ್ತವೆ. “ಆ ಪರಮ ರೂಪ ನಮ್ಮ ದೃಷ್ಟಿವಲಯಕ್ಕೆ ಮಾರಿದ್ದು ಈ ಕಣ್ಣುಗಳಿಂದ 
ಅದನ್ನೆಂದೂ ನೋಡಲು ಸಾಧ್ಯವಿಲ್ವ ಈ ರೂಪಲೋಕದ ಚಿಲುವಿನಂತೆ ಅದೂ ಸುಂದರವೇ. 


1, Sri Aurobindo: On the Veda: p 525 

ತ P.S. Sastry: The Rigvedic Philosophy of the Beautiful, (Annals of 
Bhandarkar Oriental Research Institute. Vol 32-1951. p.111. 

3. ಅಲ್ಲೆ : ಪು 116-117;121, 


ಸೌಂದರ್ಯ ಸಮೀಕ್ಷೆ ೧೦೫ 


ಆ ನಿರಾಕಾರ ಸೌಂದರೃವೇ ಎಲ್ಲದರ ಸಾರ ಸರ್ವಸ್ವ, ಅದೇ ರಸ; ಅದೇ ಸೌಂದರ್ಯದ ಆತ್ಮ. 
ಅದೇ ಉಪನಿಷದ್‌ ಯಷಿಯ ಕಾವ್ಕ ಸೃಷ್ಟಿಯ ಪ್ರೇರಣೆ, ಹಾಗೂ ಅನುಭವ. ಈ 
ರೂಪಲೋಕದಲ್ಲಿ ಬಹುರೂಪಿಯಾಗಿ ಅಭಿವಕ್ರಗೊಂಡಿರುವ ಸಮಸ್ತ ಚೆಲುವಿನ ಮೂಲ 
ರಹಸ್ಮ್ಕವೂ ಅದೇ; ಅಲ್ಲಿಂದಲೇ ಈ ಎಲ್ಲವೂ ಹೊರಹೊಮ್ಮಿದೆ. ಈ ಅರೂಪ ಸೌಂದರ್ಯ 
ಉಪಮಾತೀತವಾದುದು, "ನ ತಸ್ಮ ಪ್ರತಿಮಾ ಆಸ್ಲಿ. ಈ ಲೋಕ ಪ್ರಜ್ಞೆ ಗ್ರಹಿಸುವಂತಹ 
ಒಂದು ಆಕಾರಕ್ಕೆ ಅದನ್ನು ನಿರ್ದಿಷ್ಟಗೊಳಿಸಲಾಗುವುದಿಲ್ಲ ಆದರೂ ಅದರ ಪ್ರಧಾನ 
ಲಕ್ಷಣವನ್ನು ಉಪನಿಷತ್ತು 'ರವಿತುಲ್ಕರೂಪಾಃ'', ಸೂರಭಸದೃಶರೂಪವುಳ್ಳಿದ್ದು 
ಎನ್ನುತ್ತದೆ. "ಎರಜಂ ಶುಭ್ರಂ ಜ್ಯೋತಿಹಾಂ ಜ್ಯೋತಿಃ'' ಎನ್ನುತ್ತದೆ. ಅದು ಶುಭ್ರವಾದ, 
ಸ್ಪಷ್ಟವಾದ, ಛಾಯಾರಹಿತವಾದ ಜ್ಯೋತಿಗಳ ಜ್ಯೋತಿ. ಅದರ ಮತ್ತೊಂದು ಲಕ್ಷಣ 
ಆನಂದ. “ಆನಂದರೂಪಂ ಯದ್ದಿಭಾತಿ'', ಯಾವುದು ಹೀಗೆ ಪ್ರಕಾಶಿಸುತ್ತದೆಯೋ ಅದು 
ಆನಂದ ರೂಪವಾದುದು.''' 


ಯಾವುದನ್ನು ವೇದ ಯಪಷಿಗಳು 'ಜ್ಯೋತಿ' ಎಂದು ವರ್ಣಿಸಿದರೋ, ಯಾವ ಜ್ಯೋತಿ 
ಹೀಗೆ ಸಮಸ್ತ ವಸ್ತುಗಳ ಮಾಧ್ಯಮದಲ್ಲಿ ಸೌಂದರ್ಮವಾಗಿ ವ್ಯಕ್ತವಾಗಿದೆ ಎಂದು ಹೇಳಿದರೋ, 
ಅದು ಪರಮ ಆನಂದರೂಪವಾದುದು, ಅಮೃತವಾದುದು ಎಂದು ಉಪನಿಷತ್ತು 
ಘೋಷಿಸುತ್ತದೆ. ಆನಂದವೇ ಸಮಸ್ತ ವ್ಯಾಪಾರಗಳ ಮೂಲ ಮತ್ತು ಚೂಲ. "ಆನಂದದಿಂದ 
ಈ ಸೃಷ್ಟಿಹೊಮ್ಮಿದೆ, ಆನಂದದಲ್ಲಿಯೇ ಬಾಳುತ್ತಿದೆ, ಆನಂದದಲ್ಲಿಯೇ ಸಂಗಮಿಸುತ್ತದೆ. 
ಆನಂದವನ್ನೇ ಬ್ರಹ್ಮನೆಂದು ತಿಳಿ. (ತೈತ್ತಿರೀಯ; ಭೃಗುವಲ್ಲೀ ೬) ಎಂದು ಉಪನಿಷತ್ತು 
ಹೇಳುತ್ತದೆ. ಸತ್‌-ಚಿತ್‌-ಆನಂದ ಎನ್ನುವ ಬ್ರಹ್ಮನ ತ್ರಿತ್ಚ ಮುಖಗಳಲ್ಲಿ ಸತ್‌ ಮತ್ತು 
ಚಿತ್‌ ಇವುಗಳ ವಿಷಯವನ್ನು ವೇದಗಳು ಒತ್ತಿ ಹೇಳಿದರೆ, ಆನಂದದ ವಿಷಯವನ್ನು 
ಉಪನಿಷತ್ತುಗಳು ಒತ್ತಿ ಹೇಳುತ್ತವೆ. “ಯಾವುದು ಈ ಸೃಷ್ಟಿಯಾಗಿ ಅಭಿವಕವಾಗಿದೆಯೋ 
ಅದೆಲ್ಲವೂ ಸಚ್ಚಿದಾನಂದವೆ. ಅದು ಸ್ವರೂಪತಃ ಸೃಷ್ಟಿಶೀಲವಾದುದು. ಅನಂತ 
ನಾಮರೂಪಗಳಾಗಿ ಅದು ತನ್ನನ್ನು ತಾನೇ ಅಭಿವ್ಯಕ್ಷಗೊಳಿಸಿಕೊಳ್ಳುವುದರ ಮೂಲಕ 
ನಿರಂತರವಾಗಿ ಆನಂದವನ್ನು ಅಸ್ಚಾದಿಸುತ್ತದೆ.''' ಈ ಆನಂದವೇ ಬ್ರಹ್ಮ ರೂಪಿಯಾದುದು. 
ಅದನ್ನೇ "ಸತ್ಯಂ ಜ್ಞಾನಂ ಅನಂತಂ' ಎಂದು ಕರೆಯಲಾಗಿದೆ. ಬಹುರೂಪಿಯಾಗಿ 
ವ್ಯಕ್ತವಾಗಿರುವ ಅದರ ಸ್ವರೂಪವನ್ನು ಧೀರರು ಮಾತ್ರ ಅರಿತುಕೊಳ್ಳೆಬಲ್ಲರು. ಆ ಮೂಲ 
ಪುರುಷನ ಸ್ವರೂಪವನ್ನು ಕುರಿತು “ಯಾರು ಸೂರ್ಯ ಚಂದ್ರಾದಿಗಳಲ್ಲಿ ನೆಲಸಿದರೂ, 
ಯಾರನ್ನು ಸೂರ್ಯಚಂದ್ರಾದಿಗಳು ಅರಿಯರೋ, ಯಾರು ಸೂರ್ಯಚಂದ್ರ ಶರೀರಿಯಾಗಿದ್ದು 
ಅವುಗಳನ್ನು ನಿಯಮಿಸುವನೋ ಅವನೇ ಆತ್ಮನು; ಅಂತರ್ಕಾಮಿಯು; ಅಮೃತನು'' 
(ಬೃಹದಾರಣ್ಯಕ ೩-೭-೧೧) ಎಂದು ಉಪನಿಷತ್ತು ಸಾರುತ್ತದೆ. "ಆ ಮೂಲ ಪುರುಷನೇ 
ಹೃದಯದಲ್ಲಿ ಸನ್ನಿವಿಷ್ಠನಾದ ವಿಶ್ವಕರ್ಮ; ಅವನ ಕರ್ಮವೇ ಈ ವಿಶ್ವ ಎಲ್ಲವೂ. ಅವನು 


1, Nalini Kantha Gupta: The Approach to Mysicirsm 0 70-71 
pA Sri Aurobindo : Life Divine Voll p. 139 


೧೦೬ ವೇದ ಯಷಿಗಳ ಸೌಂದರ್ಯ ದರ್ಶನ 


ಮೂರ್ತ, ಅಮೂರ್ತ, ಮರ್ತ್ಯ, ಅಮೃತ, ಸ್ಥಿರ, ಚರ, ಪ್ರತ್ನಕ್ಷ ಮತ್ತು ಅಪ್ರತ್ಯಕ್ಷ ಎಂಬ ದ್ವಿವಿಧ 
ಭಾವಗಳಲ್ಲಿ ವ್ಯವಹರಿಸುತ್ತಿದ್ದಾನೆ.'' (ಬೃಹದಾರಣ್ಯಕ ೨-೩-೧) ಉಪನಿಷತ್ತಿನ ಯಷಿ 
ಕಂಡದ್ದು ಇಂಥ ಕಲ್ಮಾಣತಮವಾದ, ಹಾಗೂ ಶಿವತಮವಾದ ಆ ಮೂಲರೂಪವನ್ನು. 
ಅದು ರಸಮಯ ಮತ್ತು ಜ್ಯೋತಿರ್ಮಯ. ಪರಮ ಸತ್ಯದ ಸ್ವರೂಪ ಲಕ್ಷಣವೇ ಇದು. 


ವೇದಯಪಷಿಗಳ ವಾಣಿಯಲ್ಲಿ ಎರಡು ರೀತಿಯನ್ನು ಗಮನಿಸಬಹುದು; ಒಂದು 
ಇದೆಲ್ಲವೂ ಆ ಪರಬ್ರಹ್ಮನ ಆನಂದಾಭಿವಕ್ತಿ; ತಿಳಿಯಬೇಕಾದದ್ದು ಈ ಸತ್ಯವನ್ನೇ ಎನ್ನುವುದು. 
ಮತ್ತೊಂದು, ಈ ಲೋಕವೆಲ್ಲಾ ಕೇವಲ ತೋರಿಕೆ; ನಿಜವಾಗಿ ತಿಳಿಯ ಬೇಕಾದದ್ದು ಇದರ 
ಮೂಲವಾದ ಆ ಪರಮ ಸತ್ಯವನ್ನೆ - ಎನ್ನುವುದು. ಈ ಎರಡು ದೃಷ್ಟಿಗಳಲ್ಲೂ ನಾವು 
ಸದಕ್ಕೆ ಗಮನಿಸಬೇಕಾದುದು, ಅವರ ದೃಷ್ಟಿಗೆ ಸೌಂದರ್ಯಕ್ಕಿಂತ ಸತ್ಯವೇ ಪ್ರಧಾನ ಎಂಬ 
_ ಅಂಶವನ್ನು. ಆದರೆ ಅವರು ಸೌಂದರ್ಯವನ್ನು ಕಡೆಗಣಿಸಿದರೆಂದು ಅರ್ಥವಲ್ಲ "ಅವರ 
ಸೌಂದರ್ಕಾನುಭವಕ್ಕೂ ಸೌಂದರ್ಯ ಪ್ರಿಯತೆಗೂ ನಮಗೆ ವಿಪುಲವಾದ ನಿದರ್ಶನಗಳು 
ದೊರೆಯುತ್ತವೆಯಾದರೂ, ಜೀವನದ ಎಲ್ಲ ನಿರ್ದುಷ್ಟ ಸಂತೋಷಗಳನ್ನು ಅವರು ಒಲಿದರೂ 
ಅದೆಲ್ಲದರ ಮೂಲ ಸೂತ್ರವಾದ ವಿಶ್ವರಹಸ್ಮದ ಸಾಕ್ಷಾತ್ಕಾರಕ್ಕೆ ಅವರ ಚೇತನ ಪ್ರಬಲವಾಗಿ 
ತುಡಿಯಿತು; ಈ ಮನಮೋಹಕವಾದ ಸೌಂದರ್ಯ ಭವೃತೆಗಳೇ ಸರ್ವಸ್ದವಲ್ಲ ಈ 
ಜೀವನವೇ ಪರಮವಲ್ಲ ಸೌಂದರ್ಯವಾಗಲೀ ಜೀವನವಾಗಲೀ ವಿಶ್ವದ ರಹಸ್ಯವನ್ನು 
ಸಂಪೂರ್ಣವಾಗಿ ವಿವರಿಸುವುದಿಲ್ಲ'' ಎಂಬ ಅರಿವಿನಿಂದ ಕೂಡಿದ ಸತ್ಯ ಸಾಕ್ಷಾತ್ಕಾರದ 
ಹಂಬಲವೇ ಅವರಿಗೆ ಪ್ರಧಾನ. ಈ ಸಾಕ್ಷಾತ್ಕಾರದ ಹಂಬಲಗಳನ್ನೇ ಪ್ರತಿಮಾರೂಪದಲ್ಲಿ 
ಕಾವ್ಫವಾಣಿಯಲ್ಲಿ ಹಾಡಿದ್ದಾರೆ. ಹಾಗೆ ನೋಡಿದರೆ ಅವರ ಅನುಭವದಲ್ಲಿ ಸತ್ಯ ಮತ್ತು 
ಸೌಂದರ್ಯ ಎಂದು ನಾವೆಂದುಕೊಳ್ಳುವ ವಿಭಜನೆಗಳಿಲ್ಲ ಯಷಿಗಳನ್ನು ಸತ್ಯದೃಷ್ಟಾರರೆಂದು 
ಹೇಳಲಾಗಿದೆಯೇ ಹೊರತು ಸೌಂದರ್ಯ ದೃಷ್ಟಾರರೆಂದೇನೂ ಕರೆದಿಲ್ಲವೆಂಬುದು ನಿಜ; 
ಆದರೆ ವಾಸ್ತವವಾಗಿ ಅಲ್ಲಿ ಸತ್ತ ಮತ್ತು ಸೌಂದರ್ಯಕ್ಕೆ ಅಂತಹ ವ್ಯತ್ಯಾಸವೇನೂ ಇಲ್ಲ 
ಅಲ್ಲಿ ಸತ್ಯವೇ ಸೌಂದರ್ಯ. ಸೌಂದರ್ಯವೇ ಸತ್ಯ 


ವೇದೋಪನಿಷತ್ತುಗಳ ಕಾವಸೌಂದರ್ಯದ ವಿಮರ್ಶೆ ಇಲ್ಲಿ ಅಪ್ರಕೃತವಾದರೂ, 
ಕಲಾಸೌಂದರ್ಯವನ್ನು ಕುರಿತು ಅವರು ಏನು ಹೇಳಿದ್ದಾರೆ ಎನ್ನುವುದನ್ನು ಒಂದು ಮಾತಿನಲ್ಲಿ 
ಸೂಚಿಸಬಹುದು : "ಈ ಯವಷಿಗಳು ಕಲೆಯನ್ನು ಮತ್ತು ಚೆಲುವನ್ನು ತಮ್ಮ ಸುತ್ತಣ 
ಪರಿಸರದಲ್ಲಿಯೇ ಗುರುತಿಸಿ, ದೈನಂದಿನ ವಸ್ತುಗಳನ್ನೇ ಪ್ರತಿಮೆಗಳನ್ನಾಗಿ ಬಳಸಿ ತಮ್ಮ 
ಅನುಭವಕ್ಕೆ ಉಕ್ತಿಯನ್ನು ನೀಡಿದರು. ಆದುದರಿಂದ ಇವರ ಉಪಮೆಗಳಾಗಲೀ, 
ರೂಪಕಗಳಾಗಲೀ ಸರಳ ಮತ್ತು ಸುಂದರ''* “ಅವರು ತಮ್ಮ ಕಾವ್ಯದ ಬಗೆಗೆ ಅವು 


I. K.A. Krishnaswamy lyengar: Vedanta or The Science of Reality: p 4 
Fh P.S. Sastry: The Images of Rigveda: Annals of Bhandarkar Oriental 
Research Institute, Vol. 129-1948 p. 153. 


ಸೌಂದರ್ಯ ಸಮೀಕ್ಷೆ ೧೦೭ 


ಗಂಭೀರ, ಮನೋಹರ, ಮಧುರ, ಪ್ರಾಮಾಣಿಕ ಸ್ಫೂರ್ತಿವಾಹಿನಿಗಳೆಂದು ಹೇಳಿಕೊಂಡಿದ್ದಾರೆ. 
ಅಲಂಕಾರಾದಿ ವೈಚಿತ್ನಗಳ ಬಗೆಗೆ ಸಂಪೂರ್ಣವಾದ ಹತೋಟಿಯನ್ನು ಇಟ್ಟುಕೊಂಡಿದ್ದಾರೆ. 
ಅವರ ವಾಣಿ ನಯವಾಗಿ, ಸುಸಂಸ್ಕೃತವಾಗಿ, ಸೌಂದರ್ಕಾನುಭವಕ್ಕೆ ಸಹಜವಾದ ಸರಳತೆಯಿಂದ 
ಕೂಡಿದೆ. ಕಾವ್ಯ ಎಂಬುದು ಸೃಷ್ಟಿ. ಅದರಲ್ಲಿ ಆಡುವ ಉಸಿರು ದೈವೀ ಸ್ಫೂರ್ತಿ - ಎಂದು 
ಅವರ ನಂಬಿಕೆ.. ಅವರ ಹಾಡುಗಳು ಚಿತ್ರಃ ಶುಚಿಃ ಶುಕ್ರ; ಅವರು ಬಳಸಿರುವುದು ಬರಿಯ 
ಪದಗಳಲ್ಲ “ಜ್ಯೋತಿರಗ್ರ'ಗಳು. ಒಬ್ಬ ಕವಿ ಹೀಗೆ ಹೇಳುತ್ತಾನೆ: 'ನನ್ನೆದೆಯೊಳೆಗಿನ ಇಚ್ಛೆ 
ಮತ್ತು ಆಲೋಚನೆಗಳು ಈ ಶಕ್ತಿಯನ್ನು ಹೊಮ್ಮಿಸುತ್ತವೆ. ಅವು ಲೋಕಾದ್ಕಂತವೂ 
ವ್ಯಾಪಿಸಲು ಪ್ರೀತಿಯಿಂದ ಹಾತೊರೆಯುತ್ತವೆ. ನಿನ್ನ ಹೊರತು ಮತ್ತಾರೂ ಆಶ್ರಯದಾತರಿಲ್ಲ 
ನನ್ನ ಬಯಕೆಗಳೆಲ್ಲ ದೇವನಿಷಿತವಾಗಿವೆ' (ಯ ೧೦-೬೪-೨) ಶೀಗೆ ಸೌಂದರ್ಯವಾಗಿ 
ಹೊರಹೊಮ್ಮಿದ ಕವಿ ವಾಣಿ ಪಾವಕವರ್ಣ ಉಳ್ಳವು ಮತ್ತು ಶುಚಿಯಾದವು.''' “ಇವರೆಲ್ಲಾ 
ನೆಲ ಮುಗಿಲಿನ ಸೌಂದರ್ಯಗಳನ್ನು ಪರಿಭಾವಿಸಿ ಆ ಸೌಂದರ್ಕಾನುಭವಗಳನ್ನು ಹಾಡುಗಳಲ್ಲಿ 
ತೋಡಿಕೊಂಡು ಹೃದಯವನ್ನು ಹಗುರಮಾಡಿಕೊಂಡ ಕಾವ್ಯಾತ್ಮಗಳು... ನಿಸರ್ಗಪ್ರೀತಿ 
ಎಂದರೇನೆಂಬುದನ್ನು ಅವರು ಬಲ್ಲವರು, ಅದರ ಸೋಜಿಗಗಳಲ್ಲಿ ಕರಗಿ ತಮ್ಮ ಮತ್ತು 
ನಿಸರ್ಗದ ಸಾಮರಸ್ಯವನ್ನು ಕಂಡವರು''` ಅವರ ಸಾಮರಸ್ಕದ ಸಾಮಗಾನಕ್ಕೆ ದಿವ್ಮ ಕಾವ್ಯವಾದ 
ಸೃಷ್ಟಿಯೇ ಸ್ಫೂರ್ತಿ. ಈ ಚಿರಂತನ ಸೌಂದರ್ಯದಿಂದ ಹೊಮ್ಮಿದ ಗೀತೆಗಳೂ ಸುಂದರವಾಗಿ 
ಮೈದೋರಿದುವು. ಅವುಗಳ ಮಹತ್ವವನ್ನು ಕುರಿತು ಒಬ್ಬ ಯುಪಿ, 


ಮರೆಯದಿರು ಗಾಯಕನೆ ಈ ನಿನ್ನ ವಾಣಿ 
ಯುಗ ಯುಗಾಂತರದಲ್ಲು ಪಡಿಮಿಡಿವುದು. (ಯ ೩.೩೩-೨) 


ಎಂದು ತಮ್ಮ ಕಲಾಕೃತಿಯ ಅಮರತ್ವವನ್ನು ಘೋಷಿಸಿದ್ದಾನೆ. ಈ ಯಪಿಗಳ ವಾಣಿ 
ಎಲ್ಲವೂ ಅತ್ಯುತ್ತಮ ಕಲೆ. “ಕಲೆ ಅದರ ಪರಿಪೂರ್ಣ ಸ್ಥಿತಿಯಲ್ಲಿ ಸರಳತಮವೂ, 
ಸಂಪ್ರದಾಯಾತೀತವೂ ಆಗುತ್ತದೆ. ಯಾವುದು ಕಲೆಯಾಗುವಿಕೆಯನ್ನೆ ಗುರಿಯಾಗಿಟ್ಟುಕೊಳ್ಳದೆ 
ಕೃತಿಯಾಗುವುದೋ ಅದೇ ಅತ್ಯುತ್ತಮ ಕಲಾಕೃತಿ. ತಮ್ಮು ಉಕ್ತಿ ಕಲಾ 
ಸೌಂದರ್ಯವಾಗಬೇಕೆಂಬ ಉದ್ದೇಶ ಉಪನಿಷತ್ತುಗಳಲ್ಲಿಲ್ಲ ಆದರೆ ಸೌಂದರ್ಯ ಪಜ್ಞೆ 
ಇದೆ. ಅದು ಅಂತಃಪು್ರಜ್ಞೆಯಲ್ಲಿ ಪ್ರತಿಷ್ಠಿತವಾಗಿದೆ. ಈ ಪ್ರಜ್ಞೆ ಪೂರ್ಣ ಪಜ್ಞೆಯನ್ನೆ 
ಅರಸುತ್ತಿದೆ; ಸತ್ಯಕ್ಕಾಗಿ ಹೊರಟದೆ. ಈ ಸತ್ಯದ ಅರಿವು ಆನಂದದ ಅರಿವೂ ಹೌದು. ಆ 
ಆನಂದವೇ ಅಮೃತತ್ವ, ವಿಶ್ವಮೂಲವಾದ ರಸ ಅಥವಾ ಅತ್ಮಗತ್ಕವಾದ ಸಾಮರಸ್ಕ 
ಅಥವಾ ಸೌಂದರ್ಯ.” ಈ ಸೌಂದರ್ಯ ಜ್ಯೋತಿ ಮತ್ತು ಆನಂದವೆಂದು ಹೇಳಲ್ಪಟ್ಟದೆ. 


ಶೆ P.S. Sastry: Rigvedic Philosophy of the Beautiful.Annals of 
Bhandarkar, oriental research institute, Vol 132; 1951, p 120-21 
2 S. Radhakrishnan: Indian Philosophy : p. 71 and 73 


ಓಕೆ Nalinikant Gupta : The Approach to mysticism : p. 70 


೧೦೮ ವೇದ ಖುಷಿಗಳ ಸೌಂದರ್ಯ ದರ್ಶನ 


ಆ ಪರಮಾನಂದದ ಜೋತಿ ಸ್ಪಂದನದ ತರಂಗವೇ ಸೌಂದರ್ಯ ಎನ್ನುವುದನ್ನು ಖುಷಿಗಳು 
ಗುರುತಿಸಿದ್ದಾರೆ. ಆ ಜ್ಯೋತಿ ಹೇಗೆ ಎಲ್ಲಾ ವಸ್ತುಗಳಲ್ಲಿಯೂ ಬಗೆ ಬಗೆಯಾಗಿ 
ವ್ಯಕ್ತವಾಗಿದೆ, ಅದರ ವಿನ್ಮಾಸಗಳೇನು ಎಂಬುದನ್ನು ಗುರುತಿಸಿದ್ದಾರೆ. ಅಂತರ್ಯಾಮಿಯೂ, 
ಅತೀತವೂ, ನಿತ್ಸ್ತನೂತನವೂ, ಕಲ್ಮಾಣತಮವೂ ಆದ ಆ ರೂಪವನ್ನು ವರ್ಣಿಸುವುದರ 
ಮೂಲಕ ಮಾನವಮತಿಯನ್ನು ಊಹಾತೀತವಾದ ಎತ್ತರಕ್ಕೆ ಏರಿಸಿದ್ದಾರೆ. “ಜೀವನ ಪ್ರೀತಿ 
ಮತ್ತು ಕ್ರಿಯಾಶಕ್ತಿಯಿಂದ ನಿರ್ಭರವಾದ, ಸ್ಫೂರ್ತಿಯ ಆಲಂಬನಕ್ಕೆ ಭಗವತ್ನರವಾದ 
ಶ್ರದ್ಧೆಯನುಳ್ಳೆ ಒಂದು ಆನಂದದಾಯಕವಾದ ಜ್ಯೋತಿರಾತ್ಮದಿಂದ ಈ ಸೌಂದರ್ಯವಾಣಿ 
ಹೊಮ್ಮಿದೆ''' ಪರಮ ಸೌಂದರ್ಯದ ಆರಾಧಕರಾದ ಯವಷಿಗಳು ಕಂಡ “ಆ ಪರಮ 
ಸೌಂದರ್ಯವೇ ಎಲ್ಲ ಇರವಿನ ಮೂಲ. ಆ ಪರಮ ತತ್ವ ಪ್ರಧಾನವಾಗಿ ಸೌಂದರ್ಯ 
ಅಥವಾ ಆನಂದ ರೂಪಿಯಾದುದು; ಉಳಿದ ಎಲ್ಲವೂ ಅದರ ಆವಿಷ್ಕಾರ ಎನ್ನುವ ಈ 
ಒಂದು ಭಾವವೇ ನಮ್ಮ ಭಾರತೀಯ ಸೌಂದರ್ಯ ಮೀಮಾಂಸೆಗೆ ಮೊದಲ 
ಮುನ್ನುಡಿಯಾಯಿತು.” 


1, A.C. Bose; The call of the vedas: p.2 
2. A.C. Sastry: Studies in Sanskrit Aesthetics : ಐ. 15 


ತಾತ್ವಿಕರ ದೃಷ್ಟಿಯಲ್ಲಿ 


೧ 


ಪಾಶ್ಚಾತ್ಮರಲ್ಲಿ ಸೌಂದರೃಮೀಮಾಂಸೆಯನ್ನುಕುರಿತು ಉದ್‌ಗ್ರಂಥಗಳನ್ನು ಬರೆದ 
ವಿದ್ವಾಂಸರು, ಪ್ರಕೃತ ವಿಷಯದ ನಿರೂಪಣೆಯ ಹಿನ್ನೆಲೆಯಾಗಿ ಬೇರೆ ಬೇರೆ ದೇಶಗಳ 
ಸೌಂದರ್ಯಮೀಮಾಂಸೆಯನ್ನು ಸಂಗ್ರಹಿಸಿಕೊಟ್ಟಿರುವರಾದರೂ, ಏಕೋ ಏನೋ ಭಾರತೀಯರು 
ಸೌಂದರ್ಯವನ್ನು ಕುರಿತು ಯಾವ ಭಾವನೆಯನ್ನು ತಳೆದಿದ್ದಾರೆ, ಸೌಂದರೃಮೀಮಾಂಸೆಗೆ 
ಅವರ ಕಾಣಿಕೆ ಏನು ಎಂಬ ವಿಚಾರವನ್ನೇ ಗಮನಿಸದಿರುವುದು ತುಂಬ ಆಶ್ಚರದ 
ಸಂಗತಿಯಾಗಿದೆ. ಅಷ್ಟೇ ಅಲ್ಲ ಮತ್ತೆ ಹಲವರು ಭಾರತೀಯರಲ್ಲಿ ಸೌಂದರ್ಯದ ಕಲ್ಪನೆಯೇ 
ಇರಲಿಲ್ಲವೆನ್ನುವಷ್ಟು ದೂರ ಹೋಗಿದ್ದಾರೆ! ಭಾರತೀಯ ಪ್ರಾಚೀನ ಗ್ರಂಥಾಧ್ಯಯನ 
ಪರಿಣತರಾದ ಪ್ರೊ. ಮ್ಮಾಕ್ಸ್‌ಮುಲ್ಲರ್‌ ಅವರು ವಿಲಿಯಂ ನೈಟ್‌ ಅವರಿಗೆ ೧೮೯೦ ನೇ 
ಜೂನ್‌ ತಿಂಗಳಲ್ಲಿ ಬರೆದ ಪತ್ರವೊಂದರಲ್ಲಿ ಭಾರತೀಯ ಸೌಂದರ್ಯ ವಿಚಾರವನ್ನು ಕುರಿತ 
ಅವರ ಅಭಿಪ್ರಾಯ ಹೀಗಿದೆ. “ಪ್ರಕೃತಿಯನ್ನು ಕುರಿತ ಸೌಂದರಹರವಾದ ಭಾವನೆ 
ಹಿಂದೂಗಳ ಮನಸ್ಸಿನಲ್ಲಿ ಇರಲೇ ಇಲ್ಲ ಮಾನವ ಸೌಂದರ್ಯದ ಬಗೆಗೂ ಇದೇ ಮಾತು 
ಅನ್ವಯಿಸುತ್ತದೆ. ಅವರು ಕಂಡದ್ದನ್ನು ವರ್ಣಿಸುತ್ತಾರೆ. ಕಂಡದ್ದರ ಹಲವು ಲಕ್ಷಣಗಳನ್ನು 
ಮೆಚ್ಚುತ್ತಾರೆ. ಅವುಗಳನ್ನು ಪ್ರಕೃತಿಯ ಹಲವು ಲಕ್ಷಣಗಳೊಂದಿಗೆ ಹೋಲಿಸುತ್ತಾರೆ. 
ಆದರೆ ವಾಸ್ತವವಾಗಿ ಸೌಂದರ್ಯವನ್ನು ಕುರಿತ ಭಾವನೆ ಅವರಲ್ಲಿರಲೇ ಇಲ್ಲ ಅವರು 
ಎಂದೂ ಶಿಲ್ಪದಲ್ಲಾಗಲೀ ಚಿತ್ರದಲ್ಲಾಗಲಿ, ಮಹೋನ್ನತಿಯನ್ನು ಸಾಧಿಸಲಿಲ್ಲ..'' ಈ 
ಪತ್ರದ ಆಧಾರದಿಂದ ವಿಲಿಯಂ ನೈಟ್‌ ಅವರು ತಮ್ಮ ಗ್ರಂಥದಲ್ಲಿ “ತತ್ವಜಿಜ್ಞಾಸೆಯಲ್ಲಿ 
ವಿಶೇಷ ಮುಂದುವರಿದ ಹಿಂದೂ ದೇಶದಲ್ಲಿ ಸೌಂದರ್ಯವನ್ನು ಕುರಿತ ಭಾವನೆ ಇಲ್ಲದಿರುವುದು 
ವಿಶೇಷ ಗಮನಾರ್ಹವಾದುದು'' ಎಂದು ಹೇಳಿ ಮುಂದುವರಿಯುತ್ತಾರೆ*. ಸೌಂದರ್ಯವನ್ನು 
ಕುರಿತು ವೇದೋಪನಿಷತ್ತುಗಳೆಲ್ಲಿ ಮತ್ತು ಕಾವ್ಯಗಳಲ್ಲಿ "ಶೋಭನಾ, ಪೇಶಲ, ಮಾಧುರೀ, 


| William Knight: The Philosophy of the Beautiful: 301, |. ೧. 17 
ks ಪ್ರೊ. ಹಿರಿಯಣ್ಣನವರು ತಮ್ಮ ಗಿ! Experience ಎನ್ನುವ ಗ್ರಂಥದ ಮೊದಲ ಅಧ್ಯಾಯ 
(Indian Aesthetics) ದಲ್ಲಿ ಈ ಹೇಳಿಕೆಗೆ ಸರಿಯಾದ ಉತ್ತರವನ್ನು ಕೊಟ್ಟದ್ದಾರೆ. 


೧೧೦ ತಾತ್ವಿಕರ ದೃಷ್ಟಿಯಲ್ಲಿ 


[ae 


ಶ್ರೀ, ಲಕ್ಷ್ಮೀ, ಶೋಭಾ, ಇತ್ಮಾದಿ ಮಾತುಗಳು ಇರುವುವೆಂಬುದನ್ನು ಮ್ಯಾಕ್ಸ್‌ ಮುಲ್ಲರ್‌ 
ಬಲ್ಲರು. ಆದರೂ ಹಿಂದೆ ಉದ್ಧರಿಸಿದ ಪತ್ರದಲ್ಲೇ ಮುಂದೆ, ಅವರು, ಶ್ರೀ, ಶೋಭನಾ, 
ಪೇಶಲ, ಲಕ್ಷೀ ಇತ್ಯಾದಿ ಪದಗಳಿಂದ ಸೌಂದರ್ಯದ ಕಲ್ಪನೆಯನ್ನು ಮಾಡಲು ಸಾಕಷ್ಟು 
ಆಧಾರವಿಲ್ಲ ಎನ್ನುತ್ತಾರೆ. "Painting in the far East ಎಂಬ ಗ್ರಂಥದಲ್ಲಿ ಲಾರೆನ್ಸ್‌ 
ಬಿನಿಯನ್‌ ಅವರು ಭಾರತೀಯ ಕಲೆಯನ್ನು ಕುರಿತು ”ಏಷ್ಕಾಕ್ಕೆ ಸ್ಫೂರ್ತಿದಾಯಕವಾದ 
ಬುದ್ಧ ಪ್ರತಿಮೆಗಳನ್ನು ಮತ್ತು ಆದರ್ಶಗಳನ್ನು ನೀಡಿದ ಇಂಡಿಯಾ ಅತ್ಯುತ್ತಮ ಕಲಾಸೃಷ್ಟಿಗೂ 
ಕಾರಣವಾಗಿರಬೇಕೆಂದು ನಾವು ಸಹಜವಾಗಿಯೇ ಅತ್ತ ತಿರುಗಿದರೆ ಅಲ್ಲಿ ಸೃಷ್ಟಿ ಶೀಲವಾದ 
ಕಲೆ ಅತಿವಿರಳೆ ಎಂಬ ಸಂಗತಿ ನಮ್ಮೆದುರು ನಿಂತು ನಮ್ಮನ್ನು ದಿಗೃಮೆಗೊಳಿಸುತ್ತದೆ''' 
ಎಂದು ಬರೆಯುತ್ತಾರೆ. ಈ ಲೋಕದ ದೃಶ್ಯಗಳ ಮೇಲೆ ಉದ್ದೇಶಪೂರ್ವಕವಾಗಿಯೇ ಒಂದು 
ತೆರೆಯನ್ನೆಳೆದು, ಅದನ್ನು ಭಾರತೀಯ ಕಲಾವಿದರು ಮರೆ ಮಾಡಿದರು - ಎಂಬುದು ರಸ್ಕಿನ್ನನ 
ಆರೋಪ. 


ಭಾರತೀಯ ಸೌಂದರೃದೃಷ್ಟಿ ಮತ್ತು ಕಲಾಸೃಷ್ಟಿಯ ಬಗೆಗೆ ಮೇಲಿನ ಹಲವು 
ಅಭಿಪ್ರಾಯಗಳು ಒಂದು ರೀತಿಯವಾದರೆ, ಅದೇ ಪಾಶ್ನಾತ್ಮರಲ್ಲಿ ಮತ್ತಿಬ್ಬರು ವ್ಯಕ್ತ 
ಪಡಿಸಿರುವ ಅಭಿಪ್ರಾಯವನ್ನು ನೋಡಿ: “ಯಾವಾಗ ಈ ಭಾರತೀಯ ಮತಿಯಲ್ಲಿ 
ಮಾನವನ ಆತ್ಮ ಅಮರವೆಂಬ, ಮತ್ತು ಈ ಮಾನವನ ಆತ್ಮ ವಿಭುವೂ, ಕಾರಣವೂ ಆದ 
ಆ ಹರಮಾತ್ಮದೊಂದಿಗೆ ಒಂದೆಂಬ ಅದ್ಭುತವಾದ ದರ್ಶನ ಪ್ರತಿಭಾಸವಾಯಿತೋ, ಅಂದೇ 
ಭಾರತೀಯ ಕಲೆ ಅಂಕುರಿಸಿತು. ಈ ಒಂದು ಭಾವವೇ ವೇದೋಪನಿಷತುಗಳಲ್ಲಿ ಮೊಳಗಿ 
ಮುಂದಿನ ಶತಮಾನಗಳಲ್ಲಿ ಚೀನಾ, ಪರ್ಷಿಯಾ, ಅರೇಬಿಯಾ ದೇಶಗಳ ಕಲಾತತ್ವಗಳ 
ಮೇಲೆ ತನ್ನ ಪ್ರಭಾವವನ್ನು ಬೀರಿತು'' ಎಂದು ಹಾವೆಲ್‌ ಅವರೂ, “ಹಿಂದೂ ಕಲಾವಿದನನ್ನು 
ಉಪಕರಣವಾಗಿಸಿಕೊಂಡು. ಪ್ರಕೃತಿಯೇ ತನ್ನ ಹೃದಯ ರಹಸ್ಕಗಳನ್ನು ವ್ಯಕ್ತಪಡಿಸಿದೆ. 
ಅವನು ಕಗ್ಗಲ್ಲುಗಳಲ್ಲಿ ದೇಗುಲಗಳನ್ನು ಕೊರೆಯುವುದರ ಮೂಲಕ ತಾನು ಪ್ರಕೃತಿಗೆ ಎಷ್ಟು 
ಯಣಿ ಎಂಬುದನ್ನು ತೋರಿಸಿದ್ದಾನೆ. ಎಂದು ಸ್ಟೆಲ್ಲಾ ಕ್ರಾಮ್ರಿಷ್‌. ಅವರೂ ಹೇಳಿದ್ದಾರೆ. 
ಹೀಗೆ ಭಾರತೀಯ ಕಲೆ ಮತ್ತು ಸೌಂದರ್ಯದ ಕಲ್ಪನೆಯ ಬಗೆಗೆ ಪಾಶ್ನಾತ್ಮ ವಿದ್ವಾಂಸರಲ್ಲಿ 
ಏಕಾಭಿಪ್ರಾಯವಿಲ್ಲ 


ಭಾರತೀಯ ಸೌಂದರಭ್ಯದೃಷ್ಟಿಯ ಮತ್ತು ಕಲಾಸೃಷ್ಟಿಯ ವಿಚಾರಕ್ಕಾಗಲೀ 
ಸವಂರ್ಥನೆಗಾಗಲೀ ನಾಮು ಪಹಾಶ್ಚಾತ್ಮಗ್ರಂಥಕರ್ತರ ಅಭಿಪ್ರಾಯಂಗಳನ್ನೇ 
ಆಧಾರವಾಗಿರಿಸಿಕೊಳ್ಳಬೇಕಾಗಿಲ್ಲ ಏಕೆಂದರೆ ಭಾರತೀಯ ಕಲೆಗಳನ್ನು ಕುರಿತು ಅನೇಕ 


Quoted by E.B. Havell in 10015 of Indian Art: ಐ. 41. 
2. E.B. Havell : Ideals of Indian Art: ಐ. 
ಹ Stella Kramrisch : Indian Art and Craft, p.3. 


ಸೌಂದರ್ಯ ಸಮೀಕ್ಷೆ ೧೧೧ 


ಪ್ರಾಚೀನಗ್ರಂಥಗಳಾದ ವಿಷ್ಣು ಧರ್ಮೊೋತ್ತರಪುರಾಣ, ಸಮರಾಂಗಣ ಸೂತ್ರಧಾರ, ಚಿತ್ರಸೂತ್ರ, 
ಶಿಲ್ಲರತ್ನ, ಶುಕ್ರನೀತಿ, ಶಿಲ್ಪಶಾಸ್ತ್ರ ಮಾನಸಾರ ಮೊದಲಾದುವುಗಳಲ್ಲಿ ಪ್ರತಿಯೊಂದು 
ಕಲೆಯನ್ನು ಕುರಿತು, ಆಯಾ ಕಲೆಗೆ ಸಂಬಂಧಿಸಿದಂತೆ ಸೌಂದರ್ಮವೆಂದರೇನೆಂಬುದನ್ನು ಕುರಿತು 
ವಿಪುಲವಾದ ವಿಷಯ ಹರಹಿಕೊಂದಿದೆ. ಈ ವಿಚಾರದ ಪರಿಶೀಲನೆಯಿಂದ ಭಾರತೀಯ 
ದೃಷ್ಟಿಗೆ ಸೌಂದರ್ಕ ಯಾವ ರೀತಿ ಭಾಸವಾಯಿತು ಎನ್ನುವುದನ್ನು ನಾವು ನೋಡಬಹುದು. 


ನಿ 


ಸೌಂದರ್ಯವೆಂದರೇನು ಎಂಬ ಪ್ರಶ್ನೆಗೆ ನಮ್ಮ ಪ್ರಾಚೀನ ಯಷಿಗಳು ನೇರವಾದ 
ವಿವರಣೆಯನ್ನು ನೀಡಲಿಲ್ಲ; ಆ ಪ್ರಶ್ನೆಗೆ ಉತ್ತರ ಕೊಡುವುದಾಗಲೀ ಸೌಂದರ್ಯವೆಂದರೇನು, 
ಅದು ಮನಸ್ಸಿಗೆ ಹೇಗೆ ಮುಟ್ಟುತ್ತದೆ, ಅದು ವ್ಯಕ್ತಿ ನಿಷ್ಟವೋ, ವಸ್ತು ನಿಷಮೋ - ಎಂದು 
ಸೌಂದರ್ಯವಷ್ಟನ್ನೇ ಕುರಿತು ಚರ್ಚಿಸುವುದಾಗಲಿ ಅವರ ಉದ್ದೇಶವಾಗಿರಲಿಲ್ಲ ಲೋಕದ 
ಎಲ್ಲ ಚೆಲುವು ಒಲವುಗಳನ್ನು ಕಂಡು ಸೋಜಿಗಗೊಂಡು ಅದನ್ನು ಮೆಚ್ಚಿದರೊ ಅವರ ಗುರಿ 
ಅದರಾಚೆಯ ಸತ್ಯದ ಅನ್ವೇಷಣೆಯಾಗಿತ್ತು. ಆದರೂ ಕಂಡ ಸೌಂದರ್ಯವನ್ನು ಮೆಚ್ಚಿದರು; 
ಬಣ್ಣಿಸಿದರು. ಅದರ ವಿವಿಧ ತರಂಗಗಳನ್ನು ಗುರುತಿಸಿ ಹೆಸರಿಸಿದರು. ಅವರ ದೃಷ್ಟಿಯಲ್ಲಿ 
ಎರಡು ಅಂಶಗಳನ್ನು ಕಾಣಬಹುದು: ಒಂದು, ಮಾನವತೆಯಲ್ಲಿ ಹಾಗೂ ಪ್ರಕೃತಿಯಲ್ಲಿ 
ಕಂಡ ವಸ್ತು ಸೌಂದರೃವನ್ನು ವಸ್ತುವಿಗೆ ಸಂಬಂಧಿಸಿದಂತೆ ಗುರುತಿಸಿದರು; ಎರಡನೆಯದಾಗಿ 
ಆ ಸೌಂದರ್ಯ ವಸ್ತುನಿಷ್ಠವಾಗಿ ತೋರಿದರೂ, ಆ ವಸ್ತುವಿನಲ್ಲಿ ಬೆಳಗುವ ಸೌಂದರ್ಯ ಒಂದು 
ದೈವೀಪ್ರಕಾಶನ, ಅದೊಂದು ಆನಂದದ ಜ್ಕೋತಿರೂಪ ಎಂಬುದನ್ನು ಕಂಡುಕೊಂಡರು. 
“ಆದರೆ ಪ್ರಾಚೀನ ಖಷಿಗಳು ಸೌಂದರ್ಯ ಎಂಬುದು. ನೋಡುವವನ ಅಂತರಂಗದಲ್ಲಿ ಮಾತ್ರ 
ಅನುಭವಕ್ಕೆ ಬರುವ ಒಂದು ಬಗೆಯ ಸಂವೇದನೆ ಎಂಬುದನ್ನು ವಿವರಿಸಲು ಯಾವ 
ಪ್ರಯತ್ನವನ್ನೂ ಮಾಡದಿರುವುದು ಆಶ್ಚರವಾಗಿದೆ'''. ಅಧ್ಯಾತ್ಮದ ಪ್ರಕಾರ ಸೌಂದರ್ಯ, 
ಎಂಬುದು ವಸ್ತುಗಳಲ್ಲಿ ಪ್ರಕಾಶಿಸುವ ಒಂದು ಆತ್ಮತತ್ವ. “ಹೆಗೆಲ್‌ ಎಂಬಾತ ಹೇಳುವಂತೆ 
ಸೌಂದರ್ಯ ಇಂದ್ರಿಯಗೋಚರವಾಗುವ ಮಾಧ್ಯಮಗಳ ಮೂಲಕ ಹೊಳೆಯುವ ಒಂದು 
ದಿವ್ಯಭಾವನೆ... ಗ್ರೀಕರ ಡಯೋನಿಸೀಸ್‌ ಒಂದೆಡೆ “ಹೇಗೆ ಈ ಲೋಕದ ಬೆಳಕು ಎಲ್ಲ ವರ್ಣ 
ಸೌಂದರ್ಯಗಳಿಗೆ ಕಾರಣವೋ ಹಾಗೆಯೇ ಪರಮರೂಪದ ಜ್ಯೋತಿ ಈ ಎಲ್ಲ ರೂಪ 
ಸೌಂದರಕ್ಕೂ ಕಾರಣ' ಎನ್ನುತ್ತಾನೆ'', ಇದೇ ಭಾವನೆಯನ್ನು ಭಾರತೀಯ ಯಷಿಗಳು 
ಸಾರಿದರು. ಈ ಲೋಕದಲ್ಲಿ ಯಾವಯಾವುದು ಬೆಳಗುತ್ತಿದೆಯೋ ಅದೆಲ್ಲಾ ಆ ಆತ್ಮ 
ಜ್ಯೋತಿಯ ಪ್ರಕಾಶಮಾತ್ರ ಎಂದು ಹೇಳಿದರು. “ಎಷ್ಟರಮಟ್ಟಗೆ ಆ ದಿವೃಜ್ಯೋತಿಯನ್ನು 
ಲೋಕ ವಸ್ತು ಪ್ರಕಾಶಪಡಿಸುವುದೋ ಅಷ್ಟರಮಟ್ಟಗೆ ಅದು ಸುಂದರ''' - ಎಂದು ಗ್ರೀಕ್‌ 


|, A.C. Sastry: Studies in Sanskrit Aesthetics : ಐ. 16 
yi A.K. Comaraswamy : Figures of Speech and figures of thought : p. 52 
ಎ ಅಲ್ಲೆ p. 48 


೧೧೨ ತಾತ್ವಿಕರ ದೃಷ್ಟಿಯಲ್ಲಿ 


ತತ್ವಜ್ಞರೂ ಹೇಳಿದ್ದಾರೆ. ವಿಶ್ವದ ಎರಡು ಸಂಸ್ಕೃತಿಯ ಪ್ರಾಚೀನ ಕೇಂದ್ರಗಳಾದ ಗ್ರೀಕ್‌ 
ಮತ್ತು ಭಾರತದಲ್ಲಿ ಅವುಗಳ ಪ್ರಥಮಾಲೋಚನೆಯ ಹಂತಗಳಲ್ಲಿ ಸೌಂದರ್ಯವನ್ನು ಕುರಿತು 
ಈ ರೀತಿಯ ಸಮಾನ ಭಾವನೆಗಳು ಮೂಡಿತೆನ್ನುವುದು ಗಮನಿಸಬೇಕಾದ ಸಂಗತಿ. 


ಸೌಂದರೃವನ್ನು ಕುರಿತು ಗ್ರೀಕ್‌ ಮತ್ತು ಭಾರತೀಯ ಜಿಜ್ಞಾಸುಗಳಲ್ಲಿ ಮೂಡಿದ 
ಮತ್ತೊಂದು ಸಮಾನ ಭಾವನೆಯೆಂದರೆ, ಈ ಲೋಕದ ಎಲ್ಲ ಸೌಂದರ್ಯಗಳೂ ಆ 
ದೈವೀಸೌಂದರ್ಯದ ಪ್ರಕಾಶನವಾದರೂ, ಇವುಗಳೆಲ್ಲವೂ ಆ ಆತ್ಮ ಸೌಂದರ್ಯದ 
ಸೋಪಾನಗಳು ಮಾತ್ರ ಎಂಬುದು. ಇಲ್ಲಿ ಅಭಿವತ್ರಗೊಂಡಿರುವುದೇನಿದ್ದರೂ ಆ ವಿರಾಟ್‌ 
ಪುರುಷನ 'ಹಾಗ' ಮಾತ್ರ, ಇನ್ನೂ 'ಮುಪ್ಪಾಗ' ಊರ್ಧ್ವ್ಗಲೋಕದಲ್ಲಿ ಪ್ರತಿಷ್ಠಿತವಾಗಿದೆ 
ಎಂದು ಉಪನಿಷತ್ತು ಸಾರುತ್ತದೆ. ಇದೇ ಅಭಿಪ್ರಾಯವನ್ನು ಪ್ಲೇಟೋ ತನ್ನ 
"ಸಿಂಪೋಸಿಯಂ'ದಲ್ಲಿ “...ಯಾವಾಗ ಎಲ್ಲ ರೂಪಗಳಿಗೂ ಮೂಲವಾದ ಚೆಲುವೊಂದಿದೆ 
ಎಂಬುದನ್ನು ವ್ಯಕ್ತಿ ಗುರುತಿಸುತ್ತಾನೆಯೋ, ಆಗ ಅದನ್ನು ಗುರುತಿಸುವ ಗ್ರಹಿಸುವ ತನ್ನ 
ಅಂತರಂಗದ ಚೆಲುವು ಹಿರಿಯದೆಂಬುದನ್ನು ಅರಿಯುತ್ತಾನೆ.'' ಎಂದು ಹೇಳುತ್ತಾನೆ. ಆ 
ಕೇವಲ ಸೌಂದರ್ಯದ ವಿಚಾರವಾಗಿ ಅವನು, “ಅನುಪಮವಾದ ಆ ಸೌಂದರ್ಯ 
ಮೊಟ್ಟಮೊದಲನೆಯದಾಗಿ ಚಿರಂತನವಾದುದು; ಹಿಗ್ಗದ, ಕುಗ್ಗದ, ಸ್ವಭಾವ ಉಳ್ಳದ್ದು. 
ಎರಡನೆಯದಾಗಿ ಅದು ಒಂದು ದೃಷ್ಟಿಗೆ ಸೊಗಸಾಗಿಯೂ, ಮತ್ತೊಂದು ದೃಷ್ಟಿಗೆ 
ಹೊಲಸಾಗಿಯೂ ಕಾಣತಕ್ಕದ್ದಲ್ಲ ಅಥವಾ ಒಂದು ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ 
ಹಲವರಿಗೆ ಸುಂದರವಾಗಿಯೂ, ಮತ್ತೆ ಬೇರೆ ಸಂದರ್ಭಗಳಲ್ಲಿ ಬೇರೆಡೆ ಅಸುಂದರವಾಗಿಯೂ 
ತೋರುವುದು ಇದರ ಲಕ್ಷಣವಲ್ಲ ಆದರೆ ಇದು ಕೇವಲವಾದುದು; ತನ್ನಲ್ಲಿಯೇ ತಾನು 
ಐಕ್ಕವಾಗಿ ಚಿರಂತನವಾಗಿರತಕ್ಕದ್ದು ಅಸಂಖ್ಯ ರೂಪಗಳು ಇದರಲ್ಲಿ ಪಾಲುಗೊಂಡರೂ 
ಇದು ಹೆಚ್ಚುವುದೂ ಇಲ್ಲ ಕುಂದುವುದೂ ಇಲ್ಲ... ಈ ಸೌಂದರ್ಯ ಸಂಪೂರ್ಣವಾದುದು, 
ಪರಿಶುದ್ಧವಾದುದು, ಅವಿಮಿಶ್ರವಾದುದು, ದಿವ್ಯವಾದುದು ಮತ್ತು ತನಗೆತಾನೇ 
ಸಾರಭೂತವಾದುದು'” ಎಂದು ಹೇಳುತ್ತಾನೆ. ಹೀಗಿದೆ ಪ್ಲೇಟೋನ ದೃಷ್ಟಿಯಲ್ಲಿ ಕೇವಲ 
ಸೌಂದರ್ಯ. ಭಾರತೀಯರೂ ಸೃಷ್ಟಿಮೂಲವಾದ ಈ ಶಕ್ತಿಯನ್ನು “ತತ್‌ ಶುಭ್ರಂ 
ಜ್ಯೋತಿಷಾಂ ಜ್ಯೋತಿಃ ಎಂದು ವರ್ಣಿಸಿದ್ದಾರೆ. ಈ ಆತ್ಮ ಸೌಂದರ್ಯವನ್ನು, ರೂಪ 
ರೂಪಕ್ಕೆಲ್ಲ ಪ್ರತಿರೂಪವಾದ ಈ ಪರಂಜ್ಯೋತಿಯನ್ನು ಕಂಡು “ಯಾರ ಹೊರತು ಅವನಿಗಿಂತ 
ಎತ್ತರವಾದುದಾಗಲೀ, ಬೇರೆಯದಾಗಲೀ ಇಲ್ಲವೋ ಯಾರಿಗಿಂತ ಹಿರಿದಾದುದಾಗಲೀ, 
ಅತ್ಕಂತ ಸೂಕ್ಷ್ಮವಾದುದಾಗಲೀ ಇಲ್ಲವೋ, ಯಾವ ಪುರುಷನು ತನ್ನ ಮಹಿಮೆಯಲ್ಲಿಯೇ 
ಬೇರೂರಿ, ದಿವದಲ್ಲಿ ನಿಷ್ಠಿತವಾದ ವೃಕ್ಷದಂತಿರುವನೋ, ಅಂತಹ ಪುರುಷನಿಂದ ಈ 


| ks Plato: Symposium: P. 14 
ತ Plato: Symposium P. 211. Quoted by A.K. Coomaraswamy in his 
book ‘Figures of speech and Figures of thought’ ಐ. 144-145 


ಸೌಂದರ್ಯ ಸಮೀಕ್ಷೆ ೧೧೩ 


ಸರ್ವವೂ ತುಂಬಿಕೊಂಡಿದೆ” (ಶ್ಷೇತಾಶ್ಚತರ : ೩-೯) ಎಂದು ಹಾಡಿದರು. ಅಷ್ಟೇ ಅಲ್ಲ 
ಯಾವುಯಾವುದು ಹೀಗೆ ತುಂಬಿಕೊಂಡಿದೆಯೋ, ಅದೆಲ್ಲಾ ಆತನ ಆನಂದವೇ ಎಂದು 
ಸಾರಿದರು. ಹೀಗೆ ಮೂಲಭೂತವಾದ ಆ ಆತ್ಮ ಸೌಂದರ್ಯವೆಂಬುದಂ 
ಪರಮಾನಂದರೂಪವೂ ಜ್ಕ್ಯೋತಿರೂಪವೂ ಆದ ಆ ವಿಶ್ವಕರ್ಮನ ವಿಲಾಸವೇ. ಈ ಕಾರಣದಿಂದ 
ಪ್ರತಿಯೊಂದು ವಸ್ತುವೂ ನಮಗೆ ಪ್ರಿಯವಾಗುವುದು, ಆ ವಸ್ತುವಿನ ಮೇಲಿನ ಪ್ರೀತಿಗಾಗಿ 
ಅಲ್ಲ ಆ ವಸ್ತುವಿನಲ್ಲಿ ನಿಷ್ಠಿತವಾದ ಆತ್ಮನ ಪ್ರೀತಿಗಾಗಿ (ಬೃಹದಾರಣ್ಮಕ ೨-೪-೫). ಹೀಗೆ 
ಆತ್ಮ ಆತ್ಮಗಳ ಮಧುರಾಕರ್ಷಣೆಯ ಸಾಮರಸ್ಮವೇ ಈ ಆನಂದದ, ಸೌಂದರ್ಯದ ಮೂಲ 
ಎಂದು ಸಾರಿದರು. ಒಂದೇ ಆತ್ಮ ಈ ಲೋಕದ ಸಮಸ್ತ ವಸ್ತುಗಳಲ್ಲಿ ಪ್ರಕಟವಾಗಿರುವುದರಿಂದ, 
ಅದು ವಸ್ತುವಿನಲ್ಲಿ ಸತ್‌ರೂಪವಾಗಿಯೂ, ಅದನ್ನು ಅನುಭವಿಸುವ ಮನಸ್ಸಿನಲ್ಲಿ 
ಚಿತ್‌ರೂಹವಾಗಿಯೂ, ಸತ್‌ ಮತ್ತು ಚಿತ್‌ಗಳಲ್ಲಿ ಸಂಬಂಧವನ್ನು ಉಂಟುಮಾಡುವುದರ 
ಮೂಲಕ ಆನಂದರೂಪಿಯಾಗಿಯೂ, ವ್ಯವಹರಿಸಿ, ಇದೇ ಸಚ್ಚಿದಾನಂದಾತ್ಮಕ 
ವೆನಿಸಿಕೊಳ್ಳುತ್ತದೆ. ಈ ದೃಷ್ಟಿಗೆ ಸೌಂದರ್ಯವಾಗಿ ಏನು ಮೈದೋರಿದೆಯೋ ಅದೆಲ್ಲಾ 
ದಿವ್ಕಾನಂದವೇ. ಆ ಮೂಲವಾದ ಆನಂದವೇ ರಸ; ಅಲ್ಲಿ ರಸವೇ ಬ್ರಹ್ಮ; ರಸವೇ ಆನಂದ. 
ಈ ಲೋಕದ ಎಲ್ಲವೂ ಆ ರಸದ, ಆನಂದದ ಅಭಿವ್ಯಕ್ತಿ ಧೀರರಾದವರು, ತಪಸ್ಕೆಯಿಂದ ಆ 
ಪರತತ್ವದಲ್ಲಿ ತಮ್ಮ ಚೇತನವನ್ನು ಸಾಮರಸ್ಕಗೊಳಿಸುವುದರಿಂದ "ರಸೋ ವೈಸಃ' 
ಎಂಬುದನ್ನು ಅರಿಯುತ್ತಾರೆ. ಇದು ವೇದಾಂತದ ಪ್ರಕಾರ ಕೇವಲ ಸೌಂದರ್ಯದ ವಿವರಣೆ. 


ಈ ಲೋಕದ ವಸ್ತುಗಳೆಲ್ಲವೂ ಆನಂದದ ಅಭಿವ್ಯಕ್ತಿಯೇ ಆದರೂ ಅದೇ ಪರಮವಾದ 
ಆನಂದವಲ್ಲ “ವೇದಾಂತದ ಪೆಕಾರ' ಈ ವಸ್ತುಗಳೇ ಸೌಂದರ್ಯದ ಸಾರವಲ್ಲ ಅವು 
ಮೂಲ ಸೌಂದರ್ಯದ ಬಹಿರಂಗಾಭಿವ್ಯಕ್ತಿಗಳು ಮಾತ್ರ; ದೃಶ್ಯ ಸಂಕೇತಗಳು ಮಾತ್ರ. 
ಪರಮ ಸತ್ಯದೊಂದಿಗೆ ಸಮರಸವಾದ ಆ ಸೌಂದರ್ಯ ಜ್ಞಾನಿಗೆ ಮಾತ್ರ ಗೋಚರ; ನಾವು 
ಕಾಣುವುದೆಲ್ಲಾ ಅದರ ಹೊರಗಿನ ಮಿರುಗನ್ನು ಮಾತ್ರ. ಇವುಗಳಿಂದಲೂ ನಮಗೆ 
ಆನಂದಾನುಭವವಾಗುವುದರಿಂದ ಗೌಣಾರ್ಥದಲ್ಲಿ ಇವುಗಳನ್ನೂ "ಸುಂದರ' ಎನ್ನುತ್ತೇವೆ. 
ಆದರೆ ನಿಜವಾದ ಸೌಂದರೃ ವಾಚಾತೀತ; ಒಳಗಣ್ಣಿಗೆ ಮಾತ್ರತೆರೆಯತಕ್ಕದ್ದು''' ಈ 
ಕಾರಣದಿಂದ “ಸೌಂದರ್ಯವೂ ಆನಂದವೂ ಒಂದೇ ಅಲ್ಲ ಆದರೆ ಪ್ರೇಮದಂತೆ ಈ 
ಸೌಂದರ್ಯವು ಆನಂದದ ಒಂದು ಅಭಿವ್ಯಕ್ತಿ ಆನಂದದಿಂದ ರೂಪುಗೊಂಡ, ಆನಂದದಿಂದ 
ಸೃಜನೆಯಾದ ಆನಂದದ ಒಂದು ಅಭಿವ್ಯಕ್ತಿ ಇದು ಯಾವ ಆನಂದದಿಂದ ಮೂಡಿದೆಯೋ 
ಆ ಆನಂದವನ್ನೇ ಹೃದಯಕ್ಕೆ ತಿಳಿಸುತ್ತದೆ. ಸೌಂದರ್ಕಾನುಭವದ ದೃಷ್ಟಿಯಿಂದ ಈ 
ಆನಂದವೇ ರಸರೂಪಿಯಾಗುತ್ತದೆ; ಸೌಂದರ್ಯವನ್ನು ಕಂಡಾಗಲೆಲ್ಲಾ ನಮ್ಮ ಮನಸ್ಸು ಈ 
ರಸವನ್ನು ಆಸ್ವಾದಿಸುತ್ತದೆ.''” 


I. Prof. Hiriyanna: Art Experience : p. 310 
2. Letters of Aurobindo: I series p. 407. 


೧೧೪ ತಾತ್ವಿಕರ ದೃಷ್ಟಿಯಲ್ಲಿ 


ಎಲ್ಲವೂ ಆನಂದದ ಅಭಿವ್ಯಕ್ತಿಯೇ ಆದುದರಿಂದ, ಯೋಗಿಯ ದೃಷ್ಟಿ 
ದೊರಕೊಂಡವನಿಗೆ ಎಲ್ಲವೂ ಪರಮಸುಂದರವಾಗಿಯೇ ತೋರುತ್ತವೆ. ಆ ದೃಷ್ಟಿಗೆ 
ಸುಂದರ ಅಸುಂದರವೆಂಬುದೇನೂ ಇಲ್ಲ ಆದರೆ ದೈನಂದಿನ ರೂಢಿ ಜಗತ್ತಿನ ಬಹು 
ಸಂಖ್ಯಾತರಿಗೆ ಇದು ಸುಂದರಾಸುಂದರಗಳ ಮಿಶ್ರಣವಾಗಿ ತೋರುತ್ತದೆ. ಸಾಂಖದರ್ಶನ 
ಈ ಲೋಕದ ಸೌಂದರ್ಯವನ್ನು ಕುರಿತು “ಪ್ರಕೃತಿ ಸಮಗ್ರವಾಗಿ ಸುಂದರವಲ್ಲ ಅದರಲ್ಲಿ 
ಸುಂದರವಾದ ಅಂಶಗಳೂ ಉಂಟು, ವಿರೂಪವಾದ ಅಂಶಗಳೂ ಉಂಟು ಎನ್ನುತ್ತದೆ. 
ಆದರೆ ಪ್ರಕೃತಿಯಲ್ಲಿನ ವಸ್ತುಗಳಿಂದ ಆಹ್ಹಾದವೇ ಒದಗುವುದಿಲ್ಲವೆಂದೇನೂ ಆ ದರ್ಶನ 
ಹೇಳುವುದಿಲ್ಲ ಆದರೆ ಸರ್ವಕಾಲದಲ್ಲಿಯೂ ಸರ್ವರಿಗೂ ಆಹ್ಹಾದ ಕೊಡತಕ್ಕದ್ದು 
ಪ್ರಕೃತಿಯಲ್ಲಿ ಏನೂ ಇಲ್ಲವೆಂದು ಅವರ ಅಭಿಪ್ರಾಯ. ಅವಿಮಿಶ್ರಿತವಾದ ಕೇವಲ 
ಸುಖವನ್ನು ಪಡೆಯಲು ವ್ಯಾವಹಾರಿಕ ಜಗತನ್ನುಬಿಟ್ಟು ಬೇರೆಯ ಕಡೆಗೇ ನಾವು ತಿರುಗಬೇಕು. 
ಇತ್ತ ವೇದಾಂತ ದರ್ಶನದ ಮೇರೆಗೆ, ಸರ್ವವೂ ಸುಂದರ; ವಿಶ್ವದ ಆಂತರಿಕ ಸಾಮರಸ್ಕವನ್ನು 
ಭಂಗಗೊಳಿಸತಕ್ಕದ್ದು ಯಾವುದೂ ಅದರಲ್ಲಿಲ್ಲ'' ಆದುದರಿಂದಲೇ ಲೋಕದಲ್ಲಿ ನಿಜವಾದ 
ಸೌಂದರ್ಯವನ್ನು ಪಡೆಯತಕ್ಕವನು ಸಾಮರಸ್ಮ್ಥ ಹೊಂದಬೇಕು; ಆದರೆ ಯೋಗಿಯಂತೆ 
ಎಲ್ಲರೂ ಈ ಸಾಮರಸ್ಮವನ್ನು ಪಡೆಯಲು ಸಾಧ್ಯವಾಗದುದರಿಂದ ನಮಗೆ ಯಾವಾಗಲೂ 
ಈ ಸೌಂದರ್ಯ ಗೋಚರಿಸುವುದಿಲ್ಲ ಆ ಆನಂದದ ಅನುಭವ ಸಂಪೂರ್ಣವಾಗಿ 
ಆಗುವುದಿಲ್ಲ ಈ ಕಾರಣಕ್ಕಾಗಿ ಒಂದು ವಸ್ತು ಒಂದು ಕಾಲದಲ್ಲಿ ಒಬ್ಬನಿಗೆ ಸುಂದರವಾಗಿ 
ತೋರಿದರೆ, ಅದೇ ವಸ್ತು ಮತ್ತೊಬ್ಬನಿಗೆ ಸುಂದರವಾಗಿ ತೋರದಿರಬಹುದು. ಹೀಗೆ ವಸ್ತು 
ಸಾಮರಸ್ಕವನ್ನು ಪಡೆಯುವ ಶಕ್ತಿ ಸಂಸ್ಕಾರದ ತರ - ತಮಗಳಿಂದ ನಮಗೆ ಈ ಲೋಕದಲ್ಲಿ 
ಸೌಂದರ್ಯ ವಿವಿಧವಾಗಿ, ಅರೆಯರೆಯಾಗಿ ತೋರುತ್ತದೆ. 

ಸೌಂದರಾನುಭವದ ಈ ಅರೆಕೊರೆಗಳ ವಿಚಾರವನ್ನು 'ತ್ರಿಗುಣತತ್ವ' ಬಹು ಸೊಗಸಾಗಿ 
ವಿವರಿಸುತ್ತದೆ: ಸುಖದುಃಖ ಮೋಹಗಳು ಸತ್ವ ರಜಸ್ತಮೋಗುಣಗಳಿಂದ ಉದ್ಧವವಾಗತಕ್ಕವು. 
ಎಲ್ಲವೂ ಈ ಗುಣಗಳಿಂದಲೇ; ಲೌಕಿಕವೋ ಮಾನಸಿಕವೋ ಎಲ್ಲ ವ್ಯಾಹಾರಗಳೂ ಈ 
ತ್ರಿಗುಣ ಕ್ರಿಯೆಗಳೇ. ಅದರಲ್ಲಿ ಹಲವು ಪ್ರಧಾನವಾಗಿ ಸಾತ್ವಿಕ, ಮತ್ತೆ ಹಲವು ಪ್ರಧಾನವಾಗಿ 
ರಾಜಸಿಕ ಅಥವಾ ತಾಮಸಿಕ. ಬುದ್ಧಿ ಮೂಲತಃ ಸಾತ್ವಿಕವೇ ಆದರೂ ಪ್ರತಿ ವ್ಯಕ್ತಿಯಲ್ಲೂ 
ಈ ಬುದ್ಧಿ ಅವನವನ ಪೂರ್ವ ವಾಸನೆಗಳಿಂದ, ಅದರ ಪರಿಣಾಮವಾದ ಸಂಸ್ಕಾರಗಳಿಂದ 
ಕೂಡಿ ಸತ್ವಗುಣವನ್ನು ಮುಚ್ಚಿ ಅಲ್ಲಿ ತಾಮಸ ಅಥವಾ ರಾಜಸಗುಣಗಳ ಪ್ರಾಬಲ್ಯಕ್ಕೆ 
ಅವಕಾಶ ಮಾಡುತ್ತದೆ. ನಮಗೆ ಒದಗುವ ಈ ಸುಖದುಃಖಗಳೆಲ್ಲಾ ಪ್ರಕೃತಿಯ ಈ ಎರಡು 
ವರ್ತುಲಗಳಾದ ಬುದ್ಧಿ ಮತ್ತು ಲೋಕ ಇವೆರಡರ ಪರಸ್ಪರ ಸಂಪರ್ಕದಿಂದಲೇ. ಬುದ್ಧಿ 


ಮೂಲತಃ ಸತ್ವಗುಣಯುಕ್ತವಾದುದುರಿಂದ, ಕೇವಲ ಆನಂದಕ್ಕೆ ಮಾತ್ರ ಎಡೆಗೊಡುವಂತಿದ್ದರೂ, 


1, M. Hiriyann: Art ExperienceP. 15-16 


ಸೌಂದರ್ಯ ಸಮೀಕ್ಷೆ ೧೧೫ 


ಅದರ ವಾಸನಾಬಲದಿಂದ ಆನಂದದ ಬದಲು ತದ್ವಿರುದ್ಧವಾದ ಅನುಭವಗಳು ಜೀವಕ್ಕೆ 
ಒದಗುತ್ತವೆ. ಹೀಗೆ ವ್ಯಕ್ತಿ ವ್ಯಕ್ತಿಯಲ್ಲಿ ಅವನವನ ಸಂಸ್ಕಾರ ಪ್ರಭಾವದಿಂದ ಒಂದೇವಸ್ತು 
ಬಗೆ ಬಗೆಯಾಗಿ ಅನುಭವಗಳನ್ನು ನೀಡಬಹುದು. ಒಬ್ಬನಿಗೆ ಸುಖದಾಯಕವಾದುದು 
ಬೇರೊಬ್ಬನಿಗೆ ಅಸುಖದಾಯಕವೂ, ಒಬ್ಬನಿಗೆ ಸುಂದರವಾದುದು ಬೇರೊಬ್ಬನಿಗೆ 
ಅಸುಂದರವೂ ಆಗಿ ತೋರಲು ಇದೇಕಾರಣ.' ಈ ಒಂದು ವಿವರಣೆಯಿಂದ ಸಾತ್ಲಿಕ ಗುಣವೇ 
ನಿಜವಾದ ಆನಂದಾಂಶುವನ್ನು ಬಿಂಬಿಸಲು ಸಮರ್ಥವಾದುದು ಎನ್ನುವ ಅಂಶ ವ್ಯಕ್ತವಾಗುತ್ತದೆ. 
ಭಗವದ್ಗೀತೆಯಲ್ಲಿ ವಿಶ್ವದ ಆನಂದದೊಂದಿಗೆ ಮತ್ತು ಸತ್ಯದೊಂದಿಗೆ ನಮ್ಮ ಮನಸ್ಸನ್ನು 
ಸಮರಸಗೊಳಿಸುವ ಶಕ್ತಿ ಇರತಕ್ಕದ್ದು ಸಾತ್ಮಿಕ ಗುಣಕ್ಕೇ ಎಂದು ಶ್ರೀ ಕೃಷ್ಣ ಹೇಳಿದ್ದಾನೆ. ಈ 
ಸಾತ್ವಿಕ ಸ್ಥಿತಿಯನ್ನು ಕುರಿತು ಶ್ರೀ ಮಧುಸೂದನ ಸರಸ್ವತಿಯವರು, ನಿರ್ಮಲತ್ವ ಎನ್ನುವುದು 
"ಚಿದ್ದಿಂಬಗ್ರಹಣಯೋಗ್ಯತ್ವ'ವೆಂದು ವ್ಯಾಖ್ಯಾನಿಸುತ್ತಾರೆ. ಈ ಬಗೆಯ ನಿರ್ಮುಲತ್ವ 
ಲಭಿಸುವುದು ನಿಸ್ಪಂಗತ್ತದಿಂದ. ಹೇಗೆ ಯೋಗಿಯಾದವನು ಈ ಲೋಕದಲ್ಲಿ ಪದ್ಮಪತ್ರದ 
ಜಲದ ಬಿಂದುವಿನಂತೆ ಲಿಪ್ಪಾಲಿಪ್ಪಸ್ಥಿತಿಯಲ್ಲಿ ನಿಲ್ಲುವುದರಿಂದ ಸರ್ವಸ್ವವೂ ರಸಮಯವೆಂದು 
ಕಂಡುಕೊಳ್ಳಬಲ್ಲನೋ ಹಾಗೆ, ಈ ಲೋಕದ ವಸ್ತುಗಳ ಬಗೆಗೆ ಲಿಪ್ತಾಲಿಪ್ತವಾದ ನಿಸ್ಸಂಗ 
ಪರಿಭಾವನೆಯಲ್ಲಿ ವ್ಯಕ್ತಿ ನಿಲ್ಲುವುದನ್ನು ಕಲಿತಾಗ, ಈ ಲೋಕದ ಬಯಕೆಗಳಿಗೆ ನಮ್ಮನ್ನು 
ಬಿಗಿಯುವ ರಾಜಸಿಕ ತಾಮಸಿಕ ಆವರಣಗಳು ಹರಿದು ಶುದ್ಧ ಸಾತ್ವಿಕಮತಿಗೆ ಆ ಆನಂದದ 
ಕಿರಣದ ಸೋಂಕು ಉಂಟಾಗಿ ಸೌಂದರ್ಯದ ದರ್ಶನವಾಗುತ್ತದೆ. ಇಂತಹ ಸಾತ್ವಿಕ 
ಸ್ಥಿತಿಯಲ್ಲಿ ನಿಲ್ಲಬಲ್ಲವನು, ನಿಂತು ಅದನ್ನು ಕಲೆಯಲ್ಲಿ ಬಿಂಬಿಸತಕ್ಕವನು, ಕಲಾಕೃತಿಯ 
ಮೂಲಕ ರಾಜಸಿಕ ತಾಮಸಿಕ ಆವರಣದಿಂದ ಜೀವನವನ್ನು ಕ್ಷಣಕಾಲವಾದರೂ ಬಿಡಿಸಿ 
ಅದರಲ್ಲಿ ಸಾತ್ವಿಕ ಸ್ಥಿತಿಯನ್ನುದ್ದೀಪಿಸಿ ಆನಂದವನ್ನುಂಟುಮಾತಕ್ಕವನು ಕಲೆಗಾರ. 
ಭಾರತೀಯ ತತ್ವಶಾಸ್ತ್ರದ ಈ ಒಂದು ಜಿಜ್ಞಾನೆಯ ಫಲವಾದ, ಆನಂದ, ರಸ, ನಿಸ್ಸಂಗತ್ವ, 
ಪರಿಭಾವನೆ ಇತ್ಯಾದಿ ಅಭಿಪ್ರಾಯಗಳು ಭಾರತೀಯ ಅಲಂಕಾರಿಕರ ಮೇಲೆ ವಿಶೇಷವಾದ 
ಪ್ರಭಾವವನ್ನು ಬೀರಿವೆ. ಹೇಗೆ ಈ ಲೋಕದ ಕ್ಷಣಿಕವಾದ ವಸ್ತುಗಳೆಲ್ಲವೂ ತಮಗೆ ತಾವೇ 
ಸತ್ಯವಲ್ಲವೋ, ಈ ಎಲ್ಲವೂ ಆ ಪರಮ ಸತ್ಯದ ಅಪರಿಪೂರ್ಣ ಅಭಿವಕ್ರಿಗಳೋ, ಹಾಗೆ 
ಕಾವ್ಯದಲ್ಲೂ ಕೂಡ ಮೇಲೆ ಮೇಲೆ ತೋರುವ ವಾಚ್ಕಾರ್ಥಗಳೇನಿದ್ದರೂ ಕಾವ್ಯದ ಸಾರವಾದ 
ರಸದ ಬಹಿರಂಗಾಭಿವ್ಯಕ್ತಿ ಮಾತ್ರ; ಆದರೆ ಈ ತೋರಿ ಮರೆಯಾಗುವ ವಾಚ್ಕಾರ್ಥಗಳ ಹಿಂದೆ 
ಇರುವ ರಸವೇ ಕಾವ್ಯದ ಜೀವಾಳ - ಎಂಬ ಅಲಂಕಾರಿಕರ ಅಭಿಪ್ರಾಯ, ವೇದಾಂತದ 


|, prof. Hiriyanna - Art Experience: p. 11-12 
A K.S. Ramaswamy Sastry : Indian Aesthetics : p. 195. 


೧೧೬ ತಾತ್ವಿಕರ ದೃಷ್ಟಿಯಲ್ಲಿ 


ಆತ್ಮತತ್ವ ಹೇಗೆ ಕಾವ್ಯ ತತ್ವದ ಮೇಲೆ ತನ್ನ ಪ್ರಭಾವವನ್ನು ಬೀರಿದೆ ಎಂಬುದನ್ನು 
ತೋರಿಸುತ್ತದೆ. ಹೇಗೆ ಬ್ರಹ್ಮಸ್ಕಾಕ್ಪಾತ್ಕಾರದಲ್ಲಿ ಸಾಧಕನಾದವನು ಆನಂದವನ್ನು 
ಪಡೆಯುವನೋ, ಹಾಗೆಯೇ ಕಾವ್ಯದಲ್ಲಿ ಸಹೃದಯನ ಗುರಿಯೂ ರಸಾನಂದವೆಂದು ಸಾರಿ, 
ಈ ಕಾವನಂದವನ್ನು "ಬ್ರಹ್ಮಾನಂದಸದೃಶ' ಎನ್ನುವ ಪಟ್ಟಕ್ಕೆ ಏರಿಸಿರುವುದು ಭಾರತೀಯ 
ಸೌಂದರ್ಯ ಮಾಮಾಂಸೆಯಲ್ಲಿ ಅತ್ಯಪೂರ್ವವಾದ ವಿಚಾರವೇ. ಕಾವ್ಯಮಾಮಾಂಸಕರು 
ಕಾವ್ಯ ಸೌಂದರ್ಯದ ಜಿಜ್ಞಾಸೆಯಲ್ಲಿ ಆ ದಿವ್ಮಾನಂದದ ಜಿಜ್ಞಾಸೆಯನ್ನು ಮಾಡುತ್ತಿದ್ದರೂ 
ಪರೋಕ್ಷವಾಗಿ ಸೌಂದರ್ಯಮಿಾಮಾಂಸೆಯನ್ನೇ ಮಾಡಿದಂತಾಯಿತು. 

ಈ ದಿವ್ಮ ಸೌಂದರ್ಯದ ಕಾವ್ಯಮಯವಾದ ಅನುಭವವನ್ನು ಭಾರತೀಯ 
ಧರ್ಮಾಚಾರರು ನಾನಾಬಗೆಯಾಗಿ ಹಾಡಿದ್ದಾರೆ. ಶ್ರೀ ಶಂಕರಾಚಾರ್ಯರ ಆನಂದ 
ಲಹರಿಯಲ್ಲಿ ಮತ್ತು ದೇವ - ದೇವತೆಗಳನ್ನು ಕುರಿತ ಸ್ತೋತ್ರಗಳಲ್ಲಿ ಈ ದಿವಸೌಂದರದ 
ಹೊಳಹುಗಳನ್ನು ಗುರುತಿಸಬಹುದು. ಜಗಜ್ಜನನಿಯಾದ ಪಾರ್ವತಿಯ ಅಪೂರ್ವ 
' ಸೌಂದರ್ಯವೇ ಸಮಸ್ತ ಶಕಿಗಳಿಗೂ ಮೂಲ ಎಂಬುದನ್ನು 'ಸೌಂದರ್ಯಲಹರಿ' 
ಯಲ್ಲಿಯೂ, `ಶ್ರಿಪುರಸುಂದರೀ ವೇದಪಾದಸ್ತೋತ'ದಲ್ಲಿಯೂ ಹಾಡಿದ್ದಾರೆ. ಕಲೆಯ 
ಆನಂದಕ್ಕೂ ಬ್ರಹ್ಮಾನಂದಕ್ಕೂ ಇರುವ ಸಾದೃಶ್ಯವನ್ನು "ಶಿವಾನಂದಲಹರಿ'ಯ ಮೊದಲೆರಡು 
ಪದ್ಮಗಳೆಲ್ಲಿ ಬಹು ಸೊಗಸಾಗಿ ಶಂಕರಾಚಾರ್ಯರು ವಿವರಿಸಿದ್ದಾರೆ. ಆ ಹದ್ಯ್ಮಗಳಿಗೆ 
ಶಿವಪರವಾದ ಅರ್ಥವನ್ನುಳಿದು, ಕಲಾಪರವಾದ ಅರ್ಥವನ್ನು ಹೀಗೆ ಹೇಳಬಹುದು: 
“ಕಲೆಗಳು ಕವಿಯ ತಪಸ್ಸಿನ ಫಲಗಳು. ಸಹೃದಯರಲ್ಲಿ ಪ್ರಕಟಿತ ಫಲಗಳನ್ನು ನೀಡುವ 
ಶಿವಪರವಾದ ಶಕ್ತಿಗಳನ್ನುಳ್ಳವು. ಅವು ಮೂರು ಲೋಕಗಳಿಗೂ ಅತಿಶಯವಾದವು. 
ಸಹೃದಯನ ಹೃದಯದಲ್ಲಿ ಕವಿಯ ಕಲೆ ಪುನರ್ನವವನ್ನು ಪಡೆದು ಆನಂದರೂಪಿಯಾಗಿ 
ಪ್ರಕಾಶಿಸುತ್ತದೆ. ಈ ಆನಂದ ಶಿವರೂಪಿಯಾದುದು. ಇದು ಬುದ್ದಿಯ ಕಾಲುವೆಗಳ 
ಮೂಲಕ ಪ್ರವಹಿಸಿ, ಅದನ್ನು ಪಡೆಯುವವನ ಚಿತ್ತಕ್ರದದಲ್ಲಿ ನಿಂತು, ಅವನ ಕಿಲ್ಲಿಷಗಳನ್ನೂ 
ತೊಳೆದು ಸಂಸಾರಭ್ರಮಣ ಪರಿತಾಪವನ್ನು ಉಪಶಮನಗೈಯುವ ಶಕ್ತಿಯುಳ್ಳದ್ದು''' ಈ 


ಕ ಕಲಾಭ್ಕಾಂ ಚೂಡಾಲಂಕೃತ ಶಶಿಕಲಾಭ್ಕಾಂ ನಿಜತಪಃ 
ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಕಾಂ ಭವತುಮೇ 
ಶಿವಾಭ್ಯಾಂ ಅಸ್ತೋಕ ತ್ರಿಭುವನ ಶಿವಾಭ್ಕಾಂ ಹೃದಿಪುನ 
ರವಾಭ್ಮಾಂ ಆನಂದ ಸ್ಫುರದನುಭವಾಭ್ಯಾಂ ನತಿರಿಯಂ. 


ಗಲಂತೀ ಶಂಭೋ ತ್ವಚ್ಛರಿತ ಸರಿತಃ ಕಿಲ್ಲಷರಜೋ 
ದಲಂತೀ ಧೀಕುಲ್ಮಾ ಸರಣಿಷು ಪತಂತೀ ವಿಜಯತಾಂ 
ದಿಶಂತೀ ಸಂಸಾರ ಭ್ರಮಣ ಪರಿತಾಪೋಪಶಮನಂ 
ವಸಂತೀ ಮಚ್ಚೇತೋಹ್ರದಭುವಿ ಶಿವಾನಂದಲಹರೀ. 


(ಶಿವಾನಂದಲಹರೀ : 1-2 


ಸೌಂದರ್ಯ ಸಮೀಕ್ಷೆ ಣಂ 


ವಿವರಣೆಯಲ್ಲಿ ಕಲಾನಂದಕ್ಕೂ ಮತ್ತು ಬ್ರಹ್ಮಾನಂದಕ್ಕೂ ಸಂಬಂಧಿಸಿದ, "ಆನಂದ 
ಮಾಮಾಂಸೆ'ಯನ್ನು ನಾವು ಗುರುತಿಸಬಹುದು. 

ಈ ಕೇವಲಸೌಂದರ್ಯದ ಅದ್ದುತವಾದ ತಟದ್ವಿಲಾಸವನ್ನು ನಾವು. ಲಲಿತಾ 
ಸಹಸ್ರನಾಮದಲ್ಲಿ ಗುರುತಿಸಬಹುದು. ಪರಮಜ್ಕೋತಿರೂಪಹವಾದ ಸೌಂದರ್ಯವೇ ಇಲ್ಲಿ 
ಲಲಿತೆಯಾಗಿ ಮೈವೆತ್ತು ನಿಂತಿದೆ. ಇಲ್ಲಿ ಏಕಕಾಲದಲ್ಲಿಯೇ ಲಾಲಿತ್ಮದಿಂದ ಭವ್ಮತೆಯವರೆಗೆ 
ತರಂಗ ತರಂಗವಾಗಿ ಮಿಂಚುವ ಸೌಂದರ್ಯವನ್ನು ಕವಿ ಲಲಿತಾ ದೇವಿಯ ವರ್ಣನೆಯಲ್ಲಿ 
ತೋರಿದ್ದಾನೆ. ಲಲಿತಾಸಹಸ್ರನಾಮದ ಕವಿ ಚಿತ್ರಿಸಿರುವ ಈ ಮೂರ್ತಿ “ಕೇವಲ ಗಾಳಿಯಾಗಿ 
ಅಥವಾ ಸೂಕ್ಷ್ಮಭಾವವಾಗಿ ಕರಗಿಹೋಗುವುದಿಲ್ಲ ಇಲ್ಲವೇ ಪರಿಪೂರ್ಣವಾದ 
ಮಾನವಾಕೃತಿಯಿಂದ ನೆಲಕ್ಕೆ ಕಾಲೂರಿ ನಿಲ್ಲುವುದೂ ಇಲ್ಲ ಅವಳು ಸರ್ವಸೌಂದರ್ಯದ 
ನಿಧಿಯಾಗಿ, ಅಸುರೀಶಕ್ತಿಯನ್ನುಎದುರಿಸಿ ನಿಂತಿದ್ದಾಳೆ. ಅವಳು ಚಿರಯೌವನವತಿ, 
ಪ್ರಭಾತಸೂರ್ಯನಂತೆ ಸದಾ ಉಜ್ಜಲೆ, ನಕ್ಷತ್ರಗಳನ್ನೂ ನಾಚಿಸುವಂತಹ ಅಲಂಕಾರಭೂತಿತೆ..... 
ಅವಳು ಚೈತನ್ಯ ಕುಸುಮಪ್ರಿಯೆ. ಅವಳು ಕಾವ್ಯ ಗೀತ ನರ್ತನಾದಿ ಕಲೆಗಳ ಅಧಿದೇವತೆ... 
ಅವಳು ಚಿದೇಕ ರಸರೂಪಿಣೀ.''' 


ಯಾವ ಸೌಂದರ್ಯವನ್ನು ವೇದಾಂತಿಗಳು ಕೇವಲ ಜ್ಯೋತಿರೂಪಹ, ಆನಂದ ರೂಪ 
ಎಂದು ವರ್ಣಿಸಿರುವರೋ, ಅದೇ ಸೌಂದರ್ಯವನ್ನು ಶಾಕ್ತರು ದೇವಿಯಾಗಿ ಮೂರೀಕರಿಸಿ, 
ಅವಳು ಸರ್ವಸೌಂದರ್ಯದ ಮೂಲರೂಪಿಣಿಯಾದ ಆದಿಶಕ್ತಿ ಎಂದು ವರ್ಣಿಸಿದ್ದಾರೆ. 
ಇಲ್ಲಿ ಆಗಲೇ, ಆ ನಿರಾಕಾರವಾದ ಸೌಂದರಜ್ಯೋತಿ ಆರಾಧನಾರ್ಹವಾದ ಒಂದು 
ಅಮರ್ತ್ಯರೂಪವನ್ನು ಪಡೆದಿದೆ. 


ಭಗವಂತನನ್ನು ಸತ್ಕ ಮತ್ತು ಶಿವರೂಪಿ ಎಂದು ಭಾರತದ ಬಹುಮಟ್ಟಗೆ ಎಲ್ಲ 
ಮತಗಳೂ ಸಾರಿದರೆ, ಭಗವಂತನನ್ನು ಸೌಂದರ್ಯರೂಪಿ ಎಂದು ಭಾವಿಸಿರುವುದು ವೈಷ್ಣವ 
ಮತ ಒಂದೇ. ವೈಷ್ಣವರ ಪ್ರಕಾರ ಸೌಂದರ್ಯವೆಂಬುದು ಅತೀತದ ವ್ಯಕ್ತವಾದ 
ಮೂರ್ತರೂಪವೇ. ಸೌಂದರ್ಮ ಸ್ಕೂಲರೂಪವೊಂದರಲ್ಲಿ ಮೂರ್ತಗೊಳ್ಳದಿದ್ದಲ್ಲಿ 
ಸೌಂದರ್ಕಾನುಭವ ಅಸಾಧ್ಯ ಎನ್ನುತ್ತಾರೆ ವೈಷ್ಣವರು. "ವೈಷ್ಣವರ ದೃಷ್ಟಿಗೆ 
ಸೌಂದರ್ಯವೆನ್ನುವುದು ಆತ್ಮದ ಆಕರ್ಷಣೆ ಮತ್ತು ಕಣ್ಣಿನ ನಿಲ್ದಾಣ.'* ರೂಪಗೋಸ್ಟಾಮಿ 
ಸೌಂದರ್ಯವನ್ನು 'ಅಂಗಪ್ರತ್ಕಂಗಕಾನಾಂ ಯಃ ಸನ್ನಿವೇಶೋ ಯಥೋಚಿತಮ್‌ ಸುತ್ದಿಷ್ಟಃ 
ಸನ್ನಿ ವನ್ನು ಸ್ಕಾತತ್‌ ಸೌಂದರ್ಯಮಿತೀರ್ಯತೇ' ಎಂದು ಸೂತು್ರಮಾಡುತ್ತಾನೆ.' ಎಂದರೆ 


ಶಿ 1೨.5. Sharma : Lalitha Sahasra Nama : p.7 

2. M.N. Sirkar: Eastern Lights: P. 126. 

3. ರೂಪಗೋಸ್ಟಾಮಿ- ಉಜ್ಜಲನೀಲಮಣಿ (ಉದ್ದೀಪನ ಪ್ರಕರಣ : 19) Quoted by A.C. 
Sastry in "Studies in Sanskrit Aesthetics." p.106 


೧೧೮ ತಾತ್ವಿಕರ ದೃಷ್ಟಿಯಲ್ಲಿ 


ಸೌಂದರ್ಯವೆಂಬುದು ಅಂಗಪ್ರತ್ಫಂಗಗಳೆ ಯಥೋಚಿತವಾದ ಹೊಂದಿಕೆ. ಪಾಶ್ಚಾತ್ಮ 
ಸೌಂದರ್ಯಮಾಮಾಂಸಕರಲ್ಲಿ ಒಬ್ಬನಾದ ಹಾರ್ಟಮನ್ನನೂ “ಸೌಂದರ್ಯವೆಂಬುದು 
ಸ್ಥೂಲರೂಪವೊಂದರಲ್ಲಿ ಮೂರ್ತಗೊಳ್ಳೆಬೇಕು; ಹಾಗಾದಾಗಲೇ ನಾವು ಅದನ್ನು 
ಗುರುತಿಸಬಲ್ಲೆವು... ಯಾವಾಗ ಕೇವಲ ಅಮೂರ್ತ (ಗಿಿ8(800 ವಾದುದು ಒಂದು 
ಖಚಿತಾಕಾರವನ್ನು ತಾಳುವುದೋ ಆಗ ಅದು "ಸುಂದರ'ವೆಂಬುದನ್ನು ನಾವು ಅರಿಯಬಲೆವು”' 
ಎಂದು ಹೇಳುವ ಮಾತನ್ನೂ ಇಲ್ಲಿ ನೆನೆಯಬಹುದು. ಈ ದೃಷ್ಟಿಯಿಂದ ವೈಷ್ಣವರು 
ಮಾತ್ರವೇ ಈ ಮೂರ್ತಸೌಂದರ್ಯವನ್ನು (Concrete Beauty) ಒತ್ತಿ ಹೇಳಿದವರು. 
"ಸತ್ಯಕ್ಕಿಂತ, ಶಿವಕ್ಕಿಂತ ಸೌಂದರ್ಯವೇ ಹೆಚ್ಚು ಆಕರ್ಷಕವಾದುದರಿಂದ, ಆತ್ಮದ 
ದಿವ್ಕಾನುಭೂತಿಯಲ್ಲಿ ಸೌಂದರ್ಯಕ್ಕಿರುವ ಚಿರಂತನ ಮೌಲ್ಯವನ್ನು ವಿಶಿಷ್ಟಾದ್ನೈತವೊಂದೇ 
ಗುರುತಿಸುತ್ತದೆ... ವೈಷ್ಣವರ ಭಾಗವತ ವೇದಾಂತಿಗಳ ಬ್ರಹ್ಮನನ್ನು ಭುವನಸುಂದರ 
ಎಂದೂ, ಈ ಲೋಕವೆಲ್ಲವೂ ಆ ಭುವನ ಸುಂದರನ ದಿವ್ಮಲೀಲೆಯೆಂದೂ ಭಾವಿಸುತ್ತದೆ. 
ಈ ದಿವೃಲೀಲೆಯಲ್ಲಿ ಅದು ಜೀವ ಜೀವದ ಎದೆಯಲ್ಲಿ ತನ್ನ ಮೂಲಸೌಂದರ್ಯದ 
ಬೀಜಗಳನ್ನು ಬಿತ್ತುತ್ತದೆ. ಪ್ರಕೃತಿ ಸೌಂದರ್ಯವಾಗಲೀ ಮಾನವ ಸೌಂದರ್ಯವಾಗಲೀ ಆ 
ಪರಮ ಸೌಂದರೃದ ವಿನ್ಮಾಸಗಳೇ.... ಸೌಂದರ್ಯ ಪ್ರಕೃತಿಯಲ್ಲಿ ಅಂತರ್ಗತವಾಗಿಯೂ ಇದೆ, 
ಅತೀತವಾಗಿಯೂ ಇದೆ. ಎಶಿಷ್ಟಾದ್ನೈತವು ವೇದಾಂತದ ಬ್ರಹ್ಮನನ್ನೂ ಸಾಂಖ್ಕರ ಈಶ್ವರನನ್ನೂ 
ಭುವನಸುಂದರ ಎಂದು ಪರಿವರ್ತಿಸುತ್ತದೆ. ವೇದಾಂತದ ಸತ್‌ - ಚಿತ್‌ ಆನಂದಕ್ಕೆ 
ಸಂವಾದಿಯಾಗಿ ಭುವನ ಸುಂದರನ ತ್ರಿತ್ವಮುಖವನ್ನು, ಸ್ವರೂಪ, ರೂಪ ಮತ್ತು ಗುಣ 
ಎಂದು ಹೇಳುತ್ತದೆ. ಅವನ ರೂಪವನ್ನು ಭುವನಸುಂದರ ಮತ್ತು ಮನ್ಮಥ ಮನ್ಮಥ ಎಂದು 
ಕರೆಯುತ್ತದೆ... ಸ್ವಪ್ರಕಾಶನಶೀಲವಾದ ಈ ಬ್ರಹ್ಮ ಸೌಂದರ್ಯ ವಿಷಯಕರ್ಮದಿಂದ 
ವಿಕೃತವಾದ ಈ ಜೀವನವನ್ನು ತೊಳೆಯಲು ಐದು ವಿಧವಾದ ಸುಂದರಾಕಾರವನ್ನು ತಾಳುತ್ತದೆ. 
ಮೊದಲನೆಯದು, ಅತೀತ ಅಥವಾ ಪರಾ; ಎರಡನೆಯದು ಅನಂತ ಅಥವಾ ವ್ಯೂಹ; 
ಮೂರನೆಯದು ಸ್ವಭಾವಸಿದ್ಧ ಅಥವಾ ಅಂತರ್ಯಾಮಿ, ನಾಲ್ಕನೆಯದು ಅವತಾರ, ಐದನೆಯದು 
ಶಾಶ್ಚತ ಅಥವಾ ಅರ್ಚಾ. ಅತೀತ ಅಥವಾ ಹರಾ ಉಪನಿಷತ್ತುಗಳು ಹೇಳುವ 
ಜ್ಕೋತಿರೂಪವಾದ ಸೌಂದರ್ಯ. ವ್ಯೂಹ ಅಥವಾ ಅನಂತ, ಆ ಸೌಂದರ, 
ಅನಂತರೂಪಗಳಾಗಿ ಈ ಲೋಕವಾಗಿರುವ ಪರಿಯನ್ನು ಸೂಚಿಸುತ್ತದೆ. ಮೂರನೆಯದು 
ಅಂತರ್ಕಾಮಿನ್‌ ಅಥವಾ ಹೃದಯ ಕಮಲ ಮಧ್ಯದಲ್ಲಿ ಪ್ರಕಾಶಿಸುವ ಸೌಂದರ್ಯ; ಅದು ಈ 


|, W., Knight: The Philosphy of the Beautiful. P. 80 


ಸೌಂದರ್ಯ ಸಮೀಕ್ಷೆ ೧೧೯ 


ದೇಹವನ್ನು ಪಾಪಗೇಹವನ್ನಾಗಿಸದೆ “ಬ್ರಹ್ಮಪುರಿ'' ಯನ್ನಾಗಿಸುತ್ತದೆ. ದೇಹವನ್ನು 
ದಿವೃಸೌಂದರ್ಯದ ದೇಗುಲವನ್ನಾಗಿ ಮಾಡುತ್ತದೆ. ಇನ್ನು ಅವತಾರದಲ್ಲೋ, ಆ ಪರಮಾತ್ಮ 
ತನ್ನ ಲೋಕಮೋಹಕವಾದ ಸೌಂದರ್ಯದಿಂದ ಜ್ಞಾನಿಯ ಅನುಭವದ ತೃಷೆಯನ್ನು 
ತೃಪ್ಪಿಗೊಳಿಸುತ್ತಾನೆ. ಶ್ರೀ ರಾಮನ ಸೌಂದರ್ಯ ಯಷಿಗಳನ್ನು ಯೋಗಿಗಳನ್ನು 
ಮೋದಗೊಳಿಸಿತು. ಅತೀತವೂ ಅನಂತವೂ ಆದ ಸನಾತನ ಸೌಂದರ್ಯ ದಿವ್ಮಲೀಲೆಗಾಗಿ 
ಬೃಂದಾವನದಲ್ಲಿ ತ್ರೈಲೋಕ್ಕ ಕಾಂತನಾಗಿ ಅವತರಿಸುತ್ತದೆ. ಐದನೆಯದಾದ ಅರ್ಚಾ 
ಅಥವಾ ಶಾಶ್ಚತ ಸೌಂದರ್ಯ ಎನ್ನುವುದು ಅನಂತವು ಮೂರ್ತಿಗೊಳ್ಳುವ ರೀತಿ. ಎಂದರೆ 
ನಾಮರೂಪಾತೀತವಾದ ಆ ಕೇವಲಸೌಂದರೃ ಭಕನಿಗಾಗಿ ಇಷ್ಟವಿಗ್ರಹವೊಂದರಲ್ಲಿ 
ಪ್ರಕೃತಿಸ್ಠವಾಗುತ್ತದೆ. ಎಂದರೆ ಈ ತತ್ವದ ಪ್ರಕಾರ, ಇಲ್ಲಿ ವಿಗ್ರಹವೊಂದರಲ್ಲಿ ಅನಂತವು 
ಆವಾಹನೆಗೊಂಡು ಆತನ ಅಂಶಾಭಿವ್ಯಕ್ತಿ ಪ್ರಕಟವಾಗಿದೆ ಎಂದಲ್ಲ; ಆ ದಿವ್ಮ ಸೌಂದರ್ಯವೇ 
ಭಕ್ತನ ಕಣ್ಣಿಗೆ ಕಾಣುವ ರೂಪದಲ್ಲಿ ಪ್ರತಿಮಾ ರೂಪದಲ್ಲಿ ಮೈದೋರಿದೆ ಎನ್ನುವುದು. 
ವಿಗ್ರಹ ಅವರ ಪಾಲಿಗೆ ಸಾಕ್ಷಾತ್‌ ಭುವನಸುಂದರನೇ. ಆಳ್ವಾರರು ಈ ಅರ್ಚಾವತಾರಿಯಾದ 
ಪರಮಾತ್ಮನನ್ನು ಕುರಿತು ಹಾಡಿದ್ದಾರೆ....”' 


“ಎಶಿಷ್ಟಾದ್ವೈತದ ಸೌಂದರ್ಯಬೋಧೆ ಬ್ರಹ್ಮನನ್ನು ಭುವನಸುಂದರ, ಮನ್ಮಥ 
ಮುನ್ಮಥನೆಂದು ಕರೆಯುತ್ತದೆ. ವಿಶಿಷ್ಟಾದ್ವೈತವೊಂದೇ ಕೇವಲ ಬ್ರಹ್ಮನನ್ನು 
ಸೌಂದರ್ಯಬ್ರಹ್ಮದೊಂದಿಗೆ ಪರಿಭಾವಿಸುತ್ತದೆ. ಆದುದರಿಂದಲೇ ಇದು ಸೌಂದರ್ಯ 
ಧರ್ಮ. ಸೌಂದರ್ಯದ ಪಂಚಮುಖಗಳನ್ನು ವಿವರಿಸಿ ಆಧ್ಯಾತ್ಮ ಶೃಂಗಾರರಸಕ್ಕೆ ಹೆಚ್ಚು 
ಪ್ರಾಮುಖ್ಯತೆಯನ್ನು ಕೊಡುತ್ತದೆ....'' 


ಭಾರತದಲ್ಲಿ ಪ್ರಚುರವಾದ ಜೈನ ಮತ್ತು ಬೌದ್ಧ ಧರ್ಮಗಳೆರಡೂ ಈ ಲೋಕ 
ಸೌಂದರ್ಯಕ್ಕಾಗಲೀ, ಆ ಕೇವಲ ಪರಮತತ್ವ ಸೌಂದರ್ಯರೂಪಿ ಎಂಬ 'ಭಾವನೆಗಾಗಲೀ 
ಗಮನಕೊಟ್ಟಂತೆ ತೋರುವುದಿಲ್ಲ ಅವುಗಳ ಪ್ರಕಾರ ಈ ಲೋಕದ ಸೌಂದರ್ಯವೆಲ್ಲವೂ 
ನಶ್ವರ ಮತ್ತು ಕ್ಷಣಿಕ. ಮನುಷ್ಯ ಇದರಿಂದ ಪಾರಾಗಿ ಸಮ್ಮಕ್ಷವನ್ನೂ ನಿರ್ವಾಣವನ್ನೂ 
ಪಡೆಯಬೇಕು. ಆ ಪರಮಸ್ಥಿತಿ ಎನ್ನುವುದೇ ಪರಮ ಸುಖದಾಯಕವಾದುದು, ಆದುದರಿಂದ 
ಮನಮೋಹಿಸುವ ಎಲ್ಲದರಿಂದ ಮನುಷ್ಯ ತಪ್ಪಿಸಿಕೊಳ್ಳಬೇಕು - ಎನ್ನುವುದೇ ಅವುಗಳ 


I. P.N. Srinivasachari: The Philosophy of Visistadvaita. 
(ಈ ಗ್ರಂಥದಿಂದ ಈ ಕೆಲವು ಸಂಗತಿಗಳನ್ನು ಸಂಗ್ರಹಿಸಿಕೊಡಲಾಗಿದೆ). 
v2 ಅಲ್ಲೇ 


೧೨೦ ತಾತ್ವಿಕರ ದೃಷ್ಟಿಯಲ್ಲಿ 


ಸಾರ. ಬೌದ್ಧರಲ್ಲಿ 'ಸುಂದರ' ಎಂಬ ಪದ ನಮಗೆ ದೊರೆಯುವುದಾದರೂ “ಬೌದ್ಧ 
ಸಾಹಿತ್ಯದಲ್ಲಿ ಸುಂದರ ಎನ್ನುವುದು ಒಂದು ಸರ್ಪದೈತ್ಯ''' ನೆಂದು ಉಲ್ಲೇಖಿತವಾಗಿರುವುದು 
ಬಹುಶಃ ಈ ಕಾರಣದಿಂದಲೇ. ಆದರೂ ಬುದ್ಧನ ಅನಂತರ, ಬುದ್ಧ ವಿಗ್ರಹದ ಸುಂದರ 
ಶಿಲ್ಪಗಳಿಂದ ಆರಂಭವಾದ ಅವರ ಕಲಾಕೃತಿ ಮತ್ತು ಕಲಾತತ್ವಗಳು ಬಹುಬೇಗ ಒಂದು 
ವಿಶೇಷ ಸ್ಥಾನವನ್ನು ಪಡೆದು ಭಾರತೀಯ ಕಲೆಯಮೇಲೆ ಪ್ರಭಾವವನ್ನು ಬೀರಿರುವುದು 
ಒಂದು ಸೋಜಿಗದ ಸಂಗತಿಯೇ ಸ: 


If Monier Williams : Sanskrit-English Dictionary. P. 1227. 


ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 


ಆಂಗಿಕಂ ಭುವನಂ ಯಸ್ಕ ವಾಚಿಕಂ ಸರ್ವ ವಾಜ್ಮಯಂ 


ಆಹಾರ್ಯಂ ಚೆಂದ್ರತಾರಾದಿ ತಂ ವಂದೇ ಸಾತ್ತಿಕಂ ಶಿವಂ ॥॥ 


ಈ ಭುವನವೆಲ್ಲವೂ ಯಾರ ಅಂಗಾಭಿನಯವೋ, ಸರ್ವವಾಜ್ಞಯವೂ ಯಾರ ವಾಚಿಕವೋ, 
ಸಮಸ್ತ ಚಂದ್ರತಾರಾದಿಗಳೂ ಯಾರ ಆಹಾರ್ಯವೋ ಅಂತಹ ಸಾತ್ಚಿಕನಾದ ಶಿವನಿಗೆ 


ಸಮಸ್ಕಾರ.' 


ನಂದಿಕೇಶ್ವರನ "ಅಭಿನಯದರ್ಪಣ'ದ ಈ ಪ್ರಾರ್ಥನಾ ಪದದಲ್ಲಿ ಕವಿ ಸಮಸ್ತ 
ವಿಶ್ವವನ್ನೇ ಆ ದಿವೃಶಕ್ತಿಯ ನಾಟ್ಕಕಲೆ ಎಂದು ಪರಿಭಾವಿಸಿದ್ದಾನೆ. ಸೃಷ್ಟಿ ಪೂರ್ವದಲ್ಲಿ 
ಶ್ರೀ ನಟರಾಜನ ನಾಟದಿಂದ ಈ ಲೋಕವೆಲ್ಲಾ ಮೂಡಿಬಂದಿತು ಎನ್ನುವ ಭಾವನೆಯಲ್ಲಾಗಲೀ, 
ಹಾಲ್ಗಡಲಿನ ತೆರೆತೆರೆಯ ಮೇಲೆ ಮಹಾ ವಿಷ್ಣು ನರ್ಶಿಸಿದಾಗ ಲಾಸ್ಕಕಲೆ ಮೂಡಿಬಂದಿತು 
ಎಂಬ ಚಿತ್ರಸೂತ್ರದ ಹೇಳಿಕೆಯಲ್ಲಾಗಲೀ, ಈ ಸೃಷ್ಟಿಗೆ ಮತ್ತು ಕಲೆಗೆ ದಿವಶಕ್ತಿಯ 
ಲೀಲೆಯೇ ಕಾರಣ ಎನ್ನುವ ಅಂಶ ಸ್ಪಷ್ಟವಾಗುತ್ತದೆ. ' 


ಸೌಂದರ್ಯಸೃಷ್ಟಿಯೇ ಕಲೆ. ಮೊದಲು ಈ ಲೋಕದ ಸೌಂದರ್ಯ ಸೃಷ್ಟಿಯಾದುದು 
ಆ ವಿಶ್ವಕರ್ಮನಿಂದ. ಲೋಕವನ್ನು ಸೃಜಿಸಿದ ಪ್ರಜಾಪತಿಯಾದ ಬ್ರಹ್ಮನನ್ನೇ ವಿಶ್ವಕರ್ಮನೆಂದು 
ಬ್ರಾಹ್ಮಣಗಳಲ್ಲಿ ಕರೆಯಲಾಗಿದೆ. ಈ ವಿಶ್ವಕರ್ಮ ತನ್ನ ಶಕ್ತಿಯಿಂದ ಈ ವಿಶ್ವವನ್ನು 


|. ಅಂಗಿಕ - ಅಂಗಾಂಗಗಳ ಚಲನೆ. ವಾಚಿಕ-ನಾಟ್ಕದಲ್ಲಿ ಬಳಸುವ ಹಾಡು, ಮಾತು, ಇತ್ಮಾದಿ ಆಹಾರ್ಯ- 
ನಾಟ್ಯಪ್ರದರ್ಶನಕ್ಕೆ ಅಗತ್ಯವಾದ, ಉಚಿತವಾದ ವೇಷಭೂಷಣಗಳು. 

2, ವಿಶ್ವಕರ್ಮ ಶಿಲ್ಪದಲ್ಲಿ ಸುಪ್ರಸಿದ್ಧ ಪುರಾಣಗಳಲ್ಲಿ ದೇವಶಿಲ್ಲಿ ಎಂದು ಹೆಸರಾದವನು. ಆದರೆ ಶಿಲ್ಲಶಾಸ್ತ್ರಗಳೆನ್ನು 
ಬರೆದ ವಿಶ್ವಕರ್ಮನೂ ಪುರಾಣೋಕ್ತ ವಿಶ್ವಕರ್ಮನೂ ಬೇರೆ ಬೇರೆ. ದೇವಶಿಲ್ಲಿಯಾದ ವಿಶ್ವಕರ್ಮನನ್ನು 
ಕುರಿತು, ಬ್ರಹ್ಮನ ನಾಲ್ಕು ಮುಖದಿಂದ ನಾಲ್ಕು ಜನ ಶಿಲ್ಪಿಗಳು ಮೂಡಿದರೆಂದೂ ಅವರಲ್ಲಿ ಲೋಕಸೃಷ್ಟಿಗೆ 
ಹೊರಟ ಮೊದಲನೆಯವನೇ ವಿಶ್ವಕರ್ಮನೆಂದೂ 'ಮಾನಸಾರ' ಹೇಳುತ್ತದೆ. ಬ್ರಹ್ಮನು ವಿಶ್ವಕರ್ಮನಿಂದ 
ನಾಟ್ಕಶಾಲೆಯನ್ನು ನಿರ್ಮಿಸಿದನೆಂದು ನಾಟಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಗುಪ್ತರ ಕಾಲಕ್ಕೆ ಹಿಂದೆಯೇ ಶಿಲ್ಪ 
ಶಾಸ್ತ್ರಗಳನ್ನು ರಚಿಸಿದ ವಿಶ್ವಕರ್ಮನೆಂಬ ವ್ಯಕ್ತಿ ಇದ್ದುದು ಸ್ಪಷ್ಟ... ವರಾಹಮಿಹಿರನ ಬೃಹತ್ಸಂಹಿತೆಯ 
ಆಧಾರದಿಂದ ಇವನು ಕ್ರಿ.ಶ. 6ನೇ ಶತಮಾನದ ಪೂರ್ವಾರ್ಧದಲ್ಲಿದ್ದಿರಬಹುದೆಂಬುದು ಪಂಡಿತರ ಮತ. 
Edited by Phanindra nath Bose: 5117೩ Sastram:P, 6-9 * 


೧೨೨ ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 


ರೂಪಿಸಿದನು. ಈ ಬ್ರಹ್ಮಸೃಷ್ಟಿಯ ಒಂದು ಅಂಶವಾದ ಮರ್ತೃರೂ ತಮ್ಮ ಕಲೆಯಲ್ಲಿ 
ಬ್ರಹ್ಮಸೃಷ್ಟಿಯನ್ನೇ ಅನುಸರಿಸಿ ನೂತನ ವಸ್ತು ನಿರ್ಮಾಣದಲ್ಲಿ ತೊಡಗಿದ್ದಾರೆ. ಮಾನವನ 
ಕಲಾಸೃಷ್ಟಿಗೆ ಪ್ರೇರಣೆಯೂ, ಅಂತಶ್ಯಕ್ತಿಯೂ ಬ್ರಹ್ಮಚೈತನ್ಯವೇ. 

'ಕಲೆ' ಎಂಬ ಮಾತಿಗೆ ಯಗ್ದೇದದಲ್ಲಿ "ಅಂಶ' ಎನ್ನುವ ಅರ್ಥವಿದೆ. ಎಂದರೆ ಕಲೆ 
ಎನ್ನುವುದು ಆ ದಿವೃಶಕ್ತಿಯ ಕಾಂತಿಯ ಒಂದು ಕಿರಣ. “ಕಲೆ ಎಂದರೆ ಅಂಶ ಅಥವಾ 
ಕರ್ತತ್ವ. ಕಕಾರವು ಬ್ರಹ್ಮ ವಾಚಕವಾದುದರಿಂದ ಸೃಷ್ಟಿಯನ್ನೂ, ಲಕಾರವು ಲಯವನ್ನೂ 
ಸೂಚಿಸುವುದರಿಂದ ಕಲೆಯ ಸೃಷ್ಟಿ ಸ್ಥಿತಿ ಸಂಹಾರ ರೂಪವಾದುದು.''' ಕಲಾ ಎಂಬ ಪದಕ್ಕೆ 
ಪಂಡಿತರು ನಾನಾ ಅರ್ಥವನ್ನು ಕೊಟ್ಟರೂ ಕಲಾ ಶಬ್ದಕ್ಕೆ ಸಾಮಾನ್ಯವಾದ ಅರ್ಥ ಉಪಾಯ 
ಅಥವಾ ಕೌಶಲ ಎಂಬುದು. ಯಾವ ಉಪಾಯದಿಂದ ಅಥವಾ ಕೌಶಲದಿಂದ ನಮ್ಮ 
ಭಾವನೆಗಳನ್ನು ಆಲೋಚನೆಗಳನ್ನು ಮನಮುಟ್ಟುವ ರೀತಿಯಲ್ಲಿ ತಿಳಿಸಬಹುದೋ ಅಂತಹ 
ವಿಧಾನವೇ ಕಲೆ ಎನ್ನಬಹುದು. 


ಕಲೆಗಳ ಸಂಖ್ಯೆ ಅನಿರ್ದಿಷ್ಟ. ವಾತ್ಸಾಯನ ಮತ್ತು ಭಾಗವತಕಾರರು ಕಲೆಗಳು ೬೪ 
ಎಂದರೂ ಇವುಗಳ ಸಂಖ್ಯೆ ಇಷ್ಟೇ ಎಂಬ ಬಗ್ಗೆ ಲೇಖಕರಲ್ಲಿ ಒಮ್ಮತಎಲ್ಲ ಜೈನ 
ಗ್ರಂಥಗಳು ೭೨ ಕಲೆಗಳನ್ನೂ, ಬೌದ್ಧ ಗ್ರಂಥವಾದ ಲಲಿತ ವಿಸ್ತರ ೬೪ನ್ನೂ ಹೇಳಿವೆ. 
ಯಶೋದಧರನು ಕಾಮಸೂತ್ರಕ್ಕೆ ಬರೆದ ಟೀಕೆಯಲ್ಲಿ ಕಲೆಗಳ ಸಂಖ್ಯೆಯನ್ನು ೫೧೨ಕ್ಕೆ ಒಯ್ದು 
ಮುಟ್ಟಿಸಿದ್ದಾನೆ*. ಈ ಸಂಖ್ಯೆ ಎಷ್ಟಾದರೂ ಇರಲಿ, ವೇದಸಾಹಿತ್ಯದಲ್ಲಿ ನೃತ-ಗೀತ- 
ವಾದಿತ ಈ ಮೂರನ್ನೂ ಕಲೆಗಳೆಂದು ಹೇಳಲಾಗಿದೆ." ; 


ವಾಸ್ತುಶಾಸ್ತ್ರ ಮತ್ತು ಶಿಲ್ಪಶಾಸ್ತ್ರಗಳನ್ನೂ ವೇದದ ಹಾರಗಳಿಂದ ಭಾವಿಸಲಾಗಿದೆ. 
ಇವುಗಳನ್ನು ಉಪವೇದಗಳೆಂದು ಕರೆದಿದ್ದಾರೆ. ಇವುಗಳನ್ನು ರಚಿಸಿದವರು ಪೂರ್ವಾಚಾರ್ಕರು. 
ಇವರೂ ಇಂತಿಷ್ಟೇ ಜನ ಎಂಬುದು ತಿಳಿಯದು. ಹರಪ್ಪ ಮಹೆಂಜದಾರೋ ಅವಶೇಷಗಳಲ್ಲಿ 
ಅತ್ಯಾಶರಕರವಾದ ಕಂಚಿನ ವಿಗ್ರಹಗಳೂ ನೃತ್ನಗಾರ್ತಿಯರ ಪ್ರತಿಮೆಗಳೂ, ಇಂದಿನ 


I. ಡಾ|| ಶ್ರೀಕಂಠಶಾಸ್ತ್ರೀ : ಭಾರತೀಯ ಸಂಸ್ಕೃತಿ : 0.222. 

ಡ್‌ 'ಕಲೆ' ಎಂಬ ಹದಕ್ಕೆಸರಿಯಾದ ನಿಷ್ಪತ್ತಿ ದೊರೆತಿಲ್ಲ ಮೋನಿಯರ್‌ ವಿಲಯಮ್ಸ್‌ ಅವರೂ ಆ 
ಪದದ ಮೂಲ ಸಂಶಯಾಸ್ಪದ ಎನ್ನುತ್ತಾರೆ. ಅದು ಬಹುಶಃ "ಕಲ್‌' ಎಂಬ ದ್ರಾವಿಡಮೂಲದಿಂದ 
ಆರ್ಯರಿಗೆ ಬಂದಿರಬಹುದೆಂದು ಫಣೀಂದ್ರನಾಥಬೋಸ್‌ ಅವರು ಅಭಿಪ್ರಾಯ ಪಡುತ್ತಾರೆ. 
ಇದಕ್ಕೂ ಗ್ರೀಕ್‌ ಪದ ಓಃ106 ಸೌಂದರ್ಯ - ಶಿವ ಎರಡೂ) ಎಂಬುದಕ್ಕೂ ಸಂಬಂಧವಿರಬಹುದೇ? 

4 ಕಲೆಗಳ ಸಂಖ್ಯೆಯನ್ನೂ ವಿವರಗಳನ್ನು ನೋಡಲು ಬಯಸುವವರು ಡಾ. ಎಂ. 
ವೆಂಕಟಸುಬ್ಬಯ್ಯನವರ The Kalas ಎನ್ನುವ ನಿಬಂಧವನ್ನು ನೋಡಬಹುದು. 

ತ Edited by Phanindra Nath Bose : Silpasastra : P. 19 


ಸೌಂದರ್ಯ ಸಮೀಕ್ಷೆ ೧೨೩ 


ವೀಣಾದಿ ವಾದ್ಯಗಳ ಮಾದರಿಗಳೂ ದೊರೆತಿರುವುದನ್ನು ನೊಡಿದರೆ ಭಾರತೀಯ ಕಲಾಕೌಶಲ 
ಎಷ್ಟು ಪ್ರಾಚೀನ ಎನ್ನುವುದು ತಿಳಿಯುತದೆ.' 


ಪ್ರಾಚೀನ ಭಾರತೀಯರಲ್ಲಿ ಎಂದರೆ ವೇದೋಪನಿಷತ್ತುಗಳ ಕಾಲದಲ್ಲಿ ಯಾವ 
ಕಲಾ ಕೌಶಲವೂ ಕಾಣುವುದಿಲ್ಲವೆಂದೂ, ಅಂದಿನವರಿಗೆ ಸೌಂದರ್ಯವನ್ನು ಕುರಿತ ಒಲವೇ 
ಇರಲಿಲ್ಲವೆಂದೂ ಪಾಶ್ಚಾತ್ಮರನೇಕರು ಆಕ್ಷೇಪಿಸಿದ್ದಾರೆ. “ಆದರೆ ವೇದಯುಗದಲ್ಲಿ 
ಮೂರ್ತಿಗಳನ್ನು ಮರ, ಕಲ್ಲು ಲೋಹ, ಮೃತ್ರಿಕೆ, ರತ್ನಗಳಿಂದ ಮಾಡುತ್ತಿದ್ದರು. ಎರಕ 
ಹೊಯ್ದೂ ಮಾಡುತ್ತಿದ್ದರು. ಅಥರ್ವ ವೇದದಲ್ಲಿ "ಕೃತ್ಕಾ' ವಿಗ್ರಹಗಳನ್ನು ಮಾಡುವ 
ವಿಧಾನವು ಕಂಡುಬರುತ್ತದೆ.'': ವೇದ ಕಾಲದಲ್ಲಿ ಸೌಂದರ್ಯ ಪ್ರಿಯತೆ 
ಇರಲಿಲ್ಲವೆನ್ನುವುದಾಗಲೀ, ಅವರಿಂದ ಕಲಾ ಕೃತಿಗಳು ರಚಿತವಾಗಲಿಲ್ಲವೆನ್ನುವುದಾಗಲೀ 
ಸತ್ಯದೂರವಾದ ಸಂಗತಿಗಳು. ಮಾನವಸೌಂದರ್ಯವನ್ನು, ಪ್ರಕೃತಿ ಸೌಂದರ್ಯವನ್ನು, 
ದೇವಸೌಂದರ್ಯವನ್ನು ಕುರಿತು ಹಾಡಿದ ಅವರ ಹಾಡುಗಳೇ ಅವರ ಸುಸಂಸ್ಕೃತ 
ಸೌಂದರ್ಯದೃಷ್ಟಿಗೆ ನಿದರ್ಶನ. ಅವರೇನೂ ಶಿಲ್ಪಿಗಳಂತೆ ವಿಗ್ರಹ ನಿರ್ಮಾಣದಲ್ಲಿ ಸದಾ 
ತೊಡಗಿ ಭಾರತೀಯ ಶಿಲ್ಲಸಂಪತ್ಸನ್ನೂ ಹೆಚ್ಚಿಸುವುದರಮೂಲಕ ತಮ್ಮು 
ಸೌಂದರ್ಮಾಭಿರುಚಿಯನ್ನು ತೋರಿಸಲಿಲ್ಲ; ಹಾಗೆ ಮಾಡುವುದು ಅವರ ಉದ್ದೇಶವೂ 
ಆಗಿರಲಿಲ್ಲ ದೇವಾದಿ ದೇವತೆಗಳು ಬಂದು ತಮ್ಮ ಯಜ್ಞ ಯಾಗಾದಿಗಳಲ್ಲಿ ಹವಿಸ್ಸನ್ನು 
ಸ್ವೀಕರಿಸುವುದನ್ನು ಕಣ್ಣಾರೆ ಕಂಡ ಅವರಿಗೆ ವಿಗ್ರಹ ರಚನೆಯೂ ಅಲ್ಪವಾಗಿ ತೋರಿರಬಹುದು." 
ಆದರೆ ಅವರು ಯಜ್ಞಯಾಗಾದಿ ಕರ್ಮಗಳಿಗಾಗಿ ರಚಿಸಿದ ಚಿತಾ (ಯಜ್ಞಕುಂಡ) ಮತ್ತು 
ಅಪರ . ಕರ್ಮಗಳಿಗಾಗಿ ರಚಿಸಿದ ಚಿತಾ, ಇವು ಭಾರತೀಯ ಶಿಲ್ಪದ ಬೀಜವಾದುವು 
ಎಂಬುದನ್ನು ಮರೆಯಬಾರದು. 


ಭಾರತೀಯರ ಪ್ರಕಾರ ಶಿಲ್ಪ ಮತ್ತು ಕಲೆ ಎರಡೂ ಅಭಿನ್ನಾರ್ಥದಲ್ಲಿ ಬಳಸಲ್ಪಟ್ಟವೆ. 
ಶಿಲ್ಪ ಎನ್ನುವುದು ಸಮಸ್ತ ಕಲೆಗಳನ್ನೂ ಒಳಗೊಳ್ಳುತ್ತದೆ, “ಭಾರತೀಯ ಶಿಲ್ಪಕಲೆ ಎರಡು. 
ನಿರ್ದಿಷ್ಟವಾದ ರೂಪದಲ್ಲಿ ವಿಕಾಸಗೊಂಡಿದೆ. ಮೊದಲನೆಯದು ಶವಸಂಸ್ಕಾರ 
ರೂಪವಾದುದು; ಎರಡನೆಯದು ಯಜ್ಜಕರ್ಮಗಳಿಗೆ ಸಂಬಂಧಿಸಿದ್ದು 'ಚಿತಿ' ಎಂದರೆ 


I. Haridasa Mitra : Contribution to the Bibliography of Indian Art and 
Aesthetics : P. 3 and 10. 

ಡಾ. ಶ್ರೀಕಂಠಶಾಸ್ತ್ರೀ : ಭಾರತೀಯ ಸಂಸ್ಕೃತಿ :P.292. 

3. ಅಗ್ನಿರ್ದೇವೋದ್ಧಿಜಾತೀನಾಂ ಹೃದಿದೇವೋ ಮನೀಷಿಣಾಮ್‌ ।ಟ 
ಪ್ರತಿಮಾಸ್ವಲ್ಪ ಬುದ್ಧೀನಾಂ ಜ್ಞಾನಿನಾಂ ಸರ್ವತಃ ಶಿವಃ ॥॥ 
(ಕ್ರಿಯಾವೇತ್ತನಾದವನು ಅಗ್ನಿಯಲ್ಲಿ ದೇವರನ್ನು ಕಂಡರೆ ಮನೀಷಿಯಾದವನು 
ಹೃದಯದಲ್ಲಿಕಾಣುತ್ತಾನೆ. ಅಲ್ಲ ಬುದ್ಧಿಗಳು ಪ್ರತಿಮೆಯಲ್ಲಿ ಕಂಡರೆ ಜ್ಞಾನಿಗಳು ಸರ್ವತ್ರವೂ 
ಶಿವನನ್ನು ಕಾಣುತ್ತಾರೆ) - “ದೇಹೋದೇವಾಲಯಂ ಪ್ರೋಕ್ತ ಜೀವದೇವೋ ಸನಾತನಃ” 


೧೨೪ ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 


ಯಜ್ಞವೇದಿಕೆ, ಕುಂಡ. ಇವು ಅನುಭಾವ ಶೂರ್ಣವಾದ ರೇಖಾಕೃತಿಗಳಿಂದ ರಚಿತವಾಗಿ 
ಕ್ರಮೇಣ ಚಕ್ರ ಯಂತ್ರ ಎಂಬ ರೂಪಗಳಾದುವು. ಇವೇ ಶಿಲ್ಪದಲ್ಲಿ 'ವಿಮಾನ,' 
'ಪ್ರಾಸಾದ', "ಮಂಡಪ'ಗಳ ಮಾದರಿಗಳಾಗಿ ಭಾರತೀಯ ದೇವಾಲಯ ಶಿಲ್ಪಕ್ಕೆ ಮೂಲವಾದವು. 
ಇನ್ನು 'ಚಿತಾ' ಎಂದರೆ ಶವದಹನ ವೇದಿಕೆ. ಚೈತ್ಕ ಎಂದರೆ ಶವ ದಹನಾನಂತರ ಭಸ್ಮವನ್ನು 
ಇಡುವ ಸ್ಥಳ. ಚಿತೆಯಿಂದ ಚೈತ್ಯ ಸ್ತೂಪ, ಮಠಗಳು ಮಹಾವ್ಯಕ್ತಿಗಳೆ ಭಸ್ಮಾವಶೇಷವನ್ನೋ 
ಮತ್ತಾವುದೇ ಅವರು ಬಳಸಿದ ಸಾಮಗಿಗಳನ್ನೋ ಇಟ್ಟು ಪೂಜಿಸುವ ಸ್ಥಳಗಳಾದುವು. ಚೈತ್ಯ 
ಎನ್ನುವ ಮಾತು ಬುದ್ಧನ ಅವಶೇಷಗಳನ್ನಿಟ್ಟು ಕಟ್ಟಿದ ಸ್ತೂಪಗಳೆಂದು ವಿಶೇಷ 
ಪ್ರಚುರವಾದರೂ ವೇದಯುಗದಲ್ಲೇ 'ಚಿತಾ' ಭಸ್ಮವನ್ನಿಟ್ಟ ಚೈತ್ಕಾಲಯಗಳು 
ಗೋಚರಿಸುತ್ತವೆ.''' 


ಬೌದ್ಧಧರ್ಮವು ಭಾರತೀಯ ಶಿಲ್ಪದ ಮೇಲೆ ವಿಶೇಷ ಪರಿಣಾಮ ಮಾಡಿತು. 
ಬುದ್ಧನಿಗೆ ಮೊದಲು ಜಗತ್ತು ಕಂಡದ್ದು ದುಃಖಮಯವಾಗಿ, ಕ್ಷಣಿಕವಾಗಿ. ದುಃಖಮಯವಾದ 
ಕ್ಷಣಿಕವಾದ ಲೋಕದಲ್ಲಿ ನಿಂತು ಸೌಂದರ್ಯವನ್ನಾರಾಧಿಸುವುದಕ್ಕಿಂತ, ಈ ಜನನ ಮರಣಗಳ 
ಕರ್ಮಚಕ್ರದಿಂದ ಪಾರಾಗುವುದು ಅವನ ದೃಷ್ಟಿಗೆ ಪ್ರಧಾನ. ಅವನ ಕಾಲದಲ್ಲಿಯೇ ಬುದ್ಧ 
ತನ್ನ ವಿಗ್ರಹದ ಪೂಜೆಯನ್ನು ಒಪ್ಪಲಿಲ್ಲ ಬೌದ್ಧ ಸನ್ಮಾಸಿಗಳು ನರ್ತನ-ಗಾಯನಗಳಲ್ಲಿ ಕೂಡ 
ಭಾಗವಹಿಸಬಾರದೆಂದು ವಿನಯ ಪಿಟಕದಲ್ಲಿ ಹೇಳಿದೆ. ಆದರೆ ಬುದ್ಧ ತನ್ನಕಡೆಗಾಲದಲ್ಲಿ 
ಎಂಬತ್ತನೇ ವಯ್ಸಸ್ಸಿನಲ್ಲಿ ವೈಶಾಲಿಯಿಂದ ಕುಶಿ ನಾಗರಕ್ಕೆ ಹೋಗುವ ದಾರಿಯಲ್ಲಿ ರಮ್ಯವಾದ 
ಗುಡ್ಡಗಾಡಿನ ಹಾದಿಯಲ್ಲಿ ಆನಂದನನ್ನು ಕುರಿತು, "ಚಿತ್ರಂ ಜಂಬೂದ್ದೀಪಂ, 
ಮನೋರಮಮ್‌ ಜೀವಿತಮ್‌ ಮನುಷ್ಮಾಣಾಮ್‌''* ಎಂದು ಉದ್ಕಾರವೆತ್ತುತ್ತಾನೆ. 
ಬೋಧಿಯನ್ನು ಪಡೆದ ಬುದ್ಧನ ಕಣ್ಣಿಗೆ ಮನುಷ್ಕ ಜೀವಿತವೂ ಮನೋಹರವಾಗೇ ಕಂಡಿತು! 
ಆದರೂ ಅವನ ಕಟ್ಟಕಡೆಯ ಮಾತುಗಳು “ಓ ಭಿಕ್ಷುಗಳೇ, ಎಲ್ಲ ವಸ್ತುಗಳೂ ನಶ್ಚರವಾದುವು; 
ಆರ್ತತೆಯಿಂದ ನಿಮ್ಮ ಬಿಡುಗಡೆಯನ್ನು ನೀವು ಹಡೆಯಿರಿ'' ಎಂಬುದು. 


ಆದರೆ ಬುದ್ಧನ ಮರಣಾನಂತರ ಬಹುಕಾಲದ ಮೇಲೆ ಭಾರತದ ವಾಯುವ್ಯದಲ್ಲಿ ' 
ವಲಸೆ ಬಂದ ಗ್ರೀಕ್‌, ರೋಮನ್‌ ಜನದ ಸಂಸರ್ಗದಿಂದ, ಅವರ ಯವನ ಶಿಲ್ಪಗಳ 
ಪ್ರೇರಣೆಯಿಂದ ಗಾಂಧಾರವೆಂಬ ಶಿಲ್ಪ್ಬಮಃನರಿಯೊಂದು ರೂಪಿತವಾಗಿ ಅನೇಕ ಬುದ್ಧ 
ವಿಗಹಗಳೂ ರಚಿತವಾದುವು. ವಿದೇಶೀಯ ಸಂಸರ್ಗ ಹಾಗೂ ಪ್ರಭಾವಗಳಿಂದ ರೂಪುಗೊಂಡ 
ಈ ಶಿಲ್ಪ ಗುಪ್ತರ ಕಾಲದಲ್ಲಿ ತನ್ನ ಶಿಖರವನ್ನು ಮುಟ್ಟತು. ಈ ಗಾಂಧಾರಶಿಲ್ಪ 
ಭಾರತೀಯ ಶಾಸ್ತ್ರಗಳ ಕಟ್ಟುನಿಟ್ಟುಗಳಿಗೆ ಒಳಗಾಗದೆ ಧ್ಯಾನಾನುಭವವನ್ನು ಸ್ವತಂತ್ರವಾಗಿ 
॥ೆ Haridasa Mitra : Contribution to a Bibliography of Indian Art and 


Aesthetics : P. 31 to 33. 
೫ Edited by Prof. P.V. Bapat: 2500 Years of Buddhism P. VII (Foreword) 


ಸೌಂದರ್ಯ ಸಮೀಕ್ಷೆ ೧೨೫ 


ಅಭಿವ್ಯಕ್ಷಗೊಳಿಸುವ ಹಂಬಲದಲ್ಲಿ ಮುಂದುವರಿಯಿತು. ಈ ಗಾಂಧಾರಶಿಲ್ಲದ ವಿಗ್ರಹಗಳು 
“ಶಾಂತಂ-ಶಿವಂ-ಸುಂದರಂ'' ಎನ್ನಬಹುದು. 

ಈ ಕಾಲ ಮುಗಿದ ಇಳಿಗಾಲದಲ್ಲಿ ಶಿಲ್ಪಶಾಸ್ತ್ರಗಳು ರಚಿತವಾದುವು. ಹೇಗೆ 
ಕಾವ್ಯದಲ್ಲಿ ಆಲಂಕಾರಿಕರು ಕವಿಗಳಿಗೆ ಒಂದು ಬಗೆಯ ನಿರ್ಬಂಧವನ್ನು ಹಾಕಿದರೋ ಹಾಗೆ 
ಶಿಲ್ಪಿಗಳಿಗೆ ಈ ಶಾಸ್ತ್ರಕಾರರು ಹಲವು ನಿರ್ಬಂಧ ನಿಯಮಗಳನ್ನು ರಚಿಸಿದರು. 
ಗುಪ್ತರಕಾಲದಿಂದ ಹಿಚಿಗೆ [es ಪಾ ಹೆಚ್ಚಿಕೊಂಡವು. ಕ್ರಿ.ಶ. ೬ನೆಯ 


ಶತಮಾನದಿಂದ ೧೧-೧೨ನೆಯ ಶತಮಾನದವರೆಗೂ ಈ ಶಿಲ್ಪಶಾ ಸಸ್ತ್ರದ ರಚೆನೆ ಸಾಗಿತೆನ್ನಚೇಕು. 


ಸಕಲ ಕಲೆಗಳನ್ನೂ ಒಳಗೊಳ್ಳುವ ಈ ಶಿಲ್ಪ ವಾಸ್ತುಶಾಸ್ತ್ರ ಶಿಲ್ಪಶಾಸ್ತ್ರ ಚಿತ್ರಸೂತ್ರ 
ಎಂದು ಮೂರು ವಿಭಾಗವಾಗಿದೆ. ಭಾರತೀಯ ಚಿತ್ರಕಲೆಯನ್ನು ಚಿತ್ರಸೂತ್ರ ವಿವರಿಸುತ್ತದೆ. 
ವಿಷ್ಣುಧರ್ಮೋತ್ತರ ಪುರಾಣದಲ್ಲಿ ಚಿತ್ರದ ವಿಷಯ ವಿಸ್ತಾರವಾಗಿ ಹೇಳಲ್ಪಟ್ಟದೆ. ಭಾರತೀಯ 
ಚಿತ್ರಶಾಸ್ತದ ಉಗಮವನ್ನು ಕುರಿತು ಚಿತ್ರಸೂತ್ರ ಮತ್ತು ವಿಷ್ಣು ಧರ್ಮೋತ್ತರಗಳಲ್ಲಿ ತ 
ಎರಡು ಕತೆಗಳಿವೆ: ಚಿತ್ರಸೂತ್ರದ ಪ್ರಣ ಭಯಾಚಿಸ್‌ ಎನ್ನುವ ರಾಜನೊಬ್ಬ ತನ್ನ ರಾಜ್ಯದಲ್ಲಿ 
ಅಕಾಲ ಮೃತ್ಯುವಿಗೆ ತುತ್ತಾದ ಬ್ರಾಹ್ಮಣ ತುಮಾರನನ್ನು ಯಮನಿಂದ ಹಿಂದಕ್ಕೆ ತರುವ 
ಹೋರಾಟದಲ್ಲಿ ಯಮನನ್ನು ಸೋಲಿಸುತ್ತಾನೆ. ಆಗ ಬ್ರಹ್ಮನೇ ಬಂದು ಕರ್ಮವಶದಿಂದ 
ಮೃತ್ಯುವಿಗೀಡಾದ ಬ್ರಾಹ್ಮಣ ಕುಮಾರನನ್ನು ಯಮನು ಒಯ್ದುದು ಸರಿಯೆಂದೂ, 
ಅದರಬದಲು, ನೀನು ಈ ಬ್ರಾಹ್ಮಣ ಕುಮಾರನ ಚಿತ್ರವನ್ನು ಬರೆದರೆ ನಾನು ಅದಕ್ಕೆಜೀವ 
ಬರಿಸುತ್ತೇನೆಂದೂ ಹೇಳಿದಾಗ, ಆ ರಾಜ ಹಾಗೆಯೆ ಮಾಡಲಾಗಿ, ಬ್ರಹ್ಮನು ಆ ಚಿತಕ್ಕೆ 
ಜೀವಬರಿಸಿ "ನೀನು ಯಮನ ನಗ್ಗ ಪ್ರೇತಗಳನ್ನು ಗೆದ್ದುದರಿಂದ ನಿನಗೆ ನಗ್ನಜಿತ್‌ ಎಂದು 
ಹೆಸರಾಗಲಿ, ಇದು ಜಗತ್ತಿನ ಪ್ರಥಮ ಚಿತ್ರವಾಗಲಿ' ಸ ಬದು ಹರಸುತ್ತಾನೆ. ಇನ್ನು 
ವಿಷ್ಣುಧರ್ಮೊೋತ್ತರದಲ್ಲಿ ನಾರಾಯಣನೆಂಬ ಯಷಿ ತನ್ನ ತಪೋಭಂಗ ಮಾಡಲು ಬಂದ 
ಅಪ್ಸರೆಯರನ್ನು ನಾಚಿಸಲು, ಮಾವಿನ ಎಲೆಯ ರಸದಿಂದ ಊರ್ವಶಿಯ ಚಿತ್ರವನ್ನು ಬರೆದು 
ಅದಕ್ಕೆ ಜೀವ ತುಂಬಲಾಗಿ ಅಪ್ಸರೆಯರು ನಾಚಿ ಓಡಿಹೋದರೆಂದೂ, ಅನಂತರ ಈ ಯಪಷಿ 
ಚಿತ್ರವಿದೆಯನ್ನು ವಿಶ್ವಕರ್ಮನಿಗೆ ಬೋಧಿಸಿದನೆಂದೂ ಹೇಳಲಾಗಿದೆ. ಈ ಎರಡು ಕತೆಗಳ 


Phanindranath Bose: Principles of Indian 5117೩ 585೩೫. 5-6 

ಅಲ್ಲೆ p.7 

ಕ್ರಿ.ಶ. 2ನೆಯ ಶತಮಾನದಿಂದ 4ನೆಯ ಶತಮಾನದಲ್ಲಿ ವಿಷ್ಣು ಧರ್ಮೋತ್ತರ 
ರಚಿತವಾಗಿರಬೇಕೆಂದು Stella Kramrisch ಅಭಿಪ್ರಾಯಪಡುತ್ತಾರೆ. ಅದರಲ್ಲಿರುವ 
ಚಿತ್ರಕಲಾ ವಿಚಾರ 7ನೆ ಶತಮಾನದಲ್ಲಿ ಸೇರಿಕೊಂಡಿರಬೇಕು ಎಂದು ವಿದ್ದಾಂಸರ ಊಹೆ; 


ಎತ ಡಹ ಸ್ತಾ 


೧೨೬ ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 


ಹಿಂದಿರುವ ಸತ್ಕ ಇದು : ಚಿತ್ರ ಎನ್ನುವುದು ಬ್ರಹ್ಮಸೃಷ್ಟಿಗೆ ಸಮಾನವಾದ ಸೃಷ್ಟಿ; ಅದು 


ಣೆ 


ಮೃತ್ಯುವನ್ನೂ ಗೆಲ್ಲತಕ್ಕದ್ದು ಅದು ಅಪೂರ್ವ ಸೌಂದರ್ಕ ನಿರ್ಮಾಣಶಕ್ತಿ. 


ಚಿತ್ರ-ಗೀತ-ನರ್ತನ ಇವುಗಳೆಲ್ಲ ಪರಸ್ಪರ ಪೂರಕವಾಗಿ ಬೆಳೆದು ಬಂದ ಕಲೆಗಳು. 
ಆಯಾ ಕಲೆಗಳಿಗೆ ಸಂಬಂಧಿಸಿದಂತೆ ವಿಪುಲವಾದ ಶಾಸ್ತ್ರಗ್ರಂಥಗಳು ಬೆಳೆದು ಬಂದಿವೆ. ಎಲ್ಲ 
ಕಲೆಗಳೂ ರಸಾಭಿವ್ಯಕ್ತಿಯನ್ನೇ ತಮ್ಮ ಗುರಿ ಎಂದು ಸಾರಿದುವು. ಈ ಎಲ್ಲಕ್ಕೂ ಸಮಾನವಾದ 
"ರಸ'ದ ವಿಷಯದಲ್ಲಿ ಭರತಮುನಿಯ ನಾಟಶಾಸ್ತ್ರವೇ ಆಧಾರ. ವಿಷ್ಣು ಧರ್ಮೋತ್ತರ 
ಪುರಾಣದಲ್ಲಿ ಯಾವ ಯಾವ ರಸಗಳು ಯಾವ ಯಾವ ವರ್ಣವುಳ್ಳೆವು ಎಂಬುದನ್ನೂ 
ಹೇಳಲಾಗಿದೆ. ಸಂಗೀತದಲ್ಲಿ ಯಾವ ಯಾವ ಸ್ವರಗಳಿಗೆ ಯಾವ ಯಾವ ರಸಾಭಿವೃಂಜನ 
ಶಕ್ತಿ ಇದೆ ಎನ್ನುವುದನ್ನೂ ಹೇಳಿದೆ. ಚಿತ್ರದಲ್ಲಿಯೂ ಕೂಡ ಯಾವ ಯಾವ ವರ್ಣ ಯಾವ 
ಯಾವ ರಸವನ್ನು ವ್ಯಕ್ಷಗೊಳಿಸಲು ಉಪಯೋಗಿಸಲ್ಪಡಬೇಕು ಎನ್ನುವ ವಿಷಯವನ್ನೂ 
ಹೇಳಲಾಗಿದೆ.' “ನೃತ್ಯದಂತೆ ಚಿತ್ರವೂ ಲೋಕತ್ರಯದ ಅನುಕರಣ ರೂಪವಾದುದರಿಂದ 
ಆಯಾ ಭಾವಾವೇಶಕ್ಕೆ ತಕ್ಕಂತೆ ಇರುವ ಆಕೃತಿ ವಿಶೇಷಗಳು ಸಮನಾಗಿರುವುದರಿಂದ 
ನೃತ್ಕಸಹ ಉತ್ಸಷ್ಟವಾದ ಚಿತ್ರವೇ ಆಗುತ್ತದೆ”. ಹೀಗೆ ನಾದವಾಗಲೀ, ವರ್ಣವಾಗಲೀ, 
ನರ್ತನವಾಗಲೀ ಎಲ್ಲವೂ ಚಿತ್ರದಲ್ಲೇ ನೆಲೆಯನ್ನು ಕಂಡುಕೊಳ್ಳುತ್ತವೆ. ಈ ಕಲೆಗಳ ಉದ್ದೇಶ 
ರಸಾಭಿವೃಂಜನೆ* ಎಂದರೂ ಅವುಗಳ ಪರಮೋದ್ದೇಶ ಅಷ್ಟೇ ಅಲ್ಲ ಅವು ಕೇವಲ 
ರಸಾನಂದದಲ್ಲಿ ನಿಲ್ಲಿಸಿದರೆ ಸಾಲದು; ಪುರುಷಾರ್ಥ ಸಾಧಕವಾಗಬೇಕು. “ಯಾವನು ನೃತ್ಯ 
ಗೀತ, ವಾದ್ಕ ಇವುಗಳನ್ನು ಮಹಾವಿಷ್ಟುವಿನ ಪ್ರೀತಿಗಾಗಿ ಅರ್ಪಿಸುತ್ತಾನೊ ಅವನು ಸರ್ವ 
ವಸ್ತು ಸಮೃದ್ಧಿಯಿಂದ ಮಾಡಿದ ಯಜ್ಞದ ಫಲವನ್ನೇ ಹೊಂದುತ್ತಾನೆ'' 


J ಹಾಸ್ಕ ಶೃಂಗಾರಗಳ ಅಭಿವ್ಯಕ್ತಿಗೆ ಮಧ್ಯಮ ಮತ್ತು ಪಂಚಮ ಸ್ವರಗಳು ಅನುಕೂಲಿಸುತ್ತವೆ. 
ವೀರ ಅದ್ಭುತ ರೌದ್ರ ರಸಗಳಿಗೆ ಷಡ್ಡ ಮತ್ತು ಪಂಚಮ ಸ್ವರಗಳು. ಕರುಣ ರಸಕ್ಕೆ ನಿಷಾಧ 
ಮತ್ತು ಗಾಂಧಾರ. ಭೀಭತ್ಸ ಮತ್ತು ಭಯಾನಕ ರಸಗಳಿಗೆ ದೈವತ್ತ. ಶಾಂತರಸಕ್ಕೆ ಮಧ್ಯಮ. 
(ಎಷ್ಟುಧರ್ಮೋತ್ತರ ಪುರಾಣ 11- 18) 
ಶ್ವೇತ - ರಕ್ತ - ಪೀತ - ಕೃಷ್ಣ - ಹರಿತ - ಈ ಐದು ಬಣ್ಣಗಳೇ ಮೂಲವರ್ಣವೆಂದು 
ಹೇಳಲ್ಪಟ್ಟಿವೆ. ಈ ವರ್ಣಗಳಲ್ಲಿ ಒಂದು ಎರಡು ಮೂರು ವರ್ಣಗಳ ಸಾಂಕರೃದಿಂದಲೂ, ಅಲ್ಲ 
ಸ್ವಲ್ಪ ವೃತ್ತಾಸದಿಂದ ಪೃಥಗ್ಗಾವವನ್ನು ಕಲ್ಪಿಸುವುದರಿಂದಲೂ ಉಂಟಾಗಬಹುದಾದ ವರ್ಣಗಳ 
ಸಂಖ್ಯೆಗೆ ಪಾರವೇ ಇಲ್ಲ (ಎಷ್ಟು ಧರ್ಮೋತ್ತರ, 111-17 ಶ್ಲೋಕ 8-9) 
ಶಾಂತರಸವು ಅಪ್ರಕಟತವಾದ ಸ್ವಾಭಾವಿಕ ವರ್ಣ ಉಳ್ಳದ್ದು. ಶೃಂಗಾರವು 
ಶ್ಯಾಮವರ್ಣದಿಂದಲೂ, ರೌದ್ರವು ರಕ್ತವರ್ಣದಿಂದಲೂ, ಹಾಸ್ಕವು ಶ್ವೇತವರ್ಣದಿಂದಲೂ, 
ಭಯಾನಕವು ಕೃಷ್ಣ ವರ್ಣದಿಂದಲೂ, ವೀರವು ಶ್ವೇತ ಮಿಶ್ರಿತವಾದ ಹೊಂಬಣ್ಣದಿಂದಲೂ, 
ಕರುಣವು ಕಪೋತದಂತಹ ಬೂದು ಬಣ್ಣದಿಂದಲೂ, ಅದ್ಭುತವು ಹಳದಿಬಣ್ಣದಿಂದಲೂ 
ಬೀಭತ್ಸವು ನೀಲಿಬಣ್ಣದಿಂದಲೂ ಕೂಡಿರುತ್ತವೆ. (ಅಲ್ಲೆ : 111"30- 4,೨,6) 

ಅಲ್ಲೇ : 111-35-7 

+ ಭರತ ಹೇಳಿದ್ದು ಎಂಟೇ ರಸವಾದರೂ ಇದರಲ್ಲಿ ಶಾಂತವನ್ನು ಸೇರಿಸಿ ರಸಗಳು ಒಂಬತ್ತು 
ಎಂದು ಹೇಳಿರುವ ವಿಚಾರ ಗಮನಾರ್ಹವಾದುದು 

ನಳ ವಿಷ್ಣುಧರ್ಮೋತ್ತರಪುರಾಣ 111-34 - 27 


ಸೌಂದರ್ಯ ಸಮೀಕ್ಷೆ ೧೨೭ 


ಇದುವರೆಗೂ ಭಾರತೀಯ ಕಲಾಸೃಷ್ಟಿಯ ಸಂಕ್ಷಿಪ್ತ ಹಾಗೂ ಸ್ಥೂಲವಾದ ಒಂದು. 
ವಿಹಂಗಮ ದೃಷ್ಟಿಯನ್ನು ನಿರೂಪಿಸಿದ್ದಾಯಿತು.” ಈ ಕಲಾಸೃಷ್ಟಿಯನ್ನು ಕುರಿತು ರಚಿತವಾದ 
ಗ್ರಂಥಗಳಲ್ಲಿ "ಸೌಂದರ್ಯವನ್ನು ಕುರಿತು, ಆಯಾ ಕಲಾ ಶಾಸ್ತ್ರವೇತ್ತರು ಹೇಳಿರುವ ಹಲವು 
ಮಾತುಗಳಿಂದ ಅವರ "ಸೌಂದರ್ಯಬೋಧೆ'ಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡಬಹುದು. 


ಕಲೆಯಲ್ಲಿ ಸೌಂದರೃವೆಂದರೇನು, ಕಲಾವಿದನಿಗೆ ಆ ಸೌಂದರ್ಯ ಹೇಗೆ ಅನುಭವಕ್ಕೆ 
ಬರುತ್ತದೆ ಎನ್ನುವ ವಿಚಾರದಲ್ಲಿ ಭಾರತೀಯ ಶಿಲ್ಪಶಾಸ್ತ್ರಗಳೆಲ್ಲ ಸಮಾನವಾದ 
ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತವೆ. ಸೌಂದರೃ ಎನ್ನುವುದು ಕಲಾವಿದನ ಧ್ಯಾನಸ್ಥಿತಿಯಲ್ಲಿ 


ನಡೆಯುವ ಒಂದು ಪ್ರತಿಭಾಸೃಷ್ಟಿ ಎನ್ನುವುದೇ ಈ ಎಲ್ಲ ಅಭಿಪ್ರಾಯಗಳ ಸಾರ. 


ಪೌರ್ವಾತ್ಮ ಮತ್ತು ಪಾಶ್ಚಾತ್ಮ ಮಾಮಾಂಸಕರಲ್ಲಿ ಒಂದು ಪ್ರಧಾನವಾದ ಅಭಿಪ್ರಾಯ 
ಭೇದವನ್ನು ಕಾಣಬಹುದು. ಪಾಶ್ಚಾತರಲ್ಲಿ ಕಲೆ ಎಂಬುದು ಒಂದು ಹೊಳಹು. ಇದ್ದಕ್ಕಿದ್ದಂತೆ 
ಮಿಂಚಿನಂತೆ ಭಾಸವಾಗಿ ಕಲಾವಿದನಲ್ಲಿ ಮೂರ್ತಗೊಳ್ಳುವ ಒಂದು ಶಕ್ತಿ ಅದೊಂದು 
ದೈವೀಶಕ್ತಿಯೆಂದು ಹಲವರು ಒಪ್ಪಿದರೂ, ಕಲೆಗಾರ ಸಾಧಕ ಮನೋಭಾವದಿಂದ ಅದನ್ನು 
ತನ್ನಲ್ಲಿ ಆವಾಹಿಸಿಕೊಳ್ಳುವ ಪೂರ್ವ ಸಿದ್ಧತೆಯನ್ನು ಕೈಕೊಳ್ಳಬೇಕೆಂಬ ವಿಚಾರ ಅವರಲ್ಲಿ 
ಅಪ್ರಧಾನ. ಆದರೆ ಭಾರತೀಯರ ಪ್ರಕಾರ ಕಲಾವಿದ ಮೂಲತಃ ಸಾಧಕ: ಕಲಾಸರಸ್ವತಿಯ 
ಅನುಗ್ರಹಕ್ಕೆ ಪಾತ್ರನಾಗಬೇಕಾದರೆ ಅವನಲ್ಲಿ ತಪಸ್ಕಾರೂಪವಾದ ಪೂರ್ವಸಿದ್ಧತೆ ಬೇಕು. 
ಸಾಮಾನನಂತೆ ಗಡಿಬಿಡಿಯ ಜೀವನದಲ್ಲಿ ತೊಡಗಿದವನಲ್ಲೂ ಕಲಾಪತಿಭೆ ತಟಕ್ಕನೆ 
ಮೈದೋರಬಹುದು ಎನ್ನುವುದಕ್ಕಿಂತ, ಅದು ಸಾಧಕ ಸ್ಥಿತಿಯ ಮನಸ್ಸಿನಲ್ಲಿ 
ಧ್ಯಾನಗೋಚರವಾಗುತ್ತದೆ, ಧ್ಮಾನದಲ್ಲಿ ಅವನು ಆ ಶಕ್ತಿಯನ್ನು ಆವಾಹನೆಗೈದು ದಿವ್ಮ 
"ವರ'ಕ್ಕೆ ಪಾತ್ರನಾಗುತ್ತಾನೆ ಎನ್ನುವುದು ಮುಖ್ಯ ಎಲ್ಲ ಸೃಷ್ಟಿಯ ರಹಸ್ಕವೂ ಧಾನಾನಂದಜನ್ಮ 
ಎಂದು ಉಪನಿಷತ್ತುಗಳು ಹೇಳುತ್ತವೆ. ಪರಬ್ರಹ್ಮನು ಸೃಷ್ಟಿ ಪೂರ್ವದಲ್ಲಿ 
ಮಹಾಧ್ಯಾನದಲ್ಲಿ ಮುಳುಗಿದನೆಂದು ಉಪನಿಷತ್ತು ಹೇಳುತ್ತದೆ. ಧ್ಯ್ಕಾನದಿಂದಲೇ ಸೃಷ್ಟಿ. 
ಇದು ಬ್ರಹ್ಮ ಸೃಷ್ಟಿಯ ರಹಸ್ಕಮಾತ್ರವಲ್ಲ ಕಲಾಸೃಷ್ಟಿಯ ರಹಸ್ಕವೂ ಹೌದು. ಇದು 
ಹಿಂದೂ ಕಲಾತತ್ವದ ಮೂಲ ಮಾತ್ರವಲ್ಲ ಬೌದ್ಧ ಕಲಾತತ್ವದ ಮೂಲವೂ ಹೌದು. “ಕಲೆ 
ಮತ್ತು ಧಾನ ಎರಡೂ ಮಾನವ ಮತಿಯ ಸೃಷ್ಟಿಶೀಲಸ್ಥಿತಿಗಳು...... ಬೌದ್ಧ ಕಲೆಗೆ 
ಮೂಲವಾದುದು ಧ್ಯಾನ, ಕಲಾನಿರ್ಮಾಣವೂ ಸಹ ಒಂದು ರೀತಿಯ ಸೃಷ್ಟಿಶೀಲವಾದ 


ಧ್ಯಾನಸ್ಥಿತಿಯೇ ಎಂದು ಪರಿಗಣಿತವಾಗಿ ಕಲಾನಂದವೂ ಆತ್ಮಸಾಧನೆಯ ಒಂದು 


ತ ಭಾರತೀಯ ಕಲೆಯ ಬಗ್ಗೆ ಡಾ. 'ಶ್ರೀಕಂಠಶಾಸ್ತ್ರಿಗಳ "ಭಾರತೀಯ ಸಂಸ್ಕೃತಿ' ಯಲ್ಲಿ ಹತ್ತನೇ 
ಅಧ್ಯಾಯನವಾದ 'ಕಲೆ ವಿಜ್ಞಾನ' - ಎಂಬುದನ್ನು ನೋಡಿ. 


೧೨೮ ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಠಿ ಯಲ್ಲಿ 


ಅಂಶ ವಾಯಿಂತಿು.''! "ಕಲಾ ಪ್ರತಿಮೆಂಗೆಳ್‌ ಉದ್ದೇಶ ಧ್ಯಾನಯೋಗ 
ಸಹಾಯಕವಾಗಿರಬೇಕಾದುದರಿಂದ ಶಿಲ್ಲಿಯಾದವನು ಧ್ಯಾನಿಯಾಗಿರಬೇಕು''' ಎಂದು 
ಶುಕ್ರನೀತಿ ಸಾರ ಹೇಳುತ್ತದೆ. ಹೀಗೆ ಕಲಾವಿದ ಧ್ಯಾನಿಸಬೇಕಾದುದು ಪೂರ್ವಖಯಷಿಪ್ರಣೀತವಾದ 
ವಿಗ್ರಹಗಳನ್ನು; ಎಂದರೆ ಶಾಸ್ತ್ರದಲ್ಲಿ ಹೇಳಿರುವ ವಿಗ್ರಹಗಳನ್ನು. ವೇದೋಪನಿಷತ್ತಿನ 
ಯಪಿಗಳ ದರ್ಶನವೇ ಕಲಾವಿದನ ಧಾನದ ವಸ್ತು ಯಷಿ ಪ್ರತಿಭಾಗೋಚರವಾದ 
ಮೂರ್ತಿಗಳನ್ನು ಕಲಾವಿದ ಧ್ಯಾನಿಸಿ, ಕಂಡು, ಅವುಗಳನ್ನು ಇನಿತೂ ಬದಲಾಯಿಸದಂತೆ 
ಕಂಡರಿಸಬೇಕು. ಅವನು ಸ್ವತಂತ್ರವಾಗಿ ಏನನ್ನೂ ಮಾಡುವಂತಿಲ್ಲ ಆ ಪೂರ್ವಯಪಷಿಗಳ 
ದರ್ಶನವೇ ಹರಮ ಪ್ರಮಾಣವಾದುದರಿಂದ, ಉತ್ತಮ ಸಾಧಕನಾದ ಕಲಾವಿದ ತನ್ನ 
ಧ್ಯಾನದಲ್ಲಿ ಹಿಂದಿನವರು ಕಂಡ ಮೂರ್ತಿಯನ್ನೇ ಕಾಣುತ್ತಾನೆ ಎಂಬ ಶ್ರದ್ಧೆ ಇದರಲ್ಲಿ 
ಮುಖ್ಯ ಯೋಗದಲ್ಲಿ ನಿಲ್ಲುವ ಸಾಮರ್ಥ್ಯ ಸಾಲದಿದ್ದ ಪಕ್ಷದಲ್ಲಿ ಕಲಾವಿದ ಬಹುಕಾಲದ 
ಪೂಜಾದಿ ಸಾಧನೆಯ ಒಂದು ಮಾನಸಿಕ ಸ್ಥಿತಿಯಲ್ಲಿದ್ದರೆ, ಅದರ ಪರಿಣಾಮವಾಗಿ ಅವನಿಗೆ 
ಆ ನಿರ್ದಿಷ್ಟ ಮೂರ್ತಿಯ ದರ್ಶನ ಸ್ವಪ್ನದಲ್ಲಿ ಆಗುತ್ತದೆ. ಆ ಸ್ಪಷ್ಟದರ್ಶಿತ ಮೂರ್ತಿಯನ್ನು 
ಅವನು ಕಂಡರಿಸಬೇಕು - ಎಂದು ಶಿಲ್ಪರತ್ನ ಮತ್ತು ಹಂಚರಾತ್ರಗಳು ಹೇಳುತ್ತವೆ. ಇಲ್ಲಿ 
ಗೋಚರಿಸುವ ಒಂದು ಮುಖ್ಯವಾದ ಅಂಶವೆಂದರೆ, ಕಲಾವಿದ ಲೋಕದಲ್ಲಿ ಕಂಡದ್ದನ್ನು 
ಸುಮ್ಮನೆ ಅನುಕರಿಸುವಂತಿಲ್ಲ ಧ್ಯಾನ ಸ್ಥಿತಿಯಲ್ಲೋ ಪ್ರತಿಭಾದರ್ಶನದಲ್ಲೋ, ಕಡೆಗೆ 
ಸ್ವಷ್ನದರ್ಶನದಲ್ಲೋ ಕಂಡದ್ದನ್ನು ವರ್ಣದಲ್ಲೋ ಶಿಲ್ಲದಲ್ಲೋ ಹಿಡಿದಿಡಬೇಕು 
ಎನ್ನುವುದು. | 


ಶಿಲ್ಲಶಾಸ್ತ್ರಗಳಲ್ಲಿ ಕಾಣುವ ಮತ್ತೊಂದು ಅಂಶವೆಂದರೆ, ಕಲಾವಿದನ ಕೃತಿ ದಿವ್ಮಾನು 
ಕೃತಿ, ಲೋಕಾನುಕೃತಿಯಲ್ಲ ಎನ್ನುವುದು. ನಾವು ಇಲ್ಲಿ ರಚಿಸುವ ಶಿಲ್ಲವೇನಿದ್ದರೂ 
ದೈವೀಶಿಲ್ಪದ ಅನುಕೃತಿ ಎನ್ನುತ್ತದೆ ಐತರೇಯ ಬ್ರಾಹ್ಮಣ (೬-೨೭). ಅದರಲ್ಲೂ 
ಶಿಲ್ಲಯಾದವನು ದೇವವಿಗ್ರಹಗಳನ್ನೇ ರಚಿಸಬೇಕು - ಎನ್ನುವುದು ಶಾಸ್ತನಿಯಮ. 
ಶುಕ್ರನೀತಿಸಾರ ಈ ಬಗ್ಗೆ “ದೇವವಿಗ್ರಹಗಳು ಮನುಷ್ಕರಿಗೆ ಸುಖಪ್ರದವೂ, ಸ್ವರ್ಗ 
ಪ್ರಾಪ್ಪಿಕಾರಣವೂ ಆದರೆ, ಮಾನುಷವಿಗ್ರಹಗಳು ಎಷ್ಟೇ ಪರಿಪೂರ್ಣವಾದರೂ ಎಂದೂ 
ಶ್ರೇಯಸ್ಕರವಲ್ಲ'*' ಎಂದು ಹೇಳುತ್ತದೆ. ಇಲ್ಲಿನ ಹೇಳಿಕೆ ಅತಿರೇಕವೆನಿಸಿದರೂ ಇದನ್ನು 
ಹೇಳುತ್ತಿರುವವನು ನೀತಿ ಶಾಸ್ತ್ರಕಾರ ಎಂಬುದನ್ನು ಗಮನಿಸಬೇಕು. 


ಈ ಶಿಲ್ಪಶಾಸ್ತ್ರಗಳು, ವಿಗ್ರಹದ ಸೌಂದರ್ಯವನ್ನು ಕುರಿತು ಹೇಳುತ್ತಾ ವಿಗ್ರಹ ಹೇಗಿದ್ದರೆ 
ಸುಂದರ, ಹೇಗಿದ್ದರೆ ಸುಂದರವಲ್ಲ - ಎಂಬ ಎರಡು ಮತಗಳನ್ನು ಮಂಡಿಸುತ್ತವೆ. 


| Anagarika Govinda : Art and Meditation: 0.28. 
2. Sukraniti (1V-IV-147, 151): Edited by Binoy Kumar Sarkar : P. 167. 
3. ಅಲ್ಲೀ IV-1 V-154-157 P:168 


ಸೌಂದರ್ಯ ಸಮೀಕ್ಷೆ ೧೨೯ 


ಅಂತೆಯೇ ಶಿಲ್ಲಿಯಾದವನು ನಿವಾರಿಸಿಕೊಳ್ಳಬೇಕಾದ ದೋಷಗಳನ್ನೂ ಪರಿಪಾಲಿಸಬೇಕಾದ 
ನಿಯಮಗಳನ್ನೂ ಹೇಳಲಾಗಿದೆ. ಯಾವ ಯಾವ ವಿಗ್ರಹ ಯಾವ ಯಾವ ರೀತಿ 
ಇರಬೇಕೆಂಬುದನ್ನೂ ವಿಗ್ರಹದ ಅವಯವಗಳ ಗಾತ್ರಾದಿ ಸಾಮರಸ್ಕಗಳ ಖಚಿವಾದ 
ಪ್ರಮಾಣಗಳನ್ನೂ ಮಾನಸಾರ, ಶಿಲ್ಪಶಾಸ್ತ್ರ ಮೊದಲಾದ ಗ್ರಂಥಗಳು ಹೇಳಿವೆ. ಗ್ರೀಕರಂತೆ 
ನಮ್ಮಲ್ಲಿಯೂ ಶಿಲ್ಪಕ್ಕೆ ಉಚಿತವಾದ ಪ್ರಮಾಣ ಅಳತೆಗಳ ವಿವರವನ್ನು ಶಾಸ್ತ್ರಗಳು ಹೇಳುತ್ತವೆ. 
ಶಿಲ್ಪದಲ್ಲಿ 'ಸೌಂದರ' ಎಂದರೇನು ಎನ್ನುವ ಪ್ರಶ್ನೆಗೆ "ಯಾವುದು ಶಿಲ್ಪಶಾಸ್ತ್ರದಲ್ಲಿ ಹೇಳಿರುವ 
ಪ್ರಮಾಣಗಳಿಗೆ ಅನುಸಾರವಾಗಿ ರಚಿತವಾಗಿದೆಯೋ ಅದೇ ಸುಂದರ; ಉಳಿದದ್ದು ಅಲ್ಲ'' 
ಎಂದು ಶುಕ್ರನೀತಿಸಾರ ಹೇಳುತ್ತದೆ. ಶಾಸ್ತ್ರದಲ್ಲಿ ವಿಗ್ರಹದ ಭಂಗಿ ಹೇಗಿರಬೇಕು, ದೃಷ್ಟಿ 
ಹೇಗಿರಬೇಕು ಎಂಬ ವಿಚಾರವನ್ನು ಹೇಳಲಾಗಿದೆ. ಮಯಸೂತ್ರ ಮತ್ತು ಪತಿಮಾಲಕ್ಷಣಗಳಲ್ಲಿ 
ವಿಗ್ರಹದ ಕಣ್ಣುಗಳಿಗೆ ಮತ್ತು ಅಂಗಾಂಗ ಪ್ರಮಾಣಗಳಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. 
“ವಿಗ್ರಹದ ಕಣ್ಣುಗಳು ಮೇಲಕ್ಕಾಗಲಿ, ಕೆಳಕ್ಕಾಗಲಿ, ಮುಚ್ಚಿಕೊಂಡಾಗಲೀ ಇರಬಾರದು. 
ಕಣ್ಣುಗಳಲ್ಲಿ ಅಪೂರ್ವ ತೃಪ್ತಿ ತುಳುಕುವಂತಿರಬೇಕು''' ಎಂದು ಶುಕನೀತಿ ಹೇಳುತ್ತದೆ. 
ಮಯಸೂತ್ರ, ವಿಗ್ರಹದ ಸಮರ್ಪಕತೆಯನ್ನು ಹೇಳುತ್ತಾ "ಪ್ರತಿಮೆ ನಿಮ್ನವದನವಾಗಿದ್ದರೆ 
ಶಿಲ್ಪಿನಾಶವಾಗುತ್ತಾನೆ; ಅವನಿಗೆ ಗೌರವ ದೊರೆಯದೆ ಹೋಗುವುದಲ್ಲದೆ ಅದನ್ನು 
ಮಾಡಿಸಿದವನ ಸಂಪತ್ತು ನಾಶ ಹೊಂದುವುದು' ಎನ್ನುತ್ತದೆ. ಪ್ರತಿಮಾಲಕ್ಷಣ ಒಂದೆಡೆ," 
"ವಿಗ್ರಹದ ಮುಖ ಶಾಸ್ತ್ರಾನುಸಾರಿಯಾಗಿಲ್ಲದಿದ್ದರೆ ಅದನ್ನು ಮಾಡಿಸಿದವನು. ನಾಶ 
ಹೊಂದುತ್ತಾನೆ,; ಶಾಸ್ತ್ರಾನುಸಾರಿಯಾಗಿದ್ದರೆ ತನ್ನ ಬಂಧುಬಾಂಧವರೊಡನೆ ವರ್ಧಿಸುತ್ತಾನೆ' 
ಎನ್ನುತ್ತದೆ. ಆದರೆ ಶುಕ್ರನೀತಿ ಕೊಂಚ ರಿಯಾಯಿತಿ ತೋರಿಸುತ್ತಾ ಒಂದು ವೇಳೆ ಒಂದು 
ವಎಗಹ ಶಾಸ್ತ್ರನುಸಾರಿಯಾಗಿ ರಚಿತವಾಗಿರದೆ ಹೋದರೂ .ಅದು ಬೇರೊಬ್ಬ ಪ್ರತಿಭಾವಂತ ' 
ಶಿಲ್ಪಿಯ ವಿಗ್ರಹವನ್ನು ಅನುಕರಿಸಿದರೂ ಅದು ಸುಂದರವೇ ಎನ್ನುತ್ತದೆ. ಶುಕ್ತನೀತಿಕಾರನಿಗೆ 
ಗೊತ್ತು ಎಲ್ಲರೂ ಹರಿಪೂರ್ಣ ಸುಂದರವಿಗ್ರಹವನ್ನು ಮಾಡಲಾರರು ಎಂದು; “ಪರಿಪೂರ್ಣ 
ಸುಂದರವಿಗ್ರಹವನ್ನು ಮಾಡುವವರು ಲಕ್ಷದಲ್ಲೊಬ್ಬರು;''' ಇಷ್ಟರಮೇಲೆ “ಯಾರು ಯಾರಿಗೆ. 
ಯಾವುದು ಹೃದ್ಧವೊ, ಅದು ಅವನ ಪಾಲಿಗೆ ಸುಂದರವೇ'”" ಎನ್ನುವುದನ್ನು ಶಾಸ್ತ್ರವೂ 
ಮರೆಯಬಾರದು; ಶುಕನೀತಿಕಾರ ಹೇಳುತ್ತಾನೆ. ಶಾಸ್ತ್ರವೂ ಅದನ್ನು ಮರೆತಿಲ್ಲ ಎಂದು. 
ಶುಕನೀತಿ IV-IV-214-215 0:17] 

ಅಲ್ಲೇ IV-IV-257-258 p:173 


ಅಲ್ಲೇ IV-IV-213-p: 171 
ಅಲ್ಲೇ IV-IV-216p: 171 


ಜಾ WH 


೧೩೦ ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 


ಪಾಂಚರಾತ್ರದ ಒಂದು ಭಾಗವಾದ ಈಶ್ವರಸಂಹಿತೆಯಲ್ಲಿ ಪ್ರತಿಮಾಲಕ್ಷಣವನ್ನು 
ಹೇಳುವಲ್ಲಿ ಸಮಗ್ರಕೃತಿಯೊಂದಿಗೆ ಅದರ ಅಂಶಗಳಿಗೆ ಇರಬೇಕಾದ ಪರಸ್ಪರ ಸಂಬಂಧವನ್ನೂ 
ಪ್ರಮಾಣವನ್ನೂ ಹೇಳುವಾಗ ಸೌಂದರ್ಕ ಮತ್ತು ಲಾವಣ್ಮಗಳೆ ವಿಷಯವೂ ನಿರೂಪಿತವಾಗಿದೆ. 
“ವಿಗ್ರಹದಲ್ಲಿ ರೂಪಲಾವಣ್ಮಗಳು ಅನ್ಕೋನ್ಯವಾಗಿ ಸರ್ವದಾ ವಏಕತು್ರವಾಗಿ 
ಭೂಷಿತವಾಗುವುದೇ ಮನೋಹಾರಿತ್ವ'” - ಎಂದು ಪ್ರತಿಮೆಯ ಮುಖ್ಯ ಗುಣವನ್ನು 
ಹೇಳುತ್ತದೆ.* “ಸೌಂದರ್ಕ ಎನ್ನುವುದು ಪ್ರಮಾಣಗಳ ಸಾಮರಸ್ಯ ಲಾವಣ್ಮ ಎನ್ನುವುದು 
ಹಾಗಲ್ಲ.. ಇಲ್ಲಿ 'ಸೌಂದರ' ಎನ್ನುವುದು ಗ್ರೀಕರ "Formal Beauty” - ಆಕೃತಿ 
ಸೌಂದರ್ಯವನ್ನು ಹೋಲುತ್ತದೆ. ಆದರೆ ಲಾವಣ್ಮ ಕೇವಲ ಅಂಗಾಂಗಗಳ ಪ್ರಮಾಣದ 
ಸಾಮರಸ್ಯದಿಂದ ಮೂಡತಕ್ಕದ್ದಲ್ಲ ಅದು ಅಂತರಂಗದ ಭಾವನೆಗಳ, ಅನುಭವಗಳ . 
ಅಭಿವ್ಯಕ್ತಿ" ಈ ವಿಚಾರವನ್ನು ಶುಕ್ರನೀತಿಕಾರನೂ ಸ್ಪಷ್ಟಪಡಿಸುತ್ತಾ ಕೇವಲ ಶಾಸ್ತ್ರವನ್ನು 
ಅನುಸರಿಸಿದ ಮಾತ್ರಕ್ಕೆ ಯಾರೂ ಸೌಂದರ್ಯವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಸೌಂದರ್ಯ 
ಲಾವಣ್ಮಗಳು ಕೇವಲ ಶಾಸ್ತ್ರ ನಿಯಮಗಳಿಂದ ವಿಗ್ರಹಕ್ಕೆ ತುಂಬತಕ್ಕವಲ್ಲ ಅದೇನಿದ್ದರೂ 
ಶಿಲ್ಲಿಯ ಪ್ರತಿಭೆಯಿಂದ ಮೂಡತಕ್ಕದ್ದು ಆದುದರಿಂದ "“ಶಿಲ್ಲಿಯಾದವನೇ ಪ್ರತಿ ಅವಯವಕ್ಕೂ 
ತಕ್ಕ ಲಾವಣ್ಯವನ್ನು ಯೋಜಿಸಬೇಕು''' ಎಂದು ಒಪ್ಪಿಕೊಳ್ಳುತ್ತಾನೆ. 


ಒಟ್ಟಿನಲ್ಲಿ ಈ ಶಿಲ್ಲಶಾಸ್ತಗಳ ಪ್ರಕಾರ ಸೌಂದರ,ೃವೆಂದರೆ ಯಾವುದು 
ಶಾಸ್ತ್ರಾನುಸಾರಿಯಾಗಿ ರಚಿತವಾಗುತ್ತದೆಯೋ ಅದು. ಶಾಸ್ತ್ರಾನುಸರಣೆಯಿಂದ ಶ್ರೇಯಸ್ಸು; 
ಶಾಸ್ತ್ರೋಲಂಘನೆಯಿಂದ ಕೇಡು. ಆದರೆ ಶಾಸ್ತ್ರದ ಉದ್ದೇಶ ಕಲಾವಿದನಿಗೆ ಸೂತ್ರಗಳ 
ಸಂಕಲೆಯನ್ನು ತೊಡಿಸುವುದಲ್ಲ ಈ ಶಾಸ್ತ್ರಗಳೂ ಸಹ ಯಷಿ ಪ್ರತಿಭಾದರ್ಶನದ ಆಧಾರದ 
ಮೇಲೆ ರಚಿತವಾದವುಗಳಾದುದರಿಂದ, ಶಿಲ್ಪಿಗಳು ಇದನ್ನೇ ಪಾಲಿಸುವುದು ಶ್ರೇಯಸ್ಕರವೆಂದೂ, 
ಶಿಲ್ಪಿಗಳು ಪರಿಪಾಲಿಸಬೇಕಾದ ನಿಯಮಗಳೂ, ನಿವಾರಿಸಿಕೊಳ್ಳಬೇಕಾದ ದೋಷಗಳೂ 
ಕೃತಿಯ ಸೌಂದರ್ಯ ನಿರ್ಮಾಣಕ್ಕೆ ಸಹಾಯಕವೆಂದೂ ಭಾವಿಸಿದಂತೆ ತೋರುತ್ತದೆ. ಈ 
ಶಾಸ್ತ್ರಗಳಲ್ಲೂ, ಸೌಂದ್‌ರೈನಿರಾಣದಲ್ಲಿ ನಿಷ್ಟಷ್ಟಮಾದ್‌ ಅಳತೆಗಳೂ 
ಅವಯವ ಸಾಮರಸ್ಕವೂ ಬಹುಮುಖ್ಯ ಎನ್ನುವುದನ್ನು ಒತ್ತಿಹೇಳಲಾಗಿದೆ. ಶಾಸ್ತ್ರ 
ನಿಯಮಗಳೇನಿದ್ದರೂ ಕೇವಲ ಬಹಿರಂಗ ರಚನೆಗೇ ಹೊರತು, ಆಂತರಂಗಿಕವಾದ ಸೌಂದರ್ಯ 
ಲಾವಣ್ಮಗಳೆನ್ನು ತರಲಾರವು ಎಂಬ ಕಾರಣದಿಂದಲೇ ಶುಕ್ಷನೀತಿಯೂ ಲಾವಣ್ಯ 


ಸೇ ಮನೋಹಾರಿತ್ವಮೇಕತ್ರ ರೂಪಾಲಾವಣ್ಮ ಭೂಷಿತಮ್‌ 
ಸರ್ವದಾ ಚ ನಯೋರ್ವಿದ್ಧಿ ಅನ್ಕೋನೃತ್ವೇನ ಸಂಸ್ಥಿತಿಮ್‌ ॥ 
ಸುಸೌಂದರ್ಮಂತು ಮಾನಸ್ಮಕ್ಹಚಿದಾಕ್ರಮ್ಮ ವರ್ತತೇ 
ಲಾವಣ್ಮಸ್ಕ ಕ್ವಚಿನ್ಮಾನಂ ಸಮಾಚ್ಚಾದ್ಯವಶಿಷ್ಠತೇ 
ದ ಈಶ್ವರಸಂಶಿಂತಾ ಅಧ್ಯಾಯ : 17 ಪು. 162-163 
1೫ S.N. Dasagupta : Fundamentals of Indian Art; P. 104 
2. Sukraniti: IV-IV: 393P. 181 


ಸೌಂದರ್ಯ ಸಮೀಕ್ಷೆ ೧೩೧ 


ಯೋಜನೆಯನ್ನು ಶಿಲ್ಲಿಗಳೇ ಮಾಡಬೇಕು ಎಂದು ಹೇಳುತ್ತದೆ. ಇಷ್ಟೊಂದು ನಿಷ್ಟಷ್ಟವಾದ 
ನಿಯಮಗಳನ್ನು ಪಾಲಿಸಿಯೂ ಉತ್ತಮ ಶಿಲ್ಪಿಯ ಪ್ರತಿಭೆ ಅಪೂರ್ವ ರಚನೆಯನ್ನು 
ತರಬಹುದು. ಆದುದರಿಂದ ಸೌಂದರ್ಯ ಎನ್ನುವುದು ಸಂಯಮದಿಂದ ಆಗುವ ಸೃಷ್ಟಿ. 
ಕಲಾವಿದನ ಪ್ರತಿಭೆಯ ಕುದುರೆಗೆ ಧ್ಯಾನ ಪೂರ್ವಕವಾದ ಸಂಯಮವೇ ಸಾರಥಿ; 
ಶಾಸ್ತನಿಯಮಗಳೇ ಕಡಿವಾಣ. ಹೀಗೆ ಸೌಂದರ್ಯ ಎನ್ನುವುದು ಬಂಧನದಿಂದಲೇ 
ಬಿಡುಗಡೆಯನ್ನು ಸಾಧಿಸುವ ಕೌಶಲ. 


ಪ್ರತಿಮಾ ಲಕ್ಷಣದ ವಿಚಾರದಲ್ಲಿ ಭಾರತೀಯ ದೃಷ್ಟಿ ವಿಶಿಷ್ಟವಾಗಿದೆ. ಚಿತ್ರ-ಗೀತ- 
ನೃತ್ಯ ಈ ಮೂರೂ ಪರಸ್ಪರ ಪೂರಕವಾದುವು. “ಯಾರಿಗೆ ಚಿತ್ರ ತಿಳಿಯದೋ ಅವರಿಗೆ 
ಪ್ರತಿಮಾಲಕ್ಷಣ ತಿಳಿಯದು; ಯಾರಿಗೆ ನೃತ್ಯ ತಿಳಿಯದೋ ಅವರಿಗೆ ಚಿತ್ರ ತಿಳಿಯದು. 
ಯಾರಿಗೆ ಸಂಗೀತ ತಿಳಿಯದೋ ಅವನಿಗೆ ನೃತ್ಯ ತಿಳಿಯದು''" ಎನ್ನುತ್ತದೆ ವಿಷ್ಣುಧರ್ಮೊತ್ತರ. 
ಪ್ರತಿಮಾಲಕ್ಷಣಕ್ಕೆ ನೃತ್ಯ ಗೀತ, ಚಿತ್ರ, ಇವುಗಳ ಪರಿಜ್ಞಾನ ಅಗತ್ಯ ಎನ್ನುವ ಅಂಶ 
ಪಾಶ್ಚಾತರಲ್ಲಿ ಕಂಡುಬರುವುದಿಲ್ಲ 


ಇನ್ನು ಚಿತ್ರದಲ್ಲಿ ಸೌಂದರ್ಯವೆಂದರೇನು ಎಂಬುದನ್ನು ಪರಿಶೀಲಿಸಬಹುದು.* 
ಶಿಲ್ಪಕ್ಕೆ ಅನ್ವಯಿಸುವ ಸೂತ್ರಗಳೇ ಚಿತ್ರಕ್ಕೂ ಅನ್ವಯಿಸುತ್ತವೆ. ಇಲ್ಲಿಯೂ ಕಲಾವಿದನಿಗೆ 
ಪ್ರತಿಭಾನವೇ ಮೂಲ. ಲೋಕ ವಸ್ತುವಿನ ಅನುಕರಣೆ ಮುಖ್ಯವಲ್ಲ ಸಂಸ್ಕೃತ ಕಾವ್ಯಗಳಲ್ಲಿ 
ನಲ್ಲನಲ್ಲೆಯರಾದ ರಾಜರಾಣಿಯರು ಬರೆದ ಚಿತ್ರಪಟದ ವಿಚಾರ ಅಲ್ಲಲ್ಲಿ ಕಾಣಸಿಗುತ್ತದೆ. 
ಆದರೆ ಎಲ್ಲಿಯೂ, ಪ್ರಿಯವ್ಯಕ್ಷಿಯನ್ನು ಎದುರಿಗೆ ಕೂರಿಸಿಕೊಂಡು ಚಿತ್ರವನ್ನು ಬರೆದ 
ನಿದರ್ಶನಗಳಿಲ್ಲ ಎಲ್ಲವೂ ಮಾನಸಿಕ ಹರಿಭಾವನೆಯ ಅನುಕರಣಗಳೇ. ದುಷ್ಕಂತನು 
ಬರೆದ ಶಕುಂತಲೆಯ ಚಿತ್ರವಾಗಲಿ, ಯಕ್ಷನು ಬರೆದ ತನ್ನ ಸತಿಯ ಚಿತ್ರವಾಗಲೀ ಪ್ರಿಯಜನ 
ವಿಯೋಗಕಾಲದಲ್ಲಿ ಬರೆದವು. ಭಾರತೀಯ ಕಲಾವಿದರು ವ್ಯಕ್ತಿಯನ್ನು ಎದುರಿಗೆ 
ಕೂರಿಸಿಕೊಂಡು, ಪಾಶ್ಚಾತ್ಮ ಕಲಾವಿದರಂತೆ ಎಂದೂ ಬರೆದುದು ಕಾಣಬರುವುದಿಲ್ಲ 
ನಮಗೆ ಕಾಣಸಿಗುವ ಬುದ್ದನ ಚಿತ್ರಗಳೆಲ್ಲವೂ ಬುದ್ಧನನಂತರ ನೂರಾರುವರ್ಷಗಳ ಮೇಲೆ 
ರಚಿತವಾದ ಧ್ಯಾನದರ್ಶಿತ ಚಿತ್ರಗಳು. ಆದುದರಿಂದ ಈ ಚಿತ್ರಗಳು ಏನಿದ್ದರೂ 
ಪ್ರತಿಭಾನಸಿದ್ದವಾದ ಅಪೂರ್ವ ರಚನೆಗಳು. ಆದರೂ ಚಿತ್ರಗಾರನಾದವನು ಕೇವಲ 
ಕಲ್ಪನೆಯನ್ನೇ ಅವಲಂಬಿಸಬೇಕೆಂದಾಗಲೀ, ಲೋಕವಿವರವನ್ನು ನಿರ್ಲಕ್ಷಿಸಬೇಕೆಂದಾಗಲೀ 


ಎಲ್ಲೂ ಹೇಳಿಲ್ಲ ಶಿಲ್ಪರತ್ನದ ೪೬ನೇ ಅಧ್ಯಾಯ ಕಲಾವಿದ ಪ್ರಕೃತಿಗೆ ಬಹುಮಟ್ಟಿಗೆ 
ಪ್ರಾಮಾಣಿಕನಾಗಿರಬೇಕು ಎನ್ನುತ್ತದೆ. ಜಡಚೇತನಗಳ, ನಿಮ್ನೋನ್ನತಗಳ ಪರಿವೆಯಿಲ್ಲದವನು 
ಕಲೆಗಾರನಾಗಲಾರ ಎನ್ನುತ್ತದೆ ಚಿತ್ರಸೂತ್ರ. “ನೀರಿನ ಅಲೆಗಳ ಚಲನೆಯನ್ನು, ಬೆಂಕಿಯಜ್ಜಾಲೆ 


|, ವಿಷ್ಣುಧರ್ಮೊತ್ತರ 111-2 
kd ಕನ್ನಡದಲ್ಲಿ ಶ್ರೀ ಶಿವರಾಮಕಾರಂತರು 1930 ರಲ್ಲೆ "ಭಾರತೀಯ ಚಿತ್ರಕಲೆ' ಎಂಬ 
ಪುಸ್ತಕವನ್ನುಪ್ರಕಟಸಿದ್ದಾರೆ. 


೧೩೨ ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 


ಮತ್ತು ಹೊಗೆಯ ಗತಿಯನ್ನು, ಪತಾಕೆಗಳು, ಸ್ವರಗಳು ಇವುಗಳನ್ನು ವಾಯುವಿನ ಗತಿ 
ಭೇದಕ್ಕೆ ತಕ್ಕಂತೆ ಯಾರು ಚಿತ್ರಿಸಲು ಬಲ್ಲನೋ ಅವನೇ ಅತ್ಯುತ್ತಮ ಕಲಾವಿದ'' ಎನ್ನುತ್ತದೆ. 
ವಿಷ್ಣುಧರ್ಮೋತ್ತರ. ಪ್ರಕೃತಿ ವ್ಯಾಪಾರದ ನೆಳಲು - ಬೆಳಕಿನ ವಿವರಗಳ ಅರಿವು, ಮಾನವ 
ಶರೀರದ ವಿನ್ಮಾಸಗಳ ಅರಿವೂ ಚಿತ್ರವಿದನಿಗೆ ಅಗತ್ಯ ಹಾಗೆಂದರೆ ಅವನು ಪ್ರಕೃತಿಯನ್ನು 
ಯಥಾವತ್ತಾಗಿ ಅನುಕರಿಸಬೇಕೆಂದು ಅರ್ಥವಲ್ಲ “ಅವನು ಪ್ರಕೃತಿಯಲ್ಲಿನ ನರ್ತನವನ್ನು 
ಚಿತ್ರದಲ್ಲಿ ತರಬೇಕು. ನರ್ತನ ಎರಡು ಬಗೆಯದು: ಒಂದು, ಗಿಡ ಗುಡ್ಡಕಣಿವೆಗಳ 
ಅಂತರಂಗದಲ್ಲಿ ಪ್ರವಹಿಸುವ ಆಂತರಿಕ ಚೈತನ್ಮದ ನರ್ತನ; ಮತ್ತೊಂದು, ದೃಗ್ಗೋಚರವಾದ 
ಆಕೃತಿಗಳಲ್ಲಿ ಮೈದೋರುವ ನರ್ತನ ವಿಲಾಸ. ಕಲಾವಿದ ಈ ಎರಡರ ಅಂಶವೂ ಆದುದರಿಂದ 
ಅವನು ಈ ಅಂತರಂಗ ಬಹಿರಂಗದ ಚೈತನ್ಯ ನರ್ತನವನ್ನು ಚಿತ್ರದಲ್ಲಿ ತರಬೇಕು. ಈ 
ಕಾರಣದಿಂದ, ಗೀಕರಂತೆ ಭಾರತೀಯ ಚಿತ್ರವಿದರು ಕೇವಲ ದೇಹದ ಅಂಗಾಂಗ ರಚನೆಗಳ 
ಯಥಾವತ್ತಾದ ಅನುಕರಣೆಯನ್ನು ಮಾಡಲಿಲ್ಲ” ಆದರೂ ಚಿತ್ರದಲ್ಲಾಗಲೀ ಶಿಲ್ಲದಲ್ಲಾಗಲೀ 
ಅಂಗಾಗ ರೇಖಾ ಸಾಮರಸ್ಕವೂ ಒಂದು ಮುಖ್ಯವಾದ ಅಂಶ ಎಂಬುದನ್ನು ಶಾಸ್ತ್ರಗಳು 
ಹೇಳುತ್ತವೆ. 


ವಾತ್ಸಾಯನನ ಕಾಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಬರೆದ ಯಶೋಧರನು ಒಂದು 
ಸೂತ್ರದಲ್ಲಿ ಚಿತ್ರಲಕ್ಷಣವನ್ನು ಹೇಳಿದ್ದಾನೆ. ಅದು ಹೀಗಿದೆ : 


ರೂಪಭೇದಾಃ ಪ್ರಮಾಣಾನಿ ಭಾವಲಾವಣ್ಮ ಯೋಜನಾಮ್‌ 
ಸಾದೃಶಂ ವರ್ಣಿಕಾಭಂಗ ಇತಿ ಚಿತ್ರಂ ಷಡಂಗಕಮ್‌ 


ಇವು ಚಿತ್ರದ ಷಡಂಗಗಳು. ಈ ಒಂದು ಸೂತ್ರಕ್ಕೆ ಹಲವರು ಹಲವು ರೀತಿಯಲ್ಲಿ 
ಇ ತಾ ಡಾ. ಅಬನೀಂದ್ರನಾಥ ಠಾಕೂರರು ರೂಪಭೇದಾಃ ಎನ್ನುವುದಕ್ಕೆ 
“ರೂಪ' ಎಂದರೆ ದೃಗ್ಗೋಚರ ಮತ್ತು ಮಾನಸಗೋಚರ ಸೌಂದರ್ಕ ಎಂದೂ, 'ಭೇದ' 
ಎನ್ನುವುದಕ್ಕೆ ಜೀವಪೂರ್ಣ ಆಕೃತಿಗಳಿಗೂ ನಿರ್ಜೀವಾಕೃತಿಗಳಿಗೂ ಇರುವ ವೃತ್ಕಾಸ 
ಎಂದೂ ಹೇಳುತ್ತಾರೆ. ಆದರೆ ಭಾರತೀಯ 'ನ್ಯಾಯಮಾರ್ಗ'ದವರ ಭಾಷಾಪರಿಚ್ಛೇದದಲ್ಲಿ 
"ಚೆಕ್ಷುರ್‌ ಗ್ರಾಹಂ ಭವೇದ್ರೂಪಂ ದ್ರವ್ಮಾದಿರುಪಲಂಭಕಮ್‌' ಎಂದು ರೂಪದ ವಿವರಣೆ 
ಇದೆ. ಎಂದರೆ, ಲೋಚನ ಗೋಚರವಾದ ಲೋಕದ್ರವ್ಯವೇ ರೂಪ. ರೂಪ ಗೋಸ್ಟಾಮಿಯ 
"ಉಜ್ವಲ ನೀಲಮಣಿ'ಯಲ್ಲಿ ರೂಪವನ್ನು ಕುರಿತು, "ಅಂಗಾನ್ನಭೂಷಿತಾನ್ಮೇವ 
ಕೇನಚಿದ್ಧೂಷಣಾದಿನಾ ಯೇನ ಭೂಷಿತವದ್‌ ಭಾತಿ ತದ್ರೂಪಮಿತಿ ಕಥ್ಮತೇ' - ಶರೀರವು 
ಅಲಂಕಾರ ಮಾಡಿಕೊಳ್ಳಲ್ಲಡದೆ ಇದ್ದಾಗ್ಕೂ ಯಾವ ಗುಣದಿಂದ ಅದು ಭೂಷಿತವಾದಂತೆಯೇ 
ತೋರುವುದೋ ಅದು ರೂಪ ಎಂದು ಹೇಳಲಾಗಿದೆ. ಚಿತ್ರದಲ್ಲಿ ಮೊದಲ "“ಅಂಗ' 


1. ಅಲ್ಲೇ 111-43-29 
ಇ S.N. Dasgupta : Fundamentals of Indian Art: 0. 63 


ಸೌಂದರ್ಯ ಸಮೀಕ್ಷೆ ೧೩೩ 


"ರೂಪಭೇದಾಃ'. ಎಂದರೆ ಚಿತ್ರವು ಸಹಜವಾದ ಸೊಗಸಿನ ವೈವಿಧ್ಯದಿಂದ ಕೂಡಿರಬೇಕು. 
ಎರಡನೆಯದು, "ಪ್ರಮಾಣ' ಒಂದು ಅಂಗಕ್ಕೂ ಮತ್ತೊಂದು ಅಂಗಕ್ಕೂ ಇರಬೇಕಾದ 
ಉಚಿತವಾದ ಹೊಂದಿಕೆಯೇ ಪ್ರಮಾಣ. ಮೂರನೆಯದು, "ಬಾವ', ಆ ಚಿತ್ರ 
ಅಭಿವಕ್ರಗೊಳಿಸುವ ಭಾವ. ಚಿತ್ರ, ಕಲಾವಿದನ ಭಾವದಿಂದ ಮೂರ್ತಗೊಂಡದ್ದು. 
ನಾಲ್ಕನೆಯದು, "ಲಾವಣ್ಮ ಯೋಜನಾ', ಲಾವಣ್ಮವೆಂದರೆ ಅಂಗಾಂಗದಲ್ಲಿ ನೀರಾಡುವ 
ಒಂದು ಬಗೆಯ ಬೆಳಕು. ಮುಕ್ತಾಫಲದ ಅಂತರಂಗದಲ್ಲಿ ಛಾಯೆಯೋಪಾದಿಯಲ್ಲಿ 
ಮಿನುಗುವ ಒಂದು ಕಾಂತಿ.' ಹಾಗೆ ಒಂದು ಚಿತ್ರದ ಅಂಗಾಂಗದಲ್ಲಿ ಲಾವಣ್ಮದ ಚೈತನ್ಯ 
ಸಂದನ ತೋರುವಂತಿರಬೇಕು. ಈ ಭಾವ ಲಾವಣ್ಯದ ಯೋಜನೆಯೇ ಸೌಂದರ್ಯದ ಸಾರ. 
ಐದನೆಯದು `ಸಾದೃಶ್ಯ. ಇದು ಭಾರತೀಯ ಕಲೆಯ ಪ್ರಧಾನ ಲಕ್ಷಣ. ಭಾರತೀಯ 
ಸಾಹಿತ್ಯ ವಸ್ತುಗಳನ್ನು ದೃಷ್ಟ ಮತ್ತು ಅದೃಷ್ಟ ಎಂದು ಎರಡು ಬಗೆಯಾಗಿ ವಿಂಗಡಿಸುತ್ತದೆ. 
ದೃಶ್ಶ ಎಂದರೆ ಕಾಣತಕ್ಕದ್ದು ಕಲೆ ವಸ್ತುವಿನ 'ದೃಶ್ಯ'ವನ್ನು ಕುರಿತದ್ದು ವಸ್ತುವನ್ನು 
ಕುರಿತದ್ದಲ್ಲ ಎಂದರೆ ವಸ್ತು ಹೇಗಿದೆಯೋ ಹಾಗಲ್ಲ ವಸ್ತು ಹೇಗೆ ಕಂಡಿತೊ ಹಾಗೆ, ಅದಕ್ಕೆ 
ಸಮಾನವಾದದ್ದೊಂದನ್ನು ಸೃಜಿಸುವುದು ಕಲೆ. ಹೀಗೆ ವಸ್ತುವಿಗೆ ಸಮಾನವಾದ್ದರ 
ಸೃಜನೆಯೇ ಸಾದೃಶ್ಯ, ಕಂಡ ದೃಶ್ಯವನ್ನು ನಕಲು ಮಾಡುವುದಲ್ಲ ಆದಕ್ಕೊಂದು 
'ಸಾದೃಶ್ಯ'ವನ್ನು ಕಲ್ಪಿಸಬೇಕು ಚಿತ್ರಕಾರ. ಸಿದ್ಧಾಂತಮುಕ್ತಾವಳಿಯಲ್ಲಿ "ವಸ್ತುವಿನಿಂದ 
ಬೇರೆಯಾದುದಾದರೂ, ಅದರಲ್ಲೇ ಒಂದೆಂಬತೆ ಕಾಣುವ ಧರ್ಮವುಳ್ಳದ್ದೇ ಸಾದೃಶ್ಯ' - 
ಎಂಬ ವಿವರಣೆಯಿದೆ. ದೃಶ್ಯದ 'ಪ್ರತಿ' ದೃಶ್ಯವನ್ನೂ ಚಿತ್ರವನ್ನೂ ಸಮಾನವೆಂಬಂತೆ 
ತೋರೀತು; ಆದರೆ ಸಾದೃಶ್ಶ ಮಾತ್ರ ಎರಡರ ಭಿನ್ನತೆಯನ್ನು ತೋರಿಯೂ ಏಕತೆಯನ್ನು 
ತೋರೀತು. ಇನ್ನು ಕಡೆಯ ಅಂಗ "ವರ್ಣಿಕಾಭಂಗ', ಎಂದರೆ ಆಯಾ ಅಂಗಕ್ಕೆ ಮತ್ತು 
ಆಯಾ ಭಾವಕ್ಕೆ ಉಚಿತವಾದ ವರ್ಣ ವೈವಿಧ್ಯಗಳನ್ನು ಉಪಯೋಗಿಸುವ ಕ್ರಮ" ಈ 
ಷಡಂಗಗಳ ಪರಿಪೂರ್ಣತೆಯೇ ಚಿತ್ರದಲ್ಲಿ ಸೌಂದರ್ಯವೆನ್ನಿಸಿಕೊಳ್ಳುತ್ತದೆ. “ಚೀನಾ ದೇಶದ 
ಕಲೆಗಾರರೂ ಕ್ರಿ.ಶ. ೬ನೇ ಶತಮಾನದಲ್ಲಿ ಚಿತ್ರದಲ್ಲಿ ಆರು ನಿಯಮಗಳನ್ನು 
ಪಾಲಿಸುತ್ತಿದ್ದರೆಂಬುದು ಸ್ಟಾರಸ್ಕದ ಸಂಗತಿ. ಬಹುಶಃ ಭಾರತೀಯ ಚಿತ್ರದ ಷಡಂಗದ 
ಪರಿಚಯ ಮತ್ತು ಅವರಿಗೆ ಆ ಹೊತ್ತಿಗೆ ಆಗಿದ್ದಿರಬಹುದು.''* 


1, ಮುಕ್ತಾಪಲೇಷುಭಛಾಯಾಯಾಸ್ತರಲತ್ಹ ಮೀವಾಂತರಾ | 
ಪ್ರತಿಭಾತಿಯದಂಗೇಷು ಲಾವಣ್ಕಂ ತದಿಹೋಚೈತೇ ॥ 
2. “ತದ್‌ಭಿನ್ನತ್ವೇಸತಿ ತದ್ಛತ ಭೂಯೋಧರ್ಮವತ್ತಮ್‌'' 
ಶ್‌ ಡಾ. ಅಬನೀಂದ್ರನಾಥ ಠಾಕೂರರು 1922ರಲ್ಲಿ ಪ್ರಕಟಿಸಿದ The Six Limbs of Painting 


ಎಂಬುದನ್ನು ಕುರಿತ ವಿಮರ್ಶೆಯಿಂದ ಈ ವಿಷಯವನ್ನು ಉದ್ಭರಿಸಲಾಗಿದೆ. ಲೇಖನದ ಆಕರ 
Rupam : No. 19 and 20. July and December 1924: Reviewed by AM: FP. 
130-133. 

4. Phanindranatha Bose: Principles of Indian Silpa Sastra: p 84. 


೧೩೪ : ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 


ಕಲಾ ಸೃಷ್ಟಿಗೆ ಮೂಲವಾದುದು ಪ್ರತಿಭೆ. ಈ "ಪ್ರತಿಭಾ ವ್ಯಾಹಾರವನ್ನು ಅಥವಾ 
ಕಲಾವಿದನ ಅಂತರಂಗದ ಕಲಾವ್ಯಾಹಾವನ್ನು ಕುರಿತು ಬಹು ಹಿಂದೆಯೇ ರಚಿತವಾದ (ಕ್ರಿ.ಶ. 
೫ನೆ ಶತಮಾನ) ಅತ್ಸನಾಲಿನಿ (ಇದು ಕ್ರಿ.ಪೂ. ೩ನೆ ಶತಮಾನದಲ್ಲಿ ರಚಿತವಾದ ಧಮ್ಮ ಸಂಗಣಿ 
ಎಂಬ ಗ್ರಂಥದ ವ್ಯಾಖ್ಶ್ಕಾನ)ಯಲ್ಲಿ ಚಿತ್ರ ಕಲೆಯನ್ನು ಗಮನದಲ್ಲಿರಿಸಿಕೊಂಡು, 
ಬುದ್ಧಘೋಷನು ಒಂದು ವಿವರಣೆಯನ್ನು ಕೊಟ್ಟಿದ್ದಾನೆ. ಅವನ ಅಭಿಪ್ರಾಯಗಳನ್ನು 
ನಮ್ಮ ಮಾತುಗಳಲ್ಲಿ ಹೀಗೆ ಸಂಗ್ರಹಿಸಬಹುದು: ಈ “ಚಿತ್ರವೆಂಬುದು ಒಂದು ನಿರಂತರ 
ಚಲನೆ. ಈ ಚಲನೆಯಲ್ಲಿ ಚಿತ್ತ ಬಹಿರಂಗಲೋಕದ ನಿರಂತರ ಚಲನೆಯೊಂದಿಗೆ ಸೇರಿ ಪತಿ 
ಕ್ಷಣವೂ ಬಗೆಬಗೆಯ ಅನುಭವಗಳನ್ನು ಪಡೆಯುತ್ತದೆ. ಈ ನಿರಂತರ ಚಲನೆಯಲ್ಲಿ ಒಂದು 
ಕ್ಷಣ ಮತ್ತೊಂದು ಕ್ಷಣವನ್ನು ಸೃಜಿಸುತ್ತಲೇ ಹೋಗುತ್ತದೆ. ಚಿತ್ರವಿದನಾದವನು ಒಂದು 
ಚಿತ್ರವನ್ನು ಬರೆಯುವ ಒಂದು ಮಾನಸಿಕ ಸ್ಥಿತಿಗೆ ಸಂದಾಗ, ಆ ಒಂದು ಕ್ಷಣದಲ್ಲಿ ಅದೇ 
ರೀತಿಯ ಚಲನೆಯಿಂದ ಮೂಡುವ ಅಂತಹ ಕ್ಷಣಗಳೊಡನೆ ಸಾಹಚರ್ಯವನ್ನು ಪಡೆದು, 
ಅನೇಕ ರಸ ಕ್ಷಣಗಳ ಒಗ್ಗೊಡಿಕೆಯಿಂದ ಮನಸ್ಸಿನಲ್ಲಿ ಅಚ್ಚೊತ್ತಿದ ಅಥವಾ ಪ್ರತಿಭಾಸವಾದ 
ಚಿತ್ರವನ್ನು ಚಿತ್ರಿಸಬೇಕೆಂಬ ಬಯಕೆ ಅವನಲ್ಲುಂಟಾಗುತದೆ. ಆ ಚಿತ್ರವನ್ನು ಚಿತ್ರಿಸಬೇಕೆಂಬ 
ಹಂಬಲದ ಆ ಒಂದು ರಸಸ್ಲಿತಿಯಲ್ಲಿಯೆ ಚಿತ್ರಕಲೆ ಪೂರ್ಣವಾಯಿತು. ಹಾಗೆ 
ಮನೋಗೋಚರವಾಗುವುದೇ ನಿಜವಾದ ಚಿತ್ರ. ಹಾಗೆ ಗೋಚರವಾಗುವ ಆ ಪ್ರತಿಭಾ ಚಿತ್ರ 
ವರ್ಣಕುಂಚಗಳ ಮೂಲಕ ಅನಂತರ ದೃಶ್ಯಚಿತ್ರವಾಗಿ ಬಹಿರ್ಗತವಾಗುತ್ತದೆ. ಹೀಗೆ 
ಯಾವುದು ಕಲಾವಸುವಾಗಿದೆಯೋ ಅದು ನಿರಂತರ ಮಾನಸಿಕ ಕ್ರಿಯೆಯ ಒಂದು ರೂಪವೇ. 
ಈ ಮಾನಸಿಕ ಚಲನೆಯ ವೈವಿಧ್ಯವೇ ಕಲಾಸೃಷ್ಟಿಗೆ ಕಾರಣ. ಅಂತರಂಗದ ಈ ಒಂದು 
ಪ್ರತಿಭಾನಕ್ಕೆ ಅವನು ಒಂದು ಮೂರ್ತ ರೂಪವನ್ನು ನೀಡದಿದ್ದಾಗಲೂ ಅವನನ್ನು 
ಕಲಾವಿದನೆಂದು ಒಪ್ಪಬೇಕು. ಏಕೆಂದರೆ ಮಾನಸಿಕ ಕ್ರಿಯೆ ಬಹಿರಂಗ ವಸ್ತುವಿನಲ್ಲಿ 
ಮೂರ್ತಗೊಳ್ಳದಿದ್ದಾಗಲೂ, ಆ ಚಿತ್ರ ಅವನ ಪಾಲಿಗೆ ಅಂತರ್ಗೋಚರವಾಗಿದೆ. ಅದೇ 
ನಿಜವಾದ ಸೌಂದರ್ಯ. ಈ ಅನುಭವವನ್ನು ಬಹಿರ್ಗತಗೊಳಿಸುವುದೇನಿದ್ದರೂ ಗೌಣ; 
ಪ್ರಾಸಂಗಿಕ. ಈ "ಬಹಿರ್ಗತ'ವಾದುದನ್ನು ಸೌಂದರ್ಯ ಎಂದು ಕರೆಯುವುದು ಔಪಚಾರಿಕ 
ಮಾತ್ರ. 


ಯಾವುದನ್ನು ಮೊನ್ನೆ ಮೊನ್ನೆ ಕ್ರೋಚೆ ಹೇಳಿದನೋ ಆ ತತ್ವವನ್ನೇ ಶತಶತಮಾನಗಳ 
ಹಿಂದೆ, ಬುದ್ದಹೋಷ ಕೆಲವೇ ಮಾತುಗಳಲ್ಲಿ ಅವನಿಗಿಂತ ಉತ್ತಮವಾಗಿ ಹೇಳಿದ್ದಾನೆ. 
ಬುದ್ಧ ಘೋಷನ ವಿಚಾರಸರಣಿಯಲ್ಲಿ ಗಮನಾರ್ಹವಾದ ಅಂಶಗಳಿವೆ. ಏಕಕಾಲದಲ್ಲಿಯೇ 
ಪ್ರತಿಭಾಪೂರ್ಣ ಮತ್ತು ಕ್ರಿಯಾಪೂರ್ಣವಾದ ಒಂದು ರಸಕ್ಷಣದ ವಿಚಾರವನ್ನೂ ವಿಶೇಷ 
ಮಾನಸಿಕ ಪ್ರಜ್ಞೆಯ ವಿಚಾರವನ್ನೂ ಹೇಳಿದ್ದಾನೆ. ಕಲಾಕೃತಿ ಎನ್ನುವುದು ಅನೇಕ 
ರಸಕ್ಷಣಗಳ ಪರಿಣಾಮ ಎನ್ನುವಲ್ಲಿ ಪ್ರತಿಭಾ ವ್ಯಾಹಾರದ ಸ್ವರೂಪವನ್ನು ಕ್ರೋಚೆಗಿಂತ 


I. S.N. Dasagupta Fundamentals of Indian Art: Chap. V. 


ಸೌಂದರ್ಯ ಸಮೀಕ್ಷೆ ೧೩೫ 


ಚೆನ್ನಾಗಿ ವಿವರಿಸಿದ್ದಾನೆ. ಹಿಂದೂ ಶಾಸ್ತ್ರಗಂಥಗಳು ಹೇಳಿರುವ ಧ್ಯಾನಾತ್ಮಕ ಪ್ರತಿಭೆಯೂ 
ಸಹ, ಸೌಂದರ್ಯಾನುಭವದ ವಿಚಾರವಾಗಿ ಬುದ್ಧಧೋಷನ ಮತವನ್ನೇ ಹೋಲುವಂತಿದ್ದರೂ, 
ಅಭಿವ್ಯಕ್ತಿಯ ವಿಚಾರದಲ್ಲಿ ಬೇರೆಯ ದೃಷ್ಟಿಯನ್ನು ಹೊಂದಿದೆ. ಬಹಿರಂಗದ ಚಿತ್ರವೇನಿದ್ದರೂ 
ಅಂತರಂಗದ ಪರಿಭಾವನೆಯ ಫಲವೇ ಆದರೂ, ಕಲಾವಿದ ತಾನು ಚಿತ್ರಿಸುವ ಮುನ್ನ ಆ 
ಚಿತ್ರದ ವಿವರವನ್ನು ಅಂತರಂಗಿಕವಾಗಿ ದರ್ಶಿಸುತ್ತಾನಾದರೂ,ಅದನ್ನು ಅವನು 
ಬಹಿರ್ಛತಗೊಳಿಸಿದಾಗಲೇ ಅದು ಕಲೆಯಾಗುತ್ತದೆ ಎಂದು ಹಿಂದೂತತ್ವ ಹೇಳುತ್ತದೆ. ಆದರೆ 
ಬುದ್ಧಘೋಷ, ನಿಜವಾದ ಕಲೆ ವಾಸ್ತವವಾಗಿ ಆಂತರಂಗಿಕವಾದುದು, ಅದನ್ನು 
ಬಹಿರ್ಛತಗೊಳಿಸುವುದು ಕೇವಲ ಅನುಕರಣಕ್ರಿಯೆಯಷ್ಟೇ ಎನ್ನುತ್ತಾನೆ. ಆದರೆ ಹಿಂದೂ ತತ್ವ 
ಕಲೆಗಾರನಿಗೆ ಧ್ಯಾನಸ್ಥಿತಿಯಲ್ಲಿ ಮೂರ್ತಿಯನ್ನು ಕಾಣುವ ಮತ್ತು ಅದನ್ನು ಶಾಸ್ತ್ರಾನುಸಾರವಾಗಿ 
ನಿರ್ಮಿಸುವ ಶಕ್ತಿ - ಎರಡೂ ಕಲಾ ನಿರ್ಮಾಣದಲ್ಲಿ ಮುಖ್ಯ ಎನ್ನುತ್ತದೆ. ಕ್ರೋಚೆ (Croce) 
ಅನುಭವವನ್ನು ಬಹಿರತಗೊಳಿಸುವುದೂ ಪ್ರತಿಭಾನದ ಕ್ರಿಯೆಯೇ ಎಂದು ಹೇಳಿದರೂ 
ಅದರಲ್ಲಿ ಕಲಾವಿದನ ಕೌಶಲದ ಮತ್ತು ಸಂಸ್ಕರಿಸುವ ಮತಿಯ ಪಾಲೆಷ್ಟು ಎಂಬುದನ್ನು 
ಹೇಳಲಿಲ್ಲ ಆದರೆ ಭಾರತೀಯರು ಪ್ರತಿಭಾದತ್ತವಾದುದನ್ನು, ಕಲಾವಿದನ ವೃತ್ಪತ್ತಿ 
ಕೌಶಲ ಮತ್ತು ಬುದ್ದಿ ಸಂಸ್ಕರಿಸಿ ಕಲಾಕೃತಿಯನ್ನಾಗಿ ಮಾಡುತ್ತದೆ ಎನ್ನುವುದನ್ನು ಹೇಳುತ್ತಾರೆ. 
ಪ್ರತಿಭಾನದ ಜೊತೆಗೆ ಅದನ್ನು ಕೃತಿಗಿಳಿಸುವ ವಿಜ್ಞಾನವೂ ಕರಗತವಾಗಿರಬೇಕು. ಅಂತರಂಗದ 
ಧಾನ ಧಾರಣ ಶಕ್ತಿ ಬಹಿರಂಗದ ಶಿಲ್ಪರಚನಾ ಕೌಶಲ ಈ ಎರಡರ ಸಾಮರಸ್ಮದಿಂದ 
ಕಲಾಕೃತಿ ಮೂಡುತ್ತದೆ. ಉತ್ತಮ ಕಲಾವಿದನಿಗಿರಬೇಕಾದ ಲಕ್ಷಣಗಳನ್ನು ಕುರಿತು 
“ಸಮರಾಂಗಣಸೂತ್ರಧಾರ' ಹೀಗೆ ಹೇಳುತ್ತದೆ.: ೧. ಪ್ರತಿಭಾ ಅಥವಾ ಪರಿಭಾವನಾಶಕ್ತಿ ೨. 
ವಿವರ ವೀಕ್ಷಣಾಸಾಮರ್ಥ ೩. ಅಭ್ಯಾಸ ಸಿದ್ಧಹಸ್ತ ಕೌಶಲ, ೪. ಛಂದಸ್ಸಿನ ಅಥವಾ 
ಸಮತೋಲನದ ಶಿಕ್ಷಣದಲ್ಲಿ ಪರಿಣತಿ. ೫. ಅನೇಕ ಭಾವಾವಸ್ಥೆಗಳಲ್ಲಿ ಪ್ರಾಣಿಗಳ 
ಮತ್ತು ಮಾನವರ ಅಂಗಾಂಗಗಳಲ್ಲಾಗುವ ಚಲನೆ - ಪ್ರತಿಕ್ರಿಯೆಗಳ ಪರಿಜ್ಞಾನ, ೬. 
ಪ್ರತ್ಯುತ್ತನ್ನಮತಿತ್ಚ, ೭. ಸ್ವಾತ್ಮಸಂಯಮ, ೮. ಶೀಲ" 


ಸಾಂಖ್ಯತತ್ವದಿಂದರೂಪುಗೊಂಡ ಕಲಾತತ್ವವೊಂದನ್ನು ಈ ಸಂದರ್ಭದಲ್ಲಿ 
ಗಮನಿಸಬಹುದು: “ಇದರ ಪ್ರಕಾರ ವರ್ಣವೋ, ಶಿಲೆಯೋ, ಮೃತಿಕೆಯೋ - ಆ ವಸುವಿನಲ್ಲಿ 
ಎಲ್ಲ ಕಲೆಯ ಇಷ್ಟರೂಪಗಳೂ ಹುದುಗಿಕೊಂಡಿವೆ. ಕಲಾವಿದ ತನ್ನ ಪರಿಭಾವನೆಯಿಂದ, 
ವಸ್ತುವಿನಲ್ಲಿ ಸುಪ್ತವಾದ ಆಕೃತಿಗಳನ್ನು ಆವಿಷ್ಕಾರ ಮಾಡುತ್ತಾನೆ. ಯಾವುದೋ ಅಂತಃ 
ಪ್ರೇರಣೆಯಿಂದ ವಸ್ತುವಿನ ಅಂತರಂಗದಲ್ಲಿರುವ ಗುಣ ಸತ್ಯಗಳೇ ವಿಶ್ವದ ನಾನಾರೂಪಗಳಾಗಿ 
ಹೊಮ್ಮಿರುವಂತೆ, ಕಲಾವಿದನೂ ತನ್ನ ಪರಿಭಾವನೆಯಿಂದ, ಜಡಚೇತನ ಸಸ್ಮ ಪ್ರಾಣಿ 


ಮಾನವಾದಿಗಳನ್ನು ಒಂದು ಗೂಡಿಸುವ ಆಂತರಿಕ ಸೂತ್ರವನ್ನು ಸಹಾನುಭೂತಿಯಿಂದ 


|, S.N. Dasagupta : Fundamentals of Indian Art. Chap. V. 


೧೩೬ ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 


ಕಂಡುಕೊಂಡು, ಪ್ರಕೃತಿಯ ಸಹಾಯದಿಂದಲೇ ಅದರಲ್ಲಿ ಹುದುಗಿರುವ ಆಕೃತಿಗಳನ್ನು 
ಅಭಿವ್ಯಕ್ರಗೊಳಿಸುತ್ತಾನೆ. ಹೀಗೇ ಪ್ರಕೃತಿಯ ವಸ್ತುಗಳ ಮೂಲಕವೇ ಅವನು ಮಾನವೀಯ 
ಭಾವನೆಗಳನ್ನು ಯಶಸ್ವಿಯಾಗಿ ಅಭಿವ್ಯಕ್ತಗೊಳಿಸುತ್ತ ಪ್ರಕೃತಿಯನ್ನೂ ಮೀರಿ ನಿಲ್ಲುತಾನೆ.... 
ಸಾಂಖ್ಯ ಕಲಾ ಸಿದ್ಧಾಂತದ ಪ್ರಕಾರ ಕಲೆಯಲ್ಲಿ ಎರಡು ಘಟ್ಟಗಳನ್ನು ಗುರುತಿಸಬಹುದು: 
ಮೊದಲನೆಯದಾಗಿ ಕಲಾವಿದ ಬಹಿರಂಗ ವಸ್ತುವಿಗೆ ಸದೃಶವಾದುದನ್ನು ಕಲೆಯಲ್ಲಿ 
ಸೃಜಿಸುತ್ತಾನೆ. ಎರಡನೆಯದಾಗಿ ಕಲಾಕೃತಿಯಲ್ಲಿ ಕಲೆಗಾರ ಮಾನವನ ಅಂತರಂಗವನ್ನು 
ಅಭಿವ್ಯಕ್ತ್ಷಗೊಳಿಸುತ್ತಾನೆ. ಸಾಂಖ್ಕರ ಪ್ರಕಾರ ಮಾನವತಾ ಸೃಷ್ಟಿಯೇ ವಿಕಾಸದ ಶಿಖರ. 
ಈ ಮಾನವ ಸೃಷ್ಟಿಯನಂತರ ಜಡಚೇತನ ಪ್ರಕೃತಿಗಳು ಒಂದಾಗಿ ಅವನಲ್ಲಿ ಒಂದು ನೈತಿಕ 
ಹೋರಾಟವನ್ನುಂಟುಮಾಡಿ, ತನ್ಮೂಲಕ ಅವನು ಈ ಪ್ರಕೃತಿಯ ಸೆರೆಯಿಂದ ಮುಕನಾಗಲು 
ಸಹಕರಿಸುತ್ತವೆ. ಸಾಂಖ್ಯಕಲಾತತ್ವದ ಪ್ರಕಾರ ಕಲಾವಿದ ಬಹಿರ್‌ ಲೋಕದ 
ವಸ್ತುಗಳಲ್ಲಿ ಕಾಣುವ ಹರಸ್ಪರ ಸಾಮರಸ್ಮವನ್ನು ಕಂಡು ತಾನೂ 'ದೃಶ,'ದ "ಸಾದೃಶ್ನ'ವನ್ನು 
ಚಿತ್ರಿಸುತ್ತಾನೆ. ಆದರೆ ಅವನ ಕೃತಿ ಅಲ್ಲಿಗೇ ನಿಲ್ಲುವುದಿಲ್ಲ ಅವನು ಗಿಡವನ್ನೋ, 
ಬಳ್ಳಿಯನ್ನೋ ದೃಶ್ಯವನ್ನೋ, ವ್ಯಕ್ತಿಯನ್ನೊ ಚಿತ್ರಿಸಿದರೂ, ಅದರ ಆತ್ಮ ಸತ್ವ (Spintual 
೮550780) ವನ್ನು ಅಭಿವಕ್ರಗೊಳಿಸುವುದೇ ಅವನ ಗುರಿ. ಪ್ರಕೃತಿ ವಸ್ತುಗಳೂ ಕಲಾವಿದನಿಗೆ 
ಅಮೂಲ್ಕ ಸತ್ಯಪ್ರಕಾಶನದಲ್ಲಿ ನೆರವಾಗುತ್ತವೆ. ಅವುಗಳನ್ನು ಶಿಲೆಯಲ್ಲೋ, ವರ್ಣದಲ್ಲೋ, 
ಯಾವುದೇ ಮಾಧ್ಯಮದಲ್ಲಿ ವಕ್ಷಗೊಳಿಸಿದರೂ, ಅವನ ಕಲೆ, ಅದರ ಸೆರೆಯಿಂದ ಮುಕ್ತವಾಗಿ 
` ಬೇರೊಂದು ಸತ್ವ ಪ್ರಕಾಶನದಲ್ಲಿ ನಿಲ್ಲುತ್ತದೆ.” 


ಭಾರತೀಯ ಶಿಲ್ಪಗ್ರಂಥಗಳಲ್ಲಿ ಮತ್ತು ಕಲಾತತ್ವಗಳಲ್ಲಿ ಸೌಂದರ್ಯ ಎನ್ನುವುದು 
ಕಲಾವಿದನ ಧ್ಯಾನಾತ್ಮಕ ಪ್ರತಿಭೆಯಿಂದ ನಡೆಯುವ ಒಂದು ಅಂತರನುಕರಣೆ ಎನ್ನುವುದು 
ಸ್ಪಷ್ಟ. ನೃತ ಅಭಿನಯಗಳ ಮೂಲಕ ಹಾಗೂ ಸಂಗೀತ ರಾಗಗಳ ಮೂಲಕ 
ಭಾವಾಭಿವ್ಯಕ್ತಿಯನ್ನು, ಸಾಧಿಸಿ, ತನ್ಮೂಲಕ ಪ್ರೇಕ್ಷಕ ಅಥವಾ ಶ್ರೋತೃಗಳಲ್ಲಿ 
ರಸಾನುಭವವನ್ನುಂಟುಮಾಡುವುದರಲ್ಲಿ ಅವುಗಳ ಕಲಾ ಸೌಂದರ್ಯದ ಮಹತ್ವವಿದೆ. ಎಲ್ಲ 
ಕಲೆಗಳೂ ಕ್ಷಣಿಕವಾದ ತುಮುಲಗಳನ್ನು ಹಿಡಿದಿಡಲು ಯತ್ನಿಸದೆ ಸರ್ವಸಾಧಾರಣವಾದ 
ಮತ್ತು ಸಾರ್ವಕಾಲಿಕವಾದ ಭಾವಗಳನ್ನೇ ಅಭಿವ್ಯಕ್ರಗೊಳಿಸಲು ಹೊರಟದ್ದು ಒಂದು 
ವಿಶೇಷವಾಗಿದೆ. ಪ್ರಕೃತಿಯ ಸೌಂದರ್ಯದ ಬಗೆಗೂ ತುಂಬ ಗಮನವನ್ನು ಈ ಕಲೆಗಳು 
ನೀಡಿವೆ. ಪ್ರಕೃತಿ ಎಂಬುದು ತನ್ನಿಂದ ಹೊರಗಿನದಲ್ಲ ತನ್ನಲ್ಲಿ ಮತ್ತು ಪ್ರಕೃತಿಯಲ್ಲಿ 
ಪ್ರವಹಿಸುವ ಚೈತನ್ಮ ಒಂದೇ ಎಂದರಿದು, ಆ ಚೈತನ್ಯದ ಚಿತ್ರಣವನ್ನು ಕಲಾವಿದರು 
ತೋರಿಸಿದರು. ಯಾವ ದೇವದೇವಿಯರ ವಿಗ್ರಹಗಳನ್ನಾಗಲೀ ಚಿತ್ರವನ್ನಾಗಲಿ ಗಮನಿಸಿದರೆ 
ಅದು ಪ್ರಕೃತಿಯ ಯಾವುದೇ ವಸ್ತುವಿನ ಅಥವಾ ಪ್ರಾಣಿಯ ಸಂಸರ್ಗವನ್ನು ಹೊಂದಿರುವುದು 


I. S.N. Dasagupta : Fundamentals of Indian Art. P. 103-105 


ಸೌಂದರ್ಯ ಸಮೀಕ್ಷೆ ೧೩೬ 


ಕಂಡು ಬರುತ್ತದೆ. ಶಂಖವೋ, ಪದ್ಮವೋ, ಹುಲ್ಲೆಯೋ, ಹೂವಿನ ಜೊಂಷೆಯೋ ಅವುಗಳ 
ಕೈಯಲ್ಲಿ ಮೈಯಲ್ಲಿ ಇರುತ್ತದೆ. ಪ್ರಕೃತಿಯ ಸಂಪರ್ಕವನ್ನು ಮಾತ್ರವಲ್ಲದೆ ಸೃಷ್ಟಿಮೂಲವಾದ 
ಒಂದು ನರ್ತನವನ್ನೂ ಅವುಗಳಲ್ಲಿ ನಾವು ಕಾಣಬಹುದು. ಭಾರತೀಯರಂತೆ ಭಾರತೀಯ 
ದೇವತೆಗಳೂ ಗಾನ-ನರ್ತನ ಪ್ರಿಯರು ಎನ್ನುವುದು, ಗೋಪಾಲ ಕೃಷ್ಣ ನಾರದ, ತುಂಬುರ, 
ನಟರಾಜ, ನೃತ್ಯ ಸರಸ್ಪತಿ, ನೃತ್ಯ ಗಣಪತಿ - ಇತ್ಯಾದಿ ವಿಗ್ರಹಗಳನ್ನು ನೋಡಿದರೆ 
ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಭಾರತೀಯ ಕಲೆಯ ತುಂಬ ಈ ಒಂದು ಚೈತನಸ್ಪಂದನದ 
ಆನಂದಾಭಿವಕ್ರಿಯನ್ನು ಕಾಣಬಹುದು. 


ಭಾರತೀಯ ಕಲೆಗೆ ಧರ್ಮವೇ ಸ್ಫೂರ್ತಿಯಾದುದರಿಂದ, ಕಲೆಯ ಗುರಿ ಮುಖವಾಗಿ 
ಆತ್ಮೋದ್ಧಾರವೇ. ಸಹೃದಯದರಲ್ಲಿ ದೈವೀಭಾವವನ್ನುದ್ದೀಪಿಸುವುದೇ ಕಲೆಯ ಕಾರ್ಯ. 
ಎಗ್ರಹ ನಿರ್ಮಾಣದ ಉದ್ದೇಶ ಲೌಕಿಕರಲ್ಲಿ ದೈವೀಭಾವದ ಜಾಗರವನ್ನುಂಟುಮಾಡುವುದು. 
ಈಕಾರಣದಿಂದಲೇ ಶುಕೃನೀತಿಸಾರ ದೇವವಿಗ್ರಹ ರಚನೆಯನ್ನು ಒತಿಹೇಳಿರುವುದು.. 
ಇದರಿಂದಾಗಿ ನಮ್ಮಲ್ಲಿ ಮಾನುಷವಿಗ್ರಹ ನಿರ್ಮಾಣ ಅತಿ ಅಪೂರ್ವವಾಯಿತು. ಚಿತ್ರಗಳ 
ವಿಷಯದಲ್ಲೂ ಮೊದಮೊದಲು ಈ ನಿಯಮಗಳೇ ಇದ್ದರೂ ಕ್ರಮೇಣ ಚಿತ್ರ ಕಲೆಯೂ 
ಸ್ವತಂತ್ರಮಾರ್ಗವನ್ನವಲಂಬಿಸಿ ಮಾನುಷ ಲೋಕವನ್ನು ಚಿತ್ರಿಸಿತು. ವಿಷ್ಣುಧರ್ಮೊೋತ್ತರ 
ಚಿತ್ರಗಳ ಬಗೆಗೆ ಹೇಳುತ್ತಾ 'ಶೃಂಗಾರ ಹಾಸ್ಕ ಶಾಂತ ರಸಗಳಿಂದ ಕೂಡಿದ ಚಿತ್ರಗಳನ್ನು 
ಮನೆಯಲ್ಲಿ ಬರೆಯಬೇಕು. ಇತರ ರಸಗಳ ಚಿತ್ರಗಳನ್ನು ಯಾವಾಗಲೂ ಮನೆಯಲ್ಲಿ 
ಬರೆಯಕೂಡದು. ದೇವಾಲಯ ಮತ್ತು ರಾಜಸಭೆಗಳಲ್ಲಿ ಎಲ್ಲಾ ರಸಗಳ ಚಿತ್ರಗಳನ್ನೂ 
ಬರೆಯಬಹುದು." ಎನ್ನುತ್ತದೆ. ಅಷ್ಟೇ ಅಲ್ಲ “ಲಕ್ಷಣಬಾಹಿರವಾದ ಪ್ರತಿಮೆಗಳಲ್ಲಿ ದೈತ್ಯ 
ದಾನವ ಪಿಶಾಚಿಗಳು ಪ್ರವೇಶಿಸುತ್ತವೆ. ಆದುದರಿಂದ ಸರ್ವಪ್ರಕಾರದಿಂದಲೂ ಲಕ್ಷಣ 
ಶೂನ್ಯವಾದ ಪ್ರತಿಮೆಯನ್ನು ವರ್ಜಿಸಬೇಕು.''* ಎನ್ನುತ್ತದೆ. “ಕಲೆಗಳಲೆಲ್ಲಾ ಚಿತ್ರಕಲೆ 
ಶ್ರೇಷವಾದುದೂ, ಧರ್ಮಾರ್ಥಕಾಮಮೋಕ್ಷದಾಯಕವೂ ಆದುದರಿಂದ ಉತ್ತಮವಾದ 
ಚಿತ್ರಗಳನ್ನಿಟ್ಟ ಮನೆಗೆ ಮಂಗಳವೂ ಶ್ರೇಯಸ್ಸೂ ಉಂಟಾಗುತ್ತದೆ' ಎಂದು ವಿಷ್ಣು 
ಧರ್ಮೋತ್ತರ ಹೇಳುತ್ತದೆ. ಇಲ್ಲೆಲ್ಲ ಸೌಂದರ್ಯ ಎನ್ನುವುದು ಕೇವಲ ಮನೋಹರವಾಗಿದ್ದರೆ 
ಸಾಲದು; ಅದು ಮಂಗಳಕರವೂ ಆಗಿರಬೇಕು; ಯಾವುದು ಶ್ರೇಯಸ್ಸನ್ನು ಸಾಧಿಸಲಾರದೋ 
ಅದು ಎಷ್ಟೇ ಸುಂದರವಾಗಿದ್ದರೂ, ಆ ಸೌಂದರ್ಯಕ್ಕೆ ಬೆಲೆ ಇಲ್ಲ ಎನ್ನುವ ಅಂಶ ಸ್ಪಷ್ಟವಾಗಿದೆ. 
ಕಲೆ ಕೇವಲ ಸಾಮಾಜಿಕ ನೈತಿಕ ಒಳ್ಳನ್ನು ಸಾಧಿಸಿದರೆ ಸಾಲದು, ಅದು ಪುರುಷಾರ್ಥ 
ಸಾಧಕವಾಗಬೇಕು ಎನ್ನುವ ಅಂಶವನ್ನು ಭಾರತೀಯ ಕಲಾತತ್ವಗಳು ಒತ್ತಿ ಹೇಳಿವೆ. 


1 ವಿಷ್ಣು ಧರ್ಮೋತ್ತರ 111-43-11,12 
2 . ವಿಷ್ಣುಧರ್ಮೋತ್ತರ!11-38-24,25 
3. ವಿಷ್ಣು ಧರ್ಮೋತ್ತರ 11-43-38. 


೧೩೮ ಶಿಲ್ಪಕಲಾದಿ ಶಾಸ್ತ್ರಗಳ ದೃಷ್ಟಿಯಲ್ಲಿ 


ವೇದಯುಗದಿಂದಲೂ ನರ್ತನ, ಗೀತ, ವಾದನಾದಿ ಕಲೆಗಳು ಇದ್ದರೂ, ಮನುವಿನ 
ಕಾಲಕ್ಕೆ ಕಲೆಗಳನ್ನು ಕುರಿತು ಅಂತಹ ಗೌರವಯುತವಾದ ಭಾವನೆ ಇರಲಿಲ್ಲ ಪ್ಲೇಟೋ 
ಹೇಗೆ ಕಲ್ಪನಾಎಲಾಸಿಗಳಾದ ಕವಿಗಳನ್ನು ಊರಿಂದ ಹೊರಗೆ ಅಟ್ಟಬೇಕೆಂದು ಹೇಳಿದನೋ, 
ಶಿಲ್ಪಾದಿ ಕಲೆಗಳು ಆ ದಿವ್ಕ ಸತ್ಯವನ್ನು ಅನುಕರಿಸುವುದು ಅಸಾಧ್ಯವಾದುದರಿಂದ ಅವುಗಳು 
ಕಡಿಮೆ ದರ್ಜೆಯವೆಂದು ಕೀಳ್ಗಳೆದನೋ ಹಾಗೆಯೆ, ಮನು “ಗೀತ ನರ್ತನಕಾರರನ್ನು 
ಊರಿಂದ ಹೊರಕ್ಕೆ ಅಟ್ಟಬೇಕು, ಎನ್ನುತ್ತಾನೆ, ಗೃಹಸ್ಮರಾದವರು ಗೀತ - ನರ್ತನಾದಿ 
ಕಲೆಗಳಲ್ಲಿ ತೊಡಗಬಾರದು ಎಂದು ಶಾಸನೆಮಾಡುತ್ತಾನೆ. ಶಿಲ್ಪಿಗಳನ್ನು 
ನಟರನ್ನು, ಗಾಯಕರನ್ನು, ಶ್ರಾದ್ಧಾದಿ ಕರ್ಮಗಳಿಗೆ ಆಹ್ವಾನಿಸಿ ಅವರಿಗೆ ಊಟ ಹಾಕಬಾರದು 
ಎನ್ನುತ್ತಾನೆ. ಆದರೆ ಚಾಣಕ್ಕನ ಕಾಲದಲ್ಲಿ ಅವನು ಗಾಯಕರನ್ನು ಮತ್ತು ನಟರನ್ನು 
ಸಹಿಸಿದರೂ, ಅವರನ್ನು ಕೆಳದರ್ಜೆಗೆ ಸೇರಿಸುತ್ತಾನೆ. ಕಲೆ ಎನ್ನುವುದೂ ಪುರುಷಾರ್ಥ 
ಸಾಧಕವಾಗಬಹುದು ಎನ್ನುವ ಅಭಿಪ್ರಾಯ ಕಾಲಕ್ರಮದಲ್ಲಿ ಬೆಳೆದು ಕಲೆಗಾರನೂ ಒಬ್ಬ 
ಯೋಗಿ ಎಂದು ಪರಿಗಣಿತವಾಯಿತು.”' “ಆದರೆ ಸತ್ಕುಲಪ್ರಸೂತರಾದವರು ಅಭಿನಯ 
ಮಾಡಿದರೆ ಗೌರವಕ್ಕೆ ಕಡಮೆ ಎಂಬ ಭಾವನೆ ೧೪ನೆಯ ಶತಮಾನದವರೆಗೆ ಇರಲಿಲ್ಲ: 


ಒಟ್ಟಿನಲ್ಲಿ ಕಲಾ ಸೌಂದರ್ಯವನ್ನು ಕುರಿತು ಶಾಸ್ತ್ರಗ್ರಂಥಗಳು 'ಸತ್ಕಂ ಶಿವಂ ಸುಂದರಂ' 
ಎನ್ನುವುದನ್ನೇ ಗುರಿಯಾಗಿಸಿಕೊಂಡವುಗಳು. ಕಲೆ ಪರಮಸತ್ಯದ ಪ್ರಕಾಶನ; ಬಾಳಿನ 
ಶಿವವನ್ನು ಶ್ರೇಯಸ್ಸನ್ನು ಸಾಧಿಸಿ ಆತ್ಮಸಾಕ್ಸಾತ್ಕಾರಕ್ಕೆ ಅದು ನೆರವಾಗಬೇಕು. ಯಾವ 
ಸೌಂದರ್ಯ ಶಿವವನ್ನು ಸಾಧಿಸುವುದರ ಮೂಲಕ ಆತ್ಮವನ್ನು ಆ ದಿವ್ಯ ಸತ್ಕಾನುಭವಕ್ಕೆ 
ಒಯ್ಯುವುದೋ ಅದೇ ಶ್ರೇಷ್ಠ ಈ ಅರ್ಥದಲ್ಲಿ ಕಲೆ ಸಾಮಾನ್ಮಯೋಗ; ಕಲಾವಿದನು ಒಬ್ಬ 
ಯೋಗಿ. ಈ ಒಂದು ಭಾವವೇ ಎಲ್ಲ ಭಾರತೀಯ ಕಲಾಸೌಂದರಕ್ಕೂ ಹಿನ್ನೆಲೆಯಾಗಿದೆ. 


}; Anandakumaraswamy : The Dance of Siva: P.42 
2. ಡಾ. ಶ್ರೀಕಂಠಶಾಸ್ತ್ರೀ : ಭಾರತೀಯ ಸಂಸ್ಕೃತಿ. 0.265 


ಸಂಸ್ಕೃತ ಕವಿಗಳ ದೃಷ್ಟಿಯಲ್ಲಿ 


“ಕ್ಷಣೇ ಕ್ಷಣೇ ಯನ್ನವತಾಮುಪೈತಿ 
ತದೇವ ರೂಪಂ ರಮಣೀಯತಾಯಾಃ' 


“ಸಂಸ್ಕೃತ ಕವಿಗಳಲ್ಲಿ ಮಾಘಕವಿಯ ಹೊರತು ಇನ್ನಾರೂ ಇಷ್ಟು ಹಿತಮಿತವಾಗಿ 
ಸೌಂದರೃದ ಸೂತ್ರವನ್ನು ಹೇಳಿದವರಿಲ್ಲ ಮಾಘಕವಿ ಸೌಂದರ್ಯವನ್ನು ಕುರಿತು ಯಾವ 
ವ್ಯಾಖ್ಕೆಯನ್ನೂ ಬರೆದಿಲ್ಲ "ಕ್ಷಣಕ್ಷಣವೂ ಯಾವುದು ನವನವತ್ಹವನ್ನು ಹೊಂದುವುದೋ 
ಅದೇ ಸೌಂದರ್ಮ ಅಥವಾ ರಮಣೀಯತೆ' - ಎನ್ನುವ ಒಂದು ಸೂತ್ರದಲ್ಲಿ ಸೌಂದರ್ಯದ 
ಮುಖ್ಯ ಲಕ್ಷಣವನ್ನು ಸ್ಪಷ್ಟಪಡಿಸಿದ್ದಾನೆ''.' 


ನವತ್ವ ಎಂದರೆ ಕ್ಷಣಕ್ಷಣವೂ ಹೊಸ ಹೊಸತನವನ್ನು ತಾಳುವ ಶಕ್ತಿ. ನಾವು ದಿನ 
ದಿನವೂ ಕಾಣುವ ವಸ್ತುಗಳ ಸೌಂದರ್ಯ ಚಣಚಣವೂ ಹೊಸದೆಂಬಂತೆ ತೋರದಿದ್ದ ಪಕ್ಷದಲ್ಲಿ 
ಅವುಗಳ ಬಗೆಗೆ ಮೊದಲೊಮ್ಮೆ ನಮ್ಮಲ್ಲಿ ಮೂಡಿದ ವಿಸ್ಮಯ ಕ್ರಮೇಣ ಬೇಸರವಾಗಿ 
ಪರಿಣಮಿಸುತ್ತಿತ್ತೋ ಏನೋ! ವಸ್ತುಗಳಲ್ಲಿ ಗೋಚರಿಸುವ ಈ ನವತ್ವ ಎನ್ನುವುದು ನಮ್ಮ 
ವಿಸ್ಮಯವನ್ನು ಪೋಷಿಸುವ ಗುಣಮಾತ್ರವಲ್ಲ; ವಸ್ತು ವ್ಯಕ್ತಿಯ ಅಂತರಂಗದಲ್ಲಿ ಅನುಭವಕ್ಕೆ 
ಬರುವ ಒಂದು ರೀತಿಯೂ ಹೌದು. ಮಾಘಕವಿ ಸೌಂದರ್ಯದ ಈ ಲಕ್ಷಣವನ್ನು ಹೇಳಿರುವ 
ಸಂದರ್ಭವನ್ನು ಗಮನಿಸಿದರೆ ಇದರ ಅರ್ಥ ಇನ್ನೂ ಸ್ಪಷ್ಟವಾಗುತ್ತದೆ: 


ದೃಷ್ಟೋಪಿಶೈಲಃ ಸ ಮುಹುರ್‌ ಮುರಾರೇಃ 

ಅಪೂರ್ವವದ್ದ್ವಿಸ್ಮಯಮಾತತಾನ 1 

ಕ್ಷಣೇ ಕ್ಷಣೇ ಯನ್ನವತಾಮುಪೈತಿ 

ತದೇವ ರೂಪಂ ರಮಣೇಯತಾಯಾಃ (ಶಿಶುಪಾಲವಧಾ. ೪-೧೭) 


ರೈವತ ಪರ್ವತವು ಮುರಾರಿಯಿಂದ ಎಷ್ಟೋ ಸಲ ನೋಡಲ್ಲಟ್ಟಿದೆಯಾದರೂ ಅದು 
ಪ್ರತಿಸಲವೂ ಅಪೂರ್ವವಾದ ವಿಸ್ಮಯವನ್ನುಂಟುಮಾಡುತ್ತದೆ. ಈ ಕಾರಣದಿಂದ ಯಾವುದು 
ಕ್ಷಣಕ್ಷಣವೂ ನವತ್ವವನ್ನು ಪಡೆಯುವುದೊ ಅಂತಹ ರೂಪವೇ ರಮಣೀಯತೆ. ಒಂದು 


1. A.C. Sastry, Studies in Sanskrit Aesthetics: P. 21. 


೧೪೦ ಸಂಸ್ಕೃತ ಕವಿಗಳ ದೃಷ್ಟಿಯಲ್ಲಿ 


೨ 


ವಸ್ತು ರಮಣೀಯವಾಗಬೇಕಾದರೆ ಅದು ನಿತ್ಠನೂತನವಾಗಬೇಕು; ಅದು ನಿತ್ಮ ನೂತನ 
ಎಂದು ಅನುಭವಕ್ಕೆ ಬರಲು ಕಾರಣ ಆ ವಸ್ತು ನಮ್ಮಲ್ಲಿ ಉಕ್ಕಿಸುವ ಅಪೂರ್ವ ವಿಸ್ಮಯ. 
ವಸ್ತು ನಮ್ಮಲ್ಲಿ ವಿಸ್ಮಯವನ್ನುಕ್ಕಿಸಲು ಅದರ ನಿರಂತರ ಪರಿವರ್ತನ ಸ್ವಭಾವವೇ ಕಾರಣ. 
ಕ್ಷಣಕ್ಷಣಕ್ಕೂ ಬದಲಾವಣೆ ಹೊಂದುವುದೇ ಸೌಂದರ್ಯದ, ನವತ್ವದ ರಹಸ್ಕ. ನಮಗೆ 
ಅರಿವಿರಲಿ ಇಲ್ಲದಿರಲಿ ವಸ್ತುಗಳ ಸೌಂದರೃದಲ್ಲಿ ನಿರಂತರ ಚಲನೆ, ಪರಿವರ್ತನೆ ಇದೆ. ಅಲ್ಲಿ 
ಮೇಲೆ ನೋಡಲು ಸ್ಥಾವರತ್ವ ಕಂಡರೂ ಅದು ನಿರಂತರ ಜಂಗಮದ ಒಂದು ಭಂಗಿ ಮಾತ್ರ. 
ಈ ಕಾರಣದಿಂದ ಸೌಂದರ್ಮ ನಮ್ಮಲ್ಲಿ "ಇದೆ. ಮೊದಲೆಂಬಂತೆ' ತೋರಿ ಅಪೂರ್ವ 
ಎಸ್ಮಯುವನ್ನಂಟು ಮಾಡುತ್ತದೆ. ವಸ್ತುವಿನ ನವತ್ವಮೂ ನವನ್ಮಲ್ಲಿ 
ನವಭಾವಗಳನ್ನುದ್ದೀಪಿಸುತ್ತದೆ. ವಸ್ತುವಿನಲ್ಲಿ ಗೋಚರಿಸುವ ನವತ್ವಕ್ಕೆ ಕಾರಣ, ವಸ್ತುವಿನಲ್ಲಿ 
ನಿರಂತರವೂ ಪ್ರಕಾಶಿಸುವ ನಿತ್ಮಶಕ್ತಿಯ ನವತ್ವವೇ. 


ನಮಗೆ ಆಗುವ ಲೋಕಾನುಭವ ಐದು ರೀತಿಯಿಂದಾಗುತ್ತದೆ. ಅದನ್ನು “ಶಬ್ದ 
ಸ್ಪರ್ಶರೂಪ ರಸ ಗಂಧ' ಎಂದು ನಮ್ಮವರು ಹೇಳಿದ್ದಾರೆ. ಇವುಗಳಲ್ಲಿ ದೃಗ್ಗೋಚರವಾಗುವ 
ರೂಪದ ಬಗ್ಗೆ ಮಹಾಭಾರತದಲ್ಲಿ ಕವಿ ವ್ಯಾಸರು ಹೀಗೆ ವ್ಯಾಖಾನಿಸಿದ್ದಾರೆ: “ತೇಜಸ್ಸೆಂಬ 
ತತ್ವವು ಶಬ್ದ ಸ್ಪರ್ಶರೂಪವೆಂದು ಮೂರುಬಗೆ. ಆ ತೇಜಸ್ಸಿನ ಶಕ್ತಿಯಿಂದಲೇ 
ರೂಪಗ್ರಹಣವಾಗುವುದು. ಆ ರೂಪ ಹದಿನೆಂಟು ಬಗೆ: ಹ್ರಸ್ವ, ದೀರ್ಥ, ಸ್ಕೂಲ, 
ಚತುರಸ್ರ, ಅಣು, ವರ್ತುಲ - ಎಂಬ ಆರು ಆಕಾರಗಳು; ಬಿಳುಪು, ಕಪ್ಪು ಕೆಂಪು ಹಳದಿ, 
ನೀಲಿ, ಬೆಳರ್ಗೆಂಪು ಎಂಬ ಆರು ವರ್ಣಗಳು ಒರಟು, ಮೃದು, ನಯ, ಘನ, ಜಿಡ್ಡು ಕಠಿಣ- 
ಎಂಬು ಆರು ಗುಣಗಳು''.' ಯಾವ ಪರತತ್ವ ಹಂಚಭೂತಾತ್ಮಕವಾದ ಸೃಷ್ಟಿಯಾಗಿ 
ವಿನ್ಮಾಸಗೊಂಡಿದೆಯೋ, ಅದರ ಒಂದು ಮುಖವಾದ ತೇಜಸ್ಸೇ ಈ ರೂಪವಾಗಿದೆ. ಆ 
ತೇಜಸ್ಸಿನ ಶಕ್ತಿಯಿಂದಲೇ ನಮ್ಮಲ್ಲಿ ರೂಪಗ್ರಹಣವಾಗುವುದೂ ಕೂಡ. ಆದುದರಿಂದ 
ಯಾವುದು ಸೌಂದರ್ಮವಾಗಿ ಮೈದೋರಿದೆಯೋ, ಅದೇ ಅರಿಯುವ ಶಕ್ತಿಯೂ ಆಗಿದೆ. ಈ 
ಸತ್‌-ಚಿತ್‌ಗಳ ಸಾಮರಸ್ಮದಿಂದಲೇ ಆನಂದರೂಪವಾದ ಸೌಂದರಬೋಧೆ ನಮ್ಮಲ್ಲಿ 
ಉಂಟಾಗುತ್ತದೆ. ಆ ಸೌಂದರ್ಯ ತೇಜೋರೂಪವಾದುದು - ಎಂದರೆ ಎಲ್ಲದರಲ್ಲಿಯೂ 
ಬೆಳಗುವ ಒಂದು ಬೆಳಗು. ಆ ತೇಜಸ್ಸಿನ ಪ್ರಕಾಶದಿಂದಲೇ ವಸ್ತು ನಮಗೆ ನವನವವಾಗಿ 
ತೋರುತ್ತದೆ. 


ಸುಂದರವಾದ ವಸ್ತು ಅಪೂರ್ವವಾದ ವಿಸ್ಮಯದಿಂದ ಕ್ಷಣಕ್ಷಣವೂ ನವ ನವವಾಗಿ 
ಕಾಣಿಸುತ್ತದೆ. ಆದರೆ ಎಲ್ಲರಿಗೂ, ಎಲ್ಲವೂ, ಎಲ್ಲ ಕಾಲದಲ್ಲಿಯೂ ಹೀಗೆಯೇ 
ಕಾಣಿಸುತ್ತದೆಯೇ ? ಒಬ್ಬನಿಗೆ ಸುಂದರವಾಗಿ ಕಂಡದ್ದು ಮತ್ತೊಬ್ಬನಿಗೆ ಸುಂದರವಾಗಿ 


1, ಮಹಾಭಾರತ : ಶಾಂತಿಪರ್ವದಲ್ಲಿ 'ಮೋಕ್ಷಧರ್ಮ ಪರ್ವ (ಅಧ್ಯಾಯ 18) - 
ಅಳಸಿಂಗಾರಚಾರರ ಕನ್ನಡ ಅನುವಾದ. ಪುಟ : 779-780. 


ಸೌಂದರ್ಯ ಸಮೀಕ್ಷೆ ೧೪೧ 


ಕಾಣದೆ ಹೋಗಬಹುದು. ಈ ಸೌಂದರ್ಯ ಅನುಭವಿಸುವವನ ಮನಸ್ಸಿಗೆ ಸಂಬಂಧಿಸಿದ್ದಲ್ಲವೆ? 
ಈ ಸಂಗತಿಯನ್ನೂ ಸಂಸ್ಕೃತ ಕವಿಗಳು ಹೇಳದೆ ಹೋಗಿಲ್ಲ ಪಂಚತಂತ್ರದಲ್ಲಿ ಒಂದೆಡೆ ಹೀಗೆ 
ಹೇಳಲಾಗಿದೆ. 


ನಾಸ್ತಿ ಕಿಂಚಿತ್‌ ಸ್ವಭಾವೇನ ಸುಂದರಂ ವಾಷ್ಯಸುಂದರಂ 
ಯದ್‌ಯಸ್ಕ ರೋಚತೇ ತಸ್ಮೈಭವೇತ್‌ ತತ್‌ ತಸ್ಕ ಸುಂದರಂ! 


"ಸ್ವಭಾವತಃ ಸುಂದರ ಅಥವಾ ಅಸುಂದರವೆಂಬುದಾವುದೂ ಇಲ್ಲ ಯಾರಿಗೆ ಯಾವುದು 
ರುಚಿಸುತ್ತದೆಯೋ ಅದು ಅವನಿಗೆ ಸುಂದರವಾಗಿಯೇ ತೋರುತ್ತದೆ.' ಇಲ್ಲಿ 
ಸೌಂದರ್ಯವೆನ್ನುವುದು ವ್ಯಕ್ತಿಯ ಅಂತರಂಗದಲ್ಲಿ ಆಗುವ ಒಂದು ಪ್ರಿಯವಾದ ಅನುಭವ; 
ಅವನಿಗೆ ಆ ವಸ್ತು ರುಚಿಸುವುದರಿಂದ ಅದು ಸುಂದರವಾಗಿ ತೋರುತ್ತದೆ. - ಎನ್ನುವಲ್ಲಿ 
ಸೌಂದರ್ಯ ವ್ಯಕ್ತಿ ನಿಷ್ಠವಾದ ಅನುಭವ ಎನ್ನುವುದು ವ್ಯಕ್ತವಾಗಿದೆ. ವಸ್ತುವಿಗೆ ನವನವತ್ಹವನ್ನು 
ತಾಳಿ ನಮ್ಮನ್ನು ವಿಸ್ಮಯಗೊಳಿಸುವ ಶಕ್ತಿ ಇರುವುದರಿಂದ ಮಾತ್ರ ಅದು ಸುಂದರವಾಗಿ 
ತೋರುವುದಿಲ್ಲ, ಅದರಲ್ಲಿ ನವತ್ವವನ್ನು ಕಾಣುವ ರುಚಿಯೂ ನಮ್ಮಲ್ಲಿರುವುದರಿಂದ 
ಸುಂದರವಾಗಿ ತೋರುತ್ತದೆ. 


ಸಂಸ್ಕೃತ ಕವಿಗಳು ಗುರುತಿಸಿದ ಮತ್ತೊಂದು ಅಂಶವೆಂದರೆ, ಸೌಂದರ್ಯದ ಸ್ವಸಂಪೂರ್ಣತೆ. 
ಸುಂದರವಾದ ವಸ್ತು ತನಗೆ ತಾನೇ ಪೂರ್ಣವಾದುದು; ಅದನ್ನು ಬೇರೆ ಅಲಂಕಾರಗಳಿಂದ 
ಹೆಚ್ಚುಮಾಡಲೆಳಸುವುದು ಅನಗತ್ಯ. ಭಾರವಿ ಕಿರಾತಾರ್ಜುನೀಯದಲ್ಲಿ ಹೇಳುತ್ತಾನೆ: 


ಪತಂತಿ ನಾಸ್ಮಿನ್‌ ವಿಶದಾಃ ಪತತ್ರಿಣೋ ಧೃತೇಂದ್ರ- 

ಚಾಪಾನಪಯೋದ ಪಂಕ್ಷಯಃ 1 

ತಥಾಪಿ ಪುಷ್ಠಾತಿ ನಭಃ ಶ್ರೀಯಂ ಪರಾಂ ನರಮ್ಮ- 

ಮಾಹಾರ್ಯಮಪೇಕ್ಬ್ಟತೇ ಗುಣಮ್‌ ॥ (ಕಿರಾತಾರ್ಜುನೀಯ : ೪-೨೩) 


ಪಕ್ಷಿಗಳು ಹಾರಾಡುತ್ತಿಲ್ಲ ಕಾಮಧನುವನ್ನು ಧರಿಸಿದ ಮೋಡಗಳ ಸಾಲೂ ತೇಲುತ್ತಿಲ್ಲ 
ಆದರೂ ಆಕಾಶ ಎಷ್ಟು ಮನೋಜ್ಞವಾಗಿದೆ! ಸಹಜವಾಗಿಯೇ ಶ್ರೀ (ಸುಂದರ) ಯುತವಾದ 
ವಸ್ತುವಿಗೆ ಯಾವ ಬೇರೆಯ ಅಲಂಕಾರಗಳೂ ಗುಣವನ್ನು ಹೆಚ್ಚಿಸಲಾರವು - ಎಂದು. 


ಮಹಾಕವಿ ಕಾಳಿದಾಸನು ಇದೇ ಅಭಿಪ್ರಾಯವನ್ನು ಶಕುಂತಲೆಯ ಸೌಂದರ್ಯವನ್ನು 
ಕುರಿತ ಈ ವರ್ಣನೆಯಲ್ಲಿ ಹೇಳಿದ್ದಾನೆ : 


ಶೈವಲದಿಂದೆ ತಾವರೆ ಮುಸುಕಿದೊಡಂ ರಮಣೀಯಂ, ಇಂದುವಿಂ 
ಗೀವುದು ಕಾಂತಿಯಂ ಮಲಿನಮಾದೊಡೆಯೇಂ ಕರೆ, ವಲ್ಕಲದಿಂದವಳ್‌ 


|, Quoted by Bhagavandas : ‘The Science of Emotions": Dhap. VII 


೧೪೨ ಸಂಸ್ಕೃತ ಕವಿಗಳ ದೃಷ್ಟಿಯಲ್ಲಿ 


ಪ್ರಾವೃತೆಯಾದೊಡಂ ಬಹುಮನೋಜ್ಹ, ಮನೋಹರವಾದ ರೂಪುಗ 
ಳ್ಗಾವುದು ತಾನೆ ತಾಳಿದೊಡೆ ಭೂಷಣಮಾಗದೆ ಪೋಪುದರ್ವಿಯೋಳ್‌॥! 
(ಶಾಂಕುಂತಲ : ೧-೧೮. ಬಸವಪಶಾಸ್ತ್ರಿ 


"ತಾವರೆ ಪಾಚಿಯಿಂದ ಆವೃತವಾಗಿದ್ದರೂ ರಮಣೀಯವಾಗಿ ತೋರುತ್ತದೆ. ಚಂದ್ರನು 
ಕರೆಯಿಂದ ಮಲಿನವಾಗಿದ್ದರೂ ಕಾಂತಿಯನ್ನೆ ಬೀರುತ್ತಾನೆ. ಈ ಶಕುಂತಲೆ ವಲ್ಕಲವನ್ನು 
ಧರಿಸಿಯೂ ಮನೋಜ್ಜಳಾಗಿಯೇ ತೋರುತ್ತಾಳೆ. ಈ ಲೋಕದಲ್ಲಿ ಮನೋಹರವಾದ 
ರೂಪಗಳೊಡನೆ ಸೇರಿದ ಯಾವುದು ತಾನೆ ಭೂಷಣವಾಗದೆ ಹೋಗುತ್ತದೆ.' ಆದುದರಿಂದ 
ವಸ್ತುವಿನ ಸಹಜ ಸೌಂದರ್ಯಕ್ಕೆ ಯಾವ ಭೂಷಣವೂ ಅನಗತ್ಯ ಸುಂದರವಾದ ವಸ್ತುವಿನ 
ಸಂಸರ್ಗಕ್ಕೆ ಸಿಕ್ಕಿದ ಯಾವುದಾದರೂ ಭೂಷಣವಾಗಬಲ್ಲುದು. ಕುಮಾರಸಂಭದಲ್ಲಿ 
ಬೇರೊಂದೆಡೆ ಕಾಳಿದಾಸನು ಮತ್ತೆ ಮೇಲಿನ ಮತವನ್ನೇ ಸಮರ್ಥಿಸಿದ್ದಾನೆ. ಹರನೊಡನೆ 
ಮದುವೆಗೆ ಸಿದ್ಧಳಾದ ಪಾರ್ವತಿಯನ್ನು ಹಸಾಯಿತೆಯರು ಸಿಂಗರಿಸಿದರಂತೆ: 


ಒಳ್ಳೆಯೆಡೆಯೊಗೆದಿರುವ ನೈದಿಲೆಯ ತೆರದ 

ಕಂಗಳನು ನೋಡಿದ ಪಸಾಯಿತೆಯರಂದು 
ಕಾಳಾಂಜನವನವಳಿಗಿಟ್ಟುದದರೊಂದು 

ಶೋಭಾತಿಶಯಕಲ್ವು ಮಂಗಳವದೆಂದು. (ಕುಂಸಂ. ೭.೨೦)* 


"ಪಾರ್ವತಿಯ ಕಣ್ಣಿಗೆ ಪಸಾಯಿತೆಯರು ಕಾಳಾಂಜನವನ್ನು ಲೇಪಿಸಿದರು - ಕಣ್ಣಿನ 
ಅಲಂಕಾರವನ್ನು ಹೆಚ್ಚಿಸಲೆಂದಲ್ಲ; ಹಾಗೆ ಅಂಜನವನ್ನು ಹಚ್ಚುವುದು ಮಂಗಳವೆಂದು 
ತಿಳಿದು'! ವಿಕ್ರಮೋರ್ವಶೀಯದಲ್ಲಿ ಪುರೂರವನು ಊರ್ವಶಿಯ ಲಾವಣ್ಯವನ್ನು ವರ್ಣಿಸುವಲ್ಲಿ 
“ಸಿಂಗರಕೆ ಸಿಂಗರವು ತೊಡವಿಂಗೆ ತೊಡವವಳು'' (ವಿಕ್ರಮೋರ್ವಶೀಯ. ೨-೩) ಎಂದು 
ಹೇಳುತ್ತಾನೆ. ಕುಸುಮದೇವನೆಂಬ ಕವಿ "ದೃಷ್ಟಾಂತ ಶತಕ'' (ಶ್ಲೋಕ ೪೯)ದಲ್ಲಿ 
“ಸ್ವಭಾವ ಸುಂದರಂ ವಸ್ತು ನ ಸಂಸ್ಕಾರಮಪೇಕ್ಷತೇ'" ಎನ್ನುತ್ತಾನೆ. ಭಾಸ ಮಹಾಕವಿ 
“ಸರ್ವ ಶೋಭನೀಯಂ ಸುರೂಪಂ ನಾಮ'' (ಸುರೂಪವೆನ್ನುವುದು ಸರ್ವ 
ಶೋಭನೀಯವಾದುದು), ಎಂದು ಪ್ರತಿಮಾನಾಟಕದಲ್ಲಿ ಹೇಳಿಸಿದ್ದಾನೆ. ಹೀಗೇ ಸಂಸ್ಕೃತ 
ಕವಿಗಳು ಸೌಂದರ್ಯ ಎನ್ನುವುದು ಸ್ವಸಂಪೂರ್ಣವಾದುದಂ: ಅನ್ಕಾಲಂಕಾರ 
ನಿರಪೇಕ್ಷಣೀಯವಾದುದು ಎನ್ನುವ ಅಂಶವನ್ನು ಗುರುತಿಸಿದ್ದಾರೆ. 


| ಈ ಪ್ರಬಂಧದಲ್ಲಿ ಉದ್ದಕ್ಕೂ ಶ್ರೀ ಎಸ್‌.ವಿ. ಪರಮೇಶ್ವರ ಭಟ್ಟರ "ಕುಮಾರ ಸಂಭವ'ದ 
ಅನುವಾದದಿಂದ ಪದ್ಮಗಳೆನ್ನು ಉದ್ದರಿಸಲಾಗಿದೆ. 


ಸೌಂದರ್ಯ ಸಮೀಕ್ಷೆ ೧೪೩ 


ಸುಂದರವಾದ ವಸ್ತು ಸರ್ವಕಾಲದಲ್ಲಿಯೂ ಸುಂದರವಾಗಿಯೇ ತೋರುತ್ತದೆ. ಕೀಟ್ಸ್‌ 
ಕವಿ ಹೇಳಿದ, 'A thing of Beauty is a joy for every’ ಎಂಬುದನ್ನು ಇಲ್ಲಿ 
ನೆನೆಯಬಹುದು. ಕಾಳಿದಾಸನ ಶಾಕುಂತಲ ನಾಟಕದಲ್ಲಿ ಶಕುಂತಲೆಯ ವಿರಹದಿಂದ 
ಕೃಶನಾದ ರಾಜನನ್ನು ನೋಡಿ ಕಂಚುಕಿಯು 'ಸರ್ವಾವಸ್ಥೆಗಳೆಲ್ಲಿಯೂ ಸೌಂದರ್ಯ ಶಾಲಿಗಳೆ 
ಆಕೃತಿಯು ರಮಣೀಯವಾದುದು' (ಶಾಕುಂತಲ ೮ನೇ ಅಂಕ) ಎನ್ನುತ್ತಾನೆ. ಈ ಮಾತಿನಲ್ಲಿ 
ಕಾಳಿದಾಸ ಸೌಂದರ್ಯದ ನಿರಂತರ ಆನಂದದಾಯಕವಾದ ಗುಣದ ವಿಚಾರವನ್ನು 
ಸೂಚಿಸಿದ್ದಾನೆ. 


ಪಾರ್ವತಿಯ ದಿವ್ಕ ಸೌಂದರ್ಯವನ್ನು ವರ್ಣಿಸುತ್ತಾ ಕವಿ ಕಾಳಿದಾಸ ಹೀಗೆ ಹೇಳುತ್ತಾನೆ: 


ಚಂದಿರನ ಹೊಂದಿದಂದರವಿಂದ ಗುಣದೊರೆಯ- 

ದರವಿಂದದೊಳು ದೊರೆಯದಿಂದುಕಾಂತಿ 

ಎಂದು ಚಂಚಲೆ ಲಕ್ಷ್ಮಿ ಉಭಯಕಾಂತಿಯನುಮೆಯ 

ಮೊಗದಿ ನೆಲಸಿದಳಲ್ಲಿ ನೆಲಸಿದಂದು. (ಕು.ಸಂ. ೧.೪೩) 


ಚಂದ್ರನನ್ನು ಸೇರಿದರೆ ಅರವಿಂದದ ಕಾಂತಿಯೂ, ಅರವಿಂದವನ್ನು ಹೊಂದಿದರೆ ಚಂದ್ರನ 
ಕಾಂತಿಯೂ ದೊರೆಯದೆಂದು - ಅವೆರಡನ್ನೂ ಚಂಚಲೆಯಾದ ಲಕ್ಷ್ಮಿ ಉಮೆಯ ಮುಖದಲ್ಲಿ 
ನೆಲಸಿ ಪಡೆದಳಂತೆ! ಕಾಳಿದಾಸನ ಇದೇ ಭಾವವನ್ನು ಶ್ರೀ ಹರ್ಷನು ನೈಷಧೀಯ ಚರಿತೆಯಲ್ಲಿ 
ದಮಯಂತಿಯ ವರ್ಣನೆಯನ್ನು ಮಾಡುವಾಗ ಬಹು ಚಮತ್ಕಾರವಾದ ರೀತಿಯಲ್ಲಿ 
ಬಳಸಿಕೊಂಡಿದ್ದಾನೆ: 


ದಿವಾರಜನ್ಕೋ ರವಿಸೋಮಭೀತೇ 
ಚಂದ್ರಾಂಬುಜೇ ನಿಕ್ಷಿಪ್ತಃ ಸ್ವಲಕ್ಷ್ಮೀಮ್‌' 
ಅಸ್ಕಾಯದಾಸ್ತೇನತದಾತಯೋಃ ಶ್ರೀರೇಕಶ್ರೀಯೇದಂತು ನ ಕಾಂತಮ್‌ 1 


(ನೈಷಧೀಯ ಚರಿತೆ : ೭.೫೫) 


ಚಂದ್ರನೂ ಕಮಲವೂ ರವಿ ಸೋಮಭೀತರು, ಆದ್ದರಿಂದ ಅವರು ತಮ್ಮ ಸೌಂದರ್ಯ ಎಲ್ಲಿ 
ಹೋದೀತೋ ಎಂದು ದಮಯಂತಿಯ ಮುಖದ ಸೌಂದರದಲ್ಲಿ ತಮ್ಮ ಸೌಂದರ್ಯವನ್ನು 
ಇಟ್ಟಿದ್ದಾರೆ. ಈ ಕಾರಣದಿಂದ ಅವಳ ಮುಖ ಸರ್ವದಾ ಸುಂದರವಾಗಿದೆ! 


ಮೇಲೆ ಹೇಳಿದ ಎರಡು ಉದಾಹರಣೆಗಳಲ್ಲಿ ಗಮನಿಸಬೇಕಾದ ಒಂದು ಅಂಶವಿದೆ. 
ಸಂಸ್ಕೃತ ಕವಿಗಳು ಸೌಂದರ್ಯವನ್ನು ಸೂಚಿಸಲು ಶ್ರೀ, ಲಕ್ಷೀ, ಕಾಂತಿ ಎಂಬ ಮಾತುಗಳನ್ನು 
ಬಳಸಿದ್ದಾರೆ. ಚಂದ್ರ ಮತ್ತು ಕಮಲ ಎರಡೂ ಲಕ್ಷ್ಮಿಯ ಎಂದರೆ ಸೌಂದರ್ಯದ ನಿವಾಸ 
ಎನ್ನುವುದು ಸಂಸ್ಕೃತಕವಿಗಳ ಅಭಿಪ್ರಾಯ. ಹೆಣ್ಣಿನ ಚೆಲುವನ್ನು ವರ್ಣಿಸಬೇಕಾದರೆ ನಮ್ಮ 
ಸಂಸ್ಕೃತ ಕವಿಗಳ ಕಾವ್ಯದಲ್ಲಿ ಚಂದ್ರ ಮತ್ತು ಕಮಲಗಳಿಲ್ಲದೆ ಸಾಧ್ಯವೇ ಆಗಿಲ್ಲ 


| ಚಂದ್ರಾರವಿಂದ ರಾಜವದನಾದಯೋ ಲಕ್ಷಿ (ನಿವಾಸ ಸ್ಥಾನಾನಿ ಇತಿ ಪ್ರಸಿದ್ಧಿ: - ರಘುವಂಶದ 
67ನೇ ಶ್ಲೋಕಕ್ಕೆ ಮಲ್ಲಿನಾಥನು ಬರೆದ ಟೀಕೆ. 


೧೪೪ ಸಂಸ್ಕೃತ ಕವಿಗಳ ದೃಷ್ಟಿಯಲ್ಲಿ 


ಅಷ್ಟೇ ಅಲ್ಲ ಸಂಸ್ಕೃತ ಕವಿಗಳ ದೃಷ್ಟಿಗೆ ಚಂದ್ರನೇ ಸೌಂದರದ ಸಾರ; ಅವನೇ 
ಸೌಂದರ್ಯದ ಅಧ್ಯಕ್ಷ. ಸಂಸ್ಕೃತ ಕಾವ್ಯಗಳಲ್ಲಿ ಚಂದ್ರನನ್ನು "ರಸಾತ್ಮಕ'ನೆಂದು ಕರೆಯಲಾಗಿದೆ. 
ಭಗವದ್ಗೀತೆಯಲ್ಲೂ "ಪುಷ್ಠಾಮಿ ಚೌಷಧೀಸ್ಫರ್ವಾಃಸೋಮೋ ಭೂತ್ವ ರಸಾತ್ಮಕಃ' (ಗೀತೆ 
೧೫-೧೩) "ನಾನು ಚಂದ್ರನಲ್ಲಿ ರಸಾತ್ಮಕನಾಗಿ ಓಷಧಿಗಳನ್ನು ತುಂಬುತ್ತೇನೆ' ಎಂಬ ಮಾತು 
ದೊರೆಯುತ್ತದೆ. ಕಾಳಿದಾಸನ ಕುಮಾರ ಸಂಭವದಲ್ಲಿ "ಆ ರಸಾತ್ಮಕನೆನಿಸಿದುಡುಪತಿಯ 
ಕಿರಣಂ' (ಕು.ಸಂ. ೫-೨೨) ಎಂಬ ಪ್ರಯೋಗವಿದೆ. ಚಂದ್ರನು ರಸಾತ್ಮಕನಾದುದರಿಂದ 
ಬೆಳುದಿಂಗಳು ಸೌಂದರ್ಯದ ಒಂದು ಪ್ರಧಾನ ಸಾಮಗ್ರಿ ಎಂದು ಪರಿಗಣಿತವಾಗಿದೆ. “ಚಂದ್ರನನ್ನು 
ರಸಾತ್ಮಕನೆಂದು ಕರೆದಿರುವುದರಲ್ಲಿ 'ರಸಾತ್ಮಕ' ಎನ್ನುವುದರ ಅರ್ಥವೇನೇ ಇರಲಿ, ಚಂದ್ರನನ್ನು 
ಸೌಂದರ್ಯದ ಅಧಿದೇವತೆ ಎಂದು ಗುರುತಿಸಿರುವುದು ಗಮನಾರ್ಹವಾದ ಅಂಶ.” 


ನವತ್ವ, ಸ್ವಸಂಪೂರ್ಣತೆ, ಮತ್ತು ನಿರಂತರಾನಂದದಾಯಕತ್ವ - ಇವು ಮೂರು 
ಸೌಂದರ್ಯದ ಮುಖ್ಯ ಲಕ್ಷಣಗಳು ಎಂಬುದನ್ನು ಸಂಸ್ಕೃತ ಕವಿಗಳು ಗುರುತಿಸಿದ್ದಾರೆ. 


ಸುಂದರವಾದ ವಸ್ತುಗಳಲ್ಲಿ ದೃಗ್ಸೋಚರವಾದ ಚೆಲುವಿನ ವಿವರಗಳಿಗೆ ಆದಿಕವಿ 
ವಾಲ್ಮೀಕಿ ಎತ್ತಿದ ಕೈ. ರಾಮಾಯಣದಲ್ಲಿ ಕಾಣುವ ಗಿರಿವನಗಳ ನಿಸರ್ಗ ರಮೃತೆಯನ್ನು, 
ಬಗೆ ಬಗೆಯ ಖಯತುಗಳಲ್ಲಿ ಪ್ರಕೃತಿಯಲ್ಲಾಗುವ ಮಾರ್ಪಾಟುಗಳನ್ನೂ ಸಹಜ ಸುಂದರವಾದ 
ರೀತಿಯಲ್ಲಿ ಆದಿಕವಿ ಚಿತ್ರಿಸಿದ್ದಾನೆ. ಕಾಳಿದಾಸಾದಿ ಕವಿಗಳಿಗೂ ಆದಿಕವಿಯಿಂದಲೇ 
ಸ್ಫೂರ್ತಿ. ವಸ್ತುವಷ್ಟನ್ನೇ ತೆಗೆದುಕೊಂಡರೆ ಅಲ್ಲಿ ಗೋಚರಿಸುವ ಲಾಲಿತ್ಯ ಮಾರ್ದವತೆ , 
ವರ್ಣವಿನ್ಮಾಸ, ಇತ್ಯಾದಿಗಳನ್ನು ಸಂಸ್ಕತ ಕವಿಗಳು ವರ್ಣಿಸಿದ್ದಾರೆ. ಕಾಳಿದಾಸನ 
"ಯತುಸಂಹಾರ'ದಲ್ಹಾಗಲೀ, “ಮೇಘದೂತ'ದಲ್ಲಾಗಲೀ ಎಂತಹ ರಮ್ಯವಾದ ವರ್ಣನೆಯ 
ಹೊಳೆ ಹರಿದಿದೆ! ಮಾನವ ಸೌಂದರ್ಯವನ್ನು ಬಣ್ಣಿಸುವಲ್ಲಿ ಅದು ಪ್ರಕೃತಿಯ ಚೆಲುವಿಗೂ 
ಮಿಗಿಲಾದುದು ಎಂಬಂತೆ ಈ ಕವಿಗಳು ಚಿತ್ರಿಸಿದ್ದಾರೆ. ಕಾಳಿದಾಸನು ಪಾರ್ವತಿಯ 
ಸೌಂದರ್ಯವನ್ನು ಅಡಿಯಿಂದ ಮುಡಿಯುವರೆಗೂ ಹದಿನಾರು ಪದ್ಯಗಳಲ್ಲಿ ವರ್ಣಿಸಿದ್ದಾನೆ. 
ಮೇಘದೂತದಲ್ಲಿ ಯಕ್ಷನು ತನ್ನ ಸತಿಯ ಸೌಂದರ್ಯವನ್ನು ವರ್ಣಿಸುವ ಚಿತ್ರಣವೂ ಕಣ್ಣಿಗೆ 
ಕಟ್ಟುವಂತಿದೆ. ಮಾನವಸೌಂದರ್ಯ, ಅಪ್ಸರಸೌಂದರ್ಯ ದೇವಸೌಂದರ್ಯ, ಮತ್ತು 
ನಿಸರ್ಗಸೌಂದರಗಳನ್ನು ಕಾಳಿದಾಸ ವರ್ಣಿಸಿದ್ದಾನೆ. ಪಾರ್ವತಿಯನ್ನು ಕುರಿತು ಮಾಡುವ 
ಒಂದೊಂದು ವರ್ಣನೆಯಲ್ಲಿಯೂ ಕವಿ ದಿವ್ಕ ಸೌಂದರ್ಯದ ಒಂದೊಂದು ಕಿರಣವನ್ನು 
ತೆರೆಯುತ್ತಾನೆ. ಸೌಂದರ್ಯ ಎನ್ನುವುದು ಕೇವಲ ಸುಂದರವಾದ ಅವಯವಗಳ ಸಮುಚ್ಛೆಯವಲ್ಪ; 
ಅವುಗಳ ಸಾಮರಸ್ಕದಿಂದ ಹೊರ ಹೊಮ್ಮುವ, ಅಶೃಂಖಲವಾದ ಒಂದು ಚೈತನ್ಯ 
ಪಾರ್ವತಿಯ ಸೌಂದರ, - 


| A.C. Sastry : Studies in Sanskrit Aesthetics: 0. 153. 


ಸೌಂದರ್ಯ ಸಮೀಕ್ಷೆ ೧೪೫ 


ಸೂರ್ಕಾಂಶುವರಳಿಸುವ ಅರವಿಂದದರಲಿನೊಲು 

ಕುಂಚೆವುನ್ನೀಲಿಸುವ ಚಿತ್ರದವೊಲು 

ನವರುಚಿರ ಯೌವನವು ಸುವ್ಯಕ್ಷಗೊಳಿಸಿರಲು 

ಚತುರಸ್ತ ಶೋಭಿಯಾಯವಳ ವಪುವು. (ಕು.ಸಂ. ೧.೩೩) 


ಎನ್ನುತ್ತಾನೆ. ಸೌಂದರ್ಮವೆಂಬುದೊಂದು ಕಲಾಸೃಷ್ಟಿಯಂತೆ. ಲೋಕದ ಚೆಲುವು ಕೇವಲ 
ವಸ್ತುವಿನಲ್ಲಿದ್ದುದಲ್ಲ್ಬ ಅದು ಬೇರೊಂದು ಶಕ್ತಿಯ ಸ್ಪರ್ಶದಿಂದ ಉನ್ನೀಲಗೊಂಡದ್ದು. 
ಬ್ರಹ್ಮನು ಪಾರ್ವತಿಯನ್ನು ಸೃಷ್ಟಿಸುವಾಗ ಹೀಗೆ ಮಾಡಿದನಂತೆ; 


ಎಲ್ಲ ತೆರನುಪಮಾನಕರಣಗಳನಳೆವದಿಸಿ 

ಎಡೆಯರಿಯುತನುಗೊಳಿಸಿ ನೋಂತು ಶ್ರಮಿಸಿ 

ವಿಧಿಯವಳ ಸೃಶಿಸಿದನು ಸರ್ವಸೌಂದರ್ಯವನು 

ಒಂದೆಡೆಯೆ ತಾನೊಮ್ಮೆ ನೋಡಲೆಳೆಸಿ. (ಕುಂ. ಸಂ. ೧-೪೯) 


ಲೋಕದ ಸಮಸ್ತ ಸೌಂದರ್ಯವನ್ನೂ ಒಂದೆಡೆಯಲ್ಲಿ ನೋಡಬೇಕೆಂಬ ಬಯಕೆಯಿಂದ, 
ಬ್ರಹ್ಮನು ಇವಳನ್ನು ಸೃಷ್ಟಿಸಿದನಂತೆ. ಹಾಗೆ ಮಾಡುವಲ್ಲಿ ಸಕಲ ಸೌಂದರ್ಯವನ್ನೂ ಒಂದೆಡೆ 
ಸೇರಿಸಿದ್ದರಿಂದ ಪಾರ್ವತಿಯ ಚೆಲುವು ಮೂಡಲಿಲ್ಲ; ಸೌಂದರ್ಯವನ್ನು ಬ್ರಹ್ಮನು ಪರಿಭಾವಿಸಿ, 
ವಿಶೇಷಶ್ರಮದಿಂದ "ಎಡೆಯರಿಯುತನುಗೊಳಿಸಿ'ದನಂತೆ. ಎಂದರೆ ಉಚಿತವಾಗಿ ಅವುಗಳನ್ನು 
ಹೊಂದಿಸಿದನಂತೆ. ಎಂದರೆ ಸೌಂದರ್ಯ ನಿರ್ಮಾಣ ಎನ್ನುವುದು ಪರಿಭಾವನೆಯಿಂದ ಮತ್ತು . 
ಶ್ರಮದಿಂದ, ಔಚಿತ್ಯವರಿತು ಮಾಡಿದ ಮಾಟ. ಶಕುಂತಲೆಯ ಸೌಂದರ್ಯವನ್ನು ದುಷ್ಕಂತನ 


ಮಾತಿನಲ್ಲಿ ವರ್ಣಿಸುವಲ್ಲಿ ಕವಿ ಇದೇ ಅಭಿಪ್ರಾಯವನ್ನು ಸ್ಪಷ್ಟಗೊಳಿಸಿದ್ದಾನೆ- 


ಪ್ರಾಣಂಬೊಯ್ದನೊ ಚಿತ್ರಿಸುತ್ತಮವಳಂ ಸೌಂದರ್ಯಸಾರಂಗಳಿಂ 
ವಾಣೀವಲ್ಲಭನೋವೊ ನಿರ್ಮಿಸಿದನೋ ಮೇಣ್‌ ಚಿತ್ತದಿಂ ಗೆಯ್ದನೋ 
ಜಾಣಂ ಬ್ರಹ್ಮನು ಮತ್ತಮಾಕೆಯೊಡಲಂ ನೋಡಲ್ಕದೇನೆಂದಪೆಂ 
ಕ್ಲೋಣೀ ಭಾಗದೆ ಬೇರೆ ತೋರ್ಕುಮೆನಗಾಸ್ತ್ರೀರತ್ನಸೃಷ್ಟಿಕ್ರಮಂ 


(ಶಾಕುಂತಲ ; ೨.೪೪. ಬಸವಪ್ಪಶಾಸಿಗಳ ಅನುವಾದ) 
“ಎಹ್‌ 


ವಿಕ್ರಮೋರ್ವಶೀಯದಲ್ಲಿ ಕವಿ ಇನ್ನೂ ಒಂದು ಹೆಜ್ಜೆ ಮುಂದುವರಿದು, ಊರ್ವಶಿಯ 
ಸೌಂದರ್ಯವನ್ನು ವರ್ಣಿಸುವಲ್ಲಿ ಇಂತಹ ಸೌಂದರ್ಯವನ್ನು ಸೃಷ್ಟಿಸಲು ವೇದಾಭ್ಯಾಸ 
ಜಡನಾದ ಬ್ರಹ್ಮನಿಂದ ಎಲ್ಲಿ ಸಾಧ್ಯ ಎನ್ನುತ್ತಾನೆ ಕಾಳಿದಾಸ. ಭವಭೂತಿ ,"ಮಾಲತೀ 
ಮಾಧವ'ದಲ್ಲಿ ಮಾಲತಿಯ ಸೌಂದರ್ಯವನ್ನು ಕುರಿತು :- 


ಸಾರಾಮಣೇಯಕ ನಿಧೇರಧಿದೇವತಾ ವಾ 

ಸೌಂದರ್ಯಸಾರ ಸಮುದಾಯ ನಿಕೇತನಂ ವಾ 

ತಸ್ಮಾ ಸಖೇನಿಯತಮಿಂದು ಸುಧಾಮೃಣಾಲ 

ಜ್ಕೋತ್ಸಾದಿ ಕಾರಣಮಭೂನ್ಮದನಶ್ಚವೇಧಾಃ | (ಅಂಕ ೧,೨೧) 


೧೪೬ ಸಂಸ್ಕೃತ ಕವಿಗಳ ದೃಷ್ಟಿಯಲ್ಲಿ 


ಇವಳು ಸೌಂದರ್ಯ ಅಧಿದೇವತೆಯೋ, ಸೌಂದರೃ ಸಾರಸಮುದಾಯನಿಕೇತನವೋ ಸಖೀ 
ಇವಳು ನಿಜವಾಗಿಯೂ ಚಂದ್ರಸುಧಾ ಮೃಣಾಲಗಳಿಂದ ಆ ಮದನನಿಂದಲೇ ಸೃಷ್ಟಿ 
ಸಲ್ಪಟ್ಟಿರಬೇಕು - ಎಂದು ಹೇಳಿಸಿದ್ದಾನೆ. ಹೀಗೆ ಸಂಸ್ಕೃತ ಕವಿಗಳು ಸಮಸ್ತ ಪ್ರಕೃತಿಯ 
ಚೆಲುವಿನ ಸಾರವನ್ನು ಹೆಣ್ಣಿನ ಮೈ ಚೆಲುವಿನಲ್ಲಿ ಚಿತ್ರಿಸಿದ್ದಾರೆ. ಸೌಂದರ್ಯ ಎನ್ನುವುದು 
ವಸ್ತುಗಳಲ್ಲಿರುವ ಮನಮೋಹಕವಾದ ಒಂದು ಗುಣವಲ್ಲ ಅದು ಲೋಕದ ಸಮಸ್ತ 
ಸೌಂದರೃದ ಸಂಯೋಜನೆಯಿಂದ, ಪರಬ್ರಹ್ಮನ. ಪರಿಭಾವನೆಯ ಪ್ರತಿಭಾ ಸೃಷ್ಟಿ. ಅದು 
ಕೇವಲ ಮರ್ತೃವಲ್ಲ; ದೈವಿಕವಾದುದು. ಆದುದರಿಂದಲೇ ಅದು ನಿರಂತರ 
ಆನಂದದಾಯಕವಾದುದು - ಎನ್ನುವ ಅಂಶವನ್ನು ಪ್ರಕಟಪಡಿಸಿದ್ದಾರೆ. 


ಲೋಕದ ಈ ಸುಂದರವಾದ ಆವರಣದಲ್ಲಿ ಈ ಜೀವ ಜನ್ಮ ಜನ್ಮಾಂತರಗಳಿಂದಲೂ 
ಹರಿದು ಬರುತ್ತಿದೆ. ಈ ಕಾರಣದಿಂದ ಲೋಕದ ವಸ್ತುಗಳಿಗೂ ಈ ಜೀವಕ್ಕೂ ಜನನಾಂತರ 
ಸೌಹೃದವಿದೆ. ಆದ್ದರಿಂದಲೇ ಸುಂದರವಾದ ಗಾನವನ್ನಾಲಿಸಿದಾಗ, ಸುಂದರವಾದ ನೋಟವನ್ನು 
ನೋಡಿದಾಗ, ನಮ್ಮಲ್ಲಿ ಒಂದು ಬಗೆಯ ತನ್ಮಯತೆ, ಅಪೂರ್ವವಾದ ಬಾಂಧವ್ಯದ 
ಅನುಭವ ಉಂಟಾಗುತ್ತದೆ - ಎನ್ನುವ ಅಂಶವನ್ನು ಕಾಳಿದಾಸನು "ಭಾವಸ್ಥಿರಾಣಿ ಜನನಾಂತರ 
ಸೌಹೃದಾನಿ' (ಶಾಕುಂತಲ) ಎಂಬ ಮಾತಿನಲ್ಲಿ ಸೂಚಿಸಿದ್ದಾನೆ. ಮಾನವನಲ್ಲಿ ಆಗುವ 
ಸೌಂದರ್ಯಬೋಧೆಗೆ ಕಾರಣ ಅವನಿಗೂ ಈ ಲೋಕದ ವಸ್ತುಗಳಿಗೂ ಇರುವ ಅಬೋಧ 
ಪೂರ್ವವಾದ ಜನನಾಂತರ ಸೌಹೃದ. 


ವಸ್ತುವೊಂದು ಸುಂದರವಾಗಿದೆ ಎಂದು ತೋರುವುದು ಅದರ ವರ್ಣಗಳ ಮೂಲಕ. 
ವರ್ಣವೇ ಸೌಂದರ್ಯದ ಭಾಷೆ. ನಮ್ಮ ಇಂದ್ರಿಯಗಳಿಗೆ ಅದರಲ್ಲೂ ಚಕ್ಷುಸ್ಸಿಗೆ ಅದು 
ಗೋಚರವಾಗುವುದು ವರ್ಣದಿಂದ. ಸೌಂದರ್ಯದ ಮಂಂಖ್ಕಲಕ್ಷಣವಾದ ಈ 
ವರ್ಣವಿಲಾಸವನ್ನು ಕಾಳಿದಾಸ ಮತ್ತು ಬಾಣ ಇವರಿಬ್ಬರು ಗುರುತಿಸಿರುವಷ್ಟು ವಿವರವಾಗಿ 
ಉಳಿದವರಾರೂ ಗುರುತಿಸಿಲ್ಲವೆನ್ನಬಹುದು. ಕಾಳಿದಾಸನು ಮಾಡುವ ಈ ಸಂಧ್ಕಾ 
ಸೌಂದರೃವನ್ನು ನೋಡಿ: | 


ಕೆಂಪು ಅರಿಸಿನ ಕಂದು ಬಣ್ಣ ಬಣ್ಣದೊಳಿಂದು 

ಮೋಡಗಳೆ ತುದಿನೋಡು ಹೊಳೆಯುತಿಹುದು. 

ಬೈಗು ಕುಂಚವ ಪಿಡಿದು ಬರೆದವೋಲಿರುವುದಿದು 

ಹೇ ಕುಟಲ ಕೇಶಿ ನೀ ನೋಡಲೆಂದು (ಕು.ಸಂ.೮.೪೫) 


ಸಿಂಹಕೇಸರದ ಸಟೆಗಳಲ್ಲಿ ಚಿಗುರೆಲೆಗಳಿಡಿದಿರುವ 

ಮರಗಳಲಿ ಧಾತು ಗಿರಿಯಗ್ರಗಳಲಿ, 

ಅಸಗಿರಿ ತಾನೆಯೆ ವಿಬಾಗಿಸಿದ ವೋಲಿಹದು 

ನೋಡುತ್ತ ಚೆಲ್ಲಿರುವ ಬೈಗುಗೆಂಪು ! (ಕು.ಸಂ. ೮.೪೬) 


ಸೌಂದರ್ಯ ಸಮೀಕ್ಷೆ ೧೪೭ 


ಇಲ್ಲಿ ಸಂಧೈೆಯ ಕುಂಚದಿಂದ ಆದ ವರ್ಣ ವಿಲಾಸವನ್ನು ಕವಿ ರಮವಾಗಿ ಚಿತ್ರಿಸಿದ್ದಾನೆ. 
ಸಂಸ್ಕೃತ ಕವಿಗಳಲ್ಲಿ ಈ ವರ್ಣಸೌಂದರದ ಚಿತ್ರಣದಲ್ಲಿ ಬಾಣಕವಿ ಅಗ್ರಗಣ್ಯ ಬಾಣ 
ಅದ್ಭುತ ವರ್ಣ ಶಿಲ್ಪಿ ಅವನು ತೋರುವಂತಹ ವರ್ಣ ಸೌಂದರದ ತರಂಗಗಳನ್ನು 
ಮತ್ತಾವ ಸಂಸ್ಕೃತ ಕವಿಯೂ ತೋರಿಲ್ಲ “ಸಂಸ್ಕೃತ ಕವಿಗಳು ಕೆಂಪು ಬಣ್ಣವನ್ನು ಕೆಂಪು 
ಬಣ್ಣವೆಂದು ಹೇಳಿ ತೃಪ್ತರಾಗುತ್ತಾರೆ. ಆದರೆ ಕಾದಂಬರೀಕಾರನ ಕೆಂಪು ಬಣ್ಣದಲ್ಲಿ ಇರುವ 
ಭೇದಗಳಿಗೆ ಮಿತಿಯೇ ಇಲ್ಲ ಒಂದು ಕೆಂಪುಬಣ್ಣವು ಅರಗಿನಂತೆ ಕೆಂಪಾದುದು, ಇನ್ನೊಂದು 
ಪಾರಿವಾಳದ ಕಾಲಿನ ಬಣ್ಣದಂತಿರುವುದು. ಮತ್ತೊಂದು ರಕ್ತದಲ್ಲಿತೊಯ್ದ ಸಿಂಹದ 
ಉಗುರುಗಳಿಗೆ ಸಮಾನವಾದುದು : 


“ಏಕದಾತು ಪ್ರಭಾತ ಸಂಧ್ಯಾರಾಗ ಲೋಶಿತೇ ಗಗನತಲೇ ಕಮಲಿನೀ ಮಧುರಕ್ತ 
ಪಕ್ಷ ಸಂಪುಟೀ ವೃದ್ಧಹಂಸೇ ಇವ ಮಂದಾಕಿನೀ ಪುಲಿನಾದಪರ ಜಲನಿಧಿ ತಟಮವತರತಿ 
ಚಂದ್ರಮಸಿಪರಿಣತ ರಂಕುರೋಮಪಾಂಡುನಿ ವ್ರಜತಿ ವಿಶಾಲ ತಾಮಾಶಾಚಕ್ರವಾಲೇ, 
ಗಜರುಧಿರ ರಕ್ತಹರಿಸಟಾಲೋಮ ಲೋಹಿನೀಭಿಃ ಆತಪ್ತ ಲಾಕ್ಷಿಕ ತಂತುಪಾಟಲಾಭಿಃ ಆ 
ಯಾಮಿನೀಭಿರ ಶಿಶಿರ ಕಿರಣ ದೀಧಿತಿಭಿಃ ಪದ್ಮರಾಗ ಶಲಾಕಸಮ್ಮಾರ್ಜನೀಭಿರಿವ 
ಸಮುತ್ಸಾರ್ಯಮಾಣೇ ಗಗನಕುಟ್ಟಮ ಕುಸುಮ ಪ್ರಕರೇ ತಾರಾಗಣೇ'' | 


ಒಂದು ದಿನ ಆಕಾಶವು ಪ್ರಭಾತ ಸಂಧ್ಯಾರಾಗದಿಂದ ಕೆಂಷೇರಿದಾಗ, ಚಂದ್ರನು 
ಕಮಲದ ಮಕರಂದದಿಂದ ಕೆಂಪಾದ ರೆಕ್ಕೆಗಳುಳ್ಳ ವೃದ್ಧಹಂಸದಂತೆ ಗಂಗಾನದಿಯ 
ಮರುಳುದಿಣ್ಣೆಗಳಿಂದ ಪಶ್ಚಿಮ ಸಮುದ್ರ ತಟಕ್ಕೆ ಇಳಿಯುತ್ತಿದ್ದನು; ಎಲ್ಲಾ ಕಡೆಗಳಲ್ಲಿಯೂ 
ವೃದ್ಧರಂಕುಮೃಗದ ತುಪ್ಪಟದ ಬಣ್ಣವುಳ್ಳ ಬಿಳುಪು ಕ್ರಮ ಕ್ರಮವಾಗಿ ಹರಡುತ್ತಿತ್ತು ಆನೆಯ 
ರಕ್ತದಿಂದ ಕೆಂಪಾದ ಸಿಂಹದ ಕೇಸರದಂತೆ ಲೋಹಿತವಾಗಿಯೂ ಸ್ವಲ್ಪ ಕಾಸಿದ 
ಲಾಕ್ಷಾಂತತುವಿನಂತೆ ಹಾಟಲವರ್ಣವಾಗಿಯೂ ಇದ್ದ ದೀರ್ಥವಾದ ಸೂರ್ಯಕಿರಣಗಳು, 
ಪದ್ಮರಾಗದ ಹಿಡಿಯುಳ್ಳ ಸಮ್ಮಾರ್ಜನಿಯಿಂದ ನಕ್ಸತ್ರಗಳೆಲ್ಲವನ್ನೂ ಗಗನತಳದಿಂದ 
ಉದುರಿಸುತ್ತಿದ್ದುವು. 

ಬಣ್ಣವನ್ನು ಪ್ರದರ್ಶಿಸುವುದರಲ್ಲಿ ಕವಿಗೆ ಎಷ್ಟು ಆನಂದ ! ಅವನಿಗೆ ಆಯಾಸವಾಗಲೀ 
ತೃಪ್ತಿಯಾಗಲೀ ಇರುವುದಿಲ್ಲ ! ಆ ಬಣ್ಣವು ಕೇವಲ ಚಿತ್ರಪಟದ ಬಣ್ಣವಲ್ಲ; ಅದರಲ್ಲಿ 
ಕವಿತ್ವದ, ಎಂದರೆ ಭಾವದ ಬಣ್ಣವಿದೆ... ಇಂತಹ ವರ್ಣ ಸೌಂದರ್ಕೃ ವಿಕಾಸ ಶಕ್ತಿಯನ್ನು 
ಮತ್ತಾವ ಸಂಸ್ಕೃತ ಕವಿಯೂ ತೋರಿಸಿಲ್ಲ''! 

ಕಾಳಿದಾಸ ಕವಿಕುಲಗುರು. ಅವನು ಸಂಸ್ಕೃತ ಸಾಹಿತ್ಯದ ಸೌಂದರ್ಯ ಬೋಧೆಯ 
ಅತ್ಯುತ್ತಮ ಪ್ರತಿನಿಧಿ. ಅವನು ಪ್ರಧಾನವಾಗಿ ಸೌಂದರೃದ ಕವಿ. “ಹಿರಿಯ ಕವಿಗಳ ದಿವ್ಮ 


|. ಅನು : ಟಿ.ಎಸ್‌. ವೆಂಕಣ್ಣಯ್ಯ : ಪ್ರಾಚೀನ ಸಾಹಿತ್ಯ : ರವೀಂದ್ರನಾಥ ಠಾಕೂರ್‌ p. 72.73 


೧೪೮ ಸಂಸ್ಕೃತ ಕವಿಗಳ ದೃಷ್ಟಿಯಲ್ಲಿ 


ಪ್ರತಿಭೆಗೆ ಮಾತ್ರ ಸಾಧ್ಯವಾದ ಒಂದು ದರ್ಶನಶಕ್ತಿ ಕಾಳಿದಾಸಲ್ಲಿದ್ದು ವಸ್ತು ಸೌಂದರ್ಯವನ್ನು 
ಸುಸ್ಪಷ್ಟಮೂರ್ತರೂಪಗಳಲ್ಲಿ ಹಿಡಿದಿಡುವ ಒಂದು ಪ್ರಬಲ ಶಕ್ತಿಯೂ ವರ್ಣ ಸೌಂದರ್ಯದ 
ಮತ್ತು ಆಕೃತಿಸೌಂದರೃದ ಬಗೆಗೆ ಒಂದು ರಾಜರುಚಿಯೂ ಕಾಳಿದಾಸನ ವಿಶ್ವಿತೆಯನ್ನು 
ತೋರಿಸುತ್ತದೆ... ಕಣ್ಣಿನ ಆನಂದ, ಕಿವಿಯ ಆನಂದ, ಗಂಧ, ರುಚಿ, ಸ್ಪರ್ಶ, ಕಲ್ಪನೆ ಮತ್ತು 
ಆಸ್ವಾದದ ಒಂದು ತೃಪ್ತಿ - ಇವು ಅವನ ಕಾವ್ಯದ ಸಾಮಗಿಗಳಾಗಿವೆ. ಇದರಿಂದ ಅವನು 
ಅತ್ಕಂತ ಸುಂದರವಾದ ಭಾವ ಕುಸುಮಗಳನ್ನು ಮತ್ತು ಸೌಂದರದ ಅಥವಾ ಚಿತ್ರದ 
ಆದರ್ಶಗಳನ್ನು ಅರಳಿಸಿದ್ದಾನೆ. ಅವನ ಕೃತಿಲೋಕದ ದೃಶ್ಯಗಳೆಲ್ಲವೂ ಸುಂದರ ವಸ್ತುಗಳ 
ಒಂದು ಸ್ವರ್ಗ; ಅಲ್ಲಿ ಪ್ರತಿಯೊಂದೂ ಈ ಮರ್ತ್ಯಲಾವಣ್ಯದ ನಿಯಮವನ್ನು 
ಒಪ್ಪಿಕೊಂಡಿವೆ.''' ಪ್ರತಿಯೊಂದನ್ನೂ ಮನೋಗೋಚರವನ್ನಾಗಿ ಮಾಡಬಲ್ಲಶಕ್ತಿ ಅವನಿಗಿದೆ. 
ಸೌಂದರ್ಯದ ವಿವಿಧ ತರಂಗಗಳನ್ನು ಅವನು ತೋರಿಸಿದ್ದಾನೆ. ರಘುವಂಶ ಮತ್ತು 
ಮಾಲವಿಕಾಗ್ನಿಮಿತ್ರದಲ್ಲಿ ಮಾನವ ಸೌಂದರ್ಯವನ್ನು, ವಿಕ್ರಮೋರ್ವಶೀಯದಲ್ಲಿ ಅಪ್ಸರ 
ಸೌಂದರ್ಯವನ್ನು, ಮೇಘದೂತದಲ್ಲಿ ಯಕ್ಷಸೌಂದರ್ಮವನ್ನು, ಶಾಕುಂತಲದಲ್ಲಿ ದೇವಮಾನವ 
ಸೌಂದರ್ಮ್ಗವನ್ನು, ಕುಮಾರ ಸಂಭವದಲ್ಲಿ. ಸೌಂದರ್ಯದ ಅಧಿದೇವತೆಯಾದ 
ಆದರ್ಶಮೂರ್ತಿಯಾದ ಜಗನ್ಮಾತೆಯಾದ ಉಮೆಯ ಸೌಂದರ್ಯವನ್ನು ಹಾಡಿದ್ದಾನೆ. ಈ 
ಎಲ್ಲ ಸೌಂದರ್ಯದ ನೃತ್ಕರಂಗವಾದ ಪ್ರಕೃತಿ ಸೌಂದರ್ಯದ ವಿವರಗಳನ್ನು "ಯತು ಸಂಹಾರ'ದಲ್ಲಿ 
ಕಂಡರಿಸಿದ್ದಾನೆ. ರಾಮಗಿರಾಶಸ್ರಮದಿಂದ ದೂರ ಅಲಕೆಯವರೆಗೂ ವಿರಹಿ ಯಕ್ಷನು ಬೀಸಿದ 
ಆ ನೆನಪಿನ ಸೇತುವೆಯ ಮೇಲೆ ಪಯಣ ಹೊರಟವರಿಗೆ ಗೊತ್ತಾಗುತ್ತದೆ ಕಾಳಿದಾಸನು ಹೇಗೆ 
ಪ್ರಕೃತಿಯ ರಸಸ್ಥಾನಗಳ ಸೊಬಗನ್ನು ಬಣ್ಣಿಸಿದ್ದಾನೆಂಬುದು. 


ಕಾಳಿದಾಸನ ಸೌಂದರದೃಷ್ಟಿಯಲ್ಲಿ ನಾವು ಲಾಲಿತ್ಮದಿಂದ ಹಿಡಿದು ಭವ್ಮತೆಯವರೆಗಿನ 
ಹಲವು ಸೋಪಾನಗಳನ್ನು ಕಾಣಬಹುದು. ಅವನಲ್ಲಿ ಕಂಡುಬರುವ ಉನ್ನತಾದರ್ಶಗಳ 
ಮತ್ತು ಆಲೋಚನೆಗಳ ಒಲವು ಸೌಂದರ್ಕಾನುಭವ ಸಂಬಂಧಿಯಾದುದು. ಜೀವನದ ಎಲ್ಲ 
ಮುಖದ ಚೆಲುವನ್ನೂ ಅವನು ಕಂಡಿದ್ದಾನೆ. ಆ ಒಲವು ಎಷ್ಟರ ಮಟ್ಟಿಗೆ ಮೈದೋರಿದೆ 
ಎಂದರೆ, ಹಲವರು ಕಾಳಿದಾಸನ ಒಲವು ಇಂದ್ರಿಯ ಸೌಂದರೃದಿಂದ ಪ್ರಮತ್ತವಾಗಿದೆ ಎಂದು 
ಹೇಳುವಷ್ಟು ದೂರ. ಕಾಳಿದಾಸನ ಸೌಂದರ್ಯ ದೃಷ್ಟಿ ಇಂದ್ರಿಯ ಸೌಂದರ್ಯದಲ್ಲಿ ರಮಿಸಿದರೂ 
ಅಲ್ಲಿಯೇ ವಿರಮಿಸುವುದಿಲ್ಲ ಅದರ ಗುರಿ ದೈವೀಪರವಾದುದು; ಶಿವಮುಖವಾದುದು. 
ನಿಜವಾದ ಸೌಂದರ್ಯ ಇಂದ್ರಿಯ ನಂದನದಲ್ಲೇ ಭ್ರಮಿಸುವಂತೆ ಮಾಡುವುದಲ್ಲ ಅದು 
ಶ್ರೇಯೋಮುಖವಾದ ಉದ್ಧಾರಕ ಶಕ್ತಿ ಅವನ ದೃಷ್ಟಿಗೆ ಬಾಹ್ಮ್ನರೂಪವೇ ಸೌಂದರವಲ್ಲ 
ಕೇವಲ ಪ್ರೇಯಸ್ಸನ್ನು ಒಳಗೊಂಡ ರೂಪ ದೇವಮಾನ್ಮವಾಗುವುದಿಲ್ಲ ಶ್ರೇಯಸ್ಸನ್ನು 
ಒಳಗೊಂಡಾಗಲೇ ಅದು ದಿವೃವಾಗುತ್ತದೆ. ಶಾಕುಂತಲ ಕುಮಾರಸಂಭವಗಳ ಜೀವಾಳವೇ 


I. Sri Aurobindo: Kalidasa, ಐ. 15, 16 and 20. 


ಸೌಂದರ್ಯ ಸಮೀಕ್ಷೆ ೧೪೯ 


ಇದು. "ಕುಮಾರಸಂಭವ'ದಲ್ಲಿ ತನ್ನ ರೂಪಯೌವನಗಳಿಂದ ಪಿನಾಕಿಯನ್ನು ಒಲಿಸಲು 
ಅಸಮರ್ಥಳಾದ ಪಾರ್ವತಿ ತನ್ನ ರೂಪವನ್ನು ತಾನೇ ನಿಂದಿಸಿಕೊಂಡು, 


ಆಶ್ರಯಿಸುತಾ ಸಮಾಧಿಯನಾಕೆ ತಪದಿಂದೆ 
ಇಚ್ಛಿಸಿದಳಾತ್ಮರೂಪದೊಳವಂದೃತೆಯ (ಕು. ಸಂ. ೫-೨) 


ತನ್ನ ರೂಪವನ್ನು ಸಫಲ ಮಾಡಬೇಕೆಂದು ಇಚ್ಛಿಸಿದಳು. ರೂಪವನ್ನು ಸಫಲ ಮಾಡುವುದು 
ವೇಷಭೂಷಣಗಳಿಂದ ಅಲ್ಲ; ತಪಸ್ಸಿನಿಂದ. ಯಾವಾಗ ಅವಳು ಘೋರವಾದ ತಪಸ್ಸನ್ನು 
ಮಾಡಿದಳೋ ಆಗ ಅವಳು ಕೃಶಾಂಗಿಯಾಗಿದ್ದರೂ, ನಿರಾಭರಣಳಾದರೂ, 
ನಾರುಡೆಯನ್ನುಟ್ಟರೂ - ಆ ಸೌಂದರ್ಯಕ್ಕೆ ಶಿವನು ಒಲಿದು ಬರುತ್ತಾನೆ. ಹೀಗೆ ತಾರುಣ್ಯದ 
ಸರಳ ಸೌಂದರ್ಯ ತಪಸ್ಸಿನಿಂದ ಶುದ್ಧವಾದನಂತರ ಶಾಶ್ವತವೂ, ಪೂಜ್ಯವೂ ಆಗುತ್ತದೆ. 
ದೇಹದ ರೂಪ ಏನಿದ್ದರೂ ಕ್ಷಣಿಕವಾದುದು, ಬಂಧನಕ್ಕೆ ಒಳಪಡಿಸುವಂಥದ್ದು ಆದರೆ 
ಅದು ಶಿವಪರವಾದಾಗ, ನಿಜವಾದ ಆತ್ಮಸೌಂದರದ ಹೊಳಹು ಗೋಚರಿಸುತ್ತದೆ. 
ಆದುದರಿಂದ ನಿಜವಾದ ಅಂತರಂಗದ ಸೌಂದರ್ಯವೇ ಎಲ್ಲ ಚೆಲುವಿಗೂ ಹಿರಿಯದು ಎನ್ನುವ 
ಅಂಶವನ್ನು ಕಾಳಿದಾಸ ಪ್ರಕಟಪಡಿಸಿದ್ದಾನೆ. 


ಸದ್ಗುಣವೇ ಸೌಂದರದ ಮಾಹಕವೆಂಬ ಅಭಿಪ್ರಾಯವನ್ನು ಸಂಸ್ಕೃತ ಕವಿಗಳು 
ಹೇಳಿದ್ದಾರೆ. ಯಾವ ವಸ್ತುವಿನಲ್ಲೆ ಆಗಲಿ ಹೊರಗೆ ಕಾಣುವ ರೂಪವೇ ಸೌಂದರ್ಯವಲ್ವ 
ಅದರ ಸದ್ಗುಣವೇ ನಿಜವಾದ ಚೆಲುವು. ಮಾನವಸೌಂದರೃದ ಪ್ರಶ್ನೆ ಬಂದಾಗಲೂ ನಮ್ಮ 
ಸಂಸ್ಕೃತ ಕವಿಗಳು ಗಮನಕೊಟ್ಟರುವುದು ಚಾರಿತ್ರ ಶುದ್ಧಿಯ ಕಡೆಗೆ. ಚರಿತ್ರ ಹೀನರಾದ 
ವ್ಯಕ್ತಿಗಳು ಎಷ್ಟೇ ಸುಂದರವಾಗಿ ತೋರಿದರೂ, ಅವರನ್ನು 'ಸುಂದರ'ವೆಂದು 
ಹೇಳಲಾಗುವುದಿಲ್ಲ ಒಂದು ವೇಳೆ ಬಹಿರಂಗದಲ್ಲಿ ಸೌಂದರೃಎಿಲ್ಲದಿದ್ದರೂ, ಅವರ 
ಗುಣವೇ ಸೌಂದರಶೋಭೆಯನ್ನು ನೀಡುತ್ತದೆ. ರೂಪವನ್ನು ಕುರಿತು 'ಚಾಣಕ್ಕ ನೀತಿ 
ದರ್ಷಣ'ದಲ್ಲಿ ಬರುವ ಈ ವಿವರಣೆಯನ್ನು ನೋಡಿ; 


ಕೋಕಿಲಾನಾಂ ಸ್ವರೋರೂಪಂ 1 ಸ್ತ್ರೀಣಾಂ ರೂಪಂ ಪತಿವ್ರತಂ 1 
ವಿದ್ಧಾರೂಪಂ ಕುರೂಪಾಣಾಂ | ಕ್ಷಮಾರೂಪಂ ತಪಸ್ಪಿನಾಂ 1 (೩-೯) 
ಆದರೆ ನಿಜವಾದ ಸೌಂದರ್ಮ ಯಾವಾಗಲೂ ಹಾಹದೂರವಾದುದೆಂದೇ ಕವಿಕಾಳಿದಾಸ 
ಹೇಳುತ್ತಾನೆ. ಪಾರ್ವತಿಯ ಪರಮಸೌಂದರ್ಯವನ್ನು ಕುರಿತು ಕವಿ ಹೀಗೇ ಹೇಳಿಸಿದ್ದಾನೆ. 


"ಪಾಪವೃತ್ತಿಯೊಳಿರದು ರೂಶತಾನೆನುವರೌ 

ತದ್ವಚನವಪುದವೃಭಿಚಾರಿ ಗೌರಿ' (ಕು.ಸಂ. ೫-೩೬) 
ನಿಜವಾದ ಸೌಂದರ್ಯ ಎಂದಿಗೂ ಪಾಪವೃತ್ತಿಯಲ್ಲಿರದು. ಅಂತಹ ನಿರ್ಮಲವಾದ ಸೌಂದರ್ಯ 
ಉಳಿದವರನ್ನೂ ನಿರ್ಮಲಗೊಳಿಸತಕ್ಕದು. ಪಾರ್ವತಿಯನ್ನು ಕುರಿತು : 


೧೫೦ ಸಂಸ್ಕೃತ ಕವಿಗಳ ದೃಷ್ಟಿಯಲ್ಲಿ 


ಕುಡಿಯ ಕೆಂಗಾಂತಿಯಿಂದೆಸೆವ ಹೆಬ್ಬೊಡರಂತೆ 

ದಿವಿಜ ನದಿಯಿಂದೆಸೆವ ಗಂಗೆಯಂತೆ 

ನುಡಿಯ ಸಂಸ್ಕಾರದಿಂದೆಸೆವ ಪಂಡಿತನಂತೆ 

ತನು ವಿಭೂಷಿತನು ಮಗಳೆ ಪಿತನು. (ಕು.ಸಂ. ೧-೨೮) 


ಎಂದು ಹೇಳಿರುವಲ್ಲಿ ಮೊದಲ ಮೂರು ಪಂಕ್ತಿಗಳು ದಿವ್ಯ ಸೌಂದರದ ಶಕ್ತಿಯನ್ನು 
ವಿವರಿಸುತ್ತವೆ. ದೀಪಶಿಖ ದೀಪವನ್ನು ಅಲಂಕೃತಗೊಳಿಸುವುದೂ ಅಲ್ಲದೆ ಸುತ್ತಣ 
ಆವರಣವನ್ನು ಬೆಳಗುತ್ತದೆ; ದಿವಿಜನದಿ ಗಗನವನ್ನು ಸುಂದರಗೊಳಿಸುವುದೂ ಅಲ್ಲದೆ 
ನಿರ್ಮಲಗೊಳಿಸುತ್ತದೆ; ಸರಿಯಾದ ಮಾತು ಪಂಡಿತನಿಗೆ ಶೋಭಾಕರವಾಗುವುದರ ಜೊತೆಗೆ 
ಸಂಸ್ಕಾರಗೊಳಿಸುತ್ತದೆ. ಸೌಂದರ್ಯ ಇಂಥ ಶಕ್ತಿಯುಳ್ಳದ್ದು. ಅದರ ನಿಜವಾದ ಲಕ್ಷಣ 
ನಿರ್ಮಲತ್ವ ಮತ್ತು ಮನಸ್ಸನ್ನು ಸಂಸ್ಕಾರಗೊಳಿಸುವಂಥದು. 


ಸಂಸ್ಕೃತ ಕವಿಗಳ ದೃಷ್ಟಿಗೆ ಸರಸ್ವತಿ ನಿರ್ಮಲ ಸೌಂದರೃದ ಮೂರ್ತಿ. ಸರಸ್ವತಿಯ 
ಶರದಭ್ರಶುಭ್ರವಾದ ನಿರ್ಮಲ ಸೌಂದರ್ಯವನ್ನು ಧಾನಿಸಿ ಕವಿಗಳು ಕಾವಸೌಂದರ್ಯ ಸೃಷ್ಟಿಯಲ್ಲಿ 
ತೊಡಗಿದ್ದಾರೆ. ರಾಜಶೇಖರನು ತನ್ನ ಕಾವ್ಯಮೀಮಾಂಸೆಯಲ್ಲಿ “ಶುಚಿಶೀಲರಿಗೆ ಸರಸ್ವತಿ 
ಒಲಿಯುತ್ತಾಳೆ'' ಎನ್ನುತ್ತಾನೆ. ದಂಡಿ ಸರಸ್ವತಿಯನ್ನು ಕುರಿತು “ಸರ್ವಶುಕ್ಲಾಸರಸ್ವತೀ' 
ಎನ್ನುತ್ತಾನೆ. ಈ ಸರ್ವಶುಕ್ಷತೆಯೇ ಹಪರಮಸೌಂದರ್ಯ ಉಪನಿಷತ್‌ ಖಪಷಿಗಳ ದರ್ಶನಕ್ಕೆ 
ಕಂಡಂತೆ ನಿಜವಾದ ಹರಮಂಸೌಂದರ್ನ ಅವರ್ಣ ಮತ್ತು ಅವರ್ಣನೀಯ. 
ಲೋಕಸೌಂದರ್ಯವನ್ನು ನಮ್ಮ ಕವಿಗಳು ವರ್ಣಿಸುವಾಗ, ಇಂದ್ರಿಯಗೋಚರವಾದ ಸೌಂದರದ 
ವರ್ಣವೈವಿಧ್ಯವನ್ನು ತೋರಿದರೂ ಸರಸ್ವತಿಯನ್ನು 'ಸರ್ವಶುಕ್ಷಾ' ಎಂದು ಪರಿಭಾವಿಸುವಲ್ಲಿ 
ಈ ಎಲ್ಲದರ ಉಗಮ ಮತ್ತು ಸಂಗಮ ಶ್ವೇತ ಶುಭ್ರ ಆತ್ಮಸೌಂದರವೇ ಎಂಬ 
ಭಾವನೆಯಲ್ಲಿ ಇವರ ಸೌಂದರ್ಮ ದರ್ಶನ ವೇದಯಪಿದರ್ಶನದಿಂದ ದೀಪ್ಪವಾದುದು 
ಎನ್ನಿಸುತ್ತದೆ. 


ಆಲಂಕಾರಿಕರ ಮತದಲ್ಲಿ ಸೌಂದರ್ಮ 


೧ 


ಸೌಂದರ್ಯವೆಂದರೇನು, ಅದರ ಸ್ವರೂಪವೇನು ಎನ್ನುವ ವಿಚಾರವಷ್ಟನ್ನೇ ಕುರಿತ 
ಪ್ರತ್ಯೇಕವಾದ ಜಿಜ್ಞಾಸೆ ನಮ್ಮಲ್ಲಿ ನಡೆದುಬರದಿದ್ದರೂ, ಸೌಂದರ್ಯಮಾಾಮಾಂಸೆಯೂ 
ಕಾವ್ಯ ಮಾಮಾಂಸೆಯ ಒಂದು ಅಂಗವಾಗಿಯೇ ಬೆಳೆದುಬಂದಿದೆ. ಕಾವ್ಯವನ್ನು ಕುರಿತು, 
ಕಾವ್ಯದ ಸೌಂದರ್ಯವನ್ನು ಕುರಿತು ನಮ್ಮಲ್ಲಿ ವಿಪುಲವೂ ಮತ್ತು ಅತ್ಕಂತ ಸೂಕ್ಷ್ಮವೂ ಆದ 
ವಿವೇಚನೆ ನಡೆದಿದೆ. ಲೋಕವ್ಯವಹಾರ ಮತ್ತು ಅಲ್ಲಿನ ಮಾತುಗಳು ಕವಿಯ ಶಕ್ತಿಯಿಂದ 
ಲೋಕಾತೀತವೂ ಲೋಕೋತ್ತರವೂ ಆದ ವ್ಯವಹಾರವಾಗಿ, ಲೋಕದ ಮಾತುಗಳೇ 
ಕಾವ್ಯದಲ್ಲಿಬೇರೊಂದು ಬಗೆಯಲ್ಲಿ ರಮ್ಮವಾಗಿಬಿಡುವ ಕವಿಹವಾಡವನ್ನು ಗಮನಿಸಿದ 
ಆಲಂಕಾರಿಕರಲ್ಲಿ ಯಾವ ಒಂದು ಶಕ್ತಿಯಿಂದ ಲೋಕವ್ಯವಹಾರ ಕಾವ್ಯದಲ್ಲಿ 
ಲೋಕೋತ್ತರವಾಗುತ್ತದೆ, ಯಾವ ಒಂದು ಕೌಶಲದಿಂದ ಕವಿಗೂ, ಸಾಮಾನರಿಗೂ 
ಸಮಾನವಾದ ಭಾಷಾ ಸಾಮಗ್ರಿ ಕಾವ್ಯದಲ್ಲಿ ರಮಣೀಯಾರ್ಥಪುತಿಪಾದಕವಾಗುತದೆ 
ಎನ್ನುವ ಒಂದು ಜಿಜ್ಞಾಸೆಯೇ ಅಲಂಕಾರಶಾಸ್ತ್ರವಾಯಿತು. 


ಕಾವ್ಯವೂ ಮಿಕ್ಕ ಕಲೆಗಳಂತೆ ನಿತ್ಯ ಜೀವನದಲ್ಲಿ ಸೌಂದರ್ಕೋಪಾಸನೆಯ 
ಸಾಧನವಾದರೂ, "'ಆಲಂಕಾರಿಕರು ಕಾವ್ಯಕ್ಕೂ ಇತರ ಕಲೆಗಳಿಗೂ ಇರುವ ಸಂಬಂಧವನ್ನು 
ಕ್ರಮವಾಗಿ ಎಲ್ಲಿಯೂ ವಿಚಾರ ಮಾಡಿಲ್ಲ ಈ ಬಗೆಯ ಪ್ರವೇಶಿಕೆಯೇನೂ ಇಲ್ಲದೆ ಕಾವ್ಯ 
ಸ್ವರೂಪ ನಿರೂಪಣೆಗೇ ನೇರವಾಗಿ ತೊಡಗುವುದು ಅವರ ಪದ್ಧತಿ. ಆದರೂ ಮೇಲಿನ 
ವಿಚಾರವನ್ನು ಕುರಿತು “ದಧ್ಹನ್ಕಾಲೋಕ'ದಲ್ಲಿ ನಾಲ್ಕು ಮಾತು ಅಲ್ಲಲ್ಲಿ ಪ್ರಾಸಂಗಿಕವಾಗಿ 
ಬಂದಿದೆ.”' 


ನಾವು ಆಗಲೇ ನೋಡಿರುವಂತೆ ಚಿತ್ರಶಿಲ್ಪಾದಿಗಳ ತಿರುಳಿಗೂ, ಕಾವ್ಯದ ತಿರುಳಿಗೂ 
ವೃತ್ಯಾಸವೇನಿಲ್ಲ ಆದರೆ ಒಂದರ ಬೆಳಕನ್ನು ಮತ್ತೊಂದಕ್ಕೆ ಹರಿಸಿ ವ್ಯಾಖ್ಯಾನಿಸುವ 
ಅಥವಾ ವಿವರಿಸುವ ವಿಶೇಷವಾದ ಪ್ರಯತ್ನವನ್ನು ನಮ್ಮ ಆಲಂಕಾರಿಕರು ಮಾಡಲಿಲ್ಲ 
“ನಮ್ಮ ಆಲಂಕಾರಿಕರು ವಾಸ್ತು ಶಿಲ್ಪಾದಿಗಳ ಹೆಸರನ್ನೇ ಎತ್ತುವುದಿಲ್ಲ ಚಿತ್ರವನ್ನು ಕುರಿತು 


1. ತೀ. ನಂ. ಶ್ರೀಕಂಠಯ್ಯ : ಭಾರತೀಯ ಕಾವ್ಮಮಾಮಾಂಸೆ : ?. 121 


೧೫೨ ಆಲಂಕಾರಿಕರ ಮತದಲ್ಲಿ ಸೌಂದರ್ಯ 


ಪ್ರಾಸಂಗಿಕವಾಗಿ ಎರಡು ಮಾತನ್ನು ಆಡಿದ್ದರೂ ಅದು ಮುಖ್ಯ ವಸ್ತುವಿನ ಪ್ರತಿಕೃತಿ ಅಥವಾ 
ಅನುಕರಣವೆಂದು ಮಾತ್ರ ಅವರ ಭಾವನೆ. ಅದರಲ್ಲಿ ಜೀವಭೂತವಾದ ರಸ ಉಂಟೆಂದು 
ಅವರು ಒಪ್ಪುವಂತೆ ತೋರುವುದಿಲ್ಲ''' ಹಾಗಾದರೆ ಅವರಿಗೆ ಚಿತ್ರಶಿಲ್ಪಾದಿ ಶಾಸ್ತ್ರಗಳ 
ವಿಚಾರ ತಿಳಿದಿರಲಿಲ್ಲವೇ ಎಂಬ ಪ್ರಶ್ನೆ ನಮ್ಮಲ್ಲಿ ಆಶ್ಚರ್ಯವನ್ನುಂಟುಮಾಡುತ್ತದೆ. “ವಾಸ್ತುಶಿಲ್ಪ 
ಗ್ರಂಥವಾದ ಸಮರಾಂಗಣಸೂತ್ರದಲ್ಲಿ ಚಿತ್ರಕಲೆಯನ್ನು ಗಮನದಲ್ಲಿರಿಸಿಕೊಂಡು ಹೇಳಿರುವ 
"ಪ್ರೇಮರಸ' ಎನ್ನುವುದು 'ಶೃಂಗಾರ'ಕ್ಕಿಂತ ಹೆಚ್ಚು ವ್ಯಾಹಕವಾಗಿರುವುದಾದರೂ ನಮ್ಮ 
ಅಲಂಕಾರಿಕರಾರೂ ಅದನ್ನು ಗಮನಿಸದಿರುವುದು ಆಶ್ಚರ['' ಒಟ್ಟಿನಲ್ಲಿ ಚಿತ್ರ ಶಿಲ್ಪಾದಿಗಳ 
ವಿಚಾರದಲ್ಲಿ ಆಲಂಕಾರಿಕರು ಹೆಚ್ಚು ಆಸಕ್ತಿಯನ್ನು ವಹಿಸಿಲ್ಲ ಕಾವ್ಯಕ್ಕೆ ಬೇಕಾದ ಪರಿಕರಗಳಲ್ಲಿ 
"ವ್ರತ್ಪತಿ' ಎನ್ನುವುದನ್ನು ಹೇಳುವಾಗ, ವ್ರುತ್ಪತ್ತಿ ಎಂದರೆ ಲೋಕಪರಿಜ್ಞಾನ, ಛಂದಸ್ಸು 
ವ್ಯಾಕರಣಾದಿಗಳೂ ಅಲ್ಲದೆ ಚಿತ್ರಶಿಲ್ಪಾದಿಗಳ ಪರಿಚಯ ಎಂದೂ ವ್ಯಾಖಾನಿಸಲಾಗಿದೆ.' 
ಶಿಲ್ಲಿಯಾದವನಿಗೆ ಸಮಸ್ತ ಶಾಸ್ತ್ರದೊಂದಿಗೆ ಕಾವ್ಕಾಭ್ಕಾಸವೂ ಅಗತ್ಯವೆಂದು ಹೇಳಲಾಗಿದೆ. 
ಕಾವ್ಯಮೀಮಾಂಸಕರು ಗೀತ ನರ್ತನ ಪ್ರಧಾನವಾದ ನಾಟ್ಯವನ್ನು ಕಾವ್ಯವೆಂದು 
ಅಂಗೀಕರಿಸಿದಂತೆ, ಚಿತ್ರಶಿಲ್ಲಾದಿ ಶಾಸ್ತ್ರಜ್ನರೂ "ನೃತ್ನಗೀತ'ಗಳನ್ನು ಶಿಲ್ಪವೆಂದೇ 
ಅಂಗೀಕರಿಸಿದ್ದಾರೆ. ಹೀಗೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದ್ದರೂ ಆಲಂಕಾರಿಕರು 
ಕಾವಕ್ಕೂ ಮಿಕ್ಕ ಕಲೆಗಳಿಗೂ ಇರುವ ಸಂಬಂಧವನ್ನು ಕ್ರಮವಾಗಿ ವಿಚಾರಮಾಡಲಿಲ್ಲ 


ವಾಸ್ತವವಾಗಿ ಚಿತ್ರ ಶಿಲ್ಪಾದಿಗಳಿಗೂ ಕಾವ್ಮ ನಾಟ್ಮಾದಿಗಳಿಗೂ ಇರುವ ಸಾದೃಶ್ಯ 
ವೈದೃಶ್ಯಗಳನ್ನು ಗಮನಿಸಿದರೆ ಈ ಎರಡರ ವಿವೇಚನೆಯೂ ಒಂದಕ್ಕೊಂದು ಪೂರಕ ಎನ್ನುವ 
ಅಂಶ ಗೋಚರಿಸುತ್ತದೆ. ಶಿಲ್ಲಶಾಸ್ತಗಳೊ, ಕಾವ್ಯಮಾಮಾಂಸೆಯೂ ಕಲೆಗೆ ಮುಖ್ಯವಾದ 
ಪ್ರತಿಭೆಗೆ ಪ್ರಥಮಸ್ಥಾನವನ್ನ್ನು ಕೊಡುತ್ತದೆ. ಶಿಲ್ಪಿಗೆ ಪ್ರತಿಭೆಯೆೇ ಹೇಗೆ 
ಶಿಲ್ಪನಿರ್ಮಾಣಶಕ್ತಿಯೋ ಹಾಗೆ, ಕವಿಗೆ ಪ್ರತಿಭೆ ಕಾವನಿರ್ಮಾಣಶಕ್ತಿ. ಶಿಲ್ಲಕಲಾಚಾರ್ಯರ 
ದೃಷ್ಟಿಯಲ್ಲಿ ಈ ಪತಿಭಾಪರಿಸಂದನವೇನಿದ್ದರೂ ಶಿಲ್ಪಿಯ ಧ್ಯಾನ ಸ್ಥಿತಿಯಲ್ಲಿ 
ಮೂಡತಕ್ಕದ್ದು. ಹಾಗೆಯೇ. ಕಾವ್ಯಮಾಮಾಂಸಕರ ದೃಷ್ಟಿಗೆ ಅದು ರಸಾವೇಶದಿಂದ 
ಮೂಡತಕ್ಕದ್ದು ಆದರೆ ಕಲಾವಿದನಿಗಿರಬೇಕಾದ ಶಕ್ತಿ ದೃಷ್ಟಿ, ಪರಿಕರ ಮತ್ತು ಅವನು 
ಕೈಗೊಳ್ಳಬೇಕಾದ ಧ್ಮಾನಾದಿ ಕರ್ಮಗಳ ವಿವರಗಳ ವಿಷಯವನ್ನು ಶಿಲ್ಪಶಾಸ್ತ್ರಗಳಲ್ಲಿ 
ಹೇಳಿರುವಷ್ಟು ಪ್ರಧಾನವಾಗಿ, ವಿಸ್ತಾರವಾಗಿ ಕಾವೃಮಾಮಾಂಸೆಯ ಗ್ರಂಥಗಳಲ್ಲಿ ಹೇಳಿಲ್ಲ 
ಒಂದೆರಡು ಮಾತುಗಳಲ್ಲಿ ಈ ವಿಚಾರವನ್ನು ಮುಗಿಸುವುದು ಆಲಂಕಾರಿಕರ ಪದ್ಧತಿ. ಈ 
ಸೃಷ್ಟಿಯಲ್ಲಿ ಕಲಾವಿದನಿಗೆ ಸೌಂದರ್ಯವೆನ್ನುವುದು ಹೇಗೆ ಗೋಚರಿಸುತ್ತದೆ, ಸುಂದರವಾದ 


1. ತೀ.ನ. ಶ್ರೀ ಕಂಠಯ್ಕ : ಭಾರತೀಯ ಕಾವ್ಯ ಮೀಮಾಂಸೆ ಪು. 123 ; 123. (ಅಡಿ ಟಪ್ಪಣಿಯಲ್ಲಿ 
2. S.N. Dasagupta : Fundamentals of Indian ಗಿ! : 0. 100 
೫ "ಇತಿಹಾಸಾನುಸರಣಂ ಚಾರುಚಿತ್ರ ನಿರೀಕ್ಷಣಂ ಶಿಲ್ಪನಾಂ ಕೌಶಲಪ್ರೇಕ್ಷಾ ವೀರ ಯುದ್ಧಾವಲೋಕನಂ' 


ಕ್ಷೇಮೇಂದ್ರನ “ಕವಿಕಂಠಾಭರಣ'' (11. 4-14) 


ಸೌಂದರ್ಯ ಸಮೀಕ್ಷೆ ೧೫೩ 


ವಸ್ತು ಅವನ ಮನಸ್ಸಿನಲ್ಲಿ ಏನು ಪರಿಣಾಮ ಮಾಡುತ್ತದೆ, ಅವನಲ್ಲಿ ಆಗುವ 
ಸೌಂದರ್ಯಾನುಭವದ ಸ್ವರೂಪವೇನು ಎನ್ನುವ ವಿಚಾರವನ್ನು ಶಿಲ್ಪಶಾಸ್ತ್ರವಾಗಲೀ 
ಕಾವ್ಯಮಾಮಾಂಸೆಯಾಗಲೀ ಅಷ್ಟಾಗಿ ತಲೆಗೇ ಹಚ್ಚಿಕೊಂಡಂತೆ ತೋರುವುದಿಲ್ಲ ಆದರೆ 
ಇನ್ನೊಂದು ಭಾಗದಲ್ಲಿ ಎಂದರೆ ಕಲೆಗಳು ಸಹೃದಯುನಲ್ಲಿ ಹೇಗೆ 
ರಸಾನುಭವವನ್ನುಂಟುಮಾಡುತ್ತವೆ, ಆ ರಸವ್ಯಾಹಾರದ ರೀತಿಯೇನು ಎನ್ನುವ ವಿಚಾರವನ್ನು 
ಶಿಲ್ಪ ಶಾಸ್ತ್ರಗಳು ಒಂದೆರಡು ಮಾತುಗಳಲ್ಲಿ ಸೂಚಿಸಿ ಸುಮ್ಮನಾದರೆ, ಕಾವ್ಯಮಾಮಾಂಸೆ 
ಮಾತ್ರ ಈ ರಸವ್ಮಾಪಾರವನ್ನು ಅನ್ಮಾದೃಶವಾದ ರೀತಿಯಲ್ಲಿ ಸವಿಸ್ತಾರವಾಗಿ ವಿವರಿಸುತ್ತದೆ. 
ಹೀಗೆ ಶಿಲ್ಲ-ಕಾವೃಶಾಸ್ತಗಳಲ್ಲಿ ಬಂದಿರುವ ಕಲಾವಿಚಾರಗಳು ಪರಸ್ಪರ ಪೂರಕವಾಗಿವೆ. 
ಶಿಲ್ಪ ಶಾಸ್ತ್ರ ಮತ್ತು ಕಾವ್ಯ ಮಾಮಾಂಸೆಗಳಿಗೆ ಸಮಾನವಾದ ವಿಚಾರವೆಂದರೆ ಗುಣ- 
ದೋಷಗಳ ವಿಚಾರ. ಶಿಲ್ಲಿಯಾದವನು ಯಾವ ಯಾವ ದೋಷಗಳನ್ನು ವರ್ಜಿಸಿದರೆ ಮತ್ತು 
ಯಾವ ಯಾವ, ಗುಣಗಳನ್ನು ಪರಿಪಾಲಿಸಿದರೆ ವಿಗ್ರಹ ಸುಂದರವಾಗುತ್ತದೆ ಎಂದು ಶಿಲ್ಪಶಾಸ್ತ್ರ 
ಹೇಳಿತೋ ಹಾಗೆ, ಕಾವ್ಯ ಸೌಂದರ್ಯಕ್ಕೂ ಅಗತ್ಯವಾದ ಗುಣಗಳನ್ನೂ, ವರ್ಜಿಸಚೇಕಾದ 
ದೋಷಗಳನ್ನೂ ಸವಿಸ್ತಾರವಾಗಿಯೇ ಕಾವ್ಯಶಾಸ್ತಕಾರರೂ ಹೇಳಿದ್ದಾರೆ. ಶಿಲ್ಪಶಾಸ್ತ್ರಗಳು, 
ಶಿಲ್ಲಿಗಳಾದವರು ಪೂರ್ವ ಯಷಪಷಿಗಳಿಂದ ಉಕ್ತವಾದ ವಿಗ್ರಹಗಳನ್ನೇ ಧ್ಯಾನಿಸಿ, ತಮ್ಮ 
ಧನಾತ್ಮಕ ಪ್ರತಿಭೆಯಿಂದ ಅವುಗಳನ್ನು ರಚಿಸಬೇಕು ಎಂದೂ, ಕಲಾವಿದ ಚಾಚೂ ತಪ್ಪದೆ 
ಶಾಸ್ತನಿಯಮಗಳನ್ನು ಅನುಸರಿಸಬೇಕು ಎಂದೂ ಪ್ರಭುಸಮ್ಮಿತವಾಣಿಯಲ್ಲಿ ಹೇಳಿದರೂ, 
ಕಲಾವಿದ ವಿಗ್ರಹಕ್ಕೆ ತಕ್ಕ ಲಾವಣ್ಮಯೋಜನೆಯಲ್ಲಿ ಸ್ವಾತಂತ್ಯ ವಹಿಸಬಹುದು ಎಂದು 
ಹೇಳಿರುವ ರೀತಿಯಲ್ಲೇ, ಕಾವ್ಯಮಾಮಾಂಸೆಯೂ ಕವಿ ಲೋಕಪುಸಿದ್ದವಾದ 
ಪುರಾಣೇತಿಹಾಸಗಳಿಂದ ವಸ್ತುವನ್ನಾಯ್ಡು ಶಾಸ್ತ್ರ ನಿಯಮಾನುಸಾರವಾಗಿ ಕೃತಿಯನ್ನು 
ರಚಿಸಿದರೂ, ಕವಿ ಆ ವಸ್ತುಗಳನ್ನು ತನಗೆ ತೋರಿದ ರೀತಿಯಲ್ಲಿ ಬದಲಾಯಿಸಿ 
ಕೊಳ್ಳಬಹುದೆಂದೂ, ಆದರೆ ಆ ಬದಲಾವಣೆ ರಸೋಚಿತವಾಗಿರಬೇಕು ಎನ್ನುವುದನ್ನೂ 
ಹೇಳುತ್ತದೆ. ಹೀಗೆ ಕಾಂತಾಸಮ್ಮಿತವಾದ ಕಲಾಸೃಷ್ಟಿ, ಪ್ರಭುಸಮ್ಮಿತವಾದ ಶಾಸ್ತ್ರದೃಷ್ಟಿಯಿಂದ 
ನಿರ್ದೇಶಿತವಾಗಿರುವುದು ಕಂಡುಬರುತ್ತದೆ. ಚಿತ್ರದಲ್ಲಿ `ರೇಖಾವರ್ಣಾದಿಗಳ ಸಾಮರಸ್ಕ 
ಸಮಸೂತ್ರತೆ, ಪ್ರತಿಮೆಗಳಲ್ಲಿ ಪ್ರಮಾಣ ಬದ್ಧವಾದ ಅಂಗಾಂಗಗಳ ಸಮಸೂತ್ರತೆ, ಇವು 
ಹೇಗೆ ಕಲಾಸೌಂದರ್ಯಕ್ಕೆ ಮುಖ್ಯವೋ ಹಾಗೆ, ಕಾವ್ಯದಲ್ಲೂ ಶಬ್ದ ನಾದ, ರೀತಿ, ಭಾವ- 
ಇವುಗಳ ಸಾಮರಸ್ಕ ಕಾವ್ಮ ಸೌಂದರ್ಯಕ್ಕೆ ಕಾರಣವಾಗುತ್ತದೆ. ಶಿಲ್ಪ ಚಿತ್ರಗಳಲ್ಲಿ ಲಾವಣ್ಮ 
ಯೋಜನೆಯಿಂದ ಉಳಿದೆಲ್ಲ ಸೌಂದರವೂ ರಸಾನುಭವಕ್ಕೆ ಕಾರಣವಾಗುವಂತೆ, ಕಾವದಲ್ಲಿ 
ಮೈತುಂಬಿಕೊಂಡ ರಸವೇ, ಸಹೃದಯಾನುಭವಕ್ಕೆ ಕಾರಣವಾಗುತ್ತದೆ ಎಂಬ ಅಂಶದಲ್ಲಿ ಈ 
ಎಲ್ಲ ಕಲೆಗಳ ಸಮಾನಾಂಶಗಳನ್ನು ಗುರುತಿಸಬಹುದು. 


2 


ಸೌಂದರ್ಯವೆಂದರೇನು ಎನ್ನುವ ಚರ್ಚೆಯೆಲ್ಲವೂ "ಅಲಂಕಾರ' ಮತ್ತು 'ರಸ' ಎನ್ನುವ 
ಎರಡು ಪದಗಳಲ್ಲಿ ಅಡಕವಾಗಿದೆ. ಈ ಎರಡು ಪದಗಳು ಸೌಂದರಮಿಾಮಾಂಸೆಯ 


೧೫೪ ಆಲಂಕಾರಿಕರ ಮತದಲ್ಲಿ ಸೌಂದರ್ಯ 


ಇತಿಹಾಸದಲ್ಲಿ ಮೊದಲು ತುದಿಗಳನ್ನು ನಿರ್ದೇಶಿಸುವ ಗಡಿಕಲ್ಲುಗಳಂತಿವೆ ಎಂದರೂ ತಪ್ಪಲ್ಲ 
ಕಾವ್ಯದಲ್ಲಿ ಸೌಂದರ್ಯವೆಂದರೇನು ಎನ್ನುವ ಪಶ್ನೆಗೆ "ಅಲಂಕಾರ' ಎಂಬ ಮೊದಲ ಉತ್ತರದಿಂದ 
ಆರಂಭವಾಗಿ, 'ರಸ' ಎಂಬ ಕಡೆಯ ಉತ್ತರದಲ್ಲಿ ಈ ಚರ್ಚೆ ತನ್ನ ನಿಲುಗಡೆಯನ್ನು 
ಕಂಡುಕೊಂಡಿದೆ. ಈ ಎರಡು ಪದಗಳೆ ನಡುವೆ ಹರಹಿರುವ ವಿಸ್ತಾರವಾದ ವಿಚಾರ 
ಮಥನದಲ್ಲಿ ಸೌಂದರ್ಯವನ್ನು ಕುರಿತು, ವಕ್ರತಾ, ಚಾರುತ್ತ, ರಮಣೀಯತೆ ಇತ್ಯಾದಿ 
ಪರ್ಮಾಯ ಪದಗಳೂ ಹೊರಹೊಮ್ಮಿವೆ. ಅಲಂಕಾರ ಮತ್ತು ರಸ ಎರಡೂ ಕಾವ 
ಸೌಂದರ್ಯವನ್ನು ಸೂಚಿಸುವ ಅತ್ಯಂತ ಪ್ರಾಚೀನ ಪದಗಳಾದರೂ, ಮೂಲತಃ ಆ ಎರಡು 
ಪದಗಳ ಅರ್ಥ ಒಂದೇ ಆದರೂ, ಆ ಎರಡು ಪದಗಳಿಗೆ ಅಂದಂದಿಗೆ ಇದ್ದ ಅರ್ಥವ್ಯಾಪ್ತಿಯ 
ವೃತ್ಕಾಸದ ಪರಿಣಾಮವಾಗಿ ಮತ್ತು ಆ ಅರ್ಥವ್ಯಾಪ್ತಿಯನ್ನು ಸರಿಯಾಗಿ ಗ್ರಹಿಸದಿರುವ 
ಪರಿಣಾಮವಾಗಿ ಅಲಂಕಾರಶಾಸ್ತ್ರದ ಚರಿತ್ರೆಯಲ್ಲಿ ನಡೆದಿರುವ ಚರ್ಚೆ 
ಕೋಲಾಹಲಕಾರಿಯಾಗಿದೆ. 


ಕಾವ್ಯದಲ್ಲಿ ನಿಜವಾದ ಸೌಂದರ್ಯವೆಂದರೇನು ಎನ್ನುವ ಪ್ರಶ್ನೆಗೆ ಆಲಂಕಾರಿಕರ 
ಉತ್ತರ "ರಸ' ಎನ್ನುವುದು. ರಸ ಎನ್ನುವುದು ಕಾವ್ಶ ಕಲೆಗಳಲ್ಲಿ ಸಹೃದಯನಿಗೊದಗುವ 
ಆಹ್ಲಾದರೂಪವಾದ ಒಂದು ಅನುಭವ ವಿಶೇಷ. ಈ ರಸವೇ ಕಾವ್ಯದ ಸಾರ. ಈ ರಸ 
ರೂಪವಾದ ಅನುಭವವನ್ನು ಯಾವುಯಾವುದು ನೀಡುವುದೋ ಅದೆಲ್ಲವೂ ಸುಂದರ. 


ಲೋಕದಲ್ಲಿ ಸೌಂದರ್ಯವೂ ಇದೆ, ಅಸೌಂದರ್ಯವೂ ಇದೆ. ಲೋಕದಲ್ಲಿ ನಾವು 
ನಮ್ಮ ಇಷ್ಟಾನಿಷ್ಟ, ಪ್ರಿಯಾಪ್ರಿಯ, ಲಾಭನಷ್ಟ ಇತ್ಕಾದಿ ಭಾವನೆಗಳಿಂದ ವೃವಹರಿಸುವುದರಿಂದ 
ನಮಗೆ ನೇರವಾಗಿ ಸೌಂದರ್ಕಾನುಭವವನ್ನು ಪಡೆಯಲು ಸಾಧ್ಯವಾಗದಿರಬಹುದು. ಆದರೆ 
ಕವಿ ಬೇರೊಂದು ನಿಲುವಿನಲ್ಲಿ ಎಂದರೆ ಈ ಲೌಕಿಕೋದ್ದೇಶ ದೂರವಾದ ನಿಲುವಿನಲ್ಲಿ 
ಪ್ರತಿಭೆಯ ಕಣ್ಣಿನ ಮೂಲಕ ನೋಡುವುದರಿಂದ, ಅವನ ಪರಿಭಾವನೆಗೆ ಒಳಗಾದ ವಸ್ತು 
ಯಾವುದೇ ಆಗಿರಲಿ - ರಮ್ಮವಾದದ್ದು ಜುಗುಪ್ಪಿತವಾದದ್ದು' ವ್ಯಗ್ರವಾದದ್ದು 
ಉದಾರವಾದದ್ವು - ಅದು ಅವನ ಅನುಭವದಲ್ಲಿ ಒಂದು ರೀತಿಯ ಪರಿವರ್ತನೆಯನ್ನು 
ಪಡೆದು, ಕಲಾಕೃತಿ ರೂಪವಾದ ರಸನಿರ್ಮಿತಿಯಾಗುತ್ತದೆ. ಇಲ್ಲಿ "ರಸ' ಎಂದರೆ ಕೇವಲ 
ಲೌಕಿಕಾರ್ಥದಲ್ಲಿ ಸುಂದರ ಅಥವಾ ಸುಂದರವಲ್ಲದ್ದು ಎಂಬ ಎರಡನ್ನೂ ಮಾರಿದ ಒಂದು 
ಪರಿವರ್ತಿತಾನುಭವ ವಿಶೇಷ. ಹೀಗೆ ನವ ನವ ಉನ್ಮೇಷಶಾಲಿನಿಯಾದ, ಅಪೂರ್ವ ವಸ್ತು 


1. ರಮ್ಮಂ ಜುಗುಪ್ಸಿತಮುದಾರಮಥಾಷಿ ನೀಚಂ 
ಉಗ್ರಂ ಪ್ರಸಾದಿ ಗಹನಂ ವಿಕೃತಂ ಚ ವಸ್ತು | 
ಯದ್ದಾಹ್ಯವಸ್ತು ಕವಿಭಾವಕ ಭಾವ್ಯಮಾನಂ 
ತನ್ನಾಸ್ತಿ ಯನ್ನರಸಭಾವ ಮುಪೈತಿ ಲೋಕೇ ॥॥ 
(ದಶರೂಪಕ : ೪.೮೫) 
ಉಲ್ಲೇ : ಭಾ.ಕಾ.ಮಾ : ತೀ.ನಂ ಶ್ರೀ: ಪು. ೨೧೧ 


ಸೌಂದರ್ಯ ಸಮೀಕ್ಷೆ ೧೫೫ 


ನಿರ್ಮಾಣಕಾರಕವಾದ ಪ್ರತಿಭೆಯ ಮೂಲಕ ಹೊಮ್ಮುವ ಕಲಾಕೃತಿ ಸಹೃದಯಾ 
ಸ್ವಾದವಾಗಬಹುದಾದ ಮೂರ್ತ ರೂಪವೊಂದರಲ್ಲಿ ಮೈಗೊಂಡಾಗ ಅದನ್ನು "ಕೃತಿ' 
ಎಂದು ನಾವು ಗುರುತಿಸುತ್ತೇವೆ. ಕಾವ್ಯದ ಪ್ರಾದುರ್ಧಾವಕ್ಕೆ ಮೂಲವಾದ ಈ ಸೃಷ್ಟಿ 
ಪ್ರತಿಭೆಯನ್ನು ರಾಜಶೇಖರನೆಂಬ ಆಲಂಕಾರಿಕ, ಕಾರಯಿತ್ರೀ ಎಂದೂ, ಇದನ್ನು ಆಸ್ಚಾದಿಸಿ 
ರಸಾನುಭವವನ್ನು ಪಡೆಯುವ ಸಹೃದಯ ಪ್ರತಿಭೆಯನ್ನು ಭಾವಯಿತ್ರೀ ಎಂದೂ ಕರೆಯುತ್ತಾನೆ. 
ಸಹೃದಯನ ಈ ಪ್ರತಿಭೆಯಿಂದ ಅವನಲ್ಲಿ ಆಸ್ಚಾದ್ಯವಾಗುವ ಆಹ್ಲಾದ ವಿಶೇಷವೇ ರಸ. 


ಕಲಾಕೃತಿಯಿಂದ ಒದಗುವ ಸೌಂದರ್ಯಾನುಭವರೂಪವಾದ ಈ "ರಸ'ದ ಲಕ್ಷಣವನ್ನು 
ನಮ್ಮವರು '"ಅಲೌಕಿಕ' ಎಂದು ಕರೆದಿದ್ದಾರೆ. "ಅಲೌಕಿಕ' ಎಂದರೆ ಲೌಕಿಕವೇ ಅಲ್ಲದ್ದು 
ಎಂದಲ್ಲ; ಲೋಕಾನುಭವದಿಂದ ಬೇರೆಯಾದ ಒಂದು ವಿಶೇಷತೆ ಇದಕ್ಕೆ ಉಂಟು ಎಂಬ 
ಅರ್ಥದಲ್ಲಿ ಜಗನ್ನಾಥನೆಂಬ ಆಲಂಕಾರಿಕ, ಲೋಕೋತ್ತರವಾದ ಆಹ್ಲಾದವನ್ನುಂಟು 
ಮಾಡುವ ಈ ಅನುಭವವನ್ನು 'ರಮಣೀಯ' ಎಂದು ಕರೆಯುತ್ತಾನೆ. ಇಲ್ಲಿ "ಲೋಕೋತ್ಪರ' 
ಎನ್ನುವ ಮಾತು ಗಮನಿಸಬೇಕಾದದ್ದು ಕಾವ್ಯದಲ್ಲಿ ಅಭಿವಕ್ತ್ಷಗೊಂಡ, ಶಬ್ದಾರ್ಥಗಳ 
ಮೂಲಕ ಸಹೃದಯನ ಮನಸ್ಸನ್ನು ಮುಟ್ಟುವ, ರಸರೂಪಿಯಾದ ಅರ್ಥ 
ಲೋಕೋತ್ತರವಾದದ್ದು ಅಥವಾ ಲೋಕದಲ್ಲಿ ಇಷ್ಟರಮಟ್ಟಿಗೆ ದೊರೆಯದೆ ಇರತಕ್ಕದ್ದು 
ರಮಣೀಯತೆ ಎಂದರೆ ಲೋಕೋತ್ತರವಾದ ಆಹ್ಲಾದವನ್ನು ನೀಡತಕ್ಕದ್ದು ಎನ್ನುವ 
ವಿಶಿಷ್ಟವಾದ ಅಭಿಪ್ರಾಯವನ್ನು ನೀಡಿದ ಜಗನ್ನಾಥ, ಸೌಂದರ್ಯವೆಂದರೇನು ಎಂಬುದನ್ನು 
ಹೀಗೆ ವಿವರಿಸಿದ್ದಾನೆ: “ಸೌಂದರ್ಕಂ ಚ ಚಮತೃತ್ಕಾಧಾಯಕತ್ಚಂ ಚಮತೃತತಿಃ ಆನಂದ 
ವಿಶೇಷಃ ಸಹೃದಯ ಹೃದಯ ಪ್ರಮಾಣಕಃ'' (ಪೌಂದರ್ಯವೆಂದರೆ ಚಮತ್ಕಾರಜನಕವಾದ 
ಗುಣ. ಚಮತ್ಕಾರವೆಂದರೆ ಆನಂದ ವಿಶೇಷ; ಇದಕ್ಕೆ ಸಹೃದಯ ಹೃದಯವೇ ಪ್ರಮಾಣ')'. 
ಎಂದರೆ, ಯಾವುದನ್ನು ಮುಟ್ಟದ ಮೇಲೆ ಮನಸ್ಸು (ವಾಚದ ಕಡೆಗೆ) ಹಿಂದಿರುಗದೆ, 
ಯಾವುದರ (ವೃಂಗ್ಯಾರ್ಥದ) ಪರಿಭಾವನೆಯಲ್ಲೇ ನಿಲ್ಲುವುದೋ ಅದೇ ಚಾರುತ್ವ. 
ಕಾವ್ಯದಲ್ಲಿ ಕಂಡುಬರುವ ಈ ಚಾರುತ್ಹ್ದೋತ್ಕರ್ಷದ ಮೇಲೆ ಕಾವ್ಯದ ಗುಣ ನಿಂತಿದೆ ಎನ್ನುವ 
ಅಭಿಪ್ರಾಯವನ್ನು ದ್ವನಿಕಾರರು ಸೂಚಿಸಿದ್ದಾರೆ. 


೩ 


ಕಾವ್ಮ ನಾಟ್ಮಾದಿಗಳಿಂದ ಸಹೃದಯನಲ್ಲಿ ಹೇಗೆ ರಸಾನುಭವ ಉಂಟಾಗುತ್ತದೆ 
ಎನ್ನುವುದನ್ನು ನಮ್ಮ ಆಲಂಕಾರಿಕರು ಅನ್ಮಾದೃಶ್ಮವಾಗಿ ಪರಿಶೀಲಿಸಿದ್ದಾರೆ; ಆದರೆ ಕವಿಗೆ 
ಕಾವ್ಯ ರಚನೆಯ ಪೂರ್ವದಲ್ಲಿ ಲೋಕ ಸಂಸರ್ಗದಲ್ಲಿ ಆಗುವ ಅನುಭವ ಯಾವುದು? 


1. ತೀ.ನಂ. ಶ್ರೀಕಂಠಯ್ಯ : ಭಾರತೀಯ ಕಾವ್ಯಮಾಮಾಂಸೆ, ಪು. 208-209. 


೧೫೬ ' ಆಲಂಕಾರಿಕರ ಮತದಲ್ಲಿ ಸೌಂದರ್ಯ 


ಅದರಸ್ವರೂಪವೇನು ಎನ್ನುವ ವಿಚಾರದಲ್ಲಿ ಅಂತಹ ಆಸಕ್ತಿಯನ್ನು ವಹಿಸಿದಂತೆ 
ತೋರುವುದಿಲ್ಲ ಭಾರತೀಯ ಕಾವ್ಯಮೀಮಾಂಸೆಗೂ, ಹಾಶ್ಚಾತ್ಮ ಕಾವ್ಯಮೀಮಾಂಸೆಗೂ 
ಇರುವ ಪ್ರಧಾನವಾದ ವೃತ್ಕಾಸವೇ ಇದು: ಭಾರತೀಯ ಕಾವ್ಯಮೀಮಾಂಸೆ 
ಸಹೃದಯಾನುಭವದ ಕಡೆಯಿಂದ ವಿಚಾರ ಮಾಡಿದರೆ, ಪಹಾಶ್ಚಾತ್ಮ ಕಾವ್ಶ ಮೀಮಾಂಸೆ 
ಆರಂಭವಾಗುವುದು ಕವಿಯ ಅನುಭವದ ಕಡೆಯಿಂದ. ನಮ್ಮ ಆಲಂಕಾರಿಕರು ಕವಿ, ಕವಿ 
ಮನಸ್ಸು, ಕವಿ ಮನೋಮಂದಿರದ ಪ್ರಯೋಗಶಾಲೆಯ ಪರಿಕರಗಳು ಈ ವಿಚಾರವಾಗಿ 
ಅಪೂರ್ವಕ್ಕೆ ಒಂದೆರಡು ಮಾತುಗಳನ್ನು ಹೇಳಿದರೆ, ಪಾಶ್ಚಾತ್ಯರಲ್ಲಿ ಕವಿಯ ಮನಸ್ಸಿನ 
ಹರಿಶೀಲನೆ ಪ್ರಧಾನ ವಿಷಯವಾಗಿದೆ; ಅದಕ್ಕೆ ಕಾರಣ ಆಧುನಿಕವಾದ ಮನಸ್‌ಶಾಸ್ತ್ರ 
ಒದಗಿಸಿದ ತಿಳಿವಳಿಕೆಯೂ ಕಾರಣ ಎಂದು ತೋರುತ್ತದೆ. 


ರಸಾನುಭವದ ವಿಷಯವನ್ನು ಅತ್ಮಂತ ಶಾಸ್ತ್ರೀಯವಾಗಿ, ಖಚಿತವಾಗಿ ಮತ್ತು 
ಸಮರ್ಪಕವಾಗಿ ವಿವರಿಸಿದರವರಲ್ಲಿ ಭಾರತೀಯ ಆಲಂಕಾರಿಕರೇ ಮೊದಲಿಗರು. ಪಾಶ್ಚಾತ್ಮ 
ಆಲಂಕಾರಿಕರು, ಹುಡುಕಿ, ತಡಕಿ, ಎಡವಿ ಈಗೀಗ ಕಂಡುಕೊಳ್ಳುತ್ತಿರುವ ಎಷ್ಟೋ 
ವಿಷಯಗಳನ್ನು ನಮ್ಮ ಆಲಂಕಾರಿಕರು ಬಹು ಹಿಂದೆಯೇ ಕಂಡು, ಖಚಿತಪಡಿಸಿಕೊಂಡದ್ದು 
ವಿಶೇಷವಾದ ವಿಚಾರ. ಭಾರತೀಯ ಹಾಗೂ ಪಾಶ್ನಾತ್ಮ ಕಾವ್ಯ ಮೀಮಾಂಸೆಯನ್ನು 
ತುಲನಾತ್ಮಕವಾಗಿ ವಿಚಾರಮಾಡಿದಾಗ ಈ ಮಾತಿನ ಸತ್ಯ ಗೋಚರಿಸೀತು. ಇನ್ನೂ ಆ ಕೆಲಸ 
ನಡೆಯಬೇಕಾಗಿದೆ. 


"ರಸ" ಎಂಬುದು ಅನುಭವ ವಿಶೇಷ. ಅದು ನಾಟ್ಯದಲ್ಲಿ ವಿಭಾವ, ಅನುಭಾವ, 
ವ್ಯಭಿಚಾರಿ ಭಾವಗಳ ಸಂಯೋಗದಿಂದ ನಿಷ್ಟಶ್ತಿಯಾಗುತ್ತದೆ - ಎಂಬ ಭರತ ಮುನಿರ ರಸ 
- ಸೂತ್ರದ ವಿಸ್ತಾರವಾದ ವ್ಯಾಖ್ಯಾನಗಳಿಂದ ಆ ವಿಚಾರ ಚರ್ಚಿತವಾಗಿದೆ. ಆ ಚರ್ಚೆಯನ್ನೆಲ್ಲಾ 
ಇಲ್ಲಿ ಕೊಡುವ ಅಗತ್ಯವಿಲ್ಲ * ಆದುದರಿಂದ ಸರಳವಾದ ಎರಡು ಮಾತುಗಳಲ್ಲಿ ಅದನ್ನು 
ಇಲ್ಲಿ ಸೂಚಿಸಿ ಮುಂದುವರಿಯಬಹುದು: ನಮ್ಮಲ್ಲಿ ರಸದ ವಿಚಾರ ಚರ್ಚಿತವಾದದ್ದು 
ಅಭಿನಯ ಪ್ರಧಾನವಾದ ನಾಟಕವನ್ನು ಗಮನದಲ್ಲಿರಿಸಿಕೊಂಡು. ಪಾಶ್ನಾತ್ಮರಲ್ಲಿ ಕೂಡ, 
' ಅರಿಸ್ಪಾಟಲನ ಕಾವ್ಮ ವಿನಾಮಾಂಸೆ ಚರ್ಚಿತವಾದದ್ದು ನಾಟಕವನ್ನು ಕುರಿತ ಚರ್ಚೆಯಿಂದಲೇ 
ಎಂಬುದು ಗಮನಾರ್ಹವಾಗಿದೆ. ನಾಟಕದ ಪಾತ್ರಗಳ ಅಭಿನಯದ ಮೂಲಕ ವ್ಯಕ್ತವಾಗುವ 
ಭಾವಗಳನ್ನು ಪರಿಭಾವಿಸುತ್ತ ಕುಳಿತ ಸಾಮಾಜಿಕನಲ್ಲಿ ರಸಾನುಭವ ಹೇಗೆ ಆಗುತ್ತದೆ. 
ಎನ್ನುವುದು ಒಂದು; ಹಾಗೆ ರಸಾನುಭವಕಾರಿಯಾಗುವುದು ಯಾರ ಭಾವ ಎನ್ನುವುದು 
ಮತ್ತೊಂದು. ಈ ಎರಡು ಸಮಸ್ಯೆಗಳಿಗೂ ನಮ್ಮವರು ಸಮರ್ಪಕವಾದ ಉತ್ತರವನ್ನು 
ಕಂಡುಕೊಂಡಿದ್ದಾರೆ. 


Y, ತೀ. ನಂ. ಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆಯ, 20, 21, 22, ನೆಯ 
ಅಧ್ಯಾಯಗಳಲ್ಲಿ ಈ ವಿಚಾರದ ಸುದೀರ್ಥವಾದ ಚರ್ಚೆಯನ್ನು ಪರಿಶೀಲಿಸಬಹುದು. 


ಸೌಂದರ್ಯ ಸಮೀಕ್ಷೆ ೧೫೭ 


ನಾಟಕವನ್ನು ನೋಡುತ್ತ ಪ್ರೇಕ್ಷಕ ಕುಳಿತಿದ್ದಾನೆ. ಅವನ ಎದುರು, ರಂಗಸ್ಥಳದ ಮೇಲೆ 
ನಾಟಕ, ಪಾತ್ರಧಾರಿಗಳ ಅಭಿನಯದ ಮೂಲಕ ಪ್ರದರ್ಶಿತವಾಗುತಿದೆ. ಮೊದಲನೆಯದಾಗಿ 
ಪ್ರೇಕ್ಷಕನಿಗೆ ಅಗತ್ಯವಾದದ್ದು ತಾನು ನಾಟಕ ನೋಡಲು ಬಂದು ಕುಳಿತಿರುವ 'ಪೇಕ್ಷಕ' 
ಎನ್ನುವ ಒಂದು ಮನಃಸ್ಥಿತಿ. ಅವನಿಗೆ ಲೋಕದಲ್ಲಿ ಲೌಕಿಕ ವ್ಯವಹಾರ ಸಂಬಂಧಿಯಾದ 
ಎಷ್ಟೋ ವಿಷಯಗಳೂ ಸಂಗತಿಗಳೂ ಜವಾಬ್ದಾರಿಗಳೂ ಇರಬಹುದು. ಆದರೆ ನಾಟಕಕ್ಕೆ 
ಬಂದಾಗ ಅವನಿಗೆ ಆತನ ಲೌಕಿಕ ವ್ಯಕ್ತಿತ್ವದ ಸಮಸ್ತ ವ್ಯವಹಾರದಿಂದ ಬಿಡುಗಡೆ 
ದೊರೆತು, ಆತ ಕೇವಲ 'ಪೇಕ್ಷಕ ವ್ಯಕ್ತಿತ್ವದಲ್ಲಿ ನಿಲ್ಲಬೇಕು. ಇದು ಮೊದಲನೆಯದು. 
ಎರಡನೆಯದಾಗಿ, ನಾಟಕದಲ್ಲಿ ಪಾತ್ರ ವಹಿಸುವ ವ್ಯಕ್ತಿಗಳ ಬಗೆಗೂ ಮತ್ತು ಆ ವ್ಯಕ್ತಿಗಳ 
ವೈಯಕ್ತಿಕ ಸಂಗತಿಗಳ ಬಗ್ಗೆ ಅವನಿಗೆ ಪರಿಚಯವಿರಬಹುದು; ನಾಟಕದಲ್ಲಿ ತನಗೆ ಲೋಕದ 
ನೆಲೆಯಲ್ಲಿ ಪರಿಚಯವಿರುವಂಥ ವ್ಯಕ್ತಿಗಳು ಪಾತ್ರಧಾರಿಗಳಾಗಿ ಕಾಣಿಸಿಕೊಂಡಾಗ, 
ಈತನಿಗೆ ಅವರ ಬಗ್ಗೆ ಇರುವಂಥ "ದೇಶಕಾಲ ಸಂಬಂಧ' ತಪ್ಪಿಹೋಗಿ, ಅವರು ನಾಟಕದ 
'ಎಭಾವ'ಗಳು ಎನ್ನುವ ಅರಿವಿನಲ್ಲಿ ಆತ ನಿಲ್ಲಬೇಕು. ಮೂರನೆಯದಾಗಿ, ನಾಟಕದ 
ಪಾತ್ರಗಳ ಐತಿಹಾಸಿಕ ಅರಿವಿನಿಂದ - ಎಂದರೆ ಈ ನಾಟಕದಲ್ಲಿ ಕಾಣುವ ಈ ಪಾತ್ರಗಳು 
ಯಾವುದೋ ಒಂದು ಕಾಲಕ್ಕೆ ಯಾವುದೋ ಒಂದು ದೇಶಕ್ಕೆ ಸಂಬಂಧ ಪಟ್ಟವರು, 
ಆದಕಾರಣ ಅವರ ಭಾವಗಳಲ್ಲಿ ತನಗೆಂತಹ ಆಸಕ್ತಿ ಎನ್ನುವ ತಾಟಸ್ಮದಿಂದ 
ಬಿಡುಗಡೆಯಾಗಬೇಕು. ಹಾಗಾದಾಗ ಮಾತ್ರ ಪ್ರೇಕ್ಷಕನಾದವನು ರಸಾನುಭವವೆಂಬ 
ಆಹ್ಲಾದ ವಿಶೇಷವನ್ನು ಪಡೆಯಲು ಸಾಧ್ಯ ಅಷ್ಟೇ ಅಲ್ಲದೆ, ಆ ಭಾವ ಯಾವುದೋ ಒಂದು 
ವ್ಯಕ್ತಿಗೆ ಯಾವುದೋ ಒಂದು ಕಾಲಕ್ಕೆ ಮಾತ್ರ ಸಂಬಂಧಿಸಿದ ಭಾವನೆ ಅನ್ನಿಸದೆ, ಇದು 
ಸರ್ವದೇಶ, ಸರ್ವಕಾಲದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬರುವ 
ಭಾವನೆ ಎನ್ನುವ ನಿಲುವನ್ನು ಹಡೆದು ಆಸ್ವಾದ್ಯವಾಗುತ್ತದೆ. ಇದನ್ನೇ ಸಾಧಾರಣೀಕರಣ 
ಎಂದು ಕರೆದಿದ್ದಾರೆ. ಹೀಗೆ ಸಾಧಾರಣೀಕೃತವಾಗಿ ಆಸ್ವಾದ್ಯವಾಗುವ ಭಾವವೇ ರಸ. 
ನಾಟಕದ ನೆಪದಲ್ಲಿ ಉದ್ದೀಪನವಾಗುವುದು ಪ್ರೇಕ್ಷಕನಲ್ಲಿ ಸ್ಥಾಯಿಯಾಗಿರುವ 
ಭಾವವಾದ್ದರಿಂದ, ಈ ರಸಾನುಭವ ಎನ್ನುವುದು, ಎಲ್ಲರಿಗೂ ಸರ್ವಸಮವಾಗದೆ, 
ಅವರವರ ಸಂಸ್ಕಾರಾನುಸಾರಿಯಾಗಿ ಅನುಭವಕ್ಕೆ ಬರುತ್ತದೆ. 


ನಾಟಕವನ್ನು ಗಮನದಲ್ಲಿರಿಸಿಕೊಂಡು ಹೇಳಿದ ಈ ರಸಾನುಭವ ತತ್ವವೇ ಕಾವ್ಯಕ್ಕೂ 
ಅನ್ವಯಿಸುತ್ತದೆ. ಕಾರಣ, ಕಾವ್ಯವೂ ಸಹೃದಯನ ಅಂತರಂಗದಲ್ಲಿ ನಾಟ್ಕತ್ವವನ್ನು 
ತಾಳಿಯೇ ಆಸ್ವಾದ್ಯವಾಗುತ್ತದೆ. ಅಲ್ಲದೆ ಕಾವ್ಯಕ್ಕೂ ನಾಟಕಕ್ಕೂ ವೃತ್ಕಾಸ ಇಷ್ಟೇ: 
ನಾಟಕದಲ್ಲಿ ಭಾವಗಳು ಪಾತ್ರಗಳ ಅಭಿನಯದ ಮೂಲಕ ಪ್ರಕಟವಾಗುತ್ತವೆ; ಕಾವ್ಯದಲ್ಲಿ 
ಅವುಗಳು ವರ್ಣನೆಗಳ ಮೂಲಕ ಪ್ರಕಟವಾಗುತ್ತವೆ. 


ಲ 


ಕಾವ್ಯದ ಸಾರ ರಸ; ಅದೇ ಕಾವ, ಸೌಂದರ್ಯ. ಈ ಒಂದು ಸಿದ್ಧಾಂತ ಖಚಿತತೆಯನ್ನು 
ಪಡೆದದ್ದು ಅಭಿನವ ಗುಪ್ತನ ಕಾಲಕ್ಕೆ (ಕ್ರಿ.ಶ. ೧೦೦೦). ಆದರೆ ಪ್ರಾಚೀನರಾದ ಭಾಮಹ 


೧೫೮ ಆಲಂಕಾರಿಕರ ಮತದಲ್ಲಿ ಸೌಂದರ್ಯ 


ಕ್ರಿ.ಶ. ೭೦೦) ಮೊದಲಾದವರ ಕಾಲದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದ ಪದ "ರಸ'ವಲ್ಪ; 
'ಅಲಂಕಾರ'. ಕಾವ್ಯದ ಸಾರವಾದ "ರಸ'ಕ್ಕೆ ಸರಿಯಾದ ಸ್ಥಾನವನ್ನು ಕೊಡದೆ, ಅದನ್ನೂ 
ಅಲಂಕಾರಗಳಲ್ಲಿ ಒಂದೆಂದು ಪ್ರಾಚೀನರು ಪರಿಗಣಿಸಿ ಬಿಟ್ಟರು ಎನ್ನುವುದು ನವೀನರ 
ಅಕ್ಷೇಪ. 


ವಾಮನನ ಸೂತ್ರ ಇದು: "ಕಾವಂ ಗ್ರಾಹ್ಮಮಲಂಕಾರಾತ್‌; ಸೌಂದರ್ಯಮಲಂಕಾರ': 
ಎನ್ನುವುದು. ಕಾವ್ಯವು ಗ್ರಾಹ್ಮವಾಗುವುದು ಅಲಂಕಾರದಿಂದ; ಸೌಂದರ್ಯವೆ ಅಲಂಕಾರ 
ಎಂದು ಇದರ ಅರ್ಥ. 


ಕಾವ್ಯದ ಸ್ವಾರಸ್ಯ ಎಲ್ಲಿದೆ ಎಂದು ಮೊಟ್ಟಮೊದಲು ಅನ್ನೇಷಣೆಗೆ ತೊಡಗಿದ 
ಆಲಂಕಾರಿಕರಿಗೆ ಕಂಡದ್ದು ಕಾವ್ಯದ ಅಭಿವ್ಯಕ್ತಿಯಲ್ಲಿ ಕಂಡುಬರುವ ವೈಚಿತ್ರ್ಯಗಳು. ಲೋಕದ 
ಮಾತಿನಲ್ಲಿ ಕಾಣದಿರುವ, ಶಾಸ್ತ್ರ ಭಾಷೆಯಲ್ಲಿ ಇಲ್ಲದ ಒಂದು ವಕ್ರತಾ ವಿಶೇಷವನ್ನು 
ಒಳಗೊಳ್ಳುವ ಕವಿಯ ಉಕ್ತಿವೈಚಿತ್ಯಗಳ ಪರಿಭಾವನೆಯಿಂದ ಉಂಟಾಗುವ 
ರಮಣೀಯತೆಯನ್ನು ಅನುಭವಿಸಿ, ಅದಕ್ಕೆಮೂಲವಾದ ಅನುಭವ ವೈಚಿತ್ರ್ಯವನ್ನೂ 
ಸೇರಿಸಿಕೊಂಡು ಅದನ್ನು "ಅಲಂಕಾರ' ಎಂದು ನಿರ್ದೇಶಿಸಿದರು. ಏಕೆಂದರೆ ಹೊರಗೆ 
ಯಾವುದನ್ನು 'ಅಲಂಕಾರ' ಎಂದು ಗುರುತಿಸುತ್ತೇವೆಯೋ ಆ ಉಕ್ತಿ ವೈಚಿತ್ರ್ಯಗಳು, ಅದಕ್ಕೆ 
ಕಾರಣವಾದ ಕವಿಯ 'ಸೌಂದರ್ಯ'ದ ಅಥವಾ ಸೌಂದರ್ಯಾನುಭವದ ವೈಚಿತಗಳೆಲ್ಲದೆ 
ಬೇರೆ ಅಲ್ಲ ಆದಕಾರಣ ನಿಜವಾದ ಕಾವ್ಯದಲ್ಲಿ ಹೊರಗೆ ಅಲಂಕಾರಗಳೆಂದು 
ಕರೆಯಿಸಿಕೊಳ್ಳಲ್ಪಡುವ ಉಕ್ತಿವೈಚಿತ್ರಗಳೇನಿದ್ದರೂ, ಕವಿಯ ಸೌಂದರಾಾನುಭವದ ವಿನ್ನಾಸಗಳು 
ಮಾತ್ರವಾಗುವುದು ಅನಿವಾರ್ಯವಾಗಿದೆ. ಏಕೆಂದರೆ “ಕವಿಯ ಸೌಂದರ್ಯಾನುಭೂತಿಯೆ 
ಕಾವೃಸಾಮಗ್ರಿ; ಆದ್ದರಿಂದ ಕಾವ್ಯವೆಲ್ಲ ಸೌಂದರಾನುಭವ ಎಂದರು. ಸೌಂದರ್ಮ ಎಂಬ 
ಪದಕ್ಕೆ ಶಾಸ್ತ್ರದ ಪರಿಭಾಷೆ 'ಅಲಂಕಾರ' ಎಂದಿದ್ದುದರಿಂದ, ಅಲಂಕಾರವಿಲ್ಲದೆ ಕಾವೃವಿಲ್ಲ 
ಎಂದರು; ಕಾವವೆಲ್ಲ ಅಲಂಕಾರದಿಂದಲೆ .ಗ್ರಾಹೃವಾಗುತ್ತದೆ ಎಂದರು''' - ಪ್ರಾಚೀನರು. 
ಆದರೆ “ಯಾವಾಗ ಅಲಂಕಾರವನ್ನು ಒಡವೆಗೆ ಹೋಲಿಸಿದರೋ ಅಲ್ಲಿಂದ ಮೊದಲಾಯಿತು 
ಅದರ ಪತನಕ್ಕೆ. ಕಾವ್ಕಕ್ಕೆ ಆತ್ಮಪ್ರಾಯವಾಗಿದ್ದ ಅಲಂಕಾರವನ್ನು ಶರೀರಪ್ರಾಯವಾಗಿ 
ಮಾಡುವುದಂತಿರಲಿ, ಬೇಕಾದಾಗ ತೊಟ್ಟುಕೊಳ್ಳುವ ಬೇಡವಾದಾಗ ಕಳಚಿಡುವ 
ಆಭರಣಪ್ರಾಯವನ್ನಾಗಿ ಮಾಡಿದರು. ಆಗ ತರುವಾಯ ಬಂದ ಕಾವ್ಕ ಮಾಮಾಂಸಕರು 
ಕಾವ್ಯದ ಆತ್ಮವನ್ನು ಅನಿವಾರ್ಯವಾಗಿ ಅವಶ್ಯವಾಗಿ ಬೇರೆಯದರಲ್ಲಿ ಹುಡುಕಲು 
ತೊಡಗಲೇಬೇಕಾಯಿತು... ರಸಕ್ಕೂ ಅಲಂಕಾರಗಳೆಲ್ಲಿಯೆ ಒಂದು ಸ್ಥಾನವನ್ನು 
ಕಲ್ಲಿಸಿಕೊಟ್ಟಿದ್ದ ಪ್ರಾಚೀನರಿಗೆ ರಸಾನುಭವವಿಲ್ಲದ ಅಥವಾ ಅದರ ಅನರ್ಥ ಸ್ಥಾನವನ್ನೂ 
ಬೆಲೆಯನ್ನೂ ಅರಿಯದ ಅರಸಿಕರ ಪಟ್ಟವೂ ಲಭಿಸಿತು!” 


1. ಕುವೆಂಪು : ರಸೋ ವೈಸಃ. ಪು19. 
2. ಅಲ್ಲೇ, ಪು. 20. 


ಸೌಂದರ್ಯ ಸಮೀಕ್ಷೆ ೧೫೯ 


ಆದರೆ ವಾಸ್ತವವಾದ ಸಂಗತಿ ಇದು : ಭಾಮಹಾದಿಗಳ ಕಾಲದಲ್ಲಿ 'ರಸ'ಕ್ಕೆ ಇದ್ದ 
ಅರ್ಥವ್ಯಾಪ್ತಿ ಪರಿಮಿತವಾದದ್ದು ಆ ಕಾಲಕ್ಕೆ ಆ ಹದಕ್ಕೆ ಎಷ್ಟು ಅರ್ಥ ವ್ಯಾಪ್ತಿಯಿತ್ತೋ 
ಅಷ್ಟನ್ನೆ ಅವರು ಗ್ರಹಿಸಿ ಅದಕ್ಕೆ ತಕ್ಕ ಸ್ಥಾನವನ್ನು ಕೊಟ್ಟಿದ್ದರು. ಭರತಮುನಿಯ ರಸ ಸೂತ್ರ 
ನಾಟ್ಕವನ್ನು ಎಂದರೆ ಮಾನವ ವ್ಯವಹಾರದಲ್ಲಿ ಮುಖ್ಯವಾದ ಚಿತ್ತವೃತ್ತಿಗಳಾದ ಸ್ಥಾಯೀ 
ಭಾವಗಳೆ ಅಭಿನಯವನ್ನು ಕುರಿತು ಹೇಳಿದ್ದು ನಾಟಕದಲ್ಲಿ ವಿಭಾವಾನುಭಾವಗಳಿಂದ 
ಪ್ರಕಟವಾಗುವ ಸ್ನಾಯಾ ಭಾವದಿಂದಲೆ ರಸ. 


ನಾಟ್ಯಕ್ಕೆ ಅನ್ವಯಿಸತಕ್ಕದ್ದೆ ಕಾವ್ಯಕ್ಕೂ ಅನ್ವಯಿಸುತ್ತದೆ ಎಂದು ಮುಂದಿನವರು 
ಹೇಳಿ, ರಸತತ್ವವನ್ನು ಕಾವ್ಯಕ್ಕೂ ಅನ್ವಯಿಸಿ ನೋಡಿದ್ದೇನೋ ಸರಿ. ಆದರೆ ನಾಟ್ಕಕ್ಕೂ 
ಕಾವ್ಯಕ್ಕೂ ಇರುವ ಒಂದು ವೃತ್ಕಾಸವನ್ನು ಗಮನಿಸಿದರೆ ಭಾಮಹಾದಿಗಳೆ ದೃಷ್ಟಿಯನ್ನು 
ನಾವು ಸರಿಯಾಗಿ ಅರ್ಥಮಾಡಿಕೊಳ್ಳಬಹುದು. ಕಾವ್ಮ ಪ್ರಧಾನತಃ ವರ್ಣನಾ ಮಾರ್ಗದಲ್ಲಿ 
ಗಮಿಸತಕ್ಕದ್ವು ಕಾವ್ಯದಲ್ಲಿ ನಾಟ್ಯದ ಹಾಗೆ ಮನುಷ್ಯ ಹೃದಯದ ಸ್ಥಾಯಿ ಭಾವಗಳ 
ವರ್ಣನೆ ಮಾತ್ರವೆ ಇರುವುದಿಲ್ಲ ನಿಸರ್ಗದ ಇತರ ದೃಶ್ಯಗಳೂ ವ್ಯಾಹಾರಗಳೂ 
ವರ್ಣಿತವಾಗಿರುತ್ತವೆ. ನಾಟಕ, ಒಂದು ಪರಿಮಿತವಾದ ಕಾಲದಲ್ಲಿ ಪ್ರೇಕ್ಷಕರ ಎದುರಿಗೆ 
ಪರಿಣಾಮಕಾರಿಯಾಗಿ ರಂಗದ ಮೇಲೆ ಅಭಿನಯಿಸಲ್ಪಡಬೇಕಾದುದುರಿಂದ, ನಾಟಕದಲ್ಲಿ 
ಕಾವ್ಯದ ಹರಹಾಗಲಿ, ಸಾವಧಾನ ಗತಿಯಾಗಲಿ ಇರಲು ಅವಕಾಶವೇ ಇಲ್ಲ ಒಂದು ವೇಳೆ 
ಇದ್ದರೆ ಅದು ಯಶಸ್ವಿಯಾದ ನಾಟಕವಾಗುವುದಿಲ್ಲ ಹೀಗಾಗಿ ಅದರ ಪ್ರಧಾನವಾದ 
ಗಮನವೇನಿದ್ದರೂ ಪಾತ್ರಗಳ ಮೂಲಕ ಅಭಿನಯಿತವಾಗಬೇಕಾದ ಹೃದಯಭಾವ 
(ಸ್ಠಾಯಿ)ಗಳ ಕಡೆಗೇ. ನಾಟಕದಲ್ಲಿ ನಿಸರ್ಗ ವರ್ಣನೆಗಳು ಬಂದರೂ, ಕಾವ್ಯದಲ್ಲಿ ಬರುವ 
ಹಾಗೆ ಬಾರದೆ, ನಾಟಕದ ಪಾತ್ರಗಳಾದ ನಾಯಕ ನಾಯಿಕೆಯರ ಪ್ರಧಾನ ಭಾವಗಳ 
ಉದ್ದೀಪನವಾಗಿಯೋ, ಆಲಂಬನವಾಗಿಯೋ ಬರಬಹುದೇ ಹೊರತು ಬೇರೆಯಾಗಿ ಬಕುವ 
ಹಾಗಿಲ್ಲ ಕಾವ್ಯದಲ್ಲಾದರೋ ಕವಿ ಕಾವ್ಠಾರಂಭಕ್ಕೆ ಮುನ್ನ ಕೈಕೊಳ್ಳುವ ದೇಶ - ನಗರಾಡಿ 
ವರ್ಣನೆಗಳಾಗಲಿ, ಕಥೆಯ ಸೊಗಸನ್ನು ಹೆಚ್ಚಿಸಲು ನಡುವೆ ತರುವ ನಿಸರ್ಗ ವರ್ಣನೆಗಳಾಗಲಿ, 
ಕವಿಯ ಸ್ಟಾನುಭವ ಜನ್ಯವಾದ ಪ್ರಕೃತಿ ವರ್ಣನೆಗಳಾಗಲಿ, ನಾಟಕದಲ್ಲಿ ಬಂದು ತುಂಬಿಕೊಳ್ಳಲು 
ಅಷ್ಟಾಗಿ ಆಸ್ಪದಎಲ್ಲ ಈ ಕಾರಣದಿಂದ ಪ್ರೇಕ್ಷಕನಿಗಾಗಲಿ, ನಾಟಕಕಾರನಿಗಾಗಲಿ ಪ್ರಧಾನವಾದ 
ಗಮನ ಮಾನವ ಭಾವ ವ್ಯಾಹಾರಗಳ ಕಡೆಗೇ. ಮಾನವ ಹೃದಯದ ಚಿತ್ತವೃತ್ತಿಗಳಾದ 
ಸ್ಮಾಯಿಭಾವಗಳು ಪಾತ್ರಧಾರಿಗಳ ಅಭಿನಯದಿಂದ ಪ್ರದರ್ಶಿತವಾದಾಗ ಪ್ರೇಕ್ಷಕರಲ್ಲಿ 
ರಸನಿಷ್ಟತ್ತಿಗೆ ಕಾರಣವಾಗುತ್ತವೆ ಎಂದು ಒಪ್ಪಿಕೊಂಡ ಮೇಲೆ, ನಾಟಕದಲ್ಲಿ ಸ್ಥಾಯಿಭಾವ 
ಜನ್ಮವಾದದ್ದೇ ರಸ ಎಂದು ಒಪ್ಪಿದ ಮೇಲೆ, ಕಾವ್ಯದಲ್ಲಿ ಎಲ್ಲೆಲ್ಲಿ "ನಾಟ್ಕ ಸದೃಶ''ವಾದ 
ಮಾನವ ಭಾವಸನ್ನಿವೇಶಗಳ ವರ್ಣನೆ ಬರುವುದೋ ಅಲ್ಲೆಲ್ಲ ಆಗಳಣ ಅನುಭವವನ್ನು 


೧೬೦ ಆಲಂಕಾರಿಕರ ಮತದಲ್ಲಿ ಸೌಂದರ್ಯ 


"ರಸನುಭವ'' ಎಂದು ಕರೆಯಬಹುದಾದರೂ, ಕಾವ್ಯದ ತುಂಬ ಬರುವ ನಿಸರ್ಗ 
ಚಿತ್ರಗಳಲ್ಲಾಗಲಿ, ಕವಿಯ ವೈಯಕ್ತಿಕ ಸೌಂದರ್ಕಾನುಭವದಿಂದ ಮೂಡಿ 
ಕಾವ್ಯದಲ್ಲಿ ಕೋದುಕೊಂಡ ವರ್ಣನೆಗಳಲ್ಲಾಗಲಿ, ಭರತನು ಹೇಳುವ ಯಾವ ಸ್ಥಾಯಿ 
ಭಾವವನ್ನೂ ಗುರುತಿಸಲು ಸಾಧ್ಯವಾಗುವುದಿಲ್ಲವಾದ ಕಾರಣ, ಅಲ್ಲಿ ವಾಸ್ತವವಾಗಿ 
ನಮಗೊದಗುವ ಆನಂದಾನುಭವವನ್ನು "“ರಸಾನುಭವ'' ಎನ್ನುವ ಮಾತಿನಿಂದ ಹೇಗೆ 
ನಿರ್ದೇಶಿಸುವುದು? ಮಾನವ ಸ್ನಾಯಿಭಾವದಿಂದಲೆ ರಸ ಎಂಬ ಸೂತ್ರವನ್ನೊಪ್ಪಿಕೊಂಡ 
ಮೇಲೆ, ಸ್ನಾಯಿಭಾವವಿಲ್ಲದ, ಸ್ಮಾಯಿಭಾವವಲ್ಲದ, ಆದರೂ ರಸಾನುಭವಕಾರಿಯಾದ 
ಈ ಕಾವ್ಯದ ವರ್ಣನೆಗಳಿಂದಾಗುವ ಅನುಭವವನ್ನು ಏನೆಂದು ಕರೆಯಬೇಕು? ಹೀಗಾಗಿ 
ಅದನ್ನು “ಅಂದಿನ ಅರ್ಥದಲ್ಲಿ ರಸಾನುಭವವೆಂದು ಕರೆಯುವುದು ತಪ್ಪಾಗುತ್ತದೆ. 
ಏಕೆಂದರೆ 'ರಸ' ಸ್ಮಾಯಿಭಾವದಿಂದಲೆ ನಿಷ್ಠನ್ನ. ನಿಸರ್ಗದ ಅನೇಕ ವರ್ಣನೆಗಳಿಂದ 
ಉಂಟಾಗುವುದು ಸೌಂದರ್ಕಾನುಭವವಾದೀತೆ ಹೊರತು ರಸಾನುಭವವಾಗಲಾರದು'” 
ಆದಕಾರಣದಿಂದಲೆ ಪ್ರಾಚೀನಾಲಂಕಾರಿಕರು 'ರಸ' ಎಂಬ ಮಾತಿಗೆ ಅಂದು ಇದ್ದ 
ಮಿತಿಯನ್ನರಿತುಕೊಂಡು, ಸ್ಥಾಯಿಭಾವ ನಿಷ್ಠನ್ನವಾದ ಆಹ್ಹಾದವನ್ನೂ, ನಿಸರ್ಗದ ವರ್ಣಾನಾ 
ನಿಷ್ಪನ್ನವಾದ ಆಹ್ಹಾದವನ್ನೂ ಸೌಂದರಾನುಭವ ಎನ್ನುವ ಭಾವನೆಯಲ್ಲಿ ಅಡಕಮಾಡಿ, 
ಸೌಂದರ್ಯಾನುಭವಕ್ಕೆ "ಅಲಂಕಾರ' ಎಂಬ ಪರಿಭಾಷೆಯನ್ನೊಡ್ಡಿ, ""ಕಾವ್ಕಂ 
ಗ್ರಾಹೃಮಲಂಕಾರಾತ್‌; ಸೌಂದರ್ಯಮಲಂಕಾರಃ'' - ಎಂದು ಭಾವಿಸಿದಂತೆ ತೋರುತ್ತದೆ." 


ಪ್ರಾಚೀನ ಆಲಂಕಾರಿಕರಾದ ಭಾಮಹ ಮೊದಲಾದವರಿಗೆ ಒದಗಿದ ಈ ಸಮಸ್ಯೆ 
ಅತ್ಯಂತ ಆಧುನಿಕವಾದ ಸಮಸ್ಯೆಯೂ ಆಗಿದೆ ಎನ್ನುವುದು ಆಶ್ಚರ್ಯಕರವಾದ ಸಂಗತಿ. 
ಇಂದಿನ ಕಾವ್ಯವನ್ನು ಓದುವ ನಮಗೆ ಇದೇ ಸಮಸ್ಯೆ ಪ್ರಾಪ್ತವಾಗುತ್ತದೆ. ಇಂದಿನ ಸಾಹಿತ್ಯ 
ಪ್ರಧಾನತಃ ವ್ಯಕ್ತಿನಿಷ್ಠ ಭಾವಗೀತಾತ್ಮಕ. ವಸ್ತುನಿಷ್ಠವಾದ, ಕೇವಲ ಕಥನಾತ್ಮಕವಲ್ಲದ, 
ಕವಿಯ ವೈಯಕ್ತಿಕ ಸೌಂದರ್ಕಾನುಭವದ ಅಭಿವೃಕ್ತಿಯಾದ, ಅದರಲ್ಲೂ ಪ್ರಕೃತಿವರ್ಣನೆಗೆ 
ಸಂಬಂಧಪಟ್ಟ ಎಷ್ಟೋ ಕವನಗಳನ್ನು ಪರಿಶೀಲಿಸಿದರೆ, ಹಿಂದಿನವರಿಗೆ ಒದಗಿದ ಸಮಸ್ಯೆ 
ನಮಗೂ ಒದಗುತ್ತದೆ. ಉದಾಹರಣೆಗೆ ಈ ಕೆಲವು ಪದ್ಯಗಳನ್ನು ನೋಡಿ : 


“ಬಾನ್‌ ತಿಳಿದಿತ್ತು - ಬಿಳಿಮುಗಿಲೋಳಿಯು . 
ಕೇಳಿಯ ದೋಣಿಯ ಹೋಲಿತ್ತು 


ಸ ಕುವೆಂಪು : ರಸೋ ವೈಸಃ : ಪು. 21 

i ಕಾವೃವೆಲ್ಲವೂ ಅಲಂಕಾರವೇ ಆದಮೇಲೆ, ಕಾವ್ಯದಲ್ಲಿ ನಾಟ್ಕ ಸದೃಶವಾದ ಮಾನವ 
ಭಾವವರ್ಣನೆಗಳಿಂದ ರಸಾನುಭವ ಒದಗುವ ಸಂದರ್ಭಗಳ ಸೊಗಸನ್ನು 'ರಸವದಲಂಕಾರ' 
ಎಂದು ಕರೆದು, ಅದೂ ಸೌಂದರ್ಯಾನುಭವದ ಒಂದು ಅಂಗವೆಂದು ಹರಿಗಣಿಸಿದಂತೆ ತೋರುತದೆ. 


ಸೌಂದರ್ಯ ಸಮೀಕ್ಷೆ ೧೬೧ 


ಸರಸಿಗಳೆದೆಯೊಳು, ಬಯಲೊಳು, ಮೆಲೆ ಮೇಲ್‌ 
ಬೆಚ್ಚನೆ ಕಿರುಬಿಸಿಲೊರಗಿತ್ತು 

ಹಸುರೊಳು ಹಿಮಮಣಿ ರತ್ನ ಜ್ಯೋತಿಗ - 
ಗಳಂಬನು ದೆಸೆ ದೆಸೆಗೆಸೆದಿತ್ತು 

- ಶರದದ ಹಗಲೊಳು ಚೆಲುವಿತ್ತು 

ಬಿಡುವಿತ್ತು 

ಕಳೆಯಿತ್ತು.''' 


“ಓಡು ಹೊರಗೆ ಓಡು ನೋಡು 
ಮೂಡುತಿಹನು ದಿನಮಣಿ 
ಹಚ್ಚನೆ ಹಸುರ ಬಯಲ ಮೇಲೆ 
ಮಿರುಗುತಿಹವು ಹಿಮಮಣಿ'” 


“ಕುಂಕುಮಧೂಳಿಯ ದಿಕ್ತಟವೇದಿಯೊಳೋಕುಳಿಯಲಿ ಮಿಂದೇಳುವನು 
ಕೋಟಿವಿಹಂಗಮ ಮಂಗಲರವ ರಸನೈವೇದ್ಯಕೆ ಮುದ ತಾಳುವನು 
ಚಿನ್ನದ ಚೆಂಡೆನೆ ಮೂಡುವನು; ಹೊನ್ನನೆ ಹೊಯ್‌ ನೀರ್‌ ನೀಡುವನು 
ಸೃಷ್ಟಿಯ ಹೃದಯಕೆ ಪ್ರಾಣಾಗ್ನಿಯ ಹೊಳೆ ಹರಿಯಿಸಿ ರವಿ 
ದಯಮಾಡುವನು''* 


ಗಾಳಿ ಆಡಿದರೆ ಬನವೂ ಅಡಿ 
ಹೂವಿನುಂಗುರ 

ಮಳೆ ಮೂಡಿದರೆ ಕರೆಯೂ ಅಡಿ 
ನೀರಿನುಂಗುರ''* 


ಈ ಕೆಲವು ಪದ್ಯಗಳನ್ನು ಪರಿಶೀಲಿಸಿದರೆ ನಮಗೆ ರಸಾನುಭವವಾಗುವುದಿಲ್ಲವೆ? ಹಾಗೆ 
ನೋಡಿದರೆ ಭರತನು ಹೇಳುವ ಯಾವ ಸ್ನಾಯಿಯನ್ನೂ ಇಲ್ಲಿ ಕಾಣುವುದು ದುರ್ಲಭ, 
ಕಡೆಗೆ ವಸ್ಮಯವೋ ಉತ್ಸಾಹವೋ ಸ್ಥಾಯಿ ಎನ್ನಬಹುದು. ಇದರ ಮೇಲೆ ಕವಿ ತನ್ನ ಈ 
ವರ್ಣನೆಗಳಲ್ಲಿ ಪರಿಚಯಮಾಡಿಕೊಡುವ 'ಪಾತ್ರ'ಗಳೂ ಸೂರ್ಯ ಗಾಳಿ, ಹಿಮಮಣಿ, 
ಬಿಳಿಮುಗಿಲು ಇತ್ಯಾದಿ. ಇವು, ಪರಿಭಾವಿಸುವ ನಮ್ಮಲ್ಲಿ ಆಹ್ಲಾದರೂಪವಾದ 
ರಸಾನುಭವವನ್ನು ಉಂಟುಮಾಡುತ್ತವೆ. ಭರತನ ರಸಸೂತ್ರದ ಪ್ರಕಾರ ನೋಡಿದರೆ, ಇಲ್ಲಿ 


ಪು.ತಿ.ನ. ಹಣತೆ. ಪು.9 
ಕುವೆಂಪು : ಪಕ್ಷಿಕಾಶಿ ಪು. 23. 
ಅಲ್ಲೇ. ಪು. 24. 

ಕೆ.ಎಸ್‌.ನ. : ಉಂಗುರ ಪು. 25. 


ಸ್‌ ್‌ ಯ್‌ ॥್‌ 


೧೬೨ ಆಲಂಕಾರಿಕರ ಮತದಲ್ಲಿ ಸೌಂದರ್ಯ 


ನಮ್ಮ ರಸಾನುಭವಕ್ಕೆ ಸ್ನಾಯಿಯಾವುದು?* ಒಟ್ಟಿನಲ್ಲಿ ಭಾವಗೀತೆಯಲ್ಲಿ ರಸಾನುಭವ 
ಹೇಗೆ ಎನ್ನುವುದು ಪಶ್ನೆ. ಇದೇ ಪ್ರಶ್ನೆ ಹಳೆಯ ಕಾವ್ಯಗಳಲ್ಲಿ ಕಾಣುವ ಭಾವಗೀತಾತ್ಮಕವಾದ 
ವರ್ಣನೆಗಳಿಗೂ ಅನ್ವಯಿಸುತ್ತದೆ. ಹಿಂದಿನ ಮಹಾ ಕಾವ್ಯಗಳಲ್ಲಿ ಕಥೆಯ ನೆಪದಲ್ಲಿ ಬರುವ 
ಎಷ್ಟೋ ವರ್ಣಾನಾಭಾಗಗಳನ್ನು ಕಥೆಯಿಂದ ಪತ್ಯೇಕಿಸಿ ಇಂದಿನ ಭಾವಗೀತೆಗಳಲ್ಲಿಯಂತೆ 
ರಸಾನುಭವವನ್ನು ಪಡೆಯಬಹುದು. ನಿದರ್ಶನಕ್ಕೆ ಈ ಪದ್ಯಗಳನ್ನು ನೋಡಿ :- 


ಎಳೆವಿಸಿಲೀಗಳೀಗಳೆ ಮುದುರ್ದುದು ಚೂತಕುಜಾತಮೀಗಳೀ- 
ಗಳೆನನೆವೋದುದುದಿಂದೊಳದಿನುನ್ನದ ಷಟ್ಟದ ವೃಂದಮೀಗಳೀ- 
ಗಳೆ ಮೊರೆದತ್ತು ಚಂದನದ ತಳ್ಕಬಲಾನಿಕರಕ್ಕದೀಗಳೀ 
ಗಳೆನೆಗಟ್ಟೆತೆಲೇ ಪುಗಿಲಿದಾಗಲೆ ವೇಡ ವಸಂತರಾಜನಾ ! 


ಜಳಜಳನೊಳ್ಳ್ಕುತಿರ್ಹ ಪರಿಕಾಲ್‌ ಪರಿಕಾಲೊಳುರ್ಕೆಗೊಂಡ ನೆ- 

ಯ್ಲಿಲ ಪೊಸವೂ ಪೊದಳ್ಹ ಪೊಸನೆಯ್ದಿಲ ಕಂಪನೆ ಬೀರಿ ಕಾಯ್ತ ಕೆಂ- 
ಗೊಲೆಯೊಳೆ ಜೋಲ್ಡ ಶಾಲಿ, ನವಶಾಳಿಗೆ ಪಾಯ್ದ ಶುಕಾಳಿ, ತೋಟಿ ಕೆ- 
ಯ್ಹೊಳಗಳಿನೊಪ್ಪಿ ತೋಜೆ ಸಿರಿ ನೋಡುಗುಮಾವಿಷಯಾಂತರಾಳದೊಳ್‌' 


ಇಂತಹ ವರ್ಣನೆಗಳನ್ನು ಪರಿಭಾವಿಸಿದಾಗ ನಮಗೆ ರಸಾನುಭವವಾಗುವುದಿಲ್ಲವೆ'? ಹಾಗಾದರೆ 
ಇಲ್ಲಿ ಸ್ಥಾಯಿ ಯಾವುದು? ಆದಕಾರಣ ವಾಮನನು, ಇಂತಹ ವರ್ಣನೆಗಳಿಂದ ಆಗುವ 
ಆಹ್ಲಾದವನ್ನು, ಮಾನವ ಹೃದಯ ಭಾವ ವರ್ಣನೆಗಳ ' ಸನ್ನಿವೇಶದಲ್ಲಿ ಒದಗುವ 
ಆಹ್ಹ್ಲಾದರೂಹವಾದ 'ರಸಾನುಭವ' ಎನ್ನುವ ಅನುಭವದೊಂದಿಗೆ ಸಮಾಕರಿಸದೆ ಈ 
ಎರಡನ್ನೂ ಒಳಗೊಳ್ಳುವ ಸೌಂದರ್ಕಾನುಭವವನ್ನೆ ಪ್ರಧಾನವಾಗಿರಿಸಿಕೊಂಡಿದ್ದಾನೆ. 
“ಸ್ನಾಯಿಭಾವದಿಂದ ನಿಷ್ಠನ್ನವಾಗುವ ರಸಾನುಭವವೂ ಆಹ್ಲಾದಕಾರಿಯೆ, ಅರಣ ಪಕ್ಷಿ 
ಜಲಪಾತಾದಿ ವರ್ಣನೆಗಳಿಂದುಂಟಾಗುವ ಆಹ್ಲಾದದಂತೆಯೆ. ಮನುಷ್ಯನ ಸ್ಥಾಯಿಭಾವ 
ವ್ಯಾಪಾರ ಮತ್ತು ನಿಸರ್ಗದ ರಮಣೀಯ ವ್ಮಾಪಾರ ಎರಡರ ಆಹ್ಹಾದವನ್ನೂ 
'ಸೌಂದರ್ಯಾನುಭವ' ಎಂಬ ಶಬ್ದ ಒಳೆಕೊಳ್ಳುತ್ತದೆ. ಆದ್ದರಿಂದಲೆ ಸೌಂದರ್ಯಾನುಭವವು 
ರಸಾನುಭವವನ್ನು ತನ್ನೊಂದು ಅಂಗವಾಗಿ ಸ್ವೀಕರಿಸುತ್ತದೆ. ಹೀಗಾಗಿ ಸೌಂದರ್ಯವನ್ನೆ 
ಅಲಂಕಾರ ಎಂಬ ಪರಿಭಾಷೆಯಿಂದ ಕರೆದ ಕಾವ್ಮಮಾಮಾಂಸಕರು ರಸಾನುಭವವನ್ನು ಆ 


ky ಹೀಗೆ ಎಲ್ಲ ಸೌಂದರ್ಕಾನುಭವಕ್ಕೂಸ್ಕಾಯೀ ಭಾವವನ್ನು ಹುಡುಕಿ ನೋಡಿಯೇ ತೃಪ್ತಿಪಡುವ 
ಪ್ರಯತ್ನ ಅನಗತ್ಯ. ಸ್ವಾಯೀಭಾವದ. ವ್ಯಾಪ್ತಿ ಎಷ್ಟು, ಮಾನವಭಾವಗಳೆ ವೈವಿಧ್ಯತೆಗಳೆಷ್ಟು 
ಎನ್ನುವುದು ಮನಸ್‌ ಶಾಸ್ತ್ರೀಯವಾಗಿ ಇನ್ನೂ ತಿಳಿಯಬೇಕಾಗಿದೆ. ವಸ್ತು-ವ್ಯಕ್ತಿಯ ತಾದಾತ್ಮ ದಿಂದ 
ಸೌಂದರ್ಕಾನುಭವ ಎನ್ನುವ ಅವಿರ್ಭೂತಿತತ್ವವನ್ನೊಪ್ಪಿದರೆ ಸದ್ಯದ ಪಶ್ನೆ ಬಗೆ ಹರಿಯುತ್ತದೆ. 
ಒಂಬತ್ತು ಸ್ಥಾಯೀ ಭಾವಗಳೆ ರಸಾವಸ್ಥೆ ಯನೈದುವುವು ಎಂಬುವುದು ಸಿದ್ಧಾಂತವಲ್ಲ ಮೂವತ್ತು 
ಮೂರು ವ್ಯಭಿಚಾರಿ ಭಾವಗಳು, ಎಂಟು ಸಾತ್ವಿಕಭಾವಗಳು ಕೂಡ ಪರಿಪುಷ್ಟಿಯನ್ನು ಪಡೆದರೆ 
ರಸಾವಸ್ಥೆಯನ್ನು ತರುವ ಸ್ಥಾಯಿತ್ವವನ್ನು ಪಡೆಯಬಹುದು. 

ಪಂಪ : ಆದಿಪುರಾಣ 13-5 

ಪ : ವಿಕ್ರಮಾರ್ಜುನ ವಿಜಯ 1-52. 


ಸೌಂದರ್ಯ ಸಮೀಕ್ಷೆ | ೧೬೩ 


ಅಲಂಕಾರದ ಒಂದಂಗವನ್ನಾಗಿ ಪರಿಗಣಿಸಿದುದು ತರ್ಕಬದ್ಧವಾಗಿದೆ. ಆದ್ದರಿಂದಲೆ 
ರಸಾನುಭವವು ರಸವದಲಂಕಾರ ಎಂಬ ಹೆಸರಿನಿಂದ ಅಲಂಕಾರಗಳಲ್ಲಿ ಮಧ್ಯೆ ಪ್ರವೇಶ 
ಪಡೆದಿತ್ತು''' ಆದರೆ ನವೀನರ ಕಾಲಕ್ಕೆ ಆಗಲೇ ಅಲಂಕಾರ ಎಂಬ ಪದದ ಅರ್ಥ, 
ಪರಿಮಿತಿಗೊಂಡು ಕ್ರಮೇಣ ಅಲಂಕಾರವೆಂದರೆ ಬೇಕಾದಾಗ ಹಾಕಿಕೊಳ್ಳುವ ಬೇಡವಾದಾಗ 
ತೆಗೆದಿಡುವ ಆಭರಣ ಎನ್ನುವ ಹೋಲಿಕೆಯ ಮಟ್ಟಕ್ಕೆ ಇಳಿದು ಮೂಲೆಗುಂಪಾಯಿತು. 
ಸೌಂದರ್ಯವೇ ಕಾವ್ಶ ಶರೀರ ಎಂದಾಗ, ಶರೀರ ಎಂದರೆ ಆತ್ಮದ ಒಂದು ಪಾಂಚಭೌತಿಕ 
ಅಭಿವ್ಯಕ್ತಿ ಎನ್ನುವ ಸರಿಯಾದ ಅರ್ಥದಲ್ಲಿ ಭಾವಿಸಿದರೆ, ಸೌಂದರ್ಯವೇ ಸಹಜವಾದ 
ಅಲಂಕಾರ ಎನ್ನುವ ಮಾತು ಸರಿ. ಆದರೆ ಶರೀರ ಎಂದರೆ ಕೇವಲ ದೇಹ ಮಾತ್ರವೆಂದು 
ಭಾವಿಸಿದ್ದರಿಂದ, ಅಲಂಕಾರ ಎನ್ನುವುದು ಕೇವಲ ತೊಡವುಗಳೆಂಬ ಅರ್ಥವನ್ನು ಹಡೆಯಿತು. 
ಆ ಕಾರಣದಿಂದ ಮುಂದಿನವರು, ಕಾವ್ಯದ ಸಾರ "ರಸ' ಎಂದು ಹೇಳಿ, ಅಲಂಕಾರಗಳು 
ಎಂದು ಯಾವುವನ್ನು ಗುರುತಿಸುತ್ತೇವೆಯೋ ಅವು ರಸಪ್ರಕಾಶನದ ಅನಿವಾರ್ಮ ಮಾಧ್ಯಮಗಳು; 
ನಿಜವಾದ ಕಾವ್ಯದಲ್ಲಿ, ಅವು ಅಪ್ರಯತ್ನ ಪೂರ್ವಕವಾಗಿರಬೇಕು, ರಸೋಚಿತವಾಗಿರಬೇಕು 
ಎಂದು ಅಲಂಕಾರದ ಔಚಿತ್ಯವನ್ನು ಸ್ಪಷ್ಟಪಡಿಸಿ ರಸದ ಪಾರಮ್ಮವನ್ನು ಎತ್ತಿಹಿಡಿದರು. 
ಆದಕಾರಣ, ಅಲಂಕಾರ ಮತ್ತು ರಸ ಈ ಎರಡು ಪದಗಳ ಅರ್ಥ ಮೂಲತಃ ಒಂದೇ 
ಎಂದೂ ಅವುಗಳಿಗೆ ಆಯಾ ಕಾಲದಲ್ಲಿದ್ದ ಅರ್ಥವ್ಯಾಪ್ತಿಯ ಕಾರಣದಿಂದ ಅವುಗಳ 
ಪದವಿಯಲ್ಲಿ ವೃತ್ಕಾಸವುಂಟಾಯಿತೆಂದೂ ಭಾವಿಸುವುದು ಸೂಕ್ತವಾಗಿ ತೋರುತ್ತದೆ. 


ರಸಾನುಭವ ಮತ್ತು ಸೌಂದರ್ಯಾನುಭವ - ವಾಸ್ತವವಾಗಿ ಒಂದೇ ಆದರೂ, 
ರಸಾನುಭವ ಎನ್ನುವ ಮಾತನ್ನೆ ನಾವು ಇಂದು ಕಲಾ ಅನುಭವದ ನಿರ್ದೇಶನದ 
ಪರಿಭಾಷೆಯನ್ನಾಗಿ ಬಳಸುವುದು ಒಳ್ಳೆಯದು. ಸೌಂದರ್ಯ ಎಂದೊಡನೆಯೆ ನಾವು ಏಕೋ 
ಏನೋ ನಮ್ಮ ಇಂದ್ರಿಯಾನುಭವಕ್ಕೆ ಅದರಲ್ಲಿಯೂ ನಯನೇಂದ್ರಿಯಕ್ಕೆ ಸಂಬಂಧಿಸಿದ್ದೆಂಬ' 
ರೀತಿಯಲ್ಲೇ ಭಾವಿಸುತ್ತೇವೆ. ಆದರೆ ರಸ ಎಂದೊಡನೆಯೇ ಅದು ಯಾವ ಒಂದು 
ಇಂದ್ರಿಯದ ಹಿಡಿತಕ್ಕೂ ಸಿಗದ, ಸರ್ವವ್ಯಾಹಕವಾಗುವಂಥ ಅನುಭವವಾಗಿದೆ. ಇದು ಇಷ್ಟು 
ವ್ಯಾಪಕವಾದುದರಿಂದಲೇ “ರಸ ಎಂಬ ಪದದ ಅರ್ಥವ್ಯಾಪ್ತಿ ಹಣ್ಣಿನ ಕಬ್ಬಿನ ರಸದಿಂದ 
ಹಿಡಿದು, ಬ್ರಹ್ಮಾನಂದ ಸಹೋದರ ಎಂದು ವರ್ಣಿತವಾಗಿರುವ ಕಾವ್ಮಾನಂದವನ್ನೂ 
ಒಳಕೊಂಡು, ಬ್ರಹ್ಮಾನಂದದವರೆಗೂ ಏರಿ, ಬ್ರಹ್ಮವಸ್ತುವಿನೊಡನೆಯೂ ತಾದಾತ್ಮವಾಗಿ 
ಅದ್ಬೈತ ಸ್ಥಿತಿಯನ್ನೂ ಮುಟ್ಟದೆ.''' | 


ಕ ಕುವೆಂಪು : ರಸೋ ವೈಸಃ 
2 ಕುವೆಂಪು : ರಸೋ ವೈಸಃ 


ಷಿ ತಡಿ 


Le ಜರಾ ಛ್‌ 
ko ,೧ .ಎ. ಚ್‌ `ಓಂ TT 
ಬ ಟ್‌ ಉಪ್ಪ ಬ ಬಬ ಮಟ್ಟ ಬ ಯ ್ನ್ಮ 
ಶಜಾಾಬ ಯಾ ಅ Zr ಗಮ: 420/8 ೨೪ $21233: ೦ಎೆೇಕದ ರಹ ೫ 
' ಸೌಂಯ ಮುತ ಸಾಗ ಹಗ ಸರಸ ಕಳಳ ಯ ಸ 
ಇಂವಾ ಯಾ BE ED 25%. ಆಗಷಂ 
ಅಪಾಷಹಾ ಇಲಯ ಷೂ ಯ 
ಕಿಡಿ ಷದ ಜ್ಞಾ ರ ದರ ರಿಉ 


ಇೌಡ್ಕಿಯರವಾ ಸ್ತ ರ ಭಾರತ ಬಂಡ ರಂದ 
1 ಇಡದ ಇಳಲ ಗರ ರಾ ೪ ಬರಿ ಬಜ ರ೫೨ಐಲ್ಬ (10ರ ವಚ್ಟ * 


ತ್‌ಾ 


ತನ 23 
ನ 


ಟಿ py ವವ ಹ 


4 Ra pl ಲ 
ಮಸಿ ಭರ ನ pe | 


ಭಾಗ - ೪ 


ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯ ದೃಷ್ಟಿ 


ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯ ದೃಷ್ಟಿ 


ಪೀಠಿಕೆ 


ಸಾವಿರಾರು ವರ್ಷಗಳಿಂದ ಒಂದೇ ಸಮನೆ ಬೆಳೆದುಬಂದ ನವೋದಯಪೂರ್ವದ 
ಕನ್ನಡ ಕಾವೃಪರಂಪರೆ ವಿಫುಲವಾದ ಕಾವಸೃಷ್ಟಿಗೆ ಕಾರಣವಾದರೂ ವೈವಿಧ್ಯತೆಯ 
ದೃಷ್ಟಿಯಿಂದ ಓದುಗನನ್ನು ಅಷ್ಟಾಗಿ ತೃಪ್ಪಿಗೊಳಿಸುವುದಿಲ್ಲ, ಕಾಲದಿಂದ ಕಾಲಕ್ಕೆ ನಿಧಾನವಾಗಿ, 
ರೀತಿಯಲ್ಲಿ ವಸ್ತುವಿನಲ್ಲಿ ದೃಷ್ಟಿಯಲ್ಲಿ ಗಮನಾರ್ಹವಾದ ಬದಲಾವಣೆಗಳಾಗಿರುವುದಾದರೂ 
ಒಳಗಿನ ತಿರುಳು ಮಾತ್ರ ಒಂದೇ. ಈ ಕಾವ್ಮ ಸಮುದಾಯದಲ್ಲಿ ನಾವು ಈ ಕವಿಗಳು 
ಸೌಂದರ್ಯವನ್ನು ಕುರಿತು ವಿಶೇಷವಾದ ಏನನ್ನಾದರೂ ಹೇಳಿದ್ದಾರೆಯೆ, ಸೌಂದರ್ಯದ 
ವಿವಿಧ ಮುಖಗಳ ಅನುಭವವನ್ನು ಹಡೆದಿದ್ದಾರೆಯೆ, ಎಂದು ಹೊರಟರೆ ಮೊದಲ ಪಶ್ನೆಗೆ 
ಸರಿಯಾದ ಉತ್ತರ ದೊರೆಯದಿದ್ದರೂ, ಎರಡನೆಯ ಪ್ರಶ್ನೆಗೆ ಸುಮಾರಾದ ಉತ್ತರ 
ದೊರೆಯುತ್ತದೆ. ಸೌಂದರ್ಯವನ್ನು ಕುರಿತು, ಅದರ ಪರಿಗಳನ್ನು ಕುರಿತು ಯಾವ 
ಸಿದ್ಧಾಂತರೂಪವಾದ ಸೂತ್ರಗಳು ದೊರೆಯದಿದ್ದರೂ, ಸಂಸ್ಕೃತ ಕವಿಗಳಂತೆ ನಮ್ಮವರು 
ಚೆಲುವಿನ ಹಲವು ಮುಖಗಳನ್ನು ಕಂಡು ಹಾಡಿದ್ದಾರೆ. ಸೌಂದರ್ಯವನ್ನು ಕುರಿತು ಸಂಸ್ಕೃತ 
ಕವಿಗಳು ಬಳಸಿರುವ ಪದಗಳೆ ಜೊತೆಗೆ "ಸೊಗಸು' 'ರಮ್ಮ' 'ವಿಳಾಸ' 'ದೇಸೆ' "ಗಾಡಿ' 
'ಪುರುಳ್‌' "ಮೆಯ್ಸಿರಿ' 'ಕೊಂಕು' "ಅಲಂಪು' "ಪೆಂಪು' ಇತ್ಮಾದಿ ಪದಗಳಿಂದ ಚಲುವಿನ 
ಪರಿಗಳನ್ನು ಹೆಸರಿಸಿದ್ದಾರೆ. ಈ ಕವಿಗಳ ದೃಷ್ಟಿ ಮತ್ತು ಸೃಷ್ಟಿ ಬಹುಮಟ್ಟಿಗೆ ಸಂಸ್ಕೃತಕಾವ್ಶ 
ಮಾರ್ಗದಲ್ಲಿ ಹರಿದು ಬಂದರೂ, ಅವರಲ್ಲಿಯೂ ಸ್ವತಂತ್ರವಾದ ಪ್ರತಿಭೆಯ ವಿಶಿಷ್ಟ 
ದೃಷ್ಟಿಯ ಮತ್ತು ಸೃಷ್ಟಿಯ ಕೆಲವು ಮಂದಿ ಕವಿಗಳು ಕಂಡು ಬರುತ್ತಾರೆ. ಪಂಪ, ಹರಿಹರ, 
ಲಕ್ಷ್ಮೀಶ, ನಾರಣಪ್ಪ ನೇಮಿಚಂದ್ರ, ರತ್ನಾಕರ - ಈ ಕೆಲವರು ಕವಿಗಳಲ್ಲಿ ಕಂಡುಬರುವ 
ಸೌಂದರ್ಯಪ್ರಿಯತೆ, ವೈಯಕ್ತಿಕವಾದ ಹಂಬಲ ಉಳಿದವರಲ್ಲಿ ಅತಿ ವಿರಳ. ಪಂಪನ 
ಮಾರ್ಗವನ್ನು ಜೈನ ಕವಿಗಳೂ, ಹರಿಹರನ ಮಾರ್ಗವನ್ನು ವೀರಶೈವ ಕವಿಗಳೂ, ನಾರಣಪ್ಪನ 
ಮಾರ್ಗವನ್ನು ವೈಷ್ಣವ ಕವಿಗಳೂ ಅನುಕರಿಸುವುದರ ಮತ್ತು ಅನುಸರಿಸುವುದರ ಮೂಲಕ 
ತಮ್ಮ ಆಚಾರ(ರನ್ನು ಪುನರಾವರ್ತಿಸಿದ್ದಾರೆ. ನೇಮಿಚಂದ್ರನಲ್ಲಿ ಕಾಣುವ ಶೃಂಗಾರ 
ಸಂಬಂಧಿಯಾದ ಸೌಂದರ್ಯ ವರ್ಣಪ್ರಖರತೆ, ರತ್ನಾಕರನಲ್ಲಿ ಕಂಡು ಬರುವ ಚಿತ್ರಕತೆ, 
ನಾರಣಪನಲ್ಲಿ ಕಂಡುಬರುವ ರೂಪಕ ನಿರ್ಮಾಣ ಸಾಮರ್ಥ್ಯ ಉಳಿದವರಲ್ಲಿ ಅಪೂರ್ವ. 


೧೬೮ ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯ ದೃಷ್ಟಿ 


ಪಂಪನ ಸೌಂದರ್ಯ ದೃಷ್ಟಿಯಲ್ಲಿ ಕಾಣುವ ಆ ವಿಶಿಷ್ಟತೆ, ವೈಯಕ್ತಿಕವಾದ ಹಂಬಲ 
ಮತ್ತಾರಲ್ಲಿಯೂ ಕಾಣಬಾರದು. ಪಂಪನ ಕಣ್ಣು ಈ ಲೋಕದ ಚೆಲುವಿನ ಬಗೆಗೆ ತೆರೆದಷ್ಟು 
ಬೇರೆಯಾರದೂ ತೆರೆದಿಲ್ಲವೆನಿಸಿಬಿಡುತ್ತೆದೆ ಅವನ ಭಾವಗೀತಾತ್ಮಕವಾದ 
ವರ್ಣನೆಗಳನ್ನೋದಿದರೆ. ಪಂಪ ಸ್ವತಃ ರಸಿಕ. ಜೀವನದ ಚೆಲುವು ಒಲವುಗಳ ಪರಿಚಯ 
ಅವನಿಗಿದೆ. ಯಾವ ಯಾವ ಯತುವಿಗೆ ಯಾವ ಯಾವ ಬಟ್ಟೆಯನ್ನು ತೊಡಬೇಕೆಂಬುದನ್ನು 
ಬಲ್ಲವನು ಅವನು. ಪ್ರತಿಯೊಂದು ಯತುವಿನ ಸೊಗಸನ್ನೂ ಸೂಕ್ಷವಾಗಿ ಕಂಡುಬಲ್ಲುದು 
ಅವನ ಕಣ್ಣು ಅರಿಕೇಸರಿಯ ಅರಮನೆಯ ಬಂಗಾರದ ರಂಗಿನಲ್ಲೂ ದೂರದ ಬನವಾಸಿಯನ್ನು 
ನೆನೆದು ಹಂಬಲಿಸಿದವನು. ಈ ಹಂಬಲದ ಹಾಡುಗಳೆಲ್ಲಿ ಅವನು ಚಿತ್ರಿಸಿರುವ ಸೊಗಸಾದ 
ಪ್ರಕೃತಿ ಚಿತ್ರಣಗಳಲ್ಲಿ ಅವನ ಸೌಂದರ್ಯ ದೃಷ್ಟಿಯ ವಿಶಿಷ್ಟತೆಯನ್ನು ಕಾಣಬಹುದು. 
ಹರಿಹರ ಪ್ರಧಾನವಾಗಿ ಭಕಕವಿ. ಅವನೂ ಮಳೆ ಗಾಳಿ ಬಿಸಿಲುಗಳಲ್ಲಿ ಬೆಳೆದವನು. ಸುತ್ತಣ 
ಲೋಳದ್‌' ಚೆಲುವನನ್ನಿ ಅವನ ಗೆಂರೌುತಿಸಿದ್ದಾನೆ. ಆದ್‌ರೆ ಅವನ 
ಸೌಂದರ್ಕೋಪಾಸನೆಯೇನಿದ್ದರೂ ಪಂಹಾವಿರೂಪಾಕ್ಷನ ಮಂದಿರಕ್ಕೆ ಸೋಪಾನ ಮಾತ್ರ. 
ರತ್ನಾಕರನ ಭರತ ಚಕ್ರಿಯೂ ಅಷ್ಟೆ. ಈ ಲೋಕದ ಹೊರಗಿನ ಚೆಲುವನ್ನು ನೋಡನೋಡುತ್ತಲೇ 
ಅಂತರಂಗದ ಸೌಂದರೃದ ಬೆಳಕಿನ ಕಡೆಗೆ ಅವನದೃಷ್ಟಿ ಹೊರಳುತ್ತದೆ. ಹಂಪನಿಗಾಗಲಿ, 
ರತ್ನಾಕರನಿಗಾಗಲಿ ಈ ಲೋಕದ ಚೆಲುವನ್ನು ಬಣ್ಣಿಸುವ ಹಂಬಲವಿದ್ದರೂ ಅದೇ 
ನಿಲುಗಡೆಯಲ್ಲ ಎನ್ನುವುದು ಗೊತ್ತಿದೆ. ಇಂದ್ರಿಯಾರಾಮತೆಯ ಭೋಗ ಸೌಂದರ್ಮವೇನಿದ್ದರೂ 
"ಇನಿಯವು ಮೊದಲೊಳ್‌ ನಂಜಿನ ಪನಿವೊಲ್‌ ಬಳಿಕ್ಕೆಯ್ದೆ ಮುಳಿದು ಕೊಂದಿಕ್ಕುವುವು' 
ಎನ್ನುವುದನ್ನು ತಿಳಿಯಬೇಕು ಎನ್ನುತ್ತಾನೆ ಪಂಪ. ಕೇವಲ ಮನೋಹರವಾದ, ಈ ಲೋಕದಲ್ಲಿ 
ನಮ್ಮ ಸುಖವನ್ನು ಪೋಷಿಸುವ ಚೆಲುವೇನಿದ್ದರೂ ವಜ್ರಬಾಹು ಮಹಾರಾಜನು ಕಂಡ 
ಮೋಡದಂತೆ ನೋಡನೋಡುತ್ತಲೇ ಕರಗಿಹೋಗುತ್ತದೆ.' ವಜ್ರದಂತ ಮಹಾರಾಜನಿಗೆ 
ಪ್ರತೀಹಾರಿಯೊಬ್ಬ ತಂದು ಒಪ್ಪಿಸಿದ ಸುಂದರವಾದ ಕಮಲದ ಹೂವು ಕೂಡಾ ಒಂದು 
ದುಂಬಿಯ ಸಾವಿನ ಪಂಜರವಾಗಿತ್ತು” ಸೌಂದರ್ಯವೂ ಸಾವಾಗಬಹುದು 
ಭೋಗಿಯಾದವನಿಗೆ. ಶ್ರೀಮತಿ ವಜ್ರಜಂಘರ ಕತೆಯಲ್ಲೂ ಇದೇ ವಿಷಯ. ಇದ್ದಕ್ಕಿದ್ದ 
ಹಾಗೆಯೇ ಕಾಳಾಗರುಧೂಮವೇ ಕಾಳಾಹಿಯಾಗಿ ದಂಪತಿಗಳಿಬ್ಬರನ್ನೂ ಬಲಿ 
ತೆಗೆದುಕೊಂಡಿತು. ಬೆಳಗುವ ಸೊಡರ ಕುಡಿ ಆರಿದಾಗ ಮನೆಯಲ್ಲಿ ತಮವು ಹಬ್ಬುವಂತೆ 
ಜೀವ ತನುವಿನಿಂದ ತೊಲಗಿದೊಡನೆಯೇ ಅವರ ಸುಂದರ ಶರೀರಗಳೂ ರೂಪಳಿದು 
ಹೋದುವು.' ಆದುದರಿಂದ ದೇಹದ ಸೌಂದರ್ಯವಾಗಲೀ ಸುಖಸಂಬಂಧಿಯಾದ ಸೌಂದರ್ಯದ 


ಸಾಮಗ್ರಿಗಳಾಗಲೀ, ಮನೋಹರವಾದರೂ ನಶ್ಚರ; ಅವುಗಳಲ್ಲಿ ರಮಿಸಿ ವಿರಮಿಸಿದರೆ 
k ಆದಿಪುರಾಣ : 4-63, 64. 
2. ಅಲ್ಲೇ 4-71, 72. 


ವ ಅಲ್ಲೇ 5- 15 


ಸೌಂದರ್ಯ ಸಮೀಕ್ಷೆ ೧೬೯ 


ಆತ್ಮಥಾತಕ. ಈ ಕಾರಣದಿಂದ ಜೀವಕ್ಕೆ “ಜಿನೇಂದ್ರ ಚರಣಂ ಶರಣಂ. "ಏಕೆಂದರೆ ಕಿಡುವ 
ಈ ಎಲ್ಲ ಚೆಲುವನ್ನೂ ಮಾರಿದುದು ಆ ಜಿನನ ಚಿರಂತನ ಸೌಂದರ್ಯ ಜಿನನ ಸೌಂದರ್ಯವೇ 
ಈ ಎಲ್ಲ ಸೌಂದರ್ಯಗಳ ಗುರಿ. "ನಿನಗೆ ರಸಮೊಂದೆ ಶಾಂತಮೆ ಜಿನೇಂದ್ರ' ಎಂದು ಜೈನ 
ಕವಿಗಳು ಆ ಶಾಂತ ಶಿವ ಸುಂದರವಾದ ಜಿನಮೂರ್ತಿಯ ಚೆಲುವನ್ನು ಸ್ತುತಿಸಿದ್ದಾರೆ. 
ಅದನ್ನು ಕುರಿತು- 


ಏಕರೂಪಮೆ ಜಗಕ್ಕಾಶ್ಚರ್ಯಮಂ ಪುಟ್ಟಿಸುತ್ತಿದೆ 
ಮಾಣಿಕ್ಕ ಜಿನೇಂದ್ರಬಿಂಬಮೆ ಜಯಂ ಭದ್ರಂ ಶುಭಂ ಮಂಗಳಂ ' 


ಕ (ಆದಿಪುರಾಣ : ೧೬-೫) 
ಎಂದು ಪಂಪನು ಆ ಸೌಂದರ್ಯವನ್ನು ಹಾಡಿ, ಗತರಾಗನಾದ ವೀತರಾಗನ ಚೆಲುವು- 


ಪಳುಕಿನ ಹಾಪೆಯನಮದರ್ದಿಂ ತೊಳೆದಂತೊರ್ಮೊಟದ ದಿವೃವಪು 
ಮಣಿಮಯ ಕುಂಡಲ ಮಕುಟ ಕಟಕ ಭೂಷಣ ವಿಲಾಸದಿಂದೇಂ 
ವಿಲಾಸಮಂ ತಾಳ್ಗಿದುದೋ 

(ಆದಿಪುರಾಣ ೬-೩೯) 


ಎಂದು ವರ್ಣಿಸುತ್ತಾನೆ. ರತ್ನಾಕರನೂ ಇದೇ ಮಾತನ್ನು ಹೇಳುತ್ತಾನೆ. ಜೀವಕ್ಕೆ ಒಂದರ 
ಅನುಭವ ಮುಗಿದ ನಂತರ ಮತ್ತೊಂದರ ಅನುಭವ ಬರುತ್ತದೆ ಎಂದಲ್ಲ .ಈ ಲೋಕದ 
ಚೆಲುವಿನ ನಡುವೆ ಬಾಳುತ್ತಲೇ ಹರಮಾತ್ಮದ ಚೆಲುವಿನಲ್ಲಿ ಚಿತ್ರವನ್ನಿಡುವ ಚಾತುರ್ಮವೇ 
ಯೋಗ ಎಂಬ ಮತವನ್ನು 'ಮಂಡಿಸಿದಾನೆ. "ಅವನು ಹೇಳುವ ಪರಮವಾದ ಆ ರೂಪು- 


ರೂಪೆಲ್ಲಬೆಳಗು ರೂಪೆಲ್ಲ ಸುಜ್ಞಾನವಾ- 
ರೂಪೆಲ್ಲ ದರ್ಶನಶಕ್ತಿ. 
(ಪರ್ವಯೋಗ ಸಂಧಿ ೨೬) 


ಎಂದು "ಭರತೇಶ ವೈಭವದಲ್ಲಿ ವರ್ಣಿಸಿದ್ದಾನೆ. ಹರಿಹರನ ದೃಷ್ಟಿಗೆ ಕಾಣುವ ಚೆಲುವೆಲ್ಲವೂ 
ಶಿವಾರ್ಪಿತವಾದದು. ಅವನ ಪುಷ್ಪದ ರಗಳೆಯಲ್ಲಿ ನಮಗೆ ಅವನು ಹೂವಿನ ಸೊಗಸನ್ನು 
ಒಲಿಯುವಂತೆ ಕಂಡರೂ, ಆ ಒಲವು ಹೂವಿನ ಸೌಂದರದ ಬಗೆಗೆ ತಾಳಿದ ಮನೋಭಾವ 
ಎನ್ನುವುದಕ್ಕಿಂತ, ಆ ಹೂವುಗಳೇನಿದ್ದರೂ ಶಿವಪೂಜೆಯ ಸಾಮಗ್ರಿ ಎನ್ನುವ ಭಾವವನ್ನು 
ಪೋಷಿಸುವಂತೆ ತೋರುತ್ತದೆ. "ಗಿರಿಜಾಕಲ್ಮಾಣ'ದಲ್ಲಿ ಪಾರ್ವತಿಯ ತಪೋಭೂಮಿಯ 
ಸುತ್ತ ಎಂಥ ಮನೋಹರವಾದ ಯತು ವರ್ಣನೆಯ ರಾಸಲೀಲೆ ನಡೆದಿದೆ; ಪಾರ್ವತಿ ತಪಸ್ಸಿಗೆ 
ಕುಳಿತೊಡನೆಯೇ ಕವಿ ನಮ್ಮ ಎದುರಿಗೆ ಮಳೆಗಾಲದ, ಛಳಿಗಾಲದ, ಶರತ್ಕಾಲದ ದಿಬ್ಬಣವನ್ನು 
ತೆರೆಯುತ್ತಾನೆ. ಈ ಎಲ್ಲ ಜುತುಗಳೂ ಪಾರ್ವತಿಯ ಸುತ್ತಲೂ, ತಾಯಿಯ ಸುತ್ತ ಆಡುವ 
ಸುಂದರವಾದ ಮಕ್ಕಳಂತೆ ತೋರುತ್ತವೆ. ಸೃಷ್ಟಿಯ ಸಮಸ್ತ ಸೌಂದರ್ಯದ ಸಾರವನ್ನೇ 
ಹರಿಹರ ಜಗನ್ಮಾತೆಯಾದ ಪಾರ್ವತಿಯ ಪಾತ್ರದಲ್ಲೆಂತೋ ಅಂತೆ "ಹರನ ಪರತತ್ವಮಯ 
ಸೌಂದರ್ಯರೂಪ'ದಲ್ಲಿಯೂ ಕಂಡರಿಸಿದ್ದಾನೆ. ನೇಮಿಚಂದ್ರನಾದರೋ ತನ್ನ ಕಾವ್ಯವಾದ 
'ಲೀಲಾವತಿ'ಯನ್ನು "ಶೃಂಗಾರ ಕಾರಾಗೃಹ'ವೆಂದು ಕರೆದಿದ್ದಾನೆ. 'ಸ್ತ್ರೀರೂಪಮೇ ರೂಪಂ 


೧೭೦ ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯ ದೃಷ್ಟಿ 
ಶೃಂಗಾರಮೆ ರಸಂ' ಎಂದು ಸಾರಿದ ಈ ಕವಿ ತನ್ನ ಕಾವ್ಯದಲ್ಲಿ ಶೃಂಗಾರ ಸಂಬಂಧಿಯಾದ 
ಇಂದ್ರಿಯಸೌಂದರ್ಯವನ್ನು ಸೆರೆಗೈದಿದ್ದಾನೆ. ಕವಿಕುಲ ಗುರುವಾದ ನಾರಣಪ್ಪ ಪಾತ್ರಪಾತ್ರಗಳ 
ಅಂತರಂಗದ ಭಾವ ತುಮುಲಗಳ ಸೌಂದರ್ಯವನ್ನು ಎಂತೋ ಅಂತೆ, ತಾನು ಕಂಡುಂಡ 
ಹಲವು ಬಗೆಯ ಚೆಲುವುಗಳನ್ನು ಶಕ್ತಿ ಪೂರ್ಣವಾದ ರೂಪಕಗಳಲ್ಲಿ ಹಿಡಿದಿರಿಸಿ “ರೂಪಕ 
ಸಾಮ್ರಾಜ್ಯದ ಚಕೃವರ್ತಿ' ಎನಿಸಿಕೊಂಡಿದ್ದಾನೆ. ಲಕ್ಮೀಶ. ತನ್ನ ಕಾವ್ಯವನ್ನು 
'ಕೃಷ್ಣಚೆರಿತಾಮೃತ'ವೆಂದು ಹೇಳಿಕೊಂಡರೂ, ಯೂಲಿಸಿಸ್ಸಿನ ಹಡಗಿನಂತೆ ಅವನ ಯಜ್ಞದ 
ಕುದುರೆ ಕಥೆಯ ರಥದಲ್ಲಿ ನಮ್ಮನ್ನು ಕೂರಿಸಿಕೊಂಡು ಚಿತ್ರವಿಚಿತ್ರವಾದ ನೋಟಗಳ ಮತ್ತು 
ಘಟನೆಗಳ ನಡುವೆ ನಮ್ಮನ್ನು ಸುತ್ತಿಸುತ್ತದೆ. ಈ ಹರಟನದಲ್ಲಿ ಅಲ್ಲಲ್ಲಿ ಸುಂದರವಾದ 
ನೋಟಗಳ ಚಿತ್ರಪಟಗಳನ್ನು ತೆರೆಯುತ್ತಾ ಹೋಗುತ್ತದೆ ಲಕ್ಷೀಶನ ಬಣ್ಣದ ಕುಂಚ. 
ಇನ್ನುಳಿದ ಕವಿಗಳಲ್ಲಿ ಅಲ್ಲೊಂದು ಇಲ್ಲೊಂದು ವಿಶಿಷ್ಟವಾದ ಸೌಂದರ್ಯದ ಹೊಳಹು 
ಕಂಡರೂ ಎಲ್ಲವೂ ಬಹುಮಟ್ಟಿಗೆ ಅಲ್ಲಿಂದ ಇಲ್ಲಿಂದ ಒಂದೊಂದು ಎಳೆಯನ್ನು ತಂದು 
ನೆಯ್ದ ವಸ್ತ್ರಗಳು. ಮಾತೆತ್ತಿದರೆ ಕವಿಸಮಯ ಭಂಡಾರದ ಮುದ್ರೆಯನ್ನೊಡೆದು 
ಅಳಿಗಿಳಿ ಕೋಗಿಲೆ ಚಾತಕಾದಿಗಳನ್ನೂ ಕಮಲ ಚಂಪಕ ಚೂತಾದಿಗಳನ್ನೂ ಲಗ್ಗೆ ನುಗಿಸುತ್ತಾರೆ 
ಕಾವ್ಯದ ತುಂಬ. ಒಂದೇ ಕಮಲವನ್ನು ಕಾಲಿಗೆ, ಕಣ್ಣಿಗೆ, ಕೈಗೆ, ಮುಖಕ್ಕೆ ಹೋಲಿಸಿ 
ಹೋಲಿಸಿ ಸಾಕುಮಾಡಿಬಿಡುತ್ತಾರೆ. ಹತ್ತನೆಯ ಶತಮಾನದಿಂದ ಹಿಡಿದು ಹದಿನೆಂಟನೆಯ 
ಶತಮಾನದ ಕವಿಯವರೆಗೂ ಅದೇ ನೂಲು, ಅದೇ ಮಗ್ಗ. ಚಂಪುವೋ, ಷಟ್ನ್ಗದಿಯೋ, 
ರಗಳೆಯೋ ಅದೇ ರಾಗ, ಅದೇ ತಾಳ. ಹೀಗಾಗಿ ಹಿಂದಿನ ಕಾವ್ಯಗಳನ್ನು ಓದುವ ಸಹೃದಯ 
ಕಾವ್ಯದ ಉದ್ದಕ್ಕೂ ಪ್ರತಿಯೊಂದು ಹಂತದಲ್ಲಿಯೂ ಕಾವ್ಕ ಸೌಂದರಾನುಭವವನ್ನು 
ಪಡೆಯುವೆನೆಂದು ಹೊರಟರೆ ನಿರಾಶನಾಗಬೇಕಾಗುತ್ತದೆ. ವಸ್ತುವೊಂದನ್ನು ಕಾವ್ಯಕ್ಕೆ 
ಆರಿಸಿಕೊಂಡ ಕವಿ ಸುದೀರ್ಥವಾಗಿ ಅಷ್ಟಾದಶವರ್ಣನೆಗಳ ಪಟ್ಟಿಯೊಂದನ್ನಿಟ್ಟುಕೊಂಡು 
ಬರೆಯುವಾಗ ಎಷ್ಟೋ ಕಡೆ ಪಂಡಿತರನ್ನು ಮೆಚ್ಚಿಸುವ, ಮತ ವಿಚಾರಗಳನ್ನು ಪ್ರತಿಪಾದಿಸುವ 
ಪ್ರಯತ್ನದಲ್ಲಿ ತೊಡಗಬೇಕಾದುದರಿಂದ ಅವನು ಇಡೀ ಕಾವ್ಯವನ್ನು ರಸಾವೇಶದಿಂದಲೇ 
ಬರೆದಿರುವನೆಂದು ಹೇಳಲಾಗುವುದಿಲ್ಲ ಇದರಿಂದಾಗಿ ರಸಾನುಭವವೆಂಬುದು ಕಾವ್ಯದ 
ಅಂಶ ಅಂಶಗಳಲ್ಲಿ ಅನುಭೂತವಾಗುವುದಕ್ಕಿಂತ ಅದು ಇಡೀ ಕಾವ್ಯವನ್ನು ಓದಿ 
ಮುಗಿಸಿದನಂತರ ಸಹೃದಯರಲ್ಲಿ ಆಗುವ ಅನುಭವದ ಪರಿಣಾಮ - ಎಂದು ಸಂಸ್ಕೃತ 
ಅಲಂಕಾರಿಕರು ಹೇಳಿದ ಅಭಿಪ್ರಾಯವನ್ನು ಸಂಸ್ಕೃತ ಕಾವ್ಮಗಳೆಂತೆ ಅವುಗಳನ್ನು ಅನುಸರಿಸಿದ 
ಕನ್ನಡ ಕಾವ್ಯಗಳೂ ಸಮರ್ಥಿಸುತ್ತವೆ. ಆದರೆ ಸಮರ್ಥರಾದ ಕವಿಗಳು, ಸಾಮಾನ್ಯ 
ಕವಿಗಳು ಎಲ್ಲೆಲ್ಲಿ ಕೇವಲ ನಿಯಮಪಾಲನೆಯಿಂದ ಕಾವ್ಯದ ಹಲವು ಭಾಗಗಳನ್ನು ಶುಷ್ಕವಾದ 
ಮರುಭೂಮಿಯನ್ನಾಗಿ ಮಾಡುವರೋ, ಅಲ್ಲೆಲ್ಲಾ ನಗುವ ನಂದನವನ್ನು ಸೃಜಿಸಬಲ್ಲರು 
ಎನ್ನುವುದಕ್ಕೆ ಪಂಪ ನಾರಾಯಣಪರಂಥವರು ಚಿತ್ರಿಸಿರುವ ಹಲವು ಸಂದರ್ಭಗಳೇ ಸಾಕ್ಷಿ. 
ಅದೂ ಅಲ್ಲದೆ ಕವಿಗಳ ಸೌಂದರ್ಯಾಭಿರುಚಿ ಮತ್ತು ಸೌಂದರ್ಯಾನುಭವ ಅವರು 


ಸೌಂದರ್ಯ ಸಮೀಕ್ಷೆ ೧೭೧ 


ಆರಿಸಿಕೊಂಡಿರುವ ವಸ್ತುವಿನಮೇಲೆ ಮತ್ತು ಅವರು ನಿರ್ವಶಿಸಿರುವ ರೀತಿಯ ಮೇಲೂ 
ನಿಂತಿದೆ. ಇದನ್ನು ವಸ್ತು ಸೌಂದರ್ಯ ಮತ್ತು ಕಥನ ಸೌಂದರ್ಯ ಎಂದು ಕರೆಯಬಹುದು. 
ಜಿನಕಥೆಯನ್ನು ವಸ್ತುವನ್ನಾಗಿ ತೆಗೆದುಕೊಂಡ ಎಷ್ಟು ಜನ ಜೈನ ಕವಿಗಳು ಪಂಪನಂತೆ, 
ರತ್ನಾಕರನಂತೆ ಸುಂದರವಾಗಿ ಚಿತ್ರಿಸಿದ್ದಾರೆ? ಹಂಪ, ರನ್ನ, ಕುಮಾರವ್ಯಾಸರು ವ್ಯಾಸಭಾರತದ 
ಕಥೆಯನ್ನೇ ಕಾವ್ಯಕ್ಕೆ ತೆಗೆದುಕೊಂಡರೂ ಅವು ಮೂಲದಿಂದ ಎಷ್ಟರಮಟ್ಟಿಗೆ ಭಿನ್ನವಾಗಿವೆ, 
ವಿಶಿಷ್ಟವಾಗಿವೆ, ಸುಂದರವಾಗಿವೆ ಎಂಬುದನ್ನು ತಾರತಮ್ಯದೃಷ್ಟಿಯಿಂದ ನೋಡಿದರೆ 
ವೇದ್ಯವಾಗದಿರದು. ರಾಮಾಯಣದ ಕತೆಯನ್ನು ತೆಗೆದುಕೊಂಡ ನಾಗಚಂದ್ರ ರಾವಣನ 
ಪಾತ್ರವನ್ನು ನಿಜವಾಗಿಯೂ ತುಂಬ ಸುಂದರವಾಗಿ ಕಂಡಿದ್ದಾನೆ, ಕಂಡರಿಸಿದ್ದಾನೆ 
ಎನಿಸುವುದಿಲ್ಲವೇ? ಹರಿಶ್ಚಂದ್ರನ ಕತೆಯನ್ನು ತೆಗೆದುಕೊಂಡ ರಾಘವಾಂಕ ಅದನ್ನೊಂದು 
ಶ್ರೇಷ್ಠವಾದ ರಸವತ್‌ ಕೃತಿಯನ್ನಾಗಿ ಮಾಡಿಕೊಂಡಿಲ್ಲವೆ? ಆದರೆ ಈ ಎಲ್ಲ ಕತೆಗಳಲ್ಲಿ 
ಜನಜೀವನ ಮತ್ತು ಅದರ ಸೌಂದರ್ಯ ಎಲ್ಲಿದೆ? ಎಲ್ಲ ಕವಿಗಳೂ ರಾಜಮಹಾರಾಜರ 
ಕತೆಗಳನ್ನು ಕಾವ್ಕಕ್ಕೆ ವಸ್ತುವನ್ನಾಗಿ ಮಾಡಿಕೊಂಡದ್ದರಿಂದ ಕವಿಯ ಕಣ್ಣು ಸದಾ 
ರಾಜಮಹಾರಾಜರ ಪಥಗಳಲ್ಲಿಯೇ ಸಂಚಾರ ಹೊರಟದೆಯೇ ಹೊರತು ಜನಸಾಮಾನ್ಮರ 
ಸೌಂದರ್ಯದ ಕಡೆ ಹೋಗಿಲ್ಲ ಎನ್ನಿಸುತ್ತದೆ. ಹೀಗಾಗಿ ನಮಗೆ ಕಾವ್ಯಗಳಲ್ಲಿ ಅಂದಂದಿನ _ 
ಸಮಕಾಲೀನ ಜೀವನದ ನೈಜವಾದ ಪರಿಚಯವಾಗಲೀ, ಅದರ ಸೌಂದರ್ಯವಾಗಲೀ 
ವಿಶೇಷವಾಗಿ ಕಾಣದು. ಹಂಪನಲ್ಲಿ ಅಲ್ಲಲ್ಲಿ ನಯಸೇನನು ಕೊಡುವ ತೆರೆತೆರೆಯಾದ 
ಮಾಲೋಹಮೆಗಳಲ್ಲಿ ಬ್ರಹ್ಮ ಶಿವನ "ಸಮಯ ಪರೀಕ್ಷೆ'ಯಲ್ಲಿ ಹರಿಹರನ ರಗಳೆಗಳಲ್ಲಿ 
ಜನ ಸಾಮಾನ್ಕ ಜೀವನದ ಹೊಳಹುಗಳನ್ನು ಕಾಣಬಹುದು. ತನ್ನ ಸಹಸ್ರಾರು 
ರಮಣೀಮಣಿಯರೊಂದಿಗೆ ವಸಂತ ವಿಹಾರಕ್ಕೆ ಬಿಜಯಂಗೈದು ಮಾವಿನ ಮರಕ್ಕೂ ಮಲ್ಲಿಗೆ 
ಬಳ್ಳಿಗೂ ಮದುವೆಯನ್ನು ಮಾಡಿಸುವ ಕಥಾನಾಯಕನಾದ ಮಹಾರಾಜನ ಆಮೋದ 
ಪ್ರಮೋದಗಳಲ್ಲಿ ರಣರಂಗದ ವೀರರಸೋದ್ದೀಪಕ ಪ್ರಸಂಗಗಳಲ್ಲಿ ನಮಗೆ ಆ ರಾಜರ 
ನಿಜವಾದ ಜೀವನ ಸೌಂದರ್ಯವಾದರೂ ಕಾಣಸಿಗುವುದೆ? ಇನ್ನು ಜನಜೀವನದ ಮಾತೆಲ್ಲಿ 
ಬಂತು? ಜನ ಸಾಮಾನ್ಯದ ಸೌಂದರ್ಯವನ್ನು ಕಾಣಬೇಕಾದರೆ ನಾವು ಜನಪದ ಕಾವಕ್ಕೇ 
ಹೋಗಬೇಕು. ಹಳೆಯ ಕಾವ್ಯಗಳಲ್ಲಿ ಹುಡುಕಿದರೆ ಕಂಡುಬರುವ ಜನಸಾಮಾನ್ಕರೋ 
ಅಂಥ ಗೌರವಸ್ಥರೇನಲ್ಲ ಚಂದ್ರಿಕಾ ವಿಹಾರದಲ್ಲಿ ಕಾಣುವ "ಭೋಗಸಹಾಯಕರಪ್ಪ' 
ಎಟವೀಟೀ ಜನ ಮತ್ತು ಅವರ ಪ್ರಣಯ ಸಲ್ಲಾಪಗಳು; ಹೊಲಗಳಲ್ಲಿ ನಿಂತು ಗಿಳಿಗಳನ್ನು 
ಓಡಿಸುವ ಅಬಲಾಜನರು; ದಾರಿದಾರಿಗಳಲ್ಲಿ ಅರವಟ್ಟಿಗೆಗಳಲ್ಲಿ ನಿಂತು ತೃಷಿತರಾದ 
ಪಾಂಥರಲ್ಲಿ ಬೇಟವನ್ನಗ್ಗಲಿಸುತ್ತಾ ನೀರೆರವ ನೀರೆಯರು. ಅವರಾರೂ ಈ ನೆಲದ 
ಮಣ್ಣಿನಿಂದ ಬಂದವರೆನ್ನಿಸುವುದಿಲ್ಲ ಇನ್ನು ಈ ಕಾವ್ಯಗಳ ರೀತಿ ಪಂಡಿತ ಪ್ರಿಯವಾದ ರೀತಿ. 
ಪುತ್ರದೋಹಳಕ್ಕೆ ಐವತ್ತು ಪದ್ಮಗಳು. ಪುತ್ರದೋಹಳದಿಂದ ಪರಿತಪಿಸುವ ಮಹಾರಾಣಿಯನ್ನು 
ಮಹಾರಾಜನು “ತಮಗೆ ಏನಾಗಿದೆ' ಎಂದು ಪ್ರಶ್ನಿಸುವುದೂ ನೂರು ಪದ್ಯಗಳ ಅಲಂಕಾರಿಕ 


೧೭೨ ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯ ದೃಷ್ಟಿ 


ಶೈಲಿಯಲ್ಲಿ ಸಾವಿರ ವರುಷಗಳ ಕಾಲ ಕವಿಗಳಿಗೆ ಹೇಳಿದ್ದೇ ಹೇಳುವುದರಲ್ಲಿ ಬೇಸರಎಲ್ಲ 
ಸಹೃದಯರಿಗೂ ಕೇಳಿದ್ದೆ ಕೇಳುವುದರಲ್ಲಿ ಬೇಸರವಿಲ್ಲ ಅವರು ಕೊಟ್ಟಿದ್ದೇ ಪಂಚಾಮೃತ, 
ಇವರು ಉಂಡದ್ದೇ ರಸಾಯನ ಎಂಬಂತಿದೆ ಅವುಗಳ ರೀತಿ!. ಕಾವ್ಯವನ್ನು ಬರೆಯಲೂ, 
ಕಾವ್ಯವನ್ನು ಕೇಳಲೂ ಕವಿಗೂ ಸಹೃದಯರಿಗೂ ಸಾಕಷ್ಟು ವಿರಾಮವಿತ್ತೋ ಏನೋ. 
ಸಂಪ್ರದಾಯವನ್ನು ಪಾಲಿಸುವ, ತನ್ಮೂಲಕ ಪಂಡಿತರನ್ನೂ ವಿವಿಧ ಕಳಾ ಮಂಡಿತರನ್ನೂ 
ತೃಪ್ತಿಗೊಳಿಸುವುದೇ ಕಾವ್ಮ ರಚನೆಯ ಉದ್ದೇಶವಿದ್ದಿಶೇನೋ ಎನಿಸುತ್ತದೆ. ಕವಿಗಳ ಚಮತ್ಕಾರ 
ಶ್ಲೇಷಾದಿ ಅಲಂಕಾರಗಳ ಗರುಡಿಯಲ್ಲಿ ಸುತ್ತಲು ಪಂಡಿತರಿಗೂ ಓದುಗರಿಗೂ ಆಸಕ್ತಿ* 
ಆದರೂ ಈ ಸಂಪ್ರದಾಯದ ಕಣ್ಣಪಟ್ಟಿಯನ್ನು ತೂರಿಯೂ ಪ್ರತಿಭಾವಂತ ಕವಿಗಳ ಕಣ್ಣು 
ಸೌಂದರೃದ ನೂರು ಪರಿಗಳನ್ನು ಕಂಡದ್ದುಟು; ಎಲ್ಲ ಕಾಲಕ್ಕೂ ನಿಲ್ಲುವಂಥ ಚೆಲುವಿನ 
ಚಿತ್ರಗಳನ್ನು ಕಂಡರಿಸಿದ್ದುಂಟು. ಹೀಗಾಗಿ ಸಾವಿರ ವರುಷ ಒಂದೇ ಜಾಡಿನಲ್ಲಿ ಕಾವರಚನೆ 
ಸಾಗಿದೆ. ಕವಿಗಳೂ ಅವರ ಗ್ರಂಥಗಳೂ ಬಿದ್ದಿವೆ ರಾಶಿರಾಶಿಯಾಗಿ - ಸಾನುಪ್ರದೇಶವಾಗಿ, 
ಎದ್ದಿವೆ ನಾಲ್ಕಾರು ಶಿಖರಗಳು ಅಲ್ಲೊಂದು ಇಲ್ಲೊಂದು ಎತ್ತರವಾಗಿ. 


* ಅಂದಿನ ಕವಿಗಳ ಕಾವ್ಯರಚನೆಗೆ ಹಿನ್ನೆಲೆಯಾದ ಜನಜೀವನದ ದೃಷ್ಟಿ, ಅಭಿರುಚಿ, ಇವುಗಳನ್ನು ಇಂದು, 
ಹಿಂದಿನ ಕೃತಿಗಳನ್ನು ಬೆಲೆ ಕಟ್ಟುವ ನಾವು ಮರೆಯಬಾರದು. ಸಂಪ್ರದಾಯಬದ್ಧವಾದ ರೀತಿಯಲ್ಲೇ 
ಕಾವ್ಯರಚನೆಯನ್ನು ಮಾಡಿದರೂ ಅದರಲ್ಲೂ ಸಾಧ್ಯವಾದಷ್ಟು ವೈವಿಧ್ಯವನ್ನೂ ನಾವೀನ್ಮತೆಯನ್ನೂ 
ತರಲು ಅವರು ಶ್ರಮಿಸಿದ್ದಾರೆ ಎಂಬ ವಿಚಾರವನ್ನು ಮುಂದಿನ ಅಧ್ಯಾಯಗಳಲ್ಲಿ ತೋರಿಸಲಾಗಿದೆ. 


೧. ಪ್ರಕೃತಿ ಲೋಕದಲ್ಲಿ 


ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯ ದೃಷ್ಟಿ 


ಮಹಾಕಾವ್ಯ ರಚನೆಯನ್ನೆ ಅನಿವಾರ್ಯವಾಗಿ ಮಾಡಬೇಕಾಗಿದ್ದ ಹಿಂದಿನ ಕವಿಗಳು 
ತಮ್ಮ ಸುತ್ತಣ ನಿಸರ್ಗದಲ್ಲಿ ಮತ್ತು ಮಾನವ ಲೋಕದಲ್ಲಿ ತಾವು ಕಂಡು ಉಂಡ 
ವಿವಿಧಾನುಭವಗಳನ್ನು ಶಾಸ್ತ್ರ ಸಮ್ಮತವಾದ ಅಷ್ಟಾದಶ ವರ್ಣನೆಗಳ ಅಚ್ಚಿನಲ್ಲೇ 
ಎರಕಹೊಯ್ದು ತಮ್ಮ ಪ್ರತಿಭೆಯನ್ನು ಪ್ರಕಾಶಪಡಿಸಬೇಕಾಗಿತ್ತು. ಕಾವ್ಯಕ್ಕೆ ಕಥೆಯೊಂದನ್ನು 
ನಿಮಿತ್ರಮಾತ್ರವಾಗಿ ಆರಿಸಿಕೊಂಡ ಕವಿ ಅಲ್ಲಲ್ಲಿ ಕತೆಯನ್ನು ಅದರ ಹಾಡಿಗೆ ಬಿಟ್ಟು, ತಾನು 
ನಾನಾ ಬಗೆಯ ಚಮತ್ಕಾರಕವಾದ ವರ್ಣನೆಗಳಲ್ಲಿ ತೊಡಗಿಬಿಡುವುದು ಸಾಮಾನವಾದ 
ಸಂಗತಿಯಾಗಿದೆ. ಈ ಹಲವು ಬಗೆಯ ವರ್ಣನೆಗಳಲ್ಲಿ ಪ್ರಕೃತಿ ವರ್ಣನೆಗೂ ಅನಿವಾರ್ಯವಾದ 
ಸಾಂಪ್ರದಾಯಿಕ ಸ್ಥಾನ ಉಂಟು. ಅನೇಕ ವೇಳೆ ಕವಿ ಪ್ರಕೃತಿ ವರ್ಣನೆ ಮಾಡಲು ಅವನಿಗೆ 
ಪ್ರಕೃತಿಯನ್ನು ಕುರಿತ ತೃಷ್ಣೆಯಾಗಲೀ ಅನುಭವವಾಗಲೀ ಇರಲೇ ಬೇಕಾಗಿರಲಿಲ್ಲ ಇಂತಹ 
ವರ್ಣನೆಯನ್ನು ಹೀಗೆ ಮಾಡಿದರೆ ತೀರಿತು - ಎನ್ನುವ ಶಾಸ್ತ್ರ ಮರ್ಯಾದೆಯನ್ನು ಪಾಲಿಸಿದರೆ 
ಸಾಕು ಎನಿಸುತ್ತದೆ. ಅನೇಕ ವೇಳೆ ಪ್ರಕೃತಿ ಕಾವ್ಯದಲ್ಲಿ ಪುತ್ನೇಕವೆಂಬಂತೆ ತೋರುವ 
ಹಿನ್ನೆಲೆಯಾಗಿಯೂ, ಮತ್ತು ಹಲವು ವೇಳೆ ಕಾವ್ಯದ ಘಟನೆಗಳೊಂದಿಗೆ ಪಾತ್ರಗಳೊಂದಿಗೆ 
ಅಭಿನ್ನವೆಂಬಂತೆಯೂ ಚಿತ್ರಿತವಾಗಿದೆ. ಅದರಲ್ಲಿಯೂ ಕವಿ ಸಮಯದ, ಚಮತ್ಕಾರದ 
ಅಂಶವು ವಿಶೇಷವಾಗಿ ತೋರಿದರೂ ಕೆಲವು ಕವಿಗಳಾದರೂ ಪ್ರಕೃತಿಯ ಎವಿಧ 
ರಸಸ್ಥಾನಗಳು ಸೊಗಸನ್ನು ಆಸ್ವಾದಿಸಿದ್ದಾರೆ, ಪ್ರಕೃತಿಯ ನೂರು ಮುಖಗಳನ್ನು ಬಿಡುಗಣ್ಣರಾಗಿ 
ಒಲಿದಿದ್ದಾರೆ ಎನ್ನುವ ಸಂಗತಿ ಗಮನಾರ್ಹವಾದುದು.* 

ಉಷಾ ಉದಯದ ಸೌಂದರ್ಯ ಲಹರಿಯನ್ನು ವೇದಯವಷಿಗಳಿಂದ ಹಿಡಿದು ಜನಪದ 


ಕವಿಯವರೆಗೆ ಅನೇಕರು ವಿಧವಿಧವಾಗಿ ಬಣ್ಣಿಸಿದ್ದಾರೆ. ಇರುಳ ಕತ್ತಲು ಹರಿದು 
ಅರುಣೋದಯುವಾಗುವ ಪ್ರಭಾತ ಕಾಲದ ಸೊಗಸು ದೈವಿಕವಾದಂದು, 


ತೇ ಕರ್ಣಾಟಕ ಸಾಹಿತ್ಯದಲ್ಲಿ ಪ್ರಕೃತಿ ವರ್ಣನೆ : ಶ್ರೀ ಡಿ.ಎಲ್‌. ನರಸಿಂಹಾಚಾರ್‌. (ಕನ್ನಡ ಸಾಹಿತ್ಯ 
ಪರಿಷತ್ಪತ್ರಿಕೆ : ಅಕ್ಟೋಬರ್‌ 1928) - ಇದೊಂದು ಸವಿಸ್ತಾರವಾದ ಸ್ವಾರಸ್ಯವಾದ ಲೇಖನ. 
ಈ ವಿಷಯವನ್ನು ಕುರಿತು ಬಹುಶಃ ಇದೇ ಮೊದಲ ಬರಹವಿರಬಹುದು. 


೧೭೪ ಪ್ರಕೃತಿ ಲೋಕದಲ್ಲಿ 


ಭಾವಗೀತಾತ್ಮಕವಾದುದು. ಈ ಮಧುರ ದೃಶ್ಯದ ಸೊಗಸನ್ನು ಎಷ್ಟು ಜನ ಹಿಂದಿನ ಕವಿಗಳು 
ನೋಡಿ ಅನುಭವಿಸಿದ್ದಾರೆ ಎಂದು ಪರಿಶೀಲಿಸ ಹೊರಟರೆ ನಿಜವಾಗಿಯೂ ನಮಗೆ ನಿರಾಶೆ 
ಯಾಗುತ್ತದೆ. ಸೂರ್ಯೋದಯವೂ ಕಾವ್ಯದ ಒಂದು ವರ್ಣನಾಂಶ ಎಂದೇನೋ ಶಾಸ್ತದಲ್ಲಿದೆ. 
ಆದರೆ ನಮ್ಮ ಬಹುಜನ ಹಿಂದಿನ ಕವಿಗಳಿಗೆ ಸೂರ್ಯೋದಯ ಕೇವಲ ಕಾಲ ಸೂಚಕ; 
ಇಲ್ಲವೇ ಶೃಂಗಾರಪೂರ್ಣವಾದ ಚಂದ್ರಿಕಾ ವಿಹಾರದ ಇರುಳಿನ ಮುಕ್ತಾಯದ ಸೂಚನೆ. 
ಸೂರ್ಯೋದಯ ದೃಶ್ಯಕ್ಕಿಂತ ಅದರ ಪರಿಣಾಮವನ್ನು, ಕುಮುದ ಮುಚ್ಚಿತು, ಕಮಲ 
ಅರಳಿತು, ಚಕ್ರವಾಕಗಳು ಸೇರಿದುವು, ಚಕೋರ ಕೊರಗಿತು, ತಾರೆ ಮಸುಳಿದವು - ಇತ್ಯಾದಿ 
ಕವಿಸಮಯ ನಿರ್ಮಿತವಾದ ಸಂಕೇತಗಳಿಂದ ಬಣ್ಣಿಸುವುದು ಅವರ ಹದ್ದತಿ. ಸೂರ್ಯೋದಯ 
ಎನ್ನುವುದು ಎಂತಹ ಅಪೂರ್ವ ಘಟನೆ. ಸೂರ್ಯೋದಯದ ಸಂದರ್ಭದಲ್ಲಿ ತೋರುವ ಆ 
ಅನಂತ ವರ್ಣ ತರಂಗಗಳ ಸೊಗಸೇನು ಎಂಬುದನ್ನು ಹಿಂದಿನ ಕವಿಗಳ ಕಣ್ಣು ಅಷ್ಟಾಗಿ 
ಕಾಣದಿರುವುದು ಸೋಜಿಗದ ಸಂಗತಿ. ಸಂಸ್ಕೃತ ಕಾವ್ಕ ಪರಿಚಯವೂ ಸಾಕಷ್ಟಿದ್ದ ಈ 
ಕವಿಗಳು ಏಕೆ ವೇದಯಪಷಿಗಳ ಉಹಾವರ್ಣನೆಯ ದಿವ್ಯ ಮನೋಹರ ಸೌಂದರಕೆ 
ಮಾರುಹೋಗಲಿಲ್ಲವೋ, ಮಾರುಹೋಗಿ ತಮ್ಮ ಕೃತಿಗಳಲ್ಲಿ ಆ ಸೊಗಸನ್ನು ಕಡೆಗೆ 
ಅನುಕರಿಸಲಿಲ್ಲವೋ ತಿಳಿಯದ ಸಂಗತಿ. ನಾರಣಪ್ಪನಂಥ ಕವಿಯೂ ತನ್ನ ಕಥಾ ಪ್ರವಾಹದಲ್ಲಿ 
ಒಮ್ಮೆ ನಿಂತು 'ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ' ಎಂದು ಒಂದೇ 
ಮಾತಿನಲ್ಲಿ ಸೂರ್ಯೋದಯದ ವರ್ಣನೆಯನ್ನು ಮುಗಿಸಿ ಮುಂದೆ ನಡೆಯುತ್ತಾನೆ. 
ಲಕ್ಷ್ಮೀಶನಾದರೊ 


ಮೂಡುದೆಸೆಯೊಳ್‌ ಕೆಂಪು ದೊರೆಯೆ ತಾರಗೆ ಪರಿಯೆ 

ಕೂಡೆ ತಂಗಾಳಿ ಮುಂಬರಿಯೆ ಕಮಲಂ ಬಿರಿಯೆ 
ಪಾಡುವೆಳೆದುಂಬಿಗಳ್ಕೊರೆಯ ಚಕ್ರಂ ನೆರೆಯೆ ನೈದಿಲೆಯ ಸೊಂಪುಮುರಿಯೆ 
ಬೀಡುಗೊಂಡಿರ್ದ ಕತ್ತಲೆಯ ಹಾಳೆಯಮತ್ತ- 

ಲೋಡಿದುದೊ ನೋಡಿದಪೆನೆಂದು ಪೂರ್ವಾಚಲದ 

ಕೋಡುಗಲ್ಲಂ ಪತ್ತಿದಂತೆ ಮೆರೆದಂ ಪಭೆಯೊಳ್‌ೌನ್ನತ್ಕನಾದಿತ್ಮನು. 


(ಜೈಮಿನಿ ಭಾರತ ೩-೬೫) 


ಎಂಬ ವರ್ಣನೆಯಲ್ಲಿ ಸಂಪ್ರದಾಯದ ಎರಕದಲ್ಲೇ ಸ್ವಾನುಭವದ ಸ್ವಾರಸ್ಮವನ್ನೂ 
ತೋರಿದ್ದಾನೆ. ರತ್ನಾಕರವರ್ಣಿ ಭರತೇಶ ವೈಭವದಲ್ಲಿ ಸೂರ್ಯೋದಯ ವ್ಯಾಪಾರವನ್ನು 
ನಾಲ್ಕೇಮಾತುಗಳಲ್ಲಿ ಬಹು ಸೊಗಸಾಗಿ ಚಿತ್ರಸಿದ್ದಾನೆ. 


ತಂಗಾಳಿ ತೀಡಿತು ತಾರಗೆ ಮಸುಳ್ಳವು 

ಹಿಂಗಿತು ಜಗದಂಧಕಾರಾ 

ಮುಂಗಾರ ಮೊಳಗಿನಂದದಿ ಮೊಳಗಿದುವು ವಾ- 
ದೃಂಗಳು ಜಿನಗೃಹದೊಳಗೆ. 


ಸೌಂದರ್ಯ ಸಮೀಕ್ಷೆ ೧೭೫ 


ಎಳೆವಿಸಿಲಡರ್ದೇರಿ ಜಿನನಿಲಯದ ರತ್ನ 
ಕಳಶದೊಳ್ಳಾಪಾಡೆ ಕಂಡು 

ಬೆಳಗಾಯ್ತು ದೇವ ಕಣೆರೆ ಎಂದು ವನಿತೆಯ- 
ರೆಳಸಿ ಬಿನ್ನವಿಸಿದರಾಗ. 


(ಪರ್ವಯೋಗ ಸಂಧಿ ೭-೮) 


ಈ ವರ್ಣನೆಯಲ್ಲಿ ಪ್ರಭಾತಕಾಲದ ಸೌಂದರ್ಕಾನುಭವದ ಸೊಗಸು ಎದ್ದು ಕಾಣುತ್ತದೆ. 
ಅದರಲ್ಲೂ ಎಳೆಯ ಬಿಸಿಲು ಅಡರ್ದು, ಏರಿ, ಜಿನನಿಲಯದ ರತ್ನ ಕಳಶದೊಡನೆ ಮಾತನಾಡಿತು 
ಎನ್ನುವುದಂತು ಬಲ್ಲೊಗಸು. ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರ್ಣವದಲ್ಲಿ ಉಷಾ ಉದಯದ 
ಸೌಂದರಾನುಭವವನ್ನು ಬಹು ಸೊಗಸಾಗಿ ನಿರೂಪಿಸುವ ಎರಡು ಪದ್ಯಗಳು ದೊರೆಯುತ್ತವೆ. 
ಅವುಗಳನ್ನು ಬರೆದ ಕವಿಯ ಹೆಸರು ದೊರೆತಿಲ್ಲ ಪದಗಳು ಮಾತ್ರ ತುಂಬ ಸೊಗಸಾಗಿ 
ನವುರಾಗಿವೆ- 


ಪರೆದುದು ಮರ್ಬು, ಪರ್ಬಿದುದು ಕೆಂಬೆಳಗು ಇಂದ್ರದಿಶಾ ವಿಭಾಗಮಂ, 
ಸುರಭಿಸಮೀರನೂದಿದುದು, ಎಸಳ್‌ ಮಿಸುಕಲ್‌ ತೊಡಗಿತ್ತು ಪಂಕಜಂ, 
ಸರಮಲ'ದೊಂದನೂಂದೆಳಸುತಿರ್ದುವು ಕೋಕಮ್‌, ಊಲೂಕ ಸಂಕುಳಂ 
ಚರಿಯಿಸಿ ಬಂದಡಂಗಿದುವು, ಹಕ್ಕಿಗಳೆದ್ದುವು ಸುಪ್ರಭಾತದೊಳ್‌, 


(ಪುಟ ೨೨೯ - ಪದ್ಯ ೬೩) 


ಮುಂದೆ ಮಹಾಸುರ ಮಥನಂ 
ಬಂದೇಜ'ದನಮರಗಿರಿ ಶಿಖಾಗಮನೆಂದೋ 
ರಂದದೆ ಮೊರೆವಳಿಯಿಂದರ 

ವಿಂದೌಘದ ಮುಂದೆ ನಿದ್ದೆ ತಿಳಿದುವು ಕೊಳಗಳ್‌. 


(ಪುಟ ೨೨೬ - ಪದ್ಯ ೪೧) 


ಈ ಎರಡು ಪದ್ಯಗಳಲ್ಲಿ ಮೊದಲಿನ ವೃತ್ತದ ಮೊದಲೆರಡು ಸಾಲುಗಳು ಸೊಗಸಾಗಿವೆ. 
ಮಬ್ಬು ಹರಿಯಿತು, ಕೆಂಬೆಳಗು ಇಂದ್ರದಿಶಾ ಭಾಗವನ್ನು ಮುಸುಕಿತು, ಸುಗಂಧ ಪೂರ್ಣವಾದ 
ಗಾಳಿ ತೀಡಿತು, ಕಮಲದ ಎಸಳು ಮಿಸುಗತೊಡಗಿತು - ಎನ್ನುವ ಚಿತ್ರಣದಲ್ಲಿ ಎಂತಹ 
ನವುರಾದ ಅನುಭವವಿದೆ. ಅದರಲ್ಲೂ "ಎಸಳ್‌ ಮಿಸುಕಲ್‌ ತೊಡಗಿತ್ತು ಪಂಕಜಂ' ಎನ್ನುವ 
ಮಾತಿನಿಂದ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರ ಮನೋಹರವಾದುದು. ಕವಿಯ ಕಣ್ಣು 
ಎಷ್ಟು ಸೂಕ್ಷವಾಗಿ ಬೆಳಗಿನ ಚೆಲುವನ್ನು ಕಂಡಿದೆ ಎನ್ನುವುದಕ್ಕೆ ಆ ಎರಡು ಹಂಕ್ತಿಗಳೇ 
ಸಾಕು. ಉಳಿದೆರಡು ಸಾಲುಗಳಲ್ಲಿ ಏನೂ ಇಲ್ಲ ಮುಂದಿನ ಕಂದ ಪದ್ಮ ಕಾವ್ಯದ 
ಸಂದರ್ಭವೊಂದನ್ನು ಸೂಚಿಸುತ್ತದೆಯಾದರೂ ಕಡೆಯ ಎರಡು ಸಾಲುಗಳು, ದುಂಬಿಯೆ 
ಗುಂಜಾರವದಿಂದ ಕೊಳಗಳು ನಿದ್ದೆ ತಿಳಿದುವು ಎನ್ನುವ ಕಲ್ಲನಾನುಭವ ನಿಜವಾಗಿಯೂ 
ಸುಂದರವಾಗಿದೆ. ಇಂತೆಯೇ ಮತ್ತೊಂದು ಪರಿಭಾವನಾ ಯೋಗ್ಯವಾದ ಕಲ್ಪನಾ ಸೌಂದರ್ಕ 
ರುದ್ರಭಟ್ಟನ ಈ ಪದ್ಮ- 


೧೭೬ ಪ್ರಕೃತಿ ಲೋಕದಲ್ಲಿ 


ತಳರ್ದ ವಿಯೋಗಿನೀ ನಯನವಾಃಕಣ ಸಂಕುಳದಂತೆ ತಾರಕಾ 

ವಳೀ ಮಸುಳ್ಳತ್ತು ಯಾಮಿನಿಯ ಚೆನ್ನನೆ ಪೋಪ ದುಕೂಲ ಚೇಲದಂ 
ಚಳಮೆನೆ ಪೋಯ್ತು ಚಂದ್ರಿಕೆ, ನಭೋವಧು ಸೂಡಿ ಬಿಸುಟ್ಟ ಮಾಲ್ಕಮಂ 
ಡಳದ ವೊಲಿರ್ದುದಸಗಿರಿ ಮಸ್ತಕದೊಳ್‌ ತುಹಿನಾಂಶು ಮಡಳಂ. 


(ಜಗನ್ನಾಥ ವಿಜಯ ೧೭-೧೩೫) 


ತೆರಳಿದ ವಿಯೋಗಿಗಳ ಕಂಬನಿಗಳಂತೆ ಚಿಕ್ಕೆ ಮಸುಳಿದುವು. ರಾತ್ರಿಯೆಂಬ ಹೆಣ್ಣಿನ ಬೆನ್ನ 
ಹಿಂದೆಯೇ ಸರಿದ ದುಕೂಲದ ಅಂಚಿನಂತೆ ಬೆಳ್ಳಿಂಗಳೂ ಮಾಯವಾಯಿತು. ನಭೋವಧು 
ಮುಡಿದೆಸೆದ ಹೂವಿನ ಹಾರದಂತೆ ಅಸ್ಪಗಿರಿ ಮಸ್ತಕದಲ್ಲಿ ಚಂದ್ರಮಂಡಲ ಕ್ಷೀಣವಾಯಿತು 
- ಎಂದು ಕವಿ ಹೇಳುವ ಮಾತು ಸೂರ್ಯೋದಯ ಕಾಲದ ಚಿತ್ರವನ್ನು ಕಲ್ಪನಾಮಯವಾಗಿ 
ಚಿತ್ರಿಸುವುದರ ಜೊತೆಗೆ ಶೃಂಗಾರಮಯವಾದ ರಾತ್ರಿ ಮುಗಿದ ಸೂಚನೆಯನ್ನೂ ನೀಡುತ್ತದೆ. 
ಸೂರ್ಯೋದಯಕ್ಕೆ ಮುಂಚೆ, ಪಶ್ಚಿಮ ದಿಕ್ಕಿನಲ್ಲಿ ಕ್ಷೀಣನಾದ ಚಂದ್ರ 'ನಭೋವಧು ಸೂಡಿ 
ಬಿಸುಟ ಮಾಲ್ಕಮಂಡಲದಂತೆ ಇತ್ತು' ಎಂದು ರುದ್ರಭಟ್ಟ ವರ್ಣಿಸಿದರೆ, ನೇಮಿಚಂದ್ರ 
“ವಾರುಣಿ ಕಳ್ಳನ್‌ ಈಂಟಿ ಮರೆದಿಕ್ಕಿದ ಬಟ್ಟಲೋ”' - ಪಶ್ಚಿಮ ದಿಕ್ಕು ಕಳ್‌ ಕುಡಿದು ಮರೆತ 
ಬಟ್ಟಲೋ (ಲೀಲಾವತಿ ೩-೩) ಎಂದೂ, "ನೀರೋಡಿದ ಕೆರೆಯ ಕೆಸರಿನಲ್ಲಿ ನಿಂತು ಎಳ 
ಮಾನಳೆನ್ನು ಕುರುಕುವ ಬಕಪಕ್ಷಿಯಂತೆ' ಇತ್ತೆಂದು (ಲೀಲಾವತಿ ೭-೯೯) ವಿಶಿಷ್ಟವಾಗಿ 
ವರ್ಣಿಸಿದ್ದಾನೆ. ಸುಪ್ರಭಾತದ ವರ್ಣನೆಯನ್ನು ಶಾಂತರಸ ಸಂಬಂಧಿಯಾಗಿ ವರ್ಣಿಸಿರುವ 
ನಾಗಚಂದ್ರನ ಪದ್ಮ ಪ್ರಶಂಸನೀಯವಾಗಿದೆ. ಮಲ್ಲಿನಾಥ ಪುರಾಣದಲ್ಲಿ ವೈಶ್ರವಣ 
ಮಹಾರಾಜನು ಸಿಡಿಲು ಹೊಡೆದು ಬಿದ್ದ ಆಲದ ಮರವೊಂದನ್ನು ಕಂಡು ವಿರಾಗಿಯಾಗುತಾನೆ. 
ಆ ವೈರಾಗ್ಯಪರವಾದ ಚಿತ್ರಕ್ಕೆ ಸುಪ್ರಭಾತ ಕಂಡ ಪರಿ ಇದು: 


ಮೂಡಣ ಸಂಜೆ ಕೆಂದಳಿರ ಕಾವಣದಂತಿರೆ, ಚಂದ್ರ ಮಂಡಲಂ 

ಬಾಡಿದ ಮಾಧವೀ ಮಧುರ ಮಂಜರಿಯಂತಿರೆ, ತಾರಕಾಳಿ ನೀ 

ರೋಡಿ ಕಟಲ್ಲು ಬಿಟ್ಟ ಕಟ'ವೊಗೆಣೆಯಾಗಿರೆ, ತಣ್ಣನೆಷ್ನೆಲರ್‌ 

ತೀಡೆ ತಪೋವನಂಬೊಲತಿ ಪಾವನವಾಯ್ತು ನಭಂ ಪ್ರಭಾತದೊಳ್‌ 
(ಮಲ್ಲಿನಾಥ ಪುರಾಣ ೧೦-೧೫) 


ವಿವರಣೆ ಅನಗತ್ಯವೆನಿಸುವ ಈ ಪದ್ಮದಲ್ಲಿ ಕವಿ ಸುಪ್ರಭಾತದ ಶಾಂತ ರಮ್ಮ ಚಿತ್ರವನ್ನು 
ತೆರೆದಿದ್ದಾನೆ. ಪ್ರಭಾತದ ನಭ ತಪೋವನದಂತೆ ಅತಿ ಹಾವನವಾಯಿತೆಂದು ಕವಿ 
ಕರೆದಿದ್ದಾನೆ. ಬೆಳಗಿನ ಶುಭ್ರತೆ ದಿವ್ಮತೆಗಳು ಸುಲಲಿತವಾದ ರೀತಿಯಲ್ಲಿ ಸುಂದರವಾಗಿ 
ಮೈದಾಳಿವೆ. ಹೀಗೆ ಕಂಡದ್ದು ವೈರಾಗ್ಯಪರವಾದ ಚಿತ್ತಕ್ಕೆ ಪ್ರಕೃತಿಯ ಸೌಂದರ್ಯವೇ 
ಹಾಗೆ. ಯಾವ ಯಾವ ಮನೋಭಾವವನ್ನು ನೋಡುವ ವ್ಯಕ್ತಿ ತಾಳುವನೋ ಹಾಗೆ 
ಕಾಣುತ್ತದೆ. ದೃಷ್ಟಿಯಂತೆ ಸೃಷ್ಟಿ. ಈ ಅಂಶವನ್ನು ಎಲ್ಲ ಕವಿಗಳಂತೆ ಕನ್ನಡ ಕವಿಗಳು 
ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತದಲ್ಲಿ ಸೂರ್ಯೋದಯದ ಚೆಲುವನ್ನು ಕುರಿತ ಈ ಕೆಲವು 


ಸೌಂದರ್ಯ ಸಮೀಕ್ಷೆ ೧೭೭ 


ಅಭಿವ್ಯಕ್ತಿಗಳಲ್ಲಿ ಹಿಂದಿನ ಕವಿಗಳು ಇಂದಿನ ಕವಿಗಳಂತೆ ಯತು ಯತುಗಳಲ್ಲೂ 
ಸೂರ್ಯೋದಯದ ಸೌಂದರ್ಯ ಹೇಗೆ ವೃತ್ಕಾಸವಾಗುತ್ತಾ ಹೋಗುತ್ತದೆ ಎನ್ನುವುದನ್ನು 
ಅಷ್ಟಾಗಿ ಗಮನಿಸಿಲ್ಲವೆನ್ನುವುದು ಗುರುತಿಸಿಕೊಳ್ಳಬೇಕಾದ ಅಂಶವಾಗಿದೆ. 


ಸ 


ಸೂರ್ಯೋದಯವಾಯಿತು. ಲೋಕ ಕತ್ತಲೆಯ ತೆರೆಯನ್ನು ಸರಿಸಿತು. ಕಣ್ಣಿಗೆ ನಾನಾ 
ಬಗೆಯಾದ ದೃಶ್ಯಗಳು ಗೋಚರಿಸುತ್ತವೆ. ಪಕ್ಷಿವೃಂದದ ನಾನಾ ಬಗೆಯ ಚಿಲಿ ಪಿಲಿ ಕಿವಿಗೆ 
ಬೀಳುತ್ತದೆ. ಕೋಳಿ ಎತ್ತರವಾದ ಮನೆಯ ತುದಿಯಲ್ಲಿ ನಿಂತು ಕೂಗುತಿದೆ.. ಹಿಂದಿನ 
ಕವಿಗಳು ಕಂಡರೇ ಅದನ್ನು? ಅನೇಕ ಕವಿಗಳು ಕಂಡಿದ್ದಾರೆ, ಬಣ್ಣಿಸಿದ್ದಾರೆ, ಕೂಗುವ 
ಕೋಳಿಯ ಚಿತ್ರ ಕಣ್ಣ ಮುಂದೆ ಕಟ್ಟುವಂತೆ ಕವಿಯೊಬ್ಬ ವರ್ಣಿಸಿದ್ದಾನೆ, ಮಲ್ಲಿಕಾರ್ಜುನನ 
ಸೂಕ್ತಿ ಸುಧಾರ್ಣವದಲ್ಲಿ- 


ಪಕ್ಕ ದ್ವಂದ್ವಂಗಳಂ ರುಭಾಡಿಸಿ ಕೆಲಕ್ಕೆ ನಿಮಿರ್ದೊತ್ತಿ ಮೂಗಿಂದೆ ಗೋಣಂ 
ಹಿಕ್ಕುತ್ತುಂ ಬಂದು ಗೇಹಂಗಳನಡರಿ.... 
ಕುಕ್ಕುಕ್ಕೂ ಎಂಬ ನಾದಂ ನೆಗಳೆ ನಗರದೊಳ್‌ ಕೂಗಿತಾ ತಾಮ್ರಚೂಡಂ 


(ಸೂಕ್ತಿ ಸುಧಾರ್ಣವ ಪು ೨೨೪, ಪ. ೩೦) 


ಈ ವರ್ಣನೆಯಲ್ಲಿರುವ ವಾಸ್ತವವಾದ ಚಿತ್ರ ಮನಸ್ಸಿನ .ಮುಂದೆ ನಿಲ್ಲುತದೆ. ಹೀಗೆಯೇ 
ಹರಿಹರನೂ ಒಂದು ಚಿತ್ರವನ್ನು ಕೊಡುತ್ತಾನೆ ಗಿರಿಜಾ ಕಲ್ಮಾಣದಲ್ಲಿ ಹಣ್ಣನ್ನು ಸವಿಯುವ 
ಗಿಳಿಯ ಸಜೀವ ಚಿತ್ರವನ್ನು ಇಷ್ಟು ಸಹಜವಾಗಿ, ಸುಂದರವಾಗಿ ಇನ್ನಾರು ಕೊಟ್ಟಿದ್ದಾರೆ? 


ಬಿಗಿಯಪ್ಪಿ ಮೊಗಮನಿಟ್ಟಾ 

ಲಿಗಳವು ನಸುಮುಚ್ಚ ಪಕ್ಷಯುಗಳಮೆಳಲೆ ರಸಂ 

ದೆಗೆವ ದನಿ ನಿಮಿರೆ, ನಾಲಗೆ 

ಚಿಗುರುತ್ತಿರೆ ಸವಿಮುದೊಂದು ಗಿಳಿ ತನಿವಣ್ಣಂ (ಗಿರಿಜಾಕಲ್ಮಾಣ, ೨-೩೯) 


ಗಿಳಿ ತನಿವಣ್ಣನ್ನು ಸವಿಯುವ ಸಂಗತಿ ಕವಿಯ ಕಣ್ಣಿಗೆ ಸಾಮಾನ್ಕ ಸಂಗತಿಯಲ್ಲ ಆ 
ಸೊಗಸನ್ನು ಕವಿ ಕಂಡು, ಅನುಭವಿಸಿ ಆ ರಸಾಸ್ಟಾದ ವ್ಯಾಪಾರವನ್ನು ಸೌಂದರ್ಯದ 
ಸಾಮಗ್ರಿಯಾಗಿ ಮಾಡಿ ನೀಡಿದ್ದಾನೆ. ನಮ್ಮ ದೈನಂದಿನ ನಿಸರ್ಗದ ಸಾಮಾನ, 
ವ್ಯಾಹಾರದಲ್ಲಿರುವ ಅಸಾಮಾನತೆಯೇ ಕವಿ ನಮಗೆ ತೋರುವ ಆನಂದದ ವಸ್ತು ಇನ್ನು 
ಕವಿಗಳು ನಮಗೆ ಮುಂಬೆಳಗಿನ ಸೊಗಸನ್ನಾಗಲೀ ನಡು ಹಗಲಿನ ಸೊಗಸನ್ನಾಗಲೀ ಅಷ್ಟಾಗಿ 
ನೀಡಿಲ್ಲ ಹಗಲಿನ ಬೆಳಕಿನಲ್ಲಿ ನಮ್ಮ ಸುತ್ತಣ ಪರಿಸರದಲ್ಲಿ ಕಾಣುವ ನಾನಾ ಬಗೆಯಾದ 
ನೋಟಗಳ ವರ್ಣನೆಯಲ್ಲೂ ಅಷ್ಟೆ. ಆದರೆ ಪಂಪ ಸಮಗ್ರ ದೃಶ್ಯವೊಂದನ್ನು ಅದರ 
ವಿವರಗಳ ಸಮೇತ ಚಿತ್ರಿಸಿರುವ ಕ್ರಮ ವಿಶಿಷ್ಟವಾಗಿದೆ : 


೧೭೮ ಪ್ರಕೃತಿ ಲೋಕದಲ್ಲಿ 


ಜಲಜಲನೊಳ್ಳುತಿರ್ಹ ಪರಿಕಾಲ್‌, ಪರಿಕಾಲೊಳಳುರ್ಕೆಗೊಂಡ ನೈ 

ದಿಲ ಪೊಸವೂ, ಪೊದಳ್ಪ ನೈದಿಲ ಕಂಪನೆ ಬೀರಿ ಕಾಯ್ತ ಕೆಂ- 

ಗೊಲೆಯೊಲೆ ಜೋಲ್ವ ಶಾಳಿ, ನವ ಶಾಳಿಗೆ ಪಾಯ್ವ ಶುಕಾಳಿ, ತೋಲ” ಕೆ - 

ಯ್ಹೊಲಗಳನೊಪ್ಪಿ ತೋಟೆ ಸಿರಿ ನೋಡುಗುಮಾ ವಿಷಯಾಂತರಾಳೆದೊಳ್‌ 
(ಪಂ. ಭಾರತ, ೧-೫೨) 


ಈ ಒಂದು ಪದದಲ್ಲಿ ಇಂದ್ರಿಯ ಗೋಚರವಾದ ಸೌಂದರ್ಯಾನುಭವದ ನೈಜ ಚಿತ್ರಣವಿದೆ. 
ಜೊತೆಗೆ ನಾಲ್ಕೈದು ಚಿತ್ರಗಳ ಪರಸ್ಪರ ಸಂಬಂಧಜನ್ಮ್ನವಾದ ಸಮಗ್ರ ನೋಟವೊಂದು 
ರಸಿಕನಿಗೆ ಕಾಣುತ್ತದೆ. ಕೇವಲ ಅಲಂಕಾರಪ್ರಿಯರಾದ ಪಂಡಿತರಿಗೆ ಮುಕ್ತಹದ ಗ್ರಹಣಾಲಂಕಾರ 
ಇದರಲ್ಲಿ ತೋರಬಹುದು. ಜೊತೆಗೆ ಕವಿ ಸಮಯವನ್ನು ಕವಿ ಚೆನ್ನಾಗಿ ಪಾಲಿಸಿದ್ದಾನೆ ದೇಶ 
ವರ್ಣನೆಯಲ್ಲಿ ಎನ್ನಿಸಲೂಬಹುದು. ಆದರೆ ನಮಗೆ ಈ ಎರಡು ದೃಷ್ಟಿಗಳೂ ಅಪ್ರಕೃತ. 
ನಮಗೆ ಕಾಣುವುದು ಕವಿ ಇಂದ್ರಿಯಾನುಭವಕ್ಕೆ ಬಂದ ಚೆಲುವಿನ ಪರಿಯನ್ನು ಇಲ್ಲಿ 
ಚಿತ್ರಿಸಿದ್ದಾನೆ ಎನ್ನುವುದು. ಆ ಇಂದ್ರಿಯಾನುಭವದ ಚೆಲುವು, "ಸಿರಿ ನೋಡುಗುಮಾ 
ವಿಷಯಾಂತರಾಳದೊಳ್‌ ಎಂಬ ಒಂದು ಕಲ್ಪನೆಯಿಂದ, ಕಲ್ಪನಾ ಸೌಂದರ್ಯದ ಸೀಮೆಗೆ 
ಕಾಲಿಟ್ಟಿದೆ. ಜುಳುಜುಳನೆ ಹರಿಯುವ ಕಾಲುವೆಯ ಮಂಜುಳ ರವ, ಕಾಲುವೆಯ ತುಂಬ 
ವ್ಯಾಪಿಸಿ ನಿಂತ ನೈದಿಲ ಹೂ, ನೈದಿಲ ಕಂಪನ್ನೇ ಬೀರುವಂತೆ ತೋರುವ ಹಣ್ಣಾಗಿ ಬಾಗಿ 
ತೂಗುವ ಗದ್ದೆಯ ಕೆಂಪು ಪಯಿರು, ಅದರ ಮೇಲೆ ಸರ್ರನೆ ಹಾರುವ ಹಸುರು ಗಿಳಿವಿಂಡು- 
ಇಲ್ಲಿ ಕವಿ ನಾದದ, ಗಂಧದ, ವರ್ಣದ ಸೊಗಸನ್ನು ತುಂಬ ಸುಂದರವಾಗಿ ಹಿಡಿದಿಟ್ಟದ್ದಾನೆ. 
ಆದಿ ಪುರಾಣದಲ್ಲಿ ಒಂದೆಡೆ ಹರಿಯುವ ನದಿಯ ಚಿತ್ರವನ್ನು ಕೊಡುವಲ್ಲಿಯೂ ಪಂಪನ 
ಸೌಂದರ್ಯ ಗ್ರಹಣಶಕ್ತಿ ನಮ್ಮನ್ನು ಬೆರಗಾಗಿಸುತ್ತದೆ: 


ಕೊಂಕಿದ ಕೊಂಕು ತದ್ದಿಷಯ ಕಾಂತೆಯ ಪುರ್ವಿನ ಕೊಂಕಿನಂತೆ ಚ- 
ಲ್ಹಂ ಕುಡೆ, ತಣ ರಲ್‌ ತಡಿಯ ಪೂಮರದಿಂದ ಕಲುವೂಗಳತ್ತಮಿ 
ತಂ ಕವಿದಲ್ಲಿ ಮೆಲ್ಲನುಗೆ, ತೇಂಕುವ ಪೂವಿನ ಸಂಕರಂಗಳಂ 
ನೂಂಕುವುವೂರ್ಮಿಮಾಲಿನಿಯ ತುಂಗ ತರತರಲೋರ್ಮಿಮಾಲೆಗಳ್‌ 


(ಆದಿ ಪುರಾಣ ೧-೬೧) 


ಇದೊಂದು ಅಪೂರ್ವ ಚಿತ್ರ, ಹರಿಯುವ ಹೊಳೆಯನ್ನು ಕವಿ ಅನತಿ ದೂರದ ಗಿರಿಯ 
ಶಿಖರದ ಮೇಲಿನಿಂದ ಕಂಡಿರಬೇಕು ಎನಿಸುತ್ತದೆ. ಒಂದೆಡೆ ನದಿ ಅರ್ಧಚಂದ್ರಾಕಾರದ 
ಕೊಂಕಿನಲ್ಲಿ ಹರಿಯುತ್ತದೆ. ನದಿಯ ಎರಡು ದಡಗಳಲ್ಲೂ ಒತ್ತಾಗಿ ಬೆಳೆದು ಹೂ ತುಂಬಿದ 
ಮರಗಳಿಂದ ರಾಶಿರಾಶಿ ಹೂವು ನೀರಿಗೆ ಉದುರಿ ಬಿದ್ದಿದೆ. ಹರಿಯುವ ಹೊಳೆಯ 
ತರಳತರಂಗವಾದ ತೆರೆಗಳು ನೀರಿನಲ್ಲಿ ಬಿದ್ರು ತೇಂಕುವ ಹೂವಿನ ಸಂಕರಗಳನ್ನು ನೂಂಕುತ್ತಾ 
ಸಾಗಿವೆ. ಇಂತಹ ಒಂದು ಸುಂದರವಾದ, ಇಂದ್ರಿಯಾನುಭವ ಗೋಚರವಾದ ದೃಶ್ಯವೊಂದನ್ನು 
ಕವಿ, ಆ ನೋಟ ಆ ನಾಡಿನ ಅಧಿದೇವಿಯ ಹುಬ್ಬಿನ ಕೊಂಕಿನಂತೆ ತೋರಿತು ಎಂಬ ಒಂದು 


ಸೌಂದರ್ಯ ಸಮೀಕ್ಷೆ ೧೭೯ 


ಮಾತಿನಿಂದ ಅದನ್ನು ಯಾವ ಎತ್ತರಕ್ಕೆ ಏರಿಸಿದ್ದಾನೆ! ತಟಕ್ಕನೆ ಆ ಹೊಳೆ, ಆ ತರಂಗ, ಆ 
ಹೂವು - ಇವೆಲ್ಲ ಸೇರಿ ಕಂಡ ಒಂದು ಚಿತ್ರ ಮಾನವ ಚೆಲುವಿನಲ್ಲಿ ಕಾಣುವ ಬ್ರಹ್ಮ ಸೃಷ್ಟಿಯ 
ಒಂದು ಅಂಶವಾಗಿ ಪರಿಮಿಸಿಬಿಟ್ಟಿವೆ ಕವಿಯ ಕಲ್ಪನೆಯಿಂದ. ಆ ಸಮಸ್ತ ಸೌಂದರ್ಯವೂ 
ಕಲ್ಪನೆಯಿಂದ ಒಂದು ರೂಪಕವಾಗಿ ನಮ್ಮನ್ನು ಬೆರಗಾಗಿಸುತ್ತದೆ. ಹೀಗೆ ಕವಿ ಸಮಗ್ರ 
ದೃಶ್ಶವೊಂದರ ವಿವಿಧ ವ್ಯಾಹಾರಗಳನ್ನೆಲ್ಲಾ ತನ್ನ ಪ್ರತಿಭೆಯಿಂದ ಸೆರೆಗೈದು ಅದು ತಟಕ್ಕನೆ 
ನಮಗೆ ಪ್ರಿಯವೂ ಆನಂದವೂ ಆಗುವಂತಹ ರೂಪದಲ್ಲಿ ನೀಡಿದ್ದಾನೆ. ಹಿಂದಿನ ಈ ಎರಡು 
ನಿದರ್ಶನಗಳಲ್ಲಿ ಹಲವಾರು ಸ್ವತಂತ್ರವಾದ ಚಿತ್ರಗಳು ಸೇರಿ ಒಂದು ದೃಶ್ಯವಾಗಿ 
ದೃಗ್ಗೋಚರವಾದಾಗ ಅದನ್ನು ಕವಿ ಕಂಡ ಪರಿಯನ್ನು ನೋಡಿದೆವು. ಆದರೆ ಒಂದೇ ಸಲ 
ಕವಿಯ ಕಣ್ಣು ಒಂದೇ ಜಾತಿಯ ವಸ್ತುಗಳಲ್ಲಿ ಕಂಡುಬರುವ ವಿವಿಧ ವರ್ಣ ವಿನ್ಮಾಸಗಳ 
ಸೊಬಗನ್ನೂ ಹೇಗೆ ಗುರುತಿಸಬಲ್ಲದೆಂಬುದಕ್ಕೆ ಪಂಪನ ಈ ಪದ್ಮವನ್ನು ನೋಡಿ ; 


ಪೊಸ ನನೆಯೊಳ್‌ ಹಸುರ್ಪು, ಅಲರೊಳಂ ಚಿರಮಲ್ಲದ ಬೆಳ್ಚು ಪಲ್ಲವ 
ಪ್ರಸರದೊಳೆಯ್ದೆ ಕಣ್ಣೆ ಪಸರಂ ಬಡೆದೊಪ್ಪವ ಕೆಂಪು, ತುಂಬಿಯೊಳ್‌ 
ಮಿಸುಗುವ ಕರ್ಪು, ಬರ್ಚಿಸಿದವೊಲ್‌ ಬಗೆಗೊಳ್ಬನಂ ಬಸಂತದೊಳ್‌ 
ಬಸದಿಯ ಬಾಗಿಲಂ ತೆಅ'ದ ಮಾಳ್ಕೆಯೊಳಿರ್ದುವು ಬಂದ ಮಾವುಗಳ್‌ 


(ಆದಿಪುರಾಣ ೨-೫೬) 


ಇದೊಂದು ವರ್ಣಶಿಲ್ಲ ವಸಂತದಲ್ಲಿ ಬಂದ ಮಾವುಗಳಲ್ಲಿ ಕವಿಯ ಕಣ್ಣು ಏನೆಲ್ಲ 
ಕಾಣುತ್ತದೆ ! ಆಗತಾನೇ ಹೊರಟ ಮೊಗ್ಗುಗಳಲ್ಲಿ ಹಸಿರು, ಮಾವಿನ ಹೂಗಳಲ್ಲಿ ಈಗಲೋ 
ಆಗಲೋ ಬೇರೆಯ ಬಣ್ಣಕ್ಕೆ ತಿರುಗಿಬಿಡುವುದೋ ಏನೋ ಎಂಬಂತಹ ಬೆಳ್ಳು ಎಳೆಯ 
ತಳಿರಿನ ಹರಹಿನಲ್ಲಿ ಕಣ್ಣೆ ಮನೋಹರವಾದ ಕೆಂಪು, ಮಾವಿನ ಮರಗಳಲ್ಲಿ ರೋಂಕೃತಿ 
ಗೈಯುವ ತುಂಬಿಗಳ ಮೈ ಬಣ್ಣದಲ್ಲಿ ಕಪ್ಪು - ಈ ಎಲ್ಲವೂ ಚಿತ್ರಕಾರನೊಬ್ಬ ಬರೆದ ವರ್ಣ 
ಶಿಲ್ಪದಂತೆ ತೋರುತ್ತದೆ. ಈ ವರ್ಣ ವಿಲಾಸವೇ ಸಾಕು, ಹಂಪನ ಸೌಂದರ್ಯಗ್ರಹಣ 
ಶಕ್ತಿಯ ಮಹತ್ತಿಗೆ. ಆದರೆ ಈ ಎಲ್ಲ ದೃಗ್ಗೋಚರವಾದ ಚೆಲುವನ್ನು ಕಂಡು ಪುಲಕಿತವಾದ 
ಪಂಪನ ಅಂತರಂಗ ಅಲ್ಲಿ ಬೇರೊಂದು ಮಹತನ್ನೂ ದರ್ಶಿಸುತ್ತದೆ. ಮಾವಿನ ಮರ ತನ್ನೆಲ್ಲ 
ಕಂಪು, ನಾದ, ವರ್ಣಗಳಿಂದ ತಟಕ್ಕನೆ ಅವನ ಕಣ್ಣಿಗೆ ಬಸದಿಯ ಬಾಗಿಲನ್ನು ತೆರೆದಂತೆ 
ತೋರುತ್ತದೆ. ಇಂದ್ರಿಯವನ್ನು ಮೋಹಿಸುವ ಸೌಂದರ್ಯದ ಅನುಭವ ತಟಕ್ಕನೆ ಜಿನಾಲಯದ 
ಸೌಂದರ್ಯವಾಗಿ ಪರಿವರ್ತಿತವಾಗಿದೆ. 


ಸಮಗ್ರ ದೃಶ್ಯವನ್ನು ಹೇಗೆ ನಮ್ಮ ಕವಿಗಳ ಕಣ್ಣು ಅದರ ವಿವರ ವಿವರ ಸಮೇತವಾಗಿ 
ಗ್ರಹಿಸಲ್ಲುದೋ ಅಂತೆಯೇ ಸಣ್ಣಪುಟ್ಟ ವಸ್ತುಗಳ ಸೌಂದರ್ಯವನ್ನೂ ಬಿಡಿ ಬಿಡಿಯಾಗಿ 
ಕಂಡು ಬಣ್ಣಿಸಿದೆ. ನಮ್ಮ ಸುತ್ತ ಅರಳಿ ನಗುವ ಸಹಸ್ರಾರು ಹೂಗಳ ಲಾಲಿತ್ಯವನ್ನು ಎಷ್ಟುಜನ 
ಕಂಡಿದ್ದಾರೆ ಈ ಕವಿಗಳಲ್ಲಿ ? ಸುತ್ತಣ ಆವರಣವನ್ನು ಪ್ರೀತಿಯಿಂದ ನೋಡುವ ಕಣ್ಣಿಗೆ 
ಸಾಮಾನ್ಕ ವಸ್ತುಗಳಲ್ಲೂ ಚೆಲುವು ತೋರುತ್ತದೆ. ಆದಿ ಪುರಾಣದ ಹನ್ನೊಂದನೆಯ 
ಆಶ್ವಾಸದಲ್ಲಿ ಪಂಪ ಕವಿ ಕಂಡಿರುವ ಹೂಗಳ ಸಂಖೆ ಎಷ್ಟು? ಅವುಗಳ ವಿವರ ವಿವರವನ್ನು 


೧೮೦ ಪ್ರಕೃತಿ ಲೋಕದಲ್ಲಿ 


ಕಂಡು ಬಣ್ಣಿಸುವ ಹರಿ ಎಂಥದು? ಸುತ್ತಣ ಪರಿಸರದಲ್ಲಿ ಸುಂದರವಾದ ಹೂವುಗಳನ್ನು 
ತೊಡುವ ಉದ್ಕಾನದ ಮರಗಳ ವಿವರವನ್ನು ಲಕ್ಷ್ಮೀಶ ಚೆನ್ನಾಗಿ ಬಲ್ಲನು - 


ಬಕುಳ ಮಂದಾರ ಪಾದರಿ ಕರ್ಣಿಕಾರ ಕುರ- 
ವಕ 'ಕೋವಿದಾರ ಪ್ರಿಯಂಗು ಕರವೀರ ಚಂ- 
ಪಕ ತಿಲಕ ಸುರಗಿ ನಂದಾವರ್ತ ಮೇರು ಸೇವಂತಿಗೆ ಶಿರೀಷಮೆಂಬ 


(ಜೈಮಿನಿ ಭಾರತ ೩-೩೨) 


ಈ ಒಂದೊಂದು ಹೂವಿನ ಹೆಸರೂ ಸುಂದರವಾಗಿದೆ. ನಿಸರ್ಗದ ಈ ಸುಂದರ ಬಂಧುಗಳ 
ಪರಿಚಯವಿದ್ದರೆ ಸಾಲದು, ಅವುಗಳೊಂದೊಂದರ ಸೊಗಸನ್ನೂ ಬಿಡಿಬಿಡಿಯಾಗಿ ಕಂಡಿರಬೇಕು 
ಕವಿಯ ಕಣ್ಣು ಸುರಹೊನ್ನೆಯ ಹೂ ಬಲು ಸಣ್ಣದು. ಕಂಡರೂ ಕಾಣದೆ 
ಹೋಗಬಹುದಾದುದು. ಆದರೆ ಪಂಪನ ಕಣ್ಣು ಅದರ ಸೊಗಸನ್ನು ಹೀಗೆ ಕಂಡಿದೆ : 


ಎಸಳ್ಗ್ಳಳನ್‌ ಎಯ್ದೆ ಕಂಡರಿಸಿ ಮುತ್ತಿನೊಳ್‌, ಅಲ್ಲಿ ಸುವರ್ಣ ಚೂರ್ಣಮಂ 
ಪಸರಿಸಿ, ಕೇಸರಾಕೃತಿಯೊಳ್‌ ಅಲ್ಲಿಗೆ ಕರ್ಣಿಕೆಯ ಅಂದಮಾಗೆ ಕೀ- 

ಲಿಸಿ, ಪೊಸತಪ್ಪ ಮಾಣಿಕದ ನುಣ್ಣರಲಂ, ಮಧು ಮನ್ಮಹಂಗೆ ಬಣ್ಣಿಸಿ 
ಸಮೆದಂತೆ ತೋರುವುದು ಪೂಗಳೊಳ್‌ ಏಂ ಸುರಹೊನ್ನೆ ಚೆನ್ನನೋ 1 


(ಆ.ಪು. ೧೧-೧೧೬) 


ಈ ಶಿಲ್ಪ ಯಾರನ್ನು ತಾನೇ ಬೆರಗಾಗಿಸದಿರುತ್ತದೆ? ಒಂದು ಸೊಗಸಾದ ಮುತ್ತನ್ನು 
ತೆಗೆದುಕೊಂಡು ಅದನ್ನು ಚೆನ್ನಾಗಿ ಎಸಳುಗಳನ್ನಾಗಿ ಬಿಡಿಸಿ, ಆ ಎಸಳುಗಳಿಗೆ ಬಂಗಾರದ 
ಹುಡಿಯನ್ನು ಲೇಪಿಸಿ, ಅದರ ನಡುವೆ ಕೆಂಪು ಮಾಣಿಕದ ಹರಳೊಂದನ್ನು ಕೇಸರ ಕರ್ಣಿಕೆಯ 
ರೀತಿಯಲ್ಲಿ ಕೀಲಿಸಿ ವಸಂತನು ಮನ್ಮಥನಿಗೆ ಕಾಣಿಕೆ ಕೊಡಲು ಮಾಡಿದಂತೆ ತೋರುತ್ತದೆಯೆಂತೆ 
ಸುರಹೊನ್ನೆ! ಕವಿಯ ಸೂಕ್ಷ್ಮದೃಷ್ಟಿಗೆ ಮಾತ್ರ ಗೋಚರವಾಗುವ ಲಾಲಿತ್ಮ ಇದು. ಅಷ್ಟೇ 
ಅಲ್ಲ ಪಂಪಕವಿ ಪ್ರತಿಯೊಂದು ಹೂವಿನ ಚೆಲುವನ್ನು ಮಾತ್ರವಲ್ಲ ಅದರಸ್ವಭಾವವನ್ನೂ 
ಕಂಡಿದ್ದಾನೆ. ಪ್ರತಿಯೊಂದು ಹೂವಿನ ಗುಣವನ್ನೂ ಹೇಳುತ್ತಾ - 


ಸೊಡರ ಬೆಳಗಿನೊಳ್‌ ಕೊರಗುವ ಜಾಜಿಯ 
ತುಂಬಿಯೊಳ್‌ ಹಗೆಗೊಂಡ ಸಂಪಗೆಯಂ 
ಮುಡಿಯೆ ಸೊಗಯಿಸಿದದಿರ್ಮುತ್ತೆಯಲರಂ 
ಮಸಿಯೊಳ್‌ ಸವನಾದ ಗೊಜ್ಜುಗೆಯಂ 
ನುಡಿಯಲಕ್ಕುಮೆ ಪೂಗಳ ಲೆಕ್ಕದೊಳ್‌ 
ಎಂದೆಟ್ದು ಕಾಮನೊಡ್ಡೋಲಗದೊಳ್‌ 
ಮುಡಿಗೆಯಿಕ್ಕಿಯುಂ ಕೈಯನೆತ್ತಿ ಪೊಗಳ್ಳುಂ 
ತಣಿಯನೆ ಮಧುನೃಪಂ ಮಲ್ಲಿಗೆಯಂ 


(ಆ.ಪು. ೧೧-೧೦೯) 


ಸೌಂದರ್ಯ ಸಮೀಕ್ಷೆ ೧೮೧ 


ಇಲ್ಲಿ ಮಲ್ಲಿಗೆಯ ಪ್ರಶಂಸೆಯಲ್ಲಿ ಕವಿ ಉಳಿದ ಹೂಗಳ ಸ್ವರೂಪ ಕಥನವನ್ನು ಮಾಡಿದ್ದಾನೆ. 
ದೀಪದ ಬೆಳಕಿಗೇ ಕೊರಗಿಹೋಗುತ್ತದೆಯಂತೆ ಜಾಜಿ! (ಈ ಮಾತಿನ ಸೊಗಸು, ಆ ಹೂವಿನ 
ಕೋಮಲತೆಗಳಿರಲಿ, ಅದರ ಹಿಂದಿರುವ ಪಂಪನ ಮಾರ್ದವ ಚಿತ್ರವನ್ನೂ ಗಮನಿಸಿ). 
ಸಂಪಗೆಯೋ ದುಂಬಿಯಲ್ಲಿ ಹಗೆಗೊಂಡಿದೆ. ಅದಿರ್ಮುತ್ತೆ ಮುಡಿದಾಗ ಸೊಗಸು ಹೆಚ್ಚು 
ಗೊಜ್ಜುಗೆಯೋ ಮನಸಿಗೆ ಸಮನಾಗಿದೆ. ಈ ಎಲ್ಲ ಹೂವುಗಳಿಗಿಂತ ಮಲ್ಲಿಗೆ ಅತ್ಯುತೃಷ್ಟವೆಂದು 
ಮಧುನೃಷನು ಅದನ್ನು ತಲೆಯಲ್ಲಿ ಹೊತ್ತು ಕೈಯೆತ್ತಿ ಹೊಗಳುತ್ತಾನಂತೆ ಕಾಮನ 
ಒಡ್ಡೋಲಗದಲ್ಲಿ ನಾಗಚಂದ್ರ ತನ್ನ ಮಲ್ಲಿನಾಥ ಪುರಾಣದಲ್ಲಿ ಕರ್ಣಿಕಾರ ಕುಸುಮದ 
ಸೊಗಸನ್ನು ಕಲ್ಪನಾಮಯವಾಗಿ ಚಿತ್ರಿಸಿದ್ದಾನೆ. 

ಪೂಜಿಸಿ ಮಂತ್ರದೇವತೆಯರಂ ಮಧುವಂ ವನಲಕ್ಷಿ, ಪೀರ್ವ ಪೊಂ- 

ಗಾಜಿನ ಬಟ್ಟಲಂತೆ, ರತಿನರ್ತನ ಕಾಂಚನ ತಾಳದಂತೆ, ರಾ 

ರಾಜಿಪ ಕರ್ಣಿಕಾಗ್ರ ಕುಸುಮಾಗ್ರದೊಳ್‌ ಇದ್ದ ಅಳಿಮಾಲೆ ಕಂತುನೀ- 

ರಾಜನ ದೀಹಮಾಳಿಕೆಯ ಚೂಳಿಕೆಯಂತೆ ಕರಂ ಮನೋಹರಂ 


(ಮಲ್ಲಿನಾಥ ಪುರಾಣ ೫-೨೧) 


ಇಲ್ಲಿ 'ಮಧುವಂ ಪೀರ್ವ ಪೊಂಗಾಜಿನ ಬಟ್ಟಲಂತೆ, "ರತಿ ನರ್ತನ ಕಾಂಚನ ತಾಳೆದಂತೆ' 
ಎಂದು ಕವಿ ಹೇಳುವ ಮಾತಿನ ಸೊಗಸನ್ನು ಪರಿಭಾವಿಸಿ ಅನುಭವಿಸಬೇಕು. ಕವಿ ತಾನು ಕಂಡ 
ವಸ್ತುಗಳನ್ನೇ ತೆಗೆದುಕೊಂಡು ಇವುಗಳಿಂದ ತಾನು ಪ್ರಕೃತಿಯಲ್ಲಿ ಕಂಡ ಸೌಂದರ್ಯದ 
ಅನುಭವವನ್ನು ನಿರೂಪಿಸಲು ರೂಪಕಗಳನ್ನು ಮಾಡಿರುವುದು ಅವನ ವಿಶಿಷ್ಟತೆಯನ್ನು 
ತೋರುತ್ತದೆ. ಅದರಲ್ಲಿಯೂ ಕರ್ಣಿಕಾರ ಹೂವಿನ ತುದಿಯಲ್ಲಿ ಕುಳಿತು ಕಪ್ಪಗೆ ಹೊಳೆವ 
ದುಂಬಿಯಿಂದ, ಆ ಹೂವು "ಕಂತು ನೀರಾಜನ ದೀಪ ಮಾಲೆಯ ಚೂಳಿಕೆಯಂತೆ' ತೋರಿತು 
ಎಂದು ವರ್ಣಿಸಿರುವುದಂತೂ ಇನ್ನೂ ಸೊಗಸು. ಮಧುವನ್ನು ಕುಡಿವ ಗಾಜಿನ ಬಟ್ಟಲು, 
ರತಿಯ ನರ್ತನದ ಬಂಗಾರದ ತಾಳೆ, ಮನ್ಮಥನ ನೀರಾಜನ ದೀಪ - ಈ ರೂಪಕಗಳು 
ಭೋಗ ಸಂಬಂಧಿಯಾದ ಇಂದ್ರಿಯ ಸೌಂದರ್ಯಾನುಭವದ ಕಲ್ಪನೆಯಿಂದ ರೂಪಿತವಾಗಿರುವ 
ಪರಿಯನ್ನು ಬಣ್ಣಿಸುತ್ತವೆ. ಹೂವುಗಳ ಸೌಂದರ್ಯದ ಸ್ಥಾನವನ್ನು ಕುರಿತು ಹಿಂದಿನ ಕವಿಗಳ 
ದೃಷ್ಟಿಯಿಂದ ಒಂದು ಮಾತನ್ನು ಇಲ್ಲಿ ಸ್ಪಷ್ಟ ಪಡಿಸಬಹುದು. ಸಾಮಾನವಾಗಿ "ವನವಿಹಾರ 
ವರ್ಣನಂ' ಎಂಬ ಒಂದು ಅಧ್ಯಾಯದಲ್ಲಿ ಪ್ರತಿಯೊಂದು ಕಾವ್ಯದಲ್ಲೂ ರಾಜನು ತನ್ನ 
ಅಂತಃಪುರದ ಲಲನಾಮಣಿಯರೊಂದಿಗೆ ವನವಿಹಾರಕ್ಕೆಹೋದ ಸಂದರ್ಭದ ಚಿತ್ರಣವಿರುತದೆ. 
ಆ ವನದಲ್ಲಿ ರಾಜರಮಣಿಯರು ಪುಷ್ಠಾಪಚೆಯಕ್ಕೆಂದು ನಾನಾ ಬಗೆಯಾದ ಹೂವುಗಳನ್ನು 
ತಿರಿದು ಅದರಿಂದ ಆಭರಣಗಳನ್ನು ಸಮೆದು ಸಿಂಗರಿಸಿಕೊಂಡು ರತಿ ರಾಗರಸ ತರಂಗಿಣಿಯನ್ನು 
ಹರಿಸುತ್ತಾರೆ. ಹೀಗೆ ಹೂವುಗಳು ಸಾಮಾನ್ಯವಾಗಿ ಮಾನವ ಭೋಗ ವಿಲಾಸದ ಸಾಮಗಿಯೆಂದೇ 
ಬಹು ಜನ ಕವಿಗಳ ಮತ. ಆದರೆ ಭಕ್ತ ಕವಿಯಾದ ಹರಿಹರನಲ್ಲಿ ಮಾತ್ರ ಈ ದೃಷ್ಟಿ 
ಬೇರೆಯಾಗಿದೆ - ಅದೂ ಅವನ ರಗಳೆಗಳಲ್ಲಿ ದೈವ ಭಕ್ತಿಯಿಂದ ಜೀವಂತಗೊಂಡ ಅವನ 


೧೮೨ | ಪ್ರಕೃತಿ ಲೋಕದಲ್ಲಿ 


ದೃಷ್ಟಿಗೆ ಹೂವು ಪವಿತ್ರವಾದ ಪೂಜ್ಮವಾದ ವಸ್ತು. ಅವನು ಹೂವುಗಳನ್ನು ಒಲಿಯುವುದು 
ಅವುಗಳ ಬಹಿರಂಗದ ಚೆಲುವಿಗಾಗಿ ಅಲ್ಲ; ಅವುಗಳ ಅಂತರಂಗದ ಪಾವಿತ್ರಕ್ಕೆ. ಅವು ಶಿವ 
ಪೂಜೆಗೆ ತಕ್ಕವೇ ಹೊರತು ಮಾನವ ಭೋಗೋಪಯೋಗಿಯಾದ ವಸ್ತುಗಳಲ್ಲ ಎಂದು 
ಅವನ ನಂಬಿಕೆ. ಅವನು ಹೂವುಗಳಲ್ಲಿ ಆ ಪರಶಿವ ಚೈತನ್ಯದ ಸ್ಪಂದನವನ್ನು ಗುರುತಿಸಿ 
ಅವುಗಳನ್ನು ಆತ್ಮೀಯವಾಗಿ ಬೇಡಿಕೊಳ್ಳುತ್ತಾನೆ- | 


ಏನವ್ವ ಸಂಪಗೆಯೆ ಶಿವನ ಸಿರಿ ಮುದಿಗಿಂದು 
ನೀನೀವ ಪೊಸ ಕುಸುಮಂ ನೀಡು ನೀಡೆಂದು" 


ಈ ಲೋಕದ ಎಲ್ಲ ಚೆಲುವೂ ಶಿವಪರವಾದಾಗ ಮಾತ್ರ, ಅದರ ಸೌಂದರ್ಯ 
ಸಾರ್ಥಕವಾಗುತ್ತದೆ ಎಂಬುದು ಹರಿಹರನ ಭಾವನೆ. 


ಕ್ಷ 


ಪರ್ವತಾರಣ್ಮಗಳ ರುದ್ರ ಸೌಂದರ್ಯ ಯಾರ ಮನಸ್ಸನ್ನಾದರೂ ನಡುಗಿಸುತ್ತದೆ. 
ಆದರೆ ಪ್ರಾಚೀನ ಕನ್ನಡ ಕವಿಗಳು ತಾವು ಕಂಡ ಪರ್ವತಾರಣ್ಮಗಳನ್ನು ವರ್ಣಿಸದೆ ಕಾಣದ 
ಪರ್ವತಾರಣ್ಯಗಳನ್ನು ವರ್ಣಿಸಲು ಹೋಗಿದ್ದಾರೆ. ಮರ ಗಿಡ ಬಳ್ಳಿಗಳು ಹುಲ್ಲಿನ ಪೊದರುಗಳು, 
ಮೃಗಗಳು, ಬೇಟೆಗಾರರ ವರ್ಣನೆ ಮತ್ತು ಬೇಡಿತಿಯರ ಪ್ರಣಯ, ಬೇಟೆಯ ವಿಸ್ತಾರವಾದ 
ವರ್ಣನೆ, ಕಿನ್ನರಮಿಥುನಾಳಿಗಳು ಇತ್ಯಾದಿ "ವಿಷಯಮಾಗಿರೆ ತೀರ್ವುದು ಶೈಲ ವರ್ಣನಂ' 
ಎಂದು ಶಾಸ್ತ್ರಹೇಳುತ್ತದೆ. ಸರಿ, ಅದನ್ನು ಪಾಲಿಸಿದ ಕವಿ ಕಾಡಿನಲ್ಲಿ ಇರುವ, ಇಲ್ಲದ 
ಮರಗಳ ಪ್ರಾಣಿಗಳ ಪಟ್ಟಿಯನ್ನು ಕೊಟ್ಟು ಭಯಂಕರ ಶಬ್ದ ಸಮೂಹದಿಂದಲೋ ವಿಚಿತ್ರ 
ಕಲ್ಪನಾ ಜಾಲದಿಂದಲೋ ತಾನು ವರ್ಣಿಸುತ್ತಿರುವುದು ಪರ್ವತಾರಣ್ಯವನ್ನು ಎಂದು ನಮಗೆ 
ಮನೆದಟ್ಟು ವರಾಡಿಕೊಡಲು ತಪಿಸಂತ್ತಾನೆ. ಅವರಿಗೆ ಪರ್ವತಾರಣ್ಮಗಳ 
ಪರಿಚಯವಿರಲಿಲ್ಲವೆಂದು ಹೇಳಲಾಗದಿದ್ದರೂ, ವಿಕೆ ತಾವು ಕಂಡ ರುದ್ರ ಸೌಂದರ್ಯವನ್ನು 
ಕವಿಗಳು ಚಿತ್ರಿಸದೆ ಹೋದರೋ ಎನ್ನುವುದಕ್ಕೆ ಉತ್ತರವಿಲ್ಲದಂತಾಗಿದೆ. ಸಾಮಾನವಾಗಿ 
ದಿಗ್ವಿಜಯದ ಹಾದಿಯಲ್ಲಿ ಬೇಟೆಯ ವರ್ಣನೆಯಲ್ಲಿ ಹಾಗೂ ವನವಿಹಾರ ವರ್ಣನೆಯಲ್ಲಿ 
ನಾವು ಈ ಪರ್ವತಾರಣ್ಮಗಳೆ ವರ್ಣನೆಯಲ್ಲಿ ಕಾಣುತ್ತೇವೆ ಕಾವ್ಯ್ಮಗಳೆಲ್ಲಿ ಪಂಪ, 
ರಾಘವಾಂಕ, ಲಕ್ಷ್ಮೀಶ ಇವರಿಗೆ ಕಾಡಿನ ಮತ್ತು ಬೇಟೆಯ ಪರಿಚಯವಿದೆಯೆಂದು 
ಹೇಳಬಹುದು. ಕಾಡಿನ ಹೆಮ್ಮರಗಳ ದೈತ್ಯಭೀಷ್ಠತೆಯನ್ನಾಗಲೀ, ಪರ್ವತಾರಣ್ಮಗಳ 
ವಿಸ್ತಾರವನ್ನಾಗಲೀ ನಾವು ಕಾಣಲಾಗುವುದಿಲ್ಲ ನಮ್ಮ ಕವಿಗಳಲ್ಲಿ ಬಾಣ ಕವಿಯ 
ಕಾದಂಬರಿಯನ್ನು ಕನ್ನಡಿಸಿದ ನಾಗವರ್ಮ ವಿಂಧ್ಕಾಟವಿಯಲ್ಲಿ ಬೆಳೆದ ಒಂದು ಮಹಾಶಾಲ್ಮಲೀ 
ವೃಕ್ಷದ ಚಿತ್ರವನ್ನು ಕೊಟ್ಟಿದ್ದಾನೆ - 


| ಹರಿಹರನ ರಗಳೆಗಳು : (ಭಾಗ-೧) ಹಳಕಟ್ಟ : ೫.3 


ಸೌಂದರ್ಯ ಸಮೀಕ್ಷೆ ೧೮೩ 


ಮರಗಟ್ಟೆಂಬಂತೆ ಸುತ್ತುಂ ಮೊದಲೊಳಜಗರಂ ಸುತ್ತೆ ದಿಕ್ಬ್ಪಕ್ರವಾಳಾಂ- 
ತರಮಂ ನೋಡಲ್ಕೆ ನೀಳ್ಬಂತಿರೆ ಬೆಳೆದ ಮಹಾಶಾಖೆಗಳ್‌ ತಾಂಡವಾಡಂ 
ಬರದೊಳ್‌ ನಾನಾವಿಧಂ ನರ್ತಿಪ ನಟನ ಭುಜಾದಂಡಮೊ ಪೇಟಿ'ಮೆಂಬಂ 
ತಿರೆ ಅಮೇಯ ಸೈಂಧಮುಂ ಸಂಧಿಸಿ ಜರಠಮಹಾಶಾಲ್ಮಲೀ ವೃಕ್ಷಮಿರ್ಕುಂ 


(ಕಾದಂಬರೀ ಸಂಗ್ರಹಂ : ೧-೩೭) 


ಇಂಥ ಒಂದು ಚಿತ್ರವನ್ನು ಕನ್ನಡದ ಕವಿಗಳಾರೂ ಕೊಟ್ಟಿಲ್ಲ ಅವರು ಕೊಡುವುದೇನಿದ್ದರೂ 
- “ತಡಸು, ಕೆಂಗರಿ, ತೆಂಗು, ಸಂಗು, ಕೇದಗೆ, ಕದಳಿ, ನಲ್ಲೆ ಚಿಲ್ವ, ಬಿಲ್ವ, ತಗ್ಗಿಲು, 
ತುಂಬುರ, ಮಾವು, ಬೇವು' ಇತ್ಮಾದಿ ಭೂಜಗಳಿಂದ "ಮಿಗೆ ಕಾನನಂ ಕಣ್ಣೆಸೆದುದು' 
(ರಾಘವಾಂಕ-ಹರಿಶ್ಚಂದ್ರ ಕಾವ್ಯ ೫-೧೬) ಎಂದು ಮಾತ್ರ. ಆ ಕಾಡಿನ ಭಯಂಕರತೆಯನ್ನು 
ಕುರಿತು, "ಕಾರಿರುಳು ಕೊಂಬುಕೊಂಡುದೆನೆ ಕಜಂಗಿ ಕಳೆಲಿಸುತಿರ್ದುದು ಕಾನನಂ ಎತ್ತ 
ನೋಳ್ಪೊಡಂ' (ಲೀಲಾವತಿ - ನೇಮಿಚಂದ್ರ ೬-೨೭) ಎಂದು. ಸಂಸ್ಕೃತ ಕವಿಗಳ 
ಪ್ರಭಾವದಿಂದ ರೂಪುಗೊಂಡ ಒಂದೊಂದು ವರ್ಣನೆ ಸುಮಾರಾಗಿ ಚೆನ್ನಾಗಿದೆ ಎನ್ನಬಹುದು. 
ಪಂಪ ತನ್ನ "ವಿಕ್ರಮಾರ್ಜುನ ವಿಜಯ'ದಲ್ಲಿ ಅರಣ್ಯದ ರುದ್ರ ಸೌಂದರ್ಯವನ್ನು ವರ್ಣಿಸುತ್ತಾ 


"ಅದು ಮದದಂತಿ ದಂತ ಮುಸಲ ಪ್ರವಿಭಗ್ನ ಮಹಾಮಹೀರುಹಾ 
ಸ್ಪದಮ್‌, ಸಿಂಹನಾದ ಜನಿತ ಪ್ರತಿ ಶಬ್ದ ಮಹಾ ಭಯಾನಕ 
ಪ್ರದಮ್‌, ಅದು ನಿರ್ಬುರೋಚ್ಛಳಿತ ಶೀಕರ ಶೀತಳವಾತ ನರ್ತಿತೋ- 
ನ್ನದ ಶಬರೀ ಜನಾಳಕಮ್‌, ಅದು ಆಯತ ವೇತ್ರಲತಾ ವಿತಾನಕಂ' 


(ಪಂ.ಭಾ : ೩-೧೦) 


ಎಂದು ಹೇಳುತ್ತಾನೆ. ಮದಿಸಿದಾನೆಯ . ಮುಸಲ ಸದೃಶವಾದ ದಂತದಿಂದ ಭಗ್ಗವಾದ 
ದೊಡ್ಡ ದೊಡ್ಡ ಮರಗಳು, ಸಿಂಹನಾದದಿಂದ ಉಂಟಾದ ಪ್ರತಿ ಶಬ್ದಗಳಿಂದ ಮಹಾ 
ಭಯಾನಕವಾದ ಆವರಣ, ನಿರ್ದುರಿಣಿಯ ಶೀಕರದಿಂದ ಶೀತಲವಾದ ತಂಗಾಳಿಯಿಂದ 
ಕುಣಿವ ಮುಂಗುರುಳುಳ್ಳ ಶಬರೀ ಜನರು, ವಿಶಾಲವಾದ ಬೆತ್ತಬಿದಿರಿನ ಕಾಡು - ಎನ್ನುವ 
ಹಲವಾರು ಚಿತ್ರಗಳಲ್ಲಿ ಸಂಸ್ಕೃತ ಕವಿಗಳು ಕಂಡ ಕಾಡು ಕನ್ನಡ ಕವಿಯಲ್ಲೂ ಮೂಡಿ 
ಬಂದಿದೆ ಎಂಬುದೊಂದೇ ಸಮಾಧಾನ. ಇನ್ನು ಪರ್ವತಗಳ ಅತ್ಯುತ್ತಮ ವರ್ಣನೆ ಹುಡುಕಿದರೂ 
ಸಿಕ್ಕುವುದಿಲ್ಲ ಆದರೆ ಪಂಪನ ಆದಿಪುರಾಣದಲ್ಲಿ ದಿಗ್ದಿಜಯಾರ್ಥಿಯಾಗಿ ನಡೆಯುವ ಭರತ 
ಚಕ್ರಿಯ ಕಣ್ಣಿಗೆ ವಿಜಯಾರ್ಧ ಪರ್ವತದ ಉತ್ತುಂಗಶೃಂಗ ತೆಕ್ಕನೆಯೆ ಅವನ ಅಹಂಕಾರವನ್ನು 
ಅರೆದಪ್ಪಳಿಸುವಂತೆ ಕಣ್ಣಿಗೆ ಬಿದ್ದ ಪರಿಯನ್ನು ಪಂಪ ಬಣ್ಣಿಸಿದ್ದಾನೆ- 


ಗಗನಾಭೋಗಮನ್‌ ಎಯ್ದೆ ನೀಳ್ಲೆ ಮಣಿ ಕೂಟಾಟೋಪಮೆಂಬಂತು ದಿ 
ಟಿಗೆ ಮುನ್ನಂ ಬರೆ ಸಾರೆಸಾರೆ ತನುವಂ ತತ್ಕುಂಜ ಸಂಜಾತ ಭೂ- 
ಜಗಳತ್‌ ಪುಷ್ಪಪರಾಗ ಸೌರಭವಹನ್‌ ಮಂದಾನಿಲಂ ಸೋಂಕೆ ತೊ - 
ಟ್ವಗೆ ಕಣ್ಗೊಂಡುದು ಪೌರವಂಗೆ ವಿಜಯಾರ್ಧಾದ್ರೀಂದ್ರ ಶೋಭೋದಯಂ 
(ಅ.ಪು. ೧೩-೧೦) 


೧೮೪ ಪ್ರಕೃತಿ ಲೋಕದಲ್ಲಿ 


ಕಾಡಿನಲ್ಲಿ ನಡೆಯುವಾಗ ' ಆಗುವ ಮಧುರ ಅನುಭವವೂ ರೋಮಾಂಚಕವಾದ 
ಸುಖವೂ ಬಹು ಸೊಗಸಾಗಿ ನಿರೂಪಿಸಲ್ಪಟ್ಟವೆ ಇಲ್ಲಿ ದಿಗ್ದಿಜಯಕ್ಕೆಂದು ನಡೆದಿದ್ದಾನೆ ಚಕ್ರಿ 
ತನ್ನ ಸೈನ ಸಮೇತವಾಗಿ. ವಿಜಯಾರ್ಧ ಪರ್ವತದ ಸಾನುಪ್ರದೇಶದ ದಟ್ಟವಾದ 
ಕಾನನದಲ್ಲಿ ಬರುವ ದೊರೆಯ ಮೈಗೆ ಆ ಪರ್ವತದ ಮರಗಳಿಂದ ಸುರಿಯುವ ಪುಷ್ಪಪರಾಗದ 
- ಅದು ಕುಸುಮಿತ ವಸಂತ ವನಸಿರಿ ಬೇರೆ - ಸುಗಂಧ ಭಾರವನ್ನು ಹೊತ್ತು ಮಂದ 
ಮಂದವಾಗಿ ಬೀಸುವ ಗಾಳಿ ಸೋಂಕುತಿರುವಂತೆಯೇ, ಒಂದೆಡೆ ವಿಜಯಾರ್ಧ ಪರ್ವತದ 
ನೀಳವಾದ ಶಿಖರ, ಗಗನಾಭೋಗವನ್ನು ನೀಳ್ದು ನಿಂತ ಮಣಿ ಕೂಟ, ಆ ಪ್ರಕೃತಿಯ 
ಆಟೋಪದಂತೆ ತೆಕ್ಕನೆಯೆ ಕಂಡಿತಂತೆ. ದಟ್ಟವಾದ ಕಾಡಿನಲ್ಲಿ ವಸಂತ ಯತುವಿನಲ್ಲಿ ನಡೆದ 
ರಸಿಕನಾದ ಪಂಪನಿಗೆ, ಎಂದೋ ಆಗಿರಬೇಕು, ಆ ಅಪೂರ್ವವಾದ ದೃಶ್ಮಾನುಭವ. ಮಾನವನ 
ಸಮಸ್ತ ಅಹಂಕಾರವನ್ನೂ ಪ್ರಕೃತಿಯ ರುದ್ರ ಸೌಂದರ್ಯ ಅರೆದು ಅಪ್ಪಳಿಸುತ್ತದೆ ಎಂಬ 
ಅಂಶವನ್ನು ಪಂಪ ಇಲ್ಲಿ ಸೂಚಿಸಿದ್ದಾನೆ. 


ಕಾಡು ಎಂದಮೇಲೆ, ಕವಿಯ ಕಾವ್ಯದಲ್ಲಿ ರಾಜನಾದವನು ಬೇಟೆಯಾಡದೆ ಹಿಂದಕ್ಕೆ 
ಹಾಗೇ ಬರುವುದುಂಟೆ? ಬೇಡ ಹಡೆಯನ್ನೂ, ಬೇಟೆ ನಾಯಿಗಳನ್ನು ಜೊತೆಗೆ ಕರೆದುಕೊಂಡು 
ರಾಜನು ವನಾಂತರದ ಮೃಗಗಳನ್ನು ಬೆನ್ನಟ್ಟುತ್ತಾನೆ. ಆಗ ನಮ್ಮ ಕಣ್ಣಿಗೆ ಕವಿ ಒಂದೊಂದು 
ಕಾಡು ಪ್ರಾಣಿಯ ಅಪೂರ್ವ ಚೆಲುವನ್ನು ವರ್ಣಿಸುತ್ತಾನೆ. ಬೇಟೆ ನಾಯಿಗಳ ಚಿತ್ರವನ್ನು 
ಲಕ್ಷ್ಮೀಶ ಚಿತ್ರಿಸುವ ಪರಿ ಇದು : 


ಉಬ್ಬಿದುರದೇಶದಗೆದೊಡಲ ಬಾಗಿದ ಬೆನ್ನ 

ಹಬ್ಬುಗೆಯ ಪಚ್ಚಳದ ಸೆಟೆದ ಬಾಲದ ಕೊನೆಯ 

ಕೊಬ್ಬಿದ ಕೊರಳ ಸಣ್ಣ ಜಂಘಗಳ ಕೊಂಕುಗುರ ಮಡಿಗಿವಿಯ ಕಿಡಿಗಣ್ಗಳ 

ಹೆಬ್ಬಲ್ಲ ಬಿಡುವಾಯ ಜೋಲ್ವ ಕೆನ್ನಾಲಗೆಯ 

ಗಬ್ಬಿನಾಯ್ಗಳ್‌.... .' (ಜೈಮಿನಿ ಭಾರತ ೨೮-೪೬) 
ಕವಿ ರಾಘವಾಂಕನು ಹುಲ್ಲೆಯ ಮೇಲೆ ನೆಗೆಯಲು ಸಿದ್ಧವಾದ ದೀಹದ ಹುಲಿಯೊಂದರ 
ಚಿತ್ರವನ್ನು ಯಥಾವತ್ತಾಗಿ ಕೊಡುತ್ತಾನೆ : 


ಕುಸಿದ ತಲೆ, ಹಣುಗಿದೊಡಲ್‌, ಅರಳ್ವಬಾಯ್‌, ಸುಗಿದ ಕಿವಿ, 
ಉಸುರಿಡದ ಮೂಗು ಮಣ'ದೆವೆಯಿಕ್ಕದುರಿಗಣ್ಣು 
ಬಸುಳೊಳಡಗಿದೆ ಬೆನ್ನು ನಿಮಿರ್ದ ಕೊರಳ್‌ ಅಡಿಗಡಿಗೆ ಗಜಬಜಿಸುತಿಹ ಮುಂದಡಿ 


(ಹರಿಶ್ಚಂದ್ರ ಕಾವ್ಯ ೫-೩೧) 


ಲಕ್ಷ್ಮೀಶ ರಾಘವಾಂಕರಿಬ್ಬರ ಚಿತ್ರಣಗಳಲ್ಲಿ ವಾಸ್ತವತೆ ಸೊಗಸಾಗಿ ಚಿತ್ರಿತವಾಗಿದೆ. 
ಅವರಿಬ್ಬರಿಗೂ ಕಾಡಿನ ಪರಿಚಯ ಮತ್ತು ಬೇಟೆಯ ವಿವರಗಳ ಪರಿಚಯವುಂಟೆಂದು 
ಧಾರಾಳವಾಗಿ ಹೇಳಬಹುದು. ಕಾಡನ್ನು ವರ್ಣಿಸುವಾಗ ಅಲ್ಲಿ ಖಷಾಶ್ರಮಗಳಿದ್ದುವೆಂದು 


ಸೌಂದರ್ಯ ಸಮೀಕ್ಷೆ ೧೮೫ 


ವರ್ಣಿಸುವುದೂ ಒಂದು ಸಂಪ್ರದಾಯ. ಈ ಸಂಪ್ರದಾಯವನ್ನು ಕವಿಗಳೆಲ್ಲರೂ ತಮ್ಮ 
ಕಲ್ಪನೆಯಿಂದ ಗೌರವಿಸಿದ್ದಾರೆ. ಅಷ್ಟೇ ಅಲ್ಲದೆ ಯಷ್ಯಾಸಪ್ರಮದ ವರ್ಣನೆಯ ಮೂಲಕ ಶಮ 
ಪ್ರಧಾನವಾದ ಶಾಂತರಸವನ್ನೂ ಕಾವ್ಯಗಳಲ್ಲಿ ಕವಿಗಳು ಚಿತ್ರಿಸಿರುವುದು ಗಮನಾರ್ಹವಾದ 
ಸಂಗತಿಯಾಗಿದೆ. ಈ ಪರ್ವತಾರಣ್ಯಗಳ ರುದ್ರ ಸೌಂದರ್ಯದ ನಡುವೆ ಆಗಾಗ ಒಂದೊಂದು 
ಸರೋವರವೂ ನಮ್ಮ ಕಣ್ಣಿಗೆ ಬೀಳುತ್ತದೆ. ಪಾಂಡವರು ದ್ವೈತವನದಲ್ಲಿದ್ದಾಗ ನೀರನ್ನು 
ಹುಡುಕಲು ಹೋದ ಸಹದೇವನು ಒಂದು ಕೊಳವನ್ನುಕಾಣುತ್ತಾನೆ. 


ಬಕ ಕಲಹಂಸ ಬಲಾಕ 

ಪ್ರಕರ ಮೃದುಕ್ಚಣಿತ ರಮ್ಮಮಿದಿರೊಳ್‌ ತೋಟ” 

ತ್ತು ಕೊಳೆಂಪರಿವಿಕಸಿತ ಕನ 

ಕ ಕಿಂಜಲ್ಕ ಪುಂಜ ಪಿಂಜರಿತ ಜಳಂ (ಪಂ. ಭಾ. ೮-೩೮) 


ಕೇವಲ ನಾಲ್ಕೇ ಸಾಲುಗಳಲ್ಲಿ ಕೊಳದ ಬಕ ಕಲಹಂಸಗಳ ಕಲರುತಿಯನ್ನು, ವಿಕಸಿತವಾದ 
ಹೊಂದಾವರೆಗಳಿಂದ ಮಿರು ಮಿರುಗುವ ಸರೋವರದ ಚಿತ್ರವನ್ನು ಪಂಪನು ಚಿತ್ರಿಸಿದ್ದಾನೆ. 
ಕನ್ನಡ ಕಾವ್ಯ್ವಲೋಕದಲ್ಲಿ ಮಕುಟಪ್ರಾಯವಾದ ಒಂದು ಸರೋವರವೆಂದರೆ ನಾಗವರ್ಮನ 
ಕಾದಂಬರಿಯಲ್ಲಿ ನಾವು ಕಾಣುವ ಅಚ್ಚೋದ ಸರೋವರ - 


ಎಲೆ ತಾರಾಗಂ ಹರಂ ಕಣ್ಣಿದೆ ಕರಗಿದುದು, ಅಂತಲ್ತು ರುದ್ರಾಟ್ಟಹಾಸಂ 
ಜಲಮಾದತ್ತು ಅಲ್ತು ಚಂದ್ರಾತಪಮ್‌ ಅಮೃತ ರಸಾಕಾರಮಾಯ್ತು 


ಅಲ್ಲು ಹೈಮಾ - 


ಚಲಮಂಭೋರೂಪದಿಂದಂ ಪರಿಣಮಿಸಿದುದು, ಅಂತಲ್ತು ನೈರ್ಮಲ್ಕ ಶೋಭಾ 
ಕಲಿತಂ ತ್ರೆ ,ಲೋಕ್ಕ ಲಕ್ಷೀ ಮಣಿ ಮುಕುರಮೆನಲ್‌ ಚೆಲ್ಡಾಯ್ತದಬ್ಬಹಂಡಂ 


(ಕಾದಂಬರೀ ಸಂಗ್ರಹ) 


ಕವಿ ಲೋಕದಲ್ಲಿ ಕಂಡ ಸರೋವರವೊಂದು, ಅವನ ಕಾವ್ಯಲೋಕದಲ್ಲಿ ಎಂತಹ ಅಪೂರ್ವ 
ಸೌಂದರ್ಯದಿಂದ ಶಾಶ್ವತತೆಯನ್ನು ಪಡೆದುಬಿಟ್ಟದೆ! ಸರೋವರವೊಂದನ್ನು ಕಂಡಾಗ 
ಕಣ್ಣಿಗೆ ಆಗುವ, ಕಿವಿಗೆ ಆಗುವ, ತತ್ಪರಿಣಾಮವಾಗಿ ಮಹೋನ್ನತ ವ್ಯಕ್ತಿಯೊಬ್ಬನ ಮನದಲ್ಲಿ 
ಮೂಡಬಹುದಾದ ಭಾವನೆಗಳನ್ನು ಕವಿ ಚಿತ್ರಿಸಿದ್ದಾನೆ. ಹೈಮಾಚಲದ ಸಾನ್ನಿಧ್ಯದಲ್ಲಿ ಕಂಡ 
ಈ ಸರೋವರ ದೈವೀ ಭಾವನೆಯಿಂದ ದೀಪ್ರಗೊಂಡು ಕಲ್ಪನೆಯ ಲಹರಿ ಲಹರಿಗಳನ್ನು 
ಹೊಮ್ಮಿಸಿದೆ ಈ ಪದ್ಮದಲ್ಲಿ “ಆಶ್ಚರ್ಯ, ಆನಂದ, ಸತ್ವ, ಸಂತೋಷ, ಸೌಂದರ್ಯ, 
ಬೃಹತ್ತು ಮಹತ್ತು ಭವ್ಯತೆ, ಈ ದೈವೀ ಭಾವನೆಗಳ ಉನ್ಮೀಲನ ಮತ್ತು ಉನ್ಮೇಷಣಕ್ಕೆ 
ಪ್ರೇರಕವಾಗುವ ತಪೋಲೋಕ ಪ್ರಕೃತವಾದ ಪದಶ್ರೀಯಿಂದ ಪ್ರಚುರನಾಗಿ''' ಕವಿ ಇಲ್ಲಿ 
ಈ ಸರೋವರವನ್ನು ವರ್ಣಿಸಿದ್ದಾನೆ. 


Po "ತಪೋನಂದನ'. ಕುವೆಂಪು : ಪು. 75 "ಸರೋವರದ ಸಿರಿಗನ್ನಡಿಯಲ್ಲಿ' ಎಂಬ ಲೇಖನವನ್ನು ನೋಡಿ. 


೧೮೬ ಪ್ರಕೃತಿ ಲೋಕದಲ್ಲಿ 


ನೀರಾಕರಗಳಲ್ಲೆಲ್ಲಾ ಹಿರಿದಾದುದೂ ಭವ್ಯಾನುಭೂತಿ ಪ್ರಚೋದಕವಾದುದೂ ಸಮುದ್ರ. 
ಪ್ರತಿಯೊಬ್ಬ ಕವಿಯೂ ತನ್ನ ಕಾವ್ಕಾರಂಭದಲ್ಲಿ ಅವನು ಕಡಲನ್ನು ನೋಡಿರಲಿ ನೋಡದಿರಲಿ, 
ಸಮುದ್ರದ ವರ್ಣನೆಯನ್ನು ಅಲ್ಲೋಲ ಕಲ್ಲೋಲ ತರಂಗಗಳ, ಕರಿಮಕರ ಕಮಠಗಳ, 
ಕಪ್ಪೆಚಿಪ್ಪು ಮುತ್ತು ರತ್ನಗಳ, ತಿಮಿ ತಮಿಂಗಿಲಾದ ಜಲಚರಗಳ, ಶೈವಾದ ಕಮಲಗಳ 
ಸಹಾಯದಿಂದ ಮಾಡಿ ಮುಂದುವರಿಯಲೇಬೇಕು. ಹೀಗಾಗಿ ಬರಿಯ ಶಬ್ದಾಡಂಬರತೆಯ 
ಚಾತುರ್ಕದಲ್ಲಿಯೇ ಸಮುದ್ರ ವರ್ಣನೆಗಳು ಕವಿ ದೇವರಾಣೆಯಾಗಿಯೂ ಸಮುದ್ರವನ್ನು 
ನೋಡಿಲ್ಲ ಎನ್ನುವುದನ್ನು ಘೋಷಿಸುತ್ತವೆ. ಕಡಲನ್ನು ಕುರಿತು “ಬೆಟ್ಟುಗಳೆಲ್ಟು 
ಬೆಟ್ಟಗಳನಟ್ಟುವೋಲ್‌ ಪವಮಾನವೇಗದಿಂದಟ್ಟ ತೆರಳ್ಬುಗೊಂದಣಿಸಿ'' ಬರುವ ತೆರೆಗಳನ್ನು, 
(ಸೂ. ಸು. ಪು. ೧೯; ಪದ್ಯ ೨೫) "“ಮುಗಿಲ್ಗಳರವಟ್ಟಗೆ ಎಳನೇಸಅತೊಟ್ಟಲು... 
ಅಸುರಾರಿಯ ಸೆಜೆ' (ಅಲ್ಲೆ ಪು ೨೧; ೩೮) ಎಂದು ಅದರ ಸೊಗಸನ್ನು ಕವಿಗಳು 
ಕ್ವಚಿತ್ತಾಗಿ ವರ್ಣಿಸಿದ್ದರೂ, ಸಮುದ್ರದ ದಾಮೋದರವನ್ನು ಬಣ್ಣಿಸಿದವರೇ ಎಲ್ಲ ಆದರೆ 
ರತ್ನಾಕರ ವರ್ಣಿಯೊಬ್ಬನೇ ನಿಜವಾಗಿಯೂ ಕಡಲನ್ನು ಕಂಡವನು. ಅವನ ಶೈಲಿಯೇನೋ 
ಕಡಲಿನ ವರ್ಣನೆಗೆ ಅಷ್ಟಾಗಿ ಒಪ್ಪುವುದಿಲ್ಲವಾದರೂ ಅವನು ಕಡಲನ್ನು ಕಂಡು ಪಡೆದ 
ಅನುಭವ ಸಾಂಗತ್ಯದ ಧಾಟಯಲ್ಲೇ ಭುಸ್ಸೆಂದು ತೆರೆ ತೆರೆಯಾಗಿ ನುಗ್ಗುವುದನ್ನು ನಾವು 
ಗುರುತಿಸಬಹುದು. ಕಡಲ ತಡಿಯ ಕರುಮಾಡದಿಂದ ಭರತ ಚಕ್ರಿಯ ಅರಮನೆಯ 
ರಾಣಿಯರು ಸನಿಯದ ಕಡಲನ್ನು ಕಂಡುದು ಶೀಗೆ - 


ಅಟ್ಟುವ ತೆರೆಯ ಮುಂದೋಡುವ ತೆರೆಯ ಪೆ - 
ರ್ಬೆಟ್ಟದಂತೇಳ್ವ ತೆರೆಗಳಾ | 
ತೊಟ್ಟನೆ ಬಯಲಹ ತೆರೆಗಳನವರು, ಕ- 

ಣ್ಲಿಟ್ಟು ನೋಡಿದರರ್ತಿವಡುತ. 


ಎಡೆಗುತ್ತಿಗಳನಲ್ಲಿಗಲ್ಲಿ ನಿಂದದ್ರಿಯ 
ನಿಡುಗಲ್ಲುಗಳನದರೊಳಗೆ 

ವಡೆಯಾಡುತಿಹ ದೋಣಿ ದುಗ್ಗಿ ಕಪ್ಪಲು ದೊಡ್ಡ .: 
ಹಡಗುಗಳಿರವ ನೋಡಿದರು. 


ತುಂತುರು ತೆರೆ ನೊರೆ ಸುಳಿ ಘುಳುಘುಳುರವ 
ತೂಂತಿಟ್ಟು ಹೊಳೆವ ವಾರಿಧಿಯಾ 


(ಭರತೇಶವೈಭವ : ಪೂರ್ವಸಾಗರದರ್ಶನ ಸಂಧಿ : ೯೫; ೯೬; ೯೭) 


ಇಲ್ಲಿ ಹಳಗನ್ನಡ ಕವಿಗಳ ಕಡಲಿನ ತಿಮಿ ತಿಮಿಂಗಲವಾಗಲೀ, ಕರಿಮಕರ ಕಮಠಗಳಾಗಲೀ, 
"ನನ್ನಲ್ಲಿ ಹುಟ್ಟದ ಚಂದ್ರನಿಂದ ಸಸ್ಮಾಳಿ ಸಂಪತ್ತನ್ನು ಪಡೆಯಿತು, ಲಕ್ಷಿಯಿಂದ ಧಾತ್ರಿ 
ಸೌಭಾಗ್ಯವನ್ನು ಪಡೆಯಿತು, ನನ್ನಿಂದ ಹುಟ್ಟಿದ ಸರ್ವವಸ್ತುವಿನಿಂದಲೇ ವಿಷ್ಣು ಸರ್ವಾರ್ಥವನ್ನು 
ಪಡೆದನು' ಎಂದು ಉದ್ಭೋಷಿಸುವ (ರಾಜಶೇಖರ ವಿಲಾಸ : ಷಡಕ್ಷರಿ) ಕಡಲನ್ನು ಕುರಿತ 
ಪುರಾಣ ಸ್ಮರಣೆಗಳಾಗಲೀ ವಿಲಾಸವಾಗಲೀ, ನುಸುಳಿಬಾರದಿರುವುದು ರತ್ನಾಕರನ ಕಡಲಿನ 


ಸೌಂದರ್ಯ ಸಮೀಕ್ಷೆ ೧೮೭ 


ವೈಶಿಷ್ಟ. ಅಷ್ಟೇ ಅಲ್ಲ ರತ್ನಾಕರವರ್ಣಿಯಲ್ಲಿ ಕಡಲಿನ ತೀವ್ರಾನುಭವದ ಸಹಜವಾದ 
ಚಿತ್ರಣವಿದೆ. ಇವನೊಬ್ಬನಾದರೂ ಕಡಲನ್ನುಕಂಡಿದ್ದಾನಲ್ಲ ಎಂಬ ಹಿಗ್ಗು ಉಂಟಾಗುತ್ತದೆ 
ನಮ್ಮಲ್ಲಿ 


ಲ 


ಸಂಧ್ಯಾಕಾಲದ ಸೊಗಸನ್ನು ನೋಡಿದರೆ ಕವಿಗಳ ಕಾವ್ಯದಲ್ಲಿ ಹೆಚ್ಚುಕಡಿಮೆ ಅದು 
ಪ್ರಭಾತಕಾಲದ ವರ್ಣನೆಯಂತೆಯೇ ತೋರುತ್ತದೆ. ಸೂರ್ಯೋದಯದಂತೆ 
ಸೂರ್ಯಾಸ್ತಮಾನವೂ, ಕಾವ್ಯದಲ್ಲಿ ಕಾಲಸೂಚಕವೂ ಮತ್ತು ಕತೆಯ ಒಂದು ದಿವಸದ 
ಘಟನೆಯ ಮುಕ್ತಾಯದ ಸೂಚನೆಯೂ ಆಗುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ" 
ಕಾವ್ಯಲೋಕದಲ್ಲಿ ಕತ್ತಲಾಗುವುದು ಚಂದ್ರೋದಯಕ್ಕೇ. ಚಂದ್ರೋದಯವಾಗುವುದು 
ಚಂದ್ರಿಕಾವಿಹಾರದ ಬಣ್ಣನೆಗೆ ಬಾಗಿಲು ತೆರೆದಂತೆ. ಸಂಜೆಯಾಯಿತು ಎಂದರೆ ಜಾರೆಯರು 
ಸಂಕೇತ ಸ್ಥಾನಕ್ಕೆ ಹೊರಟರು, ದಿನನಾಥನು ತಮ್ಮನ್ನು ತೊರೆದನೆಂದು ಕಮಲಗಳು 
ಮುಚ್ಚಿದುವು, ಕಣ್ಕಾಣದ ಜಕ್ಕವಕ್ಕಿಗಳು ಇನಿಯರನ್ನು ನೆನೆದು ಅಳಲಿದುವು, ಸೂರನು ತನ್ನ 
ಕುದುರೆಗಳ ಮೈತೊಳೆಯಲೆಂದು ಪಡುಗಡಲಿಗೆ ಇಳಿದನು, "ಎಡಗೈಯಿಂದ ಸದ್ದಾಗದಂತೆ 
ನೀವಿಯನ್ನು ಹಡಿದು, ಸೋರ್ಮುಡಿಯನ್ನು ಒತ್ತುತ್ತಾ ನಡೆದರೆ ಸದ್ದಾಗುವುದೆಂದು 
ಕಾಲಂದುಗೆಗಳನ್ನು ಕಳಚಿ ಕೈಯಲ್ಲಿ ಹಿಡಿದು, ಮುಖಕ್ಕೆ ಸೆರಗನ್ನು ಮರೆಮಾಡಿ ಕಾಲಿನ 
ಅಲಕ್ಷಕದಿಂದ ನೆಲವನ್ನು ಕೆಂಪಾಗಿಸುತ್ತಾ ಅಭಿಸಾರಿಕೆಯರು ಅತ್ತ ಇತ್ತ ಹೊರಟರು' 
(ಕುಸುಮಾವಳಿ ೪-೩೪) - ಎಂಬ ವರ್ಣನೆಯನ್ನು ಮಾಡುವುದರಲ್ಲೆ ಕವಿಗಳಿಗೆ ತೃಪ್ತಿ 
ಸಂಜೆಯ ನಿಜವಾದ ಸೊಗಸನ್ನು ರುದ್ರಭಟ್ಟನೂ, ಹಂಪನೂ, ಲಕ್ಷ್ಮೀಶನೂ ಕಂಡಿದ್ದಾನೆ. 
ರುದ್ರಭಟ್ಟನ ಕಣ್ಣಿಗೆ ಒಂದು ಸಂಜೆ ಕಂಡದ್ದು ಹೀಗೆ: 


ಇಳೆಯಿಂದಂ ಪೊಂಬಿಸಿಲ್‌ ಮೈದೆಗೆದು ನಗನಿಕಾಯಾಗ್ರದೊಳ್‌ ಸಾಂದ್ರಧಾತು 
ಸ್ಥಳಹರ್ಮ್ಮಾಗಾಗ)ದೊಳ್‌ ಮಾಣಿಕದ ಶಿಖರಮುದ್ಯಾನಶಾಖಾಗದೊಳ್‌ ಕೆಂ 
ದಳಿರೆಂಬಾಶಂಕೆಯಂ ಮಾಲ್ಬ`ನಮರುಣತೆಯಂ ಪೆತ್ತು ಚೆಲ್ಹಾದುದಸ್ತಾ 
ಚಳತುಂಗ ವ್ಯಾಪ್ರಜೃಂಭಾವೃತ ವದನ ಮೆನಿಪ್ಪಂದದಿಂ ಭಾನುಬಂಬಂ 


(ಜಗನ್ನಾಥವಿಜಯ ೧೬-೯೩) 


ಇಳೆಯಿಂದ ಹೊಂಬಿಸಿಲು ಮೈದೆಗೆದಿದೆ. ಆದರೆ ಗಿರಿಪಂಕ್ತಿಗಳೆ ಧಾತುಶಿಖರಗಳಲ್ಲಿ ದೊಡ್ಡ 
ಉಪ್ಪರಿಗೆ ಮನೆಯ ಕಲಶಗಳಲ್ಲಿ ಮಾಣಿಕ್ಕದ ಶಿಖರಗಳಲ್ಲಿ. ಉದ್ಕಾನದ ಎತ್ತರವಾದ. 
ಮರಗಳ ಹರೆಯ ತುದಿಯಲ್ಲಿ ಕೆಂಪು ಚಿಗುರಿನಂತೆಯೂ ಶಂಕೆಯನ್ನುಂಟುಮಾಡುತ್ತಿದೆ. 
ಮುಳುಗುವ ಸಂಜೆಯ ಸೂರ್ಯ ಅಸ್ತಾಚಲದಲ್ಲಿ ಘರ್ಜಿಸುವ ಹುಲಿಯ ಮುಖಮಂಡಲದಂತೆ 
ತೋರುತ್ತಿದೆ ಎನ್ನುವಲ್ಲಿ ಕಲ್ಪನೆಯ ನಾವೀನ್ಯತೆ. - ಅದು ಸಂಸ್ಕೃತ ಕವಿಯಿಂದ ಕಡ 
ಪಡೆದುದಲ್ಲದಿದ್ದರೆ - ನಿಜವಾಗಿಯೂ ಮನೋಹರವಾಗಿದೆ. ಸೂಕ್ತಿಸುಧಾರ್ಣವದಲ್ಲಿ 
ದೊರೆಯುವ ಈ ಒಂದು ಚಿತ್ರವೂ ಗಮನಾರ್ಹವಾಗಿದೆ. 


೧೮೮ 


(4೬ 
eH 


ತಿ ಲೋಕದಲ್ಲಿ 


ಕಡುಬಿಸುಪಾಜೆ ಬೆಳ್ಳಣಮೆಪಾಟೆ ಕರಂಕರಮೆಲ್ಲಪಕ್ಕದಿಂ 
ದುಡುಗೆ ತುಂಗ ನಿಜಾಂಗ ಧವಳಾಕೃತಿ ಕಾಸಿದ ಬಟ್ಟಿನಂತೆ ಕೆಂ 
ಪಡರ್ದಿರೆ ತನ್ನ ಮುನ್ನೊಗೆದ ತತ್ತಿಯ ರೂಪನೆ ಪೋಲ್ತು ಜಾಜಿನೊಳ್‌ 
ತೊಡರ್ದವೊಲೊಪ್ಪಿದಂ ಗಗನವೃಕ್ಷದ ಪಣೆಣೆಯಾಗಿ ಭಾಸ್ಕರಂ 
(ಕವಿಯ ಹೆಸರು ಗೊತ್ತಿಲ್ಲ ಸೂಕ್ತಿಸುಧಾರ್ಣವ, ಪುಟ ೧೩೪ ಪದ್ಯ ೧೦) 


ಪಂಪನಂತೂ ತೀರಾ ನವೀನತಮವಾದ ಚಿತ್ರವೊಂದನ್ನು ನೀಡಿದ್ದಾನೆ. 
ವಿಕ್ರಮಾರ್ಜುನವಿಜಯದಲ್ಲಿ - 


ಥಮ ಪೊಳವ ಸಂಜೆಯ ಕೆಂಪದು ಸಾಣೆಗೊಡ್ದಿದಿ 
ಟ್ವಗೆಯ ರಜಂಬೊಲ್‌ ಎಂಬಿನೆಗಂ ಅಸ್ತಮಯಕ್ಕಿಬ್‌ದಂ ದಿವಾಕರಂ 


(ಪಂ.ಭಾ. ೧೦-೩೫) 


ಎನ್ನುತ್ತಾನೆ, ಹೊಳೆವ ಸಂಜೆಯಕೆಂಪು ಸಾಣೆಗೆ ಒಡ್ಡಿದ ಇಟ್ಟಿಗೆಯ ಧೂಳಿನಂತೆ ಇತ್ತಂತೆ. 
ಮುಳುಗುವ ಸೂರ, ಸಾಣೆಕಲ್ಲಿನಂತೆ ಗಿರ್ರನೆ ತಿರುಗುತ್ತಿದ್ದಾನೆ. ಸಂಜೆಗೆಂಪು ಸಾಣೆಗೊಡ್ಡಿದ 
ಇಟ್ಟಿಗೆಯ ರಜದಂತೆ ವ್ಯಾಪವಾಗಿದೆ. ಇದು ಸಂಪ್ರದಾಯಕ್ಕೆ ಶರಣಾಗದ ಕವಿ ಪ್ರತಿಭೆಯ 
ಕಿಡಿ. ಆದರೆ ಲಕ್ಷ್ಮೀಶ ಬೈಗುಗೆಂಪನ್ನು - 


ರಂಜಿಸುವ ಪಶ್ಚಿಮಾಚಲಕಿರಾತಂ ತೊಟ್ಟಗುಂಜಾಭರಣಮೋ, 

ಮೇಣ್‌ ಗಗನಾಂಬುಧಿಯ ತಡಿಯ ಮಂಜುವಿದ್ರುಮಲತೆಯೋ, 

ಅಪರ ದಿಗ್ವಧುವಿನಂಗ ಕುಂಕುಮ ಲೇಷನವೋ 

ಅಂಜನೇಭದ ಸಿಂಧೂರವೋ, ಶಿವನಮಸಕದ ಕೆಂಜಡೆಯೋ, 

ವಿಷ್ಣು ಪದಪಂಕರುಹದರುಣತೆಯೋ, 

ಸಂಜೆವೆಣ್‌ ಉಟ್ಟ ರಕ್ತಾಂಬರವೊ 

ಪೇಳೆನಲ್ಕಾ ಬೈಗು ಕೆಂಪೆಸೆದುದು. (ಜೈಮಿನಿ ಭಾರತ ೮-೪೬) 


ಎಂಬ ವರ್ಣನಾವಿಲಾಸ, ವಾಸ್ತವ ಹಾಗೂ ಪುರಾಣ ಪ್ರತೀಕಗಳ ಮೂಲಕ, ವಿಸ್ಮಯ ಮತ್ತು 
ಭವ್ಯತೆಯ ಸ್ಪರ್ಶವನ್ನು ತಂದುಕೊಡುತ್ತದೆ. ಲಕ್ಷ್ಮೀಶನು ಕವಿಸಮಯ ನಿರ್ಮಿತವಾದ 
ಸಾಮಗ್ರಿಗಳನ್ನು ತನ್ನ ಕೃತಿಯಲ್ಲಿ ಬಳಸಿದರೂ ಅವುಗಳಿಗೆ ತನ್ನ ಅನುಭವದ ವಿದ್ಯುತನ್ನು 


ಹರಿಸಿ ದೀಪ್ರಗೊಳಿಸುತ್ತಾನೆ. ಸಂಜೆಯ ವರ್ಣನೆಯನ್ನು ಕುರಿತ ಇದೇ ರೀತಿಯ ಮತ್ತೊಂದು 
ಪದ್ಯದಿಂದ ಈ ಅಂಶ ಇನ್ನೂ ಸ್ಪಷ್ಟವಾಗುತ್ತದೆ: 


ಓಡಿದುವು ಪಕ್ಷಿಗಳ್‌ ಗೂಡಿಂಗೆ, ದೆಸೆದೆಸೆಗಳಂ ನೋಡಿದುವು ಘೂಕಂಗಳ್‌, 
ಅಳಿಗಳಂ ಸೆರೆಗೈದು ಹೂಡಿದವು ಬಾಗಿಲಂ ಕಮಲಂಗಳ್‌, 
ಅರಲ್ಲುವಿಂದೀವರಂಗಳ್‌, ನಭದೊಳು ಮೂಡಿದುವು ತಾರೆಗಳ್‌, 
ಚಕ್ರವಾಕಂಗಳಂ ಕಾಡಿದುವು ವಿರಹ ತಾಪಂಗಳ್‌, 


ಸೌಂದರ್ಯ ಸಮೀಕ್ಷೆ ೧೮೯ 


ಇಳೆಯೆಲ್ಲಮಂ ತೀಡಿದುವು ಕತಲೆಗಳ್‌, 
ಅಲ್ಲಲ್ಲಿ ಮನೆಮನೆಯ ಸೊಡರ್‌ ಕಣ್ಗೆಸೆದುವು.(ಜೈಮಿನಿ ಭಾರತ ಆ-೪೮) 


“ಹಕ್ಕಿಗಳು ಗೂಡಿಗೆ ಓಡುವುದರಿಂದ ಮೊದಲು ಸಂಜೆ ಮುಗಿದು ರಾತ್ರಿ ಹಬ್ಬುವವರೆಗೆ 
ಸೃಷ್ಟಿಯ ಮುಖದಲ್ಲಿ ಕಾಣುವ ಭಾವಗಳನ್ನು ಸಮುಚ್ಛಯಮಾಡಿ ಕವಿ ಸುಂದರವಾದ 
ಚಿತ್ರವನ್ನು ರಚಿಸಿದ್ದಾನೆ. ಕವಿಸಮಯದ ಕಾರ್ಯಗಳಾದರೂ ಕಮಲಗಳು ಬಾಗಿಲನ್ನು 
ಮುಚ್ಚಿದ್ದೂ ಇಂದೀವರಗಳು ಅರಳಿದ್ದೂ ಈ ಕಲೆಯಲ್ಲಿ ವಾಸ್ತವ ವಿಷಯಗಳಾಗುತೆವೆ. 
ಪಕ್ಷಿಗಳೊಡನೆ, ನಕ್ಷತ್ರಗಳೊಡನೆ ಈ ಚಿತ್ರದಲ್ಲಿ ವಿರಹತಾಪಗಳಿಗೆ ಕೂಡ ದೇಹಗಳೊದಗಿವೆ. 
ಕತ್ತಲೆ ಇಲ್ಲಿ ಒಂದಲ್ಲ; ಅನೇಕ ಆಗಿವೆ. ಕೊನೆಗೆ "ಮನೆ ಮನೆಯ ಸೊಡರ್‌ ಕಣ್ಕೆಸೆದುವು.' 
ಸೋತಿದ್ದ ಜೀವ ಕೊಂಚ ಕೊಂಚವಾಗಿ ಮರಳಿಬಂದಂತೆ ಕತ್ತಲು ಕವಿದ ಊರು ಒಂದೊಂದಾಗಿ 
ಹಚ್ಚುವ ಬೆಳಕುಗಳಿಂದ ಸನ್ನಿಯಿಂದ ಎಚ್ಚರಗೊಳ್ಳುವುದನ್ನು ನೋಡುವವರಿಗೆ ಸಂಜೆಯ 
ವರ್ಣನೆಯಲ್ಲಿ ಇದು ಎಷ್ಟು ಮುಖ್ಯವಾದ ವ್ಯಾಹಾರವೆಂದು ತಿಳಿದಿರುತ್ತದೆ. ಉದಯದ 
ಸೊಗಸನ್ನೂ ಸಂಜೆಯ ಚಂದವನ್ನೂ ನೋಡಿ ಈ ಕವಿಯ ಕಣ್ಣೂ ಮನಸ್ಸೂ ಅರಳಿದ್ದುವು.''' 
ಹರಿಹರನು ಸಂಜೆ ಮನೆಮನೆಯಲ್ಲಿ ಒಂದೊಂದಾಗಿ ಹತ್ತಿದ ದೀಷಗಳನ್ನುಕಂಡು - 


“ಪಲವುಂ ದೀವಿಗೆಗಳ್‌ 
ಕಳಲೆ ಪೂತಂತೊಪುತಿರ್ದುವಾಮನೆಮನೆಯೊಳ್‌ 


(ಗಿರಿಜಾಕಲ್ಯಾಣ ೪-೭೯) 


ಕತ್ತಲೆಯೇ ಹೂಬಿಟ್ಟಂತೆ ತೋರಿತು ಎನ್ನುತ್ತಾನೆ. ಆದರೆ ಅದರ ಮುಂದಿನ ಪದ್ಮದಲ್ಲೇ ಈ 
ಸುಂದರಕಲ್ಪನೆಯನ್ನು, ನಕ್ಷತ್ರಗಳನ್ನೂ ಬಣ್ಣಿಸಲು ಬಳಸಿ “ಗಗನಂ ಪೂತುದೋ' ಎನ್ನುತ್ತಾನೆ. 
ಹೀಗೆ ನಮ್ಮ ಹಿಂದಿನ ಕವಿಗಳು ತಮಗೆ ಏನಾದರೊಂದು ವಿಶಿಷ್ಟ ಭಾವನೆ ಸ್ಸುರಿಸಿದರೆ ಅದು 
ಆ ಸನ್ನಿವೇಶದ ಅನುಭವದಿಂದ ತಾನಾಗಿಯೇ ಸಹಜವಾಗಿ ಮೂಡಿ ಸುಂದರವಾಗಿತೋರಿದರೆ 
ಅದನ್ನೇ ಮತ್ತೆ ಬೇರೆಬೇರೆಯ ಸಂದರ್ಭಗಳಿಗೆ - ಅದು ಅಲ್ಲಿಗೆ ಒಪ್ಪಲಿ ಬಿಡಲಿ, ಬಳಸಿ. 
ಬಳಸಿ ಆ ಅನುಭವದ ಸೊಗಸನ್ನು ಕಂದಿಸುತ್ತಾರೆ. ಮತ್ತೆ ಇನ್ನೂ ಹಲವಾರು ಕವಿಗಳು 
ತಮಗೆ ಪೂರ್ವ ಕವಿದತ್ತವಾದ ಇಂತಹ ಭಾವವನ್ನು ಬಳಸಿ ಬಳಸಿ ಅದನ್ನು ಕವಿ ಸಮಯದ 
ಸಾಮಗ್ರಿಯನ್ನಾಗಿ ಮಾಡಿಬಿಡುತ್ತಾರೆ. ಹೀಗಾಗಿ ಎಷ್ಟೋ ಸುಂದರವಾದ ಅನುಭವದ 
ಪ್ರತಿಮೆಗಳು ಅತಿ ಬಳಕೆಯಿಂದ ಮತ್ತು ಅನುಚಿತ ಬಳಕೆಯಿಂದ ಬೇಸರದ ವಸ್ತುಗಳಾಗಿವೆ. 
ಆದರೆ ಅವು ನಿಜವಾದ ಅನುಭವವನ್ನು ಪಡೆದ ಕವಿಪ್ರತಿಭೆಯ ಮೂಸೆಗೆ ಸಿಕ್ಕಿ ಮತ್ತೆ ಮತ್ತೆ 
ಉಜ್ಜಲವಾಗುವುದೂ ಉಂಟು. 


1. ಮಾಸ್ತಿ ವೆಂಕಟೇಶ ಐಯಂಗಾರ್‌, ವಿಮರ್ಶೆ, ಭಾಗ : IV ಪುಟ 9. 


೧೯೦ ಪ್ರಕೃತಿ ಲೋಕದಲ್ಲಿ 


ಇರುಳಿನ ಗಾಢಾಂಧಕಾರವೂ ಭವೃವಾದುದು. ಹಗಲಿನ ಚಿರಪರಿಚಿತವಾದ 
ನೋಟಗಳನ್ನೆಲ್ಲಾ ನುಂಗಿ ನೊಣೆದು ನಿಲ್ಲುವ ಭೀಮತಮದ ಅನುಭವವನ್ನು ಹಂಪನ 
ಕಣ್ಣು ಕಂಡಿದೆ - 


ಮಸಿಯಿಂದಂ ಜಗಮೆಲ್ಲಮಂ ದಿತಿಸುತಂ ಮೇಣ್‌ ಪೂಟ್ಟನೋ, 
ಕಾಳಮೇಘ ಸಮೂಹಂ ದೆಸೆಯೆಲ್ಲಮಂ ಮುಸುಕಿತೋ,: 
ಗಂಧೇಭ ಚರ್ಮಂಗಳಂ ಪ್ರಸರಂಗೆಯ್ದನೋ ಶಂಭು, 

ಎಂಬ ಬಗೆಯಿಂ ತಳ್ಳೊಯ್ದು ಕಲೀರಿ ಸೂಚಿಸಲ್‌ 

ಆರ್ಗಂ ವಶಮಾಗದಂತು ಕವಿಯಿತ್ತು ಉದ್ದಾಮ ಭೀಮಂ ತಮಂ 


(ಪಂ.ಭಾ. ೪-೪೯) 


ನಮ್ಮ ಪುರಾಣ ಪ್ರಪಂಚೆ ಅದ್ಭುತವಾದ ಪ್ರತಿಮೆಗಳನ್ನು ಸೃಜಿಸಿದೆ. ಸಮರ್ಥನಾದ 
ಕವಿ ಅವುಗಳನ್ನ ತನ್ನ ಅನುಭವದ ವರ್ಣನೆಗೆ ಬಳಸಿದಾಗ ಎಷ್ಟು 
ಪರಿಣಾಮಕಾರಿಯಾಗಬಲ್ಲದೆಂಬುದಕ್ಕೆ ಪಂಪನ ಈ "ಉದ್ದಾಮಭೀಮತಮ'ದ ವರ್ಣನೆಯೇ 
ಜೀವಂತ ಸಾಕ್ಷಿ. ಕವಿಯ ಈ ವರ್ಣನೆ ನಮ್ಮಲ್ಲಿ ಅಂತರ್ಗತವಾಗಿ ಬಂದಿರುವ ಪೌರಾಣಿಕ 
ಕಥಾ ಸಂಸ್ಕಾರವನ್ನು ಪ್ರಚೋದಿಸಿ ನಾವು ಕವಿಯ ಅನುಭವದ ಸೊಗಸನ್ನು ಪಡೆಯಲು 
ಅನುವು ಮಾಡಿದೆ. 


೫ 


ರಾತ್ರಿಯ ತಮೋಲೋಕದಲ್ಲಿ ಚಂದ್ರೋದಯದಂತಹ ಸುಂದರವಾದ ಮತ್ತು 
ರೋಮಾಂಚಕಾರಿಯಾನ ಫಟನೆ ಮತ್ತೊಂದಿಲ್ಲ ಚಂದ್ರ ಸೌಂದರ್ಯದ ಸಂಕೇತ. 
ಚಂದ್ರೋದಯವಾಯಿತೆಂದರ ಬೇರೊಂದು ಮೋಡಿ ನಮ್ಮನ್ನು ಬೆರಗುಗೊಳಿಸುತ್ತದೆ. 
ಕಾವ್ಯಲೋಕದಲ್ಲಿಯಾದರೋ ಚಂದ್ರೋದಯವಾದರೆ ಸೂಳಿಗೇರಿಯ ಬಾಗಿಲಿನ 
ಬೀಗತೆಗೆದಂತೆ! "ಕಾಮನಾಗ ರಸಮಂ ನೆಲೆವೆರ್ಚಸುವ ಚಂದ್ರಾಶಪ' ಎಲ್ಲ ಕಾವ್ಯದಲ್ಲೂ. 
ಹೀಗೆ ಬೆಳುದಿಂಗಳು ಕವಿದಾಗ 'ಕವಿದತ್ತು ವಿಲಾಸಿನೀಜನಂ." "ಅಂಗನೆಯರ ಅನಂಗ ಚೇಷ್ಟೆಗೆ 
ಬೆಳುದಿಂಗಳು ಧೂಪಹವೆರಚುತ್ತದೆ. 


“ಇಂತಾದ ಚಂದ್ರೋದಯಮಂ ಕಂಡು ಭೋಗ ಸಹಾಯಕರಪ್ಪ ನಾಗರಿಕ ವಿಟವಿದೂಷಕ 
ಪೀಠಮರ್ದಕರ್‌ ಭರಂ ಪರಿತಂದು... ದೇವಾ, ಇಂದಿನ ದಿನಂ ಬೆಳತಿಗೆಗೆ ಬೆಳದಿಂಗಳೊಳ್‌ 
ಪುರವೀಧಿಯ ವಿಲಾಸಮಂ ಕೆಯ್ಕಿಕ್ಕು ನೋಡಿ ರಾತ್ರೀ ವಿಹಾರಮಂ ಮಾಡಲ್‌ವೇಳ್ಪುದು' 
- (ಗಿರಿಜಾ ಕಲ್ಮಾಣ : ಹರಿಹರ) ಎಂದು ಬಿನ್ನವಿಸುತ್ತಾರೆ. ಸರಿ; ಮಹಾರಾಜನು ಇಂತಹ 
ಅವಕಾಶವನ್ನು ಕಳೆದುಕೊಳ್ಳಲು ಒಪ್ಪದೆ ತಕ್ಷಣ ನಗರ ಸಂಚಾರಕ್ಕೆ ಹೊರಡುತ್ತಾನೆ, - 


“ದರಿದ್ರ ವಿಟ  ವೇಶ್ಕಾಲಾಪಂಗಳುಮನಲ್ಲಲ್ಲಿಗೆ ನಿಂದು ಕೇಳುತ್ತಂ, ಉಚಿತಾನುಚಿತ 


ಲ ಹ 


ಚೇಷ್ಟೆಗಳುಮಂ ಪ್ರಚ್ಛನ್ನದಿಂ ನೋಡುತ್ತುಂ'' (ಲೀಲಾವತಿ : ನೇಮಿಚಂದ). ಈ 


ಸೌಂದರ್ಯ ಸಮೀಕ್ಷೆ ೧೯೧ 


ವಿಹಾರದಲ್ಲಿ ಊರಿನ ವಿಟವಿಟೀಜನರ, ವೇಶ್ಯಯರ ಪ್ರಣಯ ಸಲ್ಲಾಪ ವಿದೂಷಕ 
ಮಹಾಶಯನ ವ್ಯಾಖ್ಯಾನದ ಸಮೇತ ನಮ್ಮ ಕಿವಿಗೆ ಬೀಳುತ್ತದೆ. 'ಶೃಂಗಾರಮೆ ರಸಂ' 
ಎನ್ನುವುದು ಸರಿ ಎನ್ನಿಸುತ್ತದೆ - ಈ ಬೆಳುದಿಂಗಳಲ್ಲಿ ಕವಿಯ ಸ್ಫೂರ್ತಿ ಕಡಿವಾಣವನ್ನು 
ಕಿತ್ಸೆಸೆದ ತುಂಟ ಕುದುರೆಯಂತೆ ಸೂಳೆಗೇರಿಯಲ್ಲಿ ಅಲೆಯುತ್ತದೆ | 


ಇದು ಸಾಮಾನ್ಯವಾಗಿ ಚಂದ್ರೋದಯದ ಸೌಂದರ್ಯ ಹಿಂದಿನ ಕವಿಗಳ ಕಾವ್ಯದಲ್ಲಿ 
ಚಂದ್ರಿಕಾ ವಿಹಾರವಿಲ್ಲದ ಕಾವ್ಮ ಎಂತಹ ಕಾವ್ಯ! ಈ ಸಂಪ್ರದಾಯವನ್ನು ಹರಿಹರನಂತಹ 
ಸ್ವತಂತ್ರ ಮನೋಧರ್ಮದ ಕವಿಯೂ ಪಾಲಿಸಲು ಹೋಗಿ 'ಗಿರಿಜಾ ಕಲ್ಮಾಣ'ದಲ್ಲಿ ಗಿರಿ. 
ರಾಜನೊಂದಿಗೆ ನಾರದನನ್ನೂ ಅಲೆಸಿದ್ದಾನೆ ಸೂಳೇಗೇರಿಯ ಬೀದಿ ಬೀದಿಗಳಲ್ಲಿ ಹಾಪ! 
ನಾರದನಿಗೂ ಯಾವುದೋ ಪೂರ್ವ ಜನ್ಮದ ಕರ್ಮದ ಫಲವಾಗಿ ಹರಿಹರನ ಕಾವ್ಯದಲ್ಲಿ 
ಈ ಅವಸ್ಥೆ ಒದಗಿದೆ. ಆದರೆ ಚಂದ್ರೋದಯದ ಸೌಂದರ್ಯವನ್ನು, ಬೆಳುದಿಂಗಳ ಶಾಂತ 
ಭವ್ಯತೆಯನ್ನು ಹಲವರು ಬಣ್ಣಿಸಿದ್ದಾರೆ. ಮತ್ತೆ ನಿಜವಾದ ಸೌಂದರ್ಯಕ್ಕೆ ನಾವು ಪಂಪನಲ್ಲಿಗೇ 
ಹೋಗಬೇಕು. ಪಂಪನ ಕಣ್ಣಿಗೆ ಚಂದ್ರ ಸಿಂಹದಂತೆ ತೋರುತ್ತಾನೆ- 


ಬಳೆದ ತಮೋ ಮದೇಭಘಟೆಯೊಡ್ಡೊಡೆವನ್ನೆಗಂ 

ಉನ್ನತ ಉದಯಾಚಳಗುಹೆಯಿಂ ಲಸತ್ಕಿರಣ ಕೇಸರಮಂ ಪರಪುತುಂ 
ಆಗಳ್‌ ಆಗುಳಿಸುವ ಬಾಯಕೆಂಪನ್‌ ಉದಯಂಗೆಯೆ ಪೊಣ್ಮುವ 

ಕೆಂಪು ಪೋಲ್ಡಿನಂ 

ತಳರೆ ಬೆಡಂಗಿನೊಳ್‌ ಪುದಿದುದು ಎಜೌ ರಮ್‌ ಉದ್ದತ ಚಂದ್ರಸಿಂಹದಾ 


(ಆ.ಪು. ೧೨-೫) 


ಇದೊಂದು ಅಪೂರ್ವ ಕಲ್ಪನಾಮಯ ಸೌಂದರ್ಯ. ತಮೋ ಮದೇಭಗಳ ಕುಂಭಸ್ಟಳವನ್ನು 
ಒಡೆಯುತ್ತಾ ಕಿರಣ ಕೇಸರವನ್ನು ಕೆದರುತ್ತಾ ಕೆಂಪಾದ, ಬಾಯಿಂದ ಆಗುಳಿಸುತ್ತಾ ಉನ್ನತ 
ಉದಯಾಚಲ ಶಿಖರದಿಂದ ಬರುವ ಸಿಂಹದಂತೆ ಅಗುರ್ವಾಗಿ ತೋರುತ್ತದೆ - ಆಗತಾನೇ 
ಮೂಡಿದ ಚಂದ್ರನ ಆರಕ್ತವಾದ ಬಿಂಬ. ಈ ಪದ್ಮ ಸಂಸ್ಕೃತ ಕವಿ ಬಾಣನದಾದರೂ ಕನ್ನಡಕ್ಕೆ 
ಈ ಚಿತ್ರವನ್ನು ಪಂಪನು ತಂದಿರುವ ಕ್ರಮ ಶ್ಲಾಘನೀಯವಾದುದು. ಪಂಪನದೇ ಆದ ಈ 
ಪದ್ಯವನ್ನು ನೋಡಿ : 


ಅದೊಂದಿನಿಸು ಬೇಗದಿಂ ನವಜಪಾ ಪ್ರಸೂನಾಭಮಾಯ್ತು 
ಅದೊಂದಿನಿಸು ಬೇಗದಿಂ ಕನಕ ಕುಂಭದಂತಾಯ್ತು 
ಮತ್ತದೊಂದಿನಿಸು ಬೇಗದಿಂದ ಮೃದುಮೃಣಾಳ ಸಂಕಾಶಮಾಯ್ತು 
ಅದೇಂ ಬಲೆಕೆ ಬಿಂಬದುಜಲಳಿಕೆಯೋ ಸುಧಾಸೂತಿಯಾ 


(ಆ.ಪು. ೧೨-೪೭) 


೧೯೨ ಪ್ರಕೃತಿ ಲೋಕದಲ್ಲಿ 


ಇಲ್ಲಿ ಕವಿಯ ಕಣ್ಣು ವಸ್ತುಸೌಂದರ್ಯವನ್ನು ಕ್ಷಣಕ್ಷಣದಲ್ಲೂ ತೀವ್ರ ಆಸಕ್ತಿಯಿಂದ 
ಸಂಭ್ರಮದಿಂದ ಸೋಜಿಗದಿಂದ ವರ್ಣಿಸುತ್ತಿದೆ. ಈ ಸಂಭ್ರಮ, ಸೋಜಿಗ "ಅದೊಂದಿನಿಸು 
ಬೇಗದಿಂ' ಎಂಬ ಮಾತಿನಲ್ಲಿ ವಕ್ತವಾಗುತ್ತದೆ. ಕವಿಯ ಮನಸ್ಸು ಚಂದ್ರೋದಯ 
ಸೌಂದರ್ಯವನ್ನು "ತಟಸ್ಥ ತಲ್ಲೀನತೆ'ಯಲ್ಲಿ ಅನುಭವಿಸಿ ಹೆಜ್ಜೆ ಹೆಜ್ಜೆಗೂ ಮೂಡುವ. 
ಚಂದ್ರನಲ್ಲಾಗುವ ಪರಿವರ್ತನೆಯನ್ನು ಅತೃಂತ : ಸಹಜವಾಗಿ, ಸುಂದರವಾಗಿ ಚಿತ್ರಿಸುತ್ತದೆ. 
ಅದೆಷ್ಟು ಬೇಗ ಚಂದ್ರನು ಹೊಸ ಜಪಾಕುಸುಮಗಳ ಕಾಂತಿಯನ್ನು ಪಡೆದಿದ್ದಾನೆ. ಅದೆಷ್ಟುಬೇಗ 
ಚಂದ್ರನು ಮೆಲ್ಲಮೆಲ್ಲನೆ ಎದ್ದು ಚಿನ್ನದ ಕುಂಭದಂತಾಗಿದ್ದಾನೆ. ಮತ್ತೆ ಅದೆಷ್ಟು ಬೇಗ 
ಚಂದ್ರನು ಸಂಪೂರ್ಣವಾಗಿ ಅರಳಿದ ಕೋಮಲವಾದ ಕಮಲದ ಚೆಲುವನ್ನು 
ಪಡೆದಿದ್ದಾನೆ! ಆಹಾ! ಈಗ ಚಂದ್ರನೆಷ್ಟು ಉಜ್ಜಲನಾಗುತ್ತಿದ್ದಾನೆ! ಎಂದು ಪಂಪನು 
ಸೌಂದರ್ಯಾನಂದದಿಂದ ಉದ್ದಾರವೆತ್ತುತ್ತಿದ್ದಾನೆ ಇಲ್ಲಿ ಆದರೆ ಜನ್ನನು ಅನಂತನಾಥ 
ಪುರಾಣದಲ್ಲಿ ಇದೇ ದೃಶ್ಯವನ್ನು ಬೇರೊಂದುರೀತಿಯಲ್ಲಿ ವರ್ಣಿಸಿರುವುದನ್ನು 
ಗಮನಿಸಬಹುದು : | 


ಉದಯೋರ್ವೀಧರ ಕುಂಕುಮೋದ್ಗ ಮರಜಂ ಪಾಯ್ದಂತೆ ಕೆಂಪೇಟ' 

ಪೊರ್ವದಿಶಾಕನ್ನೆಯ ತೋಳೊಲಿರ್ದರಿಸಿನಂ ತಳ್ಪಂತೆ ಪೊಂಬಣ್ಣ ವೇಜ' 

ದಿವೌಕೌಘ ಪವದೊಳ್‌ ಮುಲುಂಗಿ ತೊಳೆದೇಬ್ಪಂತೆ ಬೆಳ್ಬೇಜ' 

ತತ್ವ ದೃಢಾಭ್ಯಾಸಿಯ ಚಿತ್ತದಂತೆ ತಿಳಿದಂ ತಾರಾ ಮನೋವಲ್ಲಭಂ 
(ಅನಂತನಾಥ ಪುರಾಣಂ ೭-೮೨) 


ಇಲ್ಲಿಯೂ ಕ್ರಮ ಕ್ರಮವಾಗಿ ಕೆಂಪು, ಹಳದಿ, ಬಿಳುಪು, ಉಜ್ಜಲತೆ ಇವುಗಳನ್ನು ಕವಿ ತನ್ನ 
ಕಲ್ಪನೆಯ ಮೂಲಕ ಚಿತ್ರಿಸಿದ್ದರೂ ಚಂದ್ರೋದಯದ ಸಹಜಾನುಭವವಿದೆ. ಇಲ್ಲಿ ಮುಖ್ಯವಾಗಿ 
ಗಮನಿಸಬೇಕಾದುದು ಚಂದ್ರನು "ತತ್ವ ದೃಢಾಭ್ಕಾಸಿಯ ಚಿತ್ತದಂತೆ ತಿಳಿದಂ' ಎನ್ನುವುದನ್ನು 
ರಾಗ ಪೂರ್ಣನಾದ ವೃಕ್ತಿ ಕ್ರಮ ಕ್ರಮವಾಗಿ ತನ್ನ ಸಾಧನೆಯಿಂದ ಚಿತ್ತಶುದ್ದಿಯನ್ನು ಸಾಧಿಸಿದ 
ಯೋಗಿಯಂತಾದ ಚಿತ್ರವನ್ನು ಕವಿ ನಮಗೆ ಚಂದ್ರೋದಯ ವರ್ಣನೆಯ ನೆಪದಲ್ಲಿ ಚಿತ್ರಿಸಿ 
ಮನಸ್ಸನ್ನು ಪ್ರಸನ್ನಗೊಳಿಸುತ್ತಾನೆ. ಶೃಂಗಾರ ಕವಿಯಾದ ನೇಮಿಚಂದ್ರನಂತೂ, 


ಜ್‌ ಕಾಲಮೆಂಬ ಶಂ 
ಭುವಿನ ಶರೀರದೊಳ್‌ ಪುದಿದ ಗೌರಿಗೆ ರಾಗಮನೊಟ್ಟಕೊಂಡು ಮೂ 
ಡುವ ಮೊಲೆಯಂತೆ ಮೂಡಿದುದು ಮೂಡಣದಿಕ್ಕಿನೊಳಿಂದು ಮಂಡಲಂ' 


(ಲೀಲಾವತಿ ೨-೩) 


ಸೌಂದರ್ಯ ಸಮೀಕ್ಷೆ ೧೯೩ 


ಎಂದು ವರ್ಣಿಸುತ್ತಾನೆ. ತಿರುಮಲಾರ್ಯ ಮೂಡುವ ಚಂದ್ರನನ್ನು - “...ಇದೆ ಉರಿಗೊಂಡು 
ಪೊಣ್ಮುವ ಫಿರಂಗಿಯ ಗುಂಡೆನೆ ಚಂದ್ರಮಂಡಲಂ (ಚಿಕ್ಕ ದೇವರಾಜ ವಿಜಯ ೬-೧೭) 
ಎಂದು ವರ್ಣಿಸುವ ರೀತಿ ನವೀನವಾಗಿದೆ. ಚಂದ್ರನ ಕಿರಣಗಳಿಂದ ಭುವಿಯೆಲ್ಲ ಬೆಳಗಾಯಿತು 
ಎಂಬ ಅನುಭವವನ್ನು ಕವಿಕಲ್ಪನೆ ತುಂಬ ಚಮತ್ಕಾರವಾಗಿ ಬಣ್ಣಿಸಿದೆ, "ಮಲ್ಲಿನಾಥ 
ಪುರಾಣದಲ್ಲಿ `- 


ಪುಗಿಸಿದುವು ಅಟ್ಟಿ ಪರ್ವತಗುಹಾಂತರಮಂ ಕೆಲವಂ, 
ಗವಾಕ್ಷದಿಂದುಗಿದುವು ದೇವಸದ್ಮದೊಳ್‌ ಅಡಂಗಿದುವಂ, 

ಬಯಲಿಂಗೆ ಬಿಟ್ಟುವಂ ತಗುಳ್ದು ಅರೆಯಟ್ಟಿನುಂಗಿದುವು, 
ಪೆರ್ಮರದೊಳ್‌ ಸೆಜ'ಗೆಯ್ದು ಪರ್ಣಸಂಧಿಗಳೆಡೆಯಿಂದಲ್‌ ಇಟ್ಟು ಒರೆಸಿ 
ಕೊಂದುವು ಕಳೆಲೆಯಂ ಹಿಮಾಂಶುಗಳ್‌ 


: (ಮಲ್ಲಿನಾಥ ಪುರಾಣ : ೭-೩೯) 


ನಾಗಚಂದ್ರನ ಸುಕುಮಾರಶೆ ೈಲಿಗೆ ವಿವರಣೆ ಅನಗತ್ಯ ಕೋಮಲವಾದ ಚಂದ್ರನ ಕಿರಣಗಳು 
ಕತ್ತಲೆಯನ್ನು ಹೇಗೆ ಹೇಗೆ ಕೊಂದುವು ಎನ್ನುವ ಸಾಹಸವನ್ನು ಕವಿಯ ಕಲ್ಪನೆ ಮಾತ್ರ 
ಕಾಣಬಲ್ಲದು. ಬೆಳುದಿಂಗಳಿನ ಮೋಡಿಯನ್ನೂ, ವೈವಿಧ್ಯತೆಯನ್ನೂ ನೋಡಬೇಕಾದರೆ 
ನಾಗವರ್ಮನ ಕಾದಂಬರೀ ಕಾವ್ಕಲೋಕಕ್ಕೆ ಪ್ರವೇಶಿಸಬೇಕು. ಅಲ್ಲಂತೂ ಎಲ್ಲಾ ಘಟನೆಗಳೂ 
ಬೆಳದಿಂಗಳ ನೂಲಿನಿಂದ ಹೆಣೆದಂತಿವೆ. ಚಂದ್ರನೇ ಕಾವ್ಮ ನಾಯಕನಾಗಿರುವುದರಿಂದ ಇಡೀ 
ಕಾವ್ಯವೇ ಬೆಳುದಿಂಗಳಿನಲ್ಲಿ ಕಡೆದ ಭವ್ಕ ಶಿಲ್ಪದಂತಿದೆ. ಬೆಳುದಿಂಗಳ ಸಂಪತ್ತನ್ನು ಕುರಿತು 
ಕವಿ ಒಂದೆಡೆ ಮಾಡಿರುವ ವರ್ಣನೆಯನ್ನುನೋಡಿ - 


ಜಗಮಿದು ಮೌಕಿಕದಿಂದಂ ತೆಗೆದುದೋ, 
ದಂತದೊಳೆ ಸಮೆದುದೋ, 
ಪಾಲ್ಕಡಲಿಂದೊಗೆದುದೋ, 
ಪೇಳೆಂಬಿನಂ ಸೊಗಯಿಸಿದುದು ಸಾಂದ್ರ ಚಂದ್ರಿಕಾ ವಿಸ್ತಾರಂ. 
(ಕಾದಂಬರಿ ಸಂಗ್ರಹ ೧-೫೭) 


ನಾಗವರ್ಮನ ಕಾವ್ಯದಲ್ಲಿ ಕಾಣುವ ಬೆಳದಿಂಗಳೂ ಮಹಾಶ್ವೇತೆಯ ತಪಸ್ಸಿನಿಂದ 
ಸಾತ್ವಿಕಾತಿಶಯವನ್ನು ಪಡೆದುದು. ಸಾಮಾನ್ಯವಾಗಿ ಬೆಳುದಿಂಗಳು ಎಲ್ಲಾ ಕಾವ್ಯದಲ್ಲೂ 
ಶೃಂಗಾರ ರಂಗವನ್ನೇ ತೆರೆಯುವ ಕಾರ್ಯಕ್ಕೆ ನಿಯೋಜಿತವಾಗಿದೆ. "ಶೃಂಗಾರ ಕಾರಾಗೃಹನಾದ 
ನೇಮಿಚಂದ್ರನ “ಲೀಲಾವತಿ'ಯಲ್ಲಿ ಬೆಳದಿಂಗಳು ಶೃಂಗಾರಸಾಗರವಾಗಿದೆ. 


ಎಲೆ ಶೃಂಗಾರಾರ್ಣವಂ ಸಗ್ಗದಿನಿಳಿದುದು ಅತಿಶ್ವೇತಮೆಂಬನ್ನೆಗಂ 
ಕಟ್ಟಿಲೆಯಂ ಬೆಂಕೊಳ್ಳವೊಲ್‌ ಎಣ್ಣೆಸೆಯನನಿತುಮಂ 
ಬೇಜ'ವೇಜಲ್ಲ ತಾರಾವಲಿಯಂ ತಟ ಸುವಂತೆ ಆಗಸಮನನಿತುಮಂ 


೧೯೪ ॥ 


(4 
eH 


ತಿ ಲೋಕದಲ್ಲಿ 


ಪರ್ವಿದತ್ತೊರ್ಮೊದಲ್‌ ನೆಯ್ದಿಲನೆಲ್ಲಂ ಚುಂಬಿಪಂತು 
ಉರ್ವರೆಯನನಿತುಮಂ ಚಂದ್ರಪಾದ ಪ್ರವಾಹಂ 


(ಲೀಲಾವತಿ ೨-೧೪) 


ಅತಿಶ್ವೇತವಾದ ಆ ಶೃಂಗಾರ ಸಾಗರ ಸಗ್ಗದಿಂದ ಇಳಿದು, ಅಷ್ಟದಿಕ್ಕುಗಳನ್ನು ಬೇರೆ 
ಬೇರೆಯಾದ ಎಲ್ಲ ತಾರಾವಳಿಗಳನ್ನೂ ತಬ್ಬುತ್ತಾ ಆಕಾಶವೆಲ್ಲವನ್ನೂ ವ್ಯಾಪಿಸಿ ನೈದಿಲನ್ನು 
ಚುಂಬಿಸುತ್ತಾ ಉರ್ವರೆಯನ್ನೆಲ್ಲಾ ವ್ಯಾಪಿಸಿದೆ - ಎಂಬ ವರ್ಣನೆಯಲ್ಲಿ ಕವಿ ಶೃಂಗಾರದ 
ವರ್ಣನೆಗೆ ಬೆಳುದಿಂಗಳನ್ನು ಇಳಿಸಿದ್ದಾನೆ. ಇರುಳಿನಲ್ಲಿ ಹೀಗೆ ತುಂಬಿದ ಬೆಳುದಿಂಗಳನ್ನು 
ನೋಡಿ ರನ್ನದ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಭಾವನೆ ಸುರಿಸುತ್ತದೆ. ಕವಿ ಅದನ್ನು ತನ್ನ 
ಅಜಿತನಾಥಪುರಾಣದಲ್ಲಿ ಹೀಗೆ ಚಿತ್ರಿಸಿದ್ದಾನೆ: 


ಬೆಲಗಸೆ ತೀವಿಕೊಂಡು ಕುಡಿಯಲ್‌ 

ಮೊಗೆಯಲ್‌ ಕೊಡಗೊಂಡು 

ತಿರ್ದಿ ಬಚ್ಚಲನೆಲೆ ತೋಟದೊಳ್‌ ಪರಿಯಿಸಲ್‌ 

ಪಜುಗೋಲ್ಲಳನಿಕ್ಕಿ ಪಾಯಿಸಲ್‌ 

ನೆಲೆಯಿನಿತೆಂದು ನೋಡಲ್‌ ಒಳಪೊಕ್ಕು ದುಡುಮ್ಮಿಟುದಾಡಲ್‌ ಈಸಲ್‌ 
ಅಗ್ಗಲಿಸುವ ಅಲಂಪಿನಿಂದ ಎಳಸಿದರ್‌ 

ಘನ ಚಂದ್ರಿಕೆಯಂ ಲತಾಂಗಿಯರ್‌ 


(ಅಜಿತನಾಥ ಪುರಾಣ ೬-೪೫) 


ಬೆಳುದಿಂಗಳನ್ನು ಬೊಗಸೆಯಲ್ಲಿ ತುಂಬಿಕೊಂಡು ಕುಡಿಯಬಹುದು; ಕೊಡದಲ್ಲಿ 
ತುಂಬಿಕೊಳ್ಳಬಹುದು. ಕಾಲುವೆಗಳ ಮೂಲಕ ತೋಟಕ್ಕೆ ಹಾಯಿಸಬಹುದು; ಹರಿಗೋಲನ್ನು 
ಹಾಕಿ ದಾಟಬಹುದು; ಆಳೆ ಬೇಕಾದಷ್ಟಿರುವುದರಿಂದ ಧುಢುಂ ಎಂದು ಧುಮುಕಿ 
ಈಜಾಡಬಹುದು - ಎನ್ನಿಸಿತಂತೆ ಅರಮನೆಯ ಲತಾಂಗಿಯರಿಗೆ ! ಬೆಳುದಿಂಗಳನ್ನು ಕಂಡು 
ಕವಿ ಎಂತಹ ಉನ್ಮಾದನಲ್ಲಿದ್ದಾನೆ. ಈ ಉನ್ಮಾದವೇ ಇಲ್ಲಿ ಇಷ್ಟು ಸುಂದರವಾಗಿರುವುದು. 
ಕವಿಗಲ್ಲದೆ ಇನ್ನಾರಿಗೆ ಹೊಳೆದೀತು ಈ ಕಲ್ಪನೆ. ಆದರೆ ಲೋಕದಲ್ಲಿ ಯಾವುದು ಕೇವಲ 
ಔಷಯೋಗಿಕ ದೃಷ್ಟಿಯೋ, ಯಾವ ಈ ದೃಷ್ಟಿ ಸೌಂದರ್ಯಾನುಭವಕ್ಕೆ ಸಹಾಯಕವಲ್ಲವೋ 
ಅದೇ ದೃಷ್ಟಿಯನ್ನು ರನ್ನ ಇಲ್ಲಿ ಅನ್ವಯಿಸಿ ಎಂತಹ ಚೆಲುವನ್ನು ಬೆರಗನ್ನು ತೆರೆದಿದ್ದಾನೆ! 
ಹರಿವ ಹೊಳೆಯೊಂದನ್ನು ನೋಡಿ ಬೊಗಸೆಯಲ್ಲಿ ಕುಡಿಯಬಹುದು, ತೋಟಕ್ಕೆ 

ಹಾಯಿಸಬಹುದು, ಹರಿಗೋಲಿನಿಂದ ದಾಟಬಹುದು, ಈಸಾಡಬಹುದು - ಎಂದರೆ ಅದು 
ಕಾವ್ಯವಾಗುವುದಿಲ್ಲ ವರದಿಯಾಗುತ್ತದೆ. ಅಲ್ಲಿ ಸದ್ಯಪ್ರಯೋಜನದ ದೃಷ್ಟಿ ಹೊರತು 
ಸೌಂದರ್ಯ ದೃಷ್ಟಿ ಕಾಣದು. ಆದರೆ ಅದೇ ಭಾವವನ್ನು ಕವಿ ಬೆಳುದಿಂಗಳನ್ನು ಕುರಿತು 
ಹೇಳಿದಾಗ ನಿಜವಾಗಿಯೂ ಅದು ಕಾವ್ಯವಾಗಿದೆ; ಸೌಂದರ್ಯವಾಗಿದೆ. ಇದು ಕಲ್ಪನಾ 
ಸೌಂದರ್ಯದ ಮೋಡಿ! ಆದರೆ ಭಕ್ತ ಕವಿಯಾದ ಹರಿಹರನಿಗೆ ಬೆಳುದಿಂಗಳಿನಲ್ಲಿ ಕಾಣುವುದು 


ಸೌಂದರ್ಯ ಸಮೀಕ್ಷೆ ೧೯೫ 


ಶೃಂಗಾರವೂ ಅಲ್ಲ; ಇಂತಹ ಸುಖಪ್ರದ ಭಾವನೆಯೂ ಅಲ್ಲ ಅವನ ಕಣ್ಣಿಗೆ ಕಾಣುವುದು 
ಶಿವನ ಮಹೋನ್ನತಿ 


ಹರನ್‌ ಉದ್ಧೂಳಿಸಿದ ಅತ್ಮನೂನ ಭಸಿತ ಪ್ರದ್ಮೋತಮೋ 
ಚಂದ್ರಶೇಖರನ ಆನಂದಾಟ್ಟಹಾಸ ರುಚಿಯೋ 

ಸರ್ವೇಶ ಸತ್ಕೀರ್ತಿಯೋ 

ಪರಮೋತ್ತುಂಗ ಮರುನ್ನದೀ ಪ್ರಬಳ ಗೌರಚ್ಛಾಯೆ 
ಭೂಭಾಗದೊಳ್‌ ಪಹರಿದತ್ತೋ 

ಎನೆ ಪವಿತುರ್ವಿಯನ್‌ ಆಗುರ್ವಿಂ ಸಾಂದ್ರ ಚಂದ್ರಾತಪಮ್‌ 


(ಗಿರಿಜಾ ಕಲ್ಯಾಣ) 
ಹ 


ಪ್ರತಿಯೊಂದು ಯತುವಿನ ಸೊಗಸನ್ನು ವರ್ಣಿಸುವುದರಲ್ಲಿ ಪ್ರಾಚೀನ ಕವಿಗಳು ತಳೆದಿರುವ 
ಆಸಕ್ತಿ ಆಶ್ಚರ್ಯಕರವಾದುದು. ಪ್ರತಿಯೊಬ್ಬ ಕವಿಯೂ ಸಾಂಪ್ರದಾಯಿಕವಾಗಿ ಯತು 
ವರ್ಣನೆ ಮಾಡಿದರೂ ಕೆಲವರು ದೊಡ್ಡ ಕವಿಗಳು ಪ್ರತಿಯೊಂದು ಖುತುಗಳ 
ಪರಿವರ್ತನೆಯನ್ನೂ, ಆದರ ಸೊಗಸನ್ನೂ ಕಂಡಿದ್ದಾರೆ, ಅನುಭವಿಸಿದ್ದಾರೆ ಎನ್ನುವ ವಿಚಾರದಲ್ಲಿ 
ಅನುಮಾನವಿಲ್ಲ ರ 


ಯತುಗಳಲ್ಲೆಲ್ಲಾ ಕವಿಜನ ಹೃದಯಾಕರ್ಷಕವಾದುದು ವಸಂತ. ವಸಂತ ಯತುವು 
ಮಧುನೃಪನೆಂದೂ, ಅಳಿಗಿಳಿ ಕೋಗಿಲೆಗಳು ಅವನ ಸ್ತುತಿ ಪಾಠಕರೆಂದೂ, ಮಾವು ಮಲ್ಲಿಗೆ 
ಬೆಳುದಿಂಗಳು ಅವನ ಪರಿವಾರವೆಂದೂ ವ್ಯಕ್ತೀಕರಿಸಿರುವುದು (personification) 
ಸೊಗಸಾಗಿದ್ದರೂ, ಎಲ್ಲ ಕವಿಗಳು ಹೇಳಿದ್ದನ್ನೇ ಹೇಳಿರುವುದು ಕೊಂಚ ಬೇಸರ ತರುತ್ತದೆ. 
ಒಂದು ಮಾವಿನ ಮರಕ್ಕೆ ಮಲ್ಲಿಗೆ ಬಳ್ಳಿಯನ್ನು ಹಬ್ಬಿಸಿ ಅದರಲ್ಲೊಂದು ಕೋಗಿಲೆಯನ್ನು 
ಕೂಗಿಸಿದರೆ ವಸಂತ ಬಂದಂತೆಯೇ ! ಪಂಪನಂತಹ ಕವಿ ಆ ವಸಂತದ ರಮ್ಮತೆಯನ್ನು 
ಉಜ್ಜಲವಾಗಿ ವರ್ಣಿಸುತ್ತಾನೆ. ಉಳಿದವರು ಅದರ ಯಾವುದೋ ಒಂದು 
ಅಂಶವನ್ನು ಕಾಣಿಸುತ್ತಾರೆ. ವಸಂತ ಮಾಸದಲ್ಲಿ ಮಾವಿನ ಮರಕ್ಕೆ ಮುಖ್ಯ ಮಂತ್ರಿ ಪದವಿ 
ಕಾವ್ಶ ಸಾಮ್ರಾಜ್ಯದಲ್ಲಿ ಮಾವಿನ ಮರವನ್ನು ಬಗೆಬಗೆಯಾಗಿ ವರ್ಣಿಸದ ಕವಿಯೇ ಇಲ್ಲ 
ಪಂಪನಿಗಂತೂ ಮಾವಿನ ಮರವನ್ನು ಕಂಡರೆ ಹುಚ್ಚು ಆದಿ ಪುರಾಣದಲ್ಲಿ ಕವಿ ಭರತನ 
ಅಂತಃಪುರದ ಸ್ತ್ರೀ ಜನರ ಮೂಲಕ ಮಾವಿನ ಮರದ ವಿಜಯ ಪ್ರಶಸ್ತಿಯನ್ನು ಹೀಗೆ 
ಬರೆಯಿಸಿದ್ದಾನೆ- 


ತಳಿರೊಳ್‌ ನೀನೆ ಬೆಡಂಗನಯ್‌, ನನೆಗಳೊಳ್‌ ನೀಂ ನೀಜನೈ 


ಪುಷ್ಪ ಸಂಕುಳದೊಳ್‌ ನೀನೆ ವಿಲಾಸಿಯೈ 
ಮಿಡಿಗಳೊಳ್‌ ನೀ ಚೆಲ್ಹನೈ 


೧೯೬ ಪ್ರಕೃತಿ ಲೋಕದಲ್ಲಿ 


ಪಣ ಪಣ್ಗಳಿನೋವೋ ಪೆಜತೇನೂ ನೀನೆ ಭುವನಕ್ಕಾರಾಧ್ಯನೈ 
ಭೃಂಗಕೋಕಿಳೆ ಕೀರ ಪ್ರಿಯ ಚೂತರಾಜ 
ತರುಗಳ್‌ ನಿನ್ನಂತೆ ಚೆನ್ನಂಗಳೇ.... 


(ಆ.ಪು. ೧೧-೯) 


ಇಲ್ಲಿ ಕಾಣುವುದು ವಸ್ತುವಿನ ಸೌಂದರ್ಯಾನುಭವದ, ಭಾವಗೀತಾತ್ಮಕವಾದ 
ಆನಂದೋದ್ಧಾರ. ಬಹು ಕಾಲದಿಂದಲೂ ಮಾವಿನ ಮರಗಳನ್ನು ಕಂಡು ಒಲಿದ. ಕವಿಯ 
ಹೃದಯಾನುಭೂತಿ ಸುಂದರ ಪ್ರಶಂಸೆಯೊಂದರಲ್ಲಿ ಬಿಡುಗಡೆ ಪಡೆದಿದೆ; ಪಂಪನಿಗೆ 
ಇಷ್ಟುಪ್ರಿಯವಾಗಿ ಕಂಡ ಮಾವಿನ ಮರ ರನ್ನನ ಕಣ್ಣಿಗೆ ವಿಯೋಗಿಗಳನ್ನು ಹೆದರಿಸುವ 
ಸಿಂಹದಂತೆ ಕಾಣುತ್ತದೆ. ಪೊನ್ನನಾದರೋ, ಪಂಪ ಮಾವಿನ ಮರಕ್ಕೆ ಪಟ್ಟಗಟ್ಟಿದನಲ್ಲಾ 
ಎಂದು ತಾನೂ ಮಲ್ಲಿಗೆ ಬಳ್ಳಿಗೆ ಪಟ್ಟಕಟ್ಟದ್ದಾನೆ ಶಾಂತಿನಾಥ ಪುರಾಣದಲ್ಲಿ ಪ್ರತಿಯೊಬ್ಬ 
ಕವಿಯೂ ಒಂದಲ್ಲ ಒಂದು ಚಮತ್ಕಾರಕವಾದ ರೀತಿಯಲ್ಲಿ ಮಾವಿನ ಮರವನ್ನು ವರ್ಣಿಸಿದ್ದಾರೆ. 
ವಸಂತ ಯತು ಎಂದರೆ ಮಾವಿನ ಮರದಲ್ಲಿ ಕೋಗಿಲೆ ಕೂಗಬೇಕು. ನಾಗಚಂದ್ರನು ಮಾತ್ರ 
ಮಾವಿನ ಮರದಲ್ಲಿ ಕೋಗಿಲೆ ಕೂಗಿದ್ದನ್ನು ಅತಿ ನವೀನವಾಗಿ ಚಿತ್ರಿಸಿದ್ದಾನೆ - 


ಆನಿರ್ದ ಬನದೊಳ್‌ ಉಳಿದುವನೇನಂ ನೃಪ ನೋಲ್ಡಿ 
ಬರ್ಪುದು ಎಂಬಂದದಿಂ 
ಏನುಲಿದುದೊ ಪಿಕ ಮಧುರದ್ದಾನದಿಂ 
ಅರಕ್ತ ಕೋರಕಂ ಸಹಕಾರಂ 


(ಮಲ್ಲಿನಾಥಪುರಾಣ ೮.೨೧) 


ನಾನಿರುವ ವನದಲ್ಲಿ ಬೇರೇನನ್ನು ನೋಡುವೆ ಇತ್ತ ಬಾ ಎಂಬಂತೆ, ಕೆಂಪಾದ ಚಿಗುರಿಡಿದ' 
ಮಾವಿನ ಮರವೇ ಕೋಗಿಲೆಯ ದನಿಯಿಂದ ಕೂಗಿತಂತೆ! ಇಲ್ಲಿ ಕೂಗಿದ್ದು ಕೋಗಿಲೆಯಲ್ಲ 
ಮಾವಿನ ಮರ! ವಸಂತದ ಸೌಂದರ್ಯದಲ್ಲಿ ಮಾವಿನ ಮರವೂ ಕೋಗಿಲೆಯ ದನಿಯೂ 
ಎಂತಹ ಅಪೂರ್ವ ಬೆಸುಗೆಯನ್ನು ಪಡೆದು ರಮವಾಗಿದೆ!* ವಸಂತದ ಸೌಂದರ್ಯದಲ್ಲಿ ಕಣ್ಣಿಗೆ, 
ಕಿವಿಗೆ, ಮೂಗಿಗೆ, ಮೈಗೆ' ಆಗುವ ಸೊಗಸನ್ನು ಪಂಪ ಕವಿ ಬಲ್ಲ -. 


ಆಲರ್ದ ಅದಿರ್ಮುತ್ತೆ ಪೂತಪೊಸಮಲ್ಲಿಗೆ, ಕಂಪನವುಂಕುತಿರ್ಪ ತೆಂ 
ಬೆಲರ್‌, ಇದಂ' ಗೆಲಲ್‌ ಬಗೆವ ತುಂಬಿ, ಗಳೆದ್ದನಿಯಿಂ ಕುಕಿಲ್ಟಕೋ 
ಗಿಲೆ, ನನೆದೋಅ' ನುಣ್ಣೆಸೆವ ಮಾಮರ, ಒರ್ಮೊದಲಲ್ಲದೆ ಉಣ್ಮುವು 
ಯಲ ಪೂಸಗಾವರಂ ಪುಗಿಲೊಳೇನೆಸೆದತ್ತೊ ಬಸಂತಮಾಸದೊಳ್‌ 


(ಪಂ.ಭಾ. ೨-೧೨) 


| ಶ್ರೀ ದ. ರಾ. ಬೇಂದ್ರೆಯವರ - 'ಗಿಡಗಂಟೆಯಾ ಕೊರಳೂಳಗಿಂದ ಹಕ್ಕೀಗಳ ಹಾಡು ಹೊರಟತು 
ಹಕ್ಕಿಗಳ ಹಾಡು' ಎಂಬುದನ್ನು ನೆನೆಯಿರಿ. 


ಸೌಂದರ್ಯ ಸಮೀಕ್ಷೆ ೧೯೭ 


ವಸಂತಮಾಸದ ಸಮಸಾನುಭವವವನ್ನೂ ತುಂಬಿಕೊಂಡು ಮೂಡಿದೆ ಈ ಪದ್ಯ ಇಂದ್ರಿಯ ' 
ಸೌಂದರ್ಯದ ಸೊಗಸಾದ ನಿದರ್ಶನ ಇದು. ಅದರಲ್ಲೂ "ಕಂಪನವುಂಕುತಿರ್ಹ ತಂಬೆಲರ್‌' 
ಎನ್ನುವ ಮಾತಿನೊಳಗಣ ಸೂಕ್ಷತೆ ಗಮನಿಸುವಂಥದು. ಕವಿಕುಲ ಗುರು ಕುಮಾರವಾಸ 
ವಸಂತದ ಈ ಪರಿಮಳ ಪ್ರಸರವನ್ನು ಬಣ್ಣಿರುವ ಮೋಡಿಯನ್ನು ನೋಡಿ : | 


ಪಸರಿಸಿತು ಮಧುಮಾಸ ತಾವರೆಯೆಸಳ ದೋಣಿಯ ಮೇಲೆ ಹಾಯ್ದುವು 
ಕುಸುಮರಸದುಬ್ಬರದ ತೊರೆಯನು ಕೂಡೆ ತುಂಬಿಗಳು. 

`ಒಸರ್ವ ಮಕರಂದದ ತುಹಾರದ ಕೆಸರೊಳದ್ದುವು ಕೊಂಚೆಗಳು, ಹಗ 
ಲೆಸೆವ ದಂಪತಿವಕ್ಕಿ ಸಾರಸ ರಾಜಹಂಸಗಳು 


(ಆದಿಪರ್ವ ೬-೯) 


ವಸಂತದಲ್ಲಿ ಹೂವಿನ ಕಂಪು ಹೊನಲಾಯಿತು. ಆ ಕುಸುಮ ರಸದ ಉಬ್ಬರದ ತೊರೆಯನ್ನು 
ದುಂಬಿಗಳೂ ತಾವರೆಯೆಸಳೆ ದೋಣಿಯಲ್ಲಿ ಹಾಯ್ದುವಂತೆ! ಹೂವಿನಿಂದೊಸರುವ 
ಮಕರಂದದಿಂದಾಗಿ ಕೆಸರಿನಲ್ಲಿ ಕ್ರೌಂಚ ಸಾರಸಗಳು ಅದ್ದಿದುವಂತೆ. ಈ ವ್ಯಾಖ್ಯಾನ 
ಕವನದ ಮುಂದೆ ದುರ್ಬಲ. ಕವಿ ಇಂದ್ರಿಯಾನುಭವದ ತೀವ್ರತೆಯನ್ನು ಎಂತಹ ಪ್ರತಿಮಾ 
ನಿರ್ಮಾಣದಿಂದ ಸಾಧಿಸಿ ಕಲ್ಪನಾ ಸೌಂದರ್ಯದ ಚಕ್ರವರ್ತಿಯಾಗಿದ್ದಾನೆ, ಇಲ್ಲಿ ! 


ಸಾಮಾನ್ಯವಾಗಿ ವಸಂತಮಾಸ, ನಾರಣಪ್ಪನ ಮಾತಿನಲ್ಲೇ ಹೇಳುವುದಾದರೆ 
"ಯೋಗಿಗೆತ್ತಿದ ಖಡುಗ ಧಾರೆ, ವಿಯೋಗಿಗೆತ್ತಿದ ಸಬಳ....ಭೋಗಿಗಳ ಕುಲದೈವ'. 
ರಾಜರಾಣಿಯರ ವನ ವಿಹಾರ ಹಾಗೂ ಜಲಕೇಳಿಗೆ ಇದೊಂದು ಸುಂದರವಾದ ಸಂದರ್ಭ. 
 ವಸಂತಮಾಸ ಈ ಉದ್ದೇಶದಿಂದ ಬೇರೆಯಾದ ಒಂದು ಭಾವ ಪ್ರಚೋದನೆಗೂ ಬಳಸಲ್ಪಟ್ಟಿದೆ 
ಎನ್ನುವುದನ್ನು ತೋರಿಸಲು ಎರಡು ನಿದರ್ಶನಗಳನ್ನು ನೋಡಬಹುದು: ಪಾಂಡುಮಾದ್ರಿಯರ ' 
ಪ್ರಣಯ ಪ್ರಸಂಗದಲ್ಲಿ ನಾವು ಕಾಣುವ ವಸಂತ ಸೌಂದರ್ಯವೇಷಿಯಾದ ಮೃತ್ಯು 
ಸುಂದರವಾದುದು ಹೌದು. ಭಯಂಕರವೂ ಹೌದು. ಸೌಂದರ್ಯದ ಹೃದಯದಲ್ಲಿಯ ಎಧಿಯ 
ವಜ್ರನಿಯತಿ ಯಾವ ರೂಪದಲ್ಲಿಹುದುಗಿರುವುದೋ ಹೇಳಲಾಗುವುದಿಲ್ಲ ಈಗ 
ಶಂಕರವಾದುದು ಮರುಕ್ಷಣವೇ ಭಯಂಕರವಾಗಬಹುದು. ಮಾದ್ರಿಯ ಸೌಂದರ್ಯದಿಂದ 
ಮೋಹಿತನಾಗಿ, ಅವಳೊಡನೆ ಕೂಡಿ ಮೃತ್ಸುವನ್ನಪ್ಪಿದ ಪಾಂಡುರಾಜನ ಪ್ರಸಂಗದಲ್ಲಿ 
ಪಾಂಡುವಿನಲ್ಲಿ ಕಾಮವನ್ನು ಕೆರಳಿಸಿದ ವಸಂತ ಖುತುವನ್ನು ಪಂಪ ವಸಂತಗಜವೆಂದು 
ಚಿತ್ರಿಸಿದ್ದಾನೆ - | 


ಪೋಗದೆ ಪಾಡುತಿರ್ಪ ಅಳಿಯೆ ಬೃಂಹಿತಮಾಗಿರೆ 
ಚಂದ್ರಕಾಂತಿ ಕಾಯ್ದಾಗಿರೆ 
ಬೀಸುವೊಂದೆಲರೆ ಬೀಸುವುದಾಗಿರೆ 


೧೯೮ ತಿ ಲೋಕದಲ್ಲಿ 


(೬ 
eH 


ಕಾಯ್ಕಳಿಂದಮಿಂಬಾಗಿರೆ 

ಸೋರ್ವ ಸೋನೆ ಮದಮಾಗಿರೆ 

ಮಾವಿನ ಬಂದ ಕೋಡೆ ಕೋಡಾಗಿರೆ 

ಕೋಡುಗೊಂಡು ಪರಿದತ್ತು ವಸಂತಗಜಂ ವಿಯೋಗಿಯಂ. 


' (ಪಂ.ಭಾ. ೨.೧೫) 


ಇಲ್ಲಿ ಕೋಡುಗೊಂಡು ಹರಿವ ಮದದಾನೆಗೂ, ಬಂದ ವಸಂತಯತುವಿಗೂ ಅಭೇದವನ್ನು 
ಕಲ್ಪಿಸುವುದರ ಮೂಲಕ ವಿಯೋಗಿಯಾದ ಪಾಂಡುವಿಗೆ ಮುಂದೊದಗುವ ಗತಿಯನ್ನೂ 
ಧ್ವನಿಸಿದ್ದಾನೆ ಪಂಪ. ಮತ್ತೊಂದು ನಿದರ್ಶನ ಜನ್ನನ ಯಶೋಧರ ಚರಿತ್ರೆಯಲ್ಲಿ ಅಲ್ಲಿ 
ನಾವು ಕಾಣುವ ವಸಂತ ಜನ್ನನಿಗೇ ವಿಶಿಷ್ಟವಾದುದು. ಅಲ್ಲಿ ಬರುವ ವಸಂತ ಪಾಪಕಳಾ 
ಪಂಡಿತೆ ಚಂಡಮಾರೀದೇವತೆಯ ಗುಡಿಯ ಬನದಲ್ಲಿ ಕಂಡುದು. ಮಂದೆ ಬರುವ ಮಾರಿಯ 
ಜಾತ್ರೆಯನ್ನೂ. ಅಲ್ಲಿ ನಡೆಯುವ ಬಲಿ ಕ್ರಿಯೆಗಳನ್ನೂ ಕನ್ನಡಿ ಹಿಡಿದು ಬಿಂಬಿಸುತ್ತದೆ ಈ 
ವಸಂತ. 


..ಮೊಳೆವೋದೆಳವೆಅ' ಸಿರದಗಾಳಮ್‌ 
ಉರಿಯುಯಲೆ ಕೈವೋದ ಅಸುಗೆ 
ಕೋಕಿಲ ಧ್ವನಿ ಮೂದಲೆಯುಲಿಯಾಗೆ ಬಂದುದು ಬಸಂತಂ. 


ಸಿಸಿರಮನೆ ಪಿಡಿದು ಪರಕೆಗೆ ವಸಂತನ್‌ 

ಅಲರ್ವೋದ ಮಾವಿನ ಅಡಿಮಂಚಿಕೆಯೊಳ್‌ 

ಕುಸುರಿ ತಜ'ದ ಅಡಗಿನಂತವೋಲ್‌ ಎಸೆದಿರ್ದುವು 
ತದ್‌ ವನದೊಳ್‌ ಉದಿರ್ದ ಮುತ್ತದ ಮುಗುಗಳ್ಳಳ್‌. 


(ಯಶೋಧರ ಚರಿತ್ರೆಯ ಸಂಗ್ರಹ : ೧-೯-೧೦) 


ಬಾಲಚಂದ್ರ ಪ್ರಾಣಿಗಳನ್ನು ನೇತುಹಾಕುವ ಗಾಳದಂತೆಯೂ, ಚಿಗುರಿದ ಅಶೋಕೆ ಉರಿಯ 
ಉಯ್ಯಾಲೆಯಂತೆಯೂ, ಕೋಗಿಲೆಯ ದನಿ ಮೂದಲೆಯುಲಿಯಂತೆಯೂ, ಮಾವಿನ ಮರದಡಿ 
ಉದುರಿದ ಮುತ್ತುಗದ ಮೊಗ್ಗುಗಳೂ ಹರಕೆಗಂದು ವಸಂತನು ಶಿಶಿರವನ್ನು ತರಿದು ಬಲಿಕೊಟ್ಟ 
ಮಾಂಸದ ತುಂಡುಗಳಂತೆಯೂ ತೋರಿದುವು ಎಂದು ಕವಿ ವರ್ಣಿಸಿರುವುದು ವಸಂತದ 
ಸೌಂದರ್ಯದೊಳಗಿನ ರೌದ್ರತೆಯನ್ನು ತೋರುತ್ತದೆ. ಹಾಗೆ ಕಂಡುದು ಮಾರಿಗುಡಿಯ 
ಸುತ್ತಣ ಪ್ರಕೃತಿಯಲ್ಲಿ ಅದೂ ಹಿಂಸಾರಭಸಮತಿಗಳ ಕಣ್ಣಿಗೆ. 


ಸಾಮಾನ್ಯವಾಗಿ ವಸಂತಮಾಸದ ವರ್ಣನೆಯಲ್ಲಿ ಅನಿವಾರ್ಯವಾದ ಅಂಗ ವನವಿಹಾರ 
ವರ್ಣನಂ. ವಸಂತ ಬಂದೊಡನೆಯೇ ವನಪಾಲಕ ಓಡಿಬಂದು ರಾಜನಿಗೆ ಬಿನ್ನವಿಸುತ್ತಾನೆ. 
ರಾಜ ತನ್ನ ಅಂತಃಪುರದ ಲಲನಾಮಣಿಯರೊಂದಿಗೆ ವನವಿಹಾರಕ್ಕೆ ಹೊರಡುತ್ತಾನೆ. 
ಅರಮನೆಯ ರಮಣಿಯರು, "ಕೊಳದೊಳಗೋಲಾಡಿ ತಳಿರ್ತೆಳ ಮಾವಿನೊಳುಯ್ಕಲೆಯಾಡಿ 


ಸೌಂದರ್ಯ ಸಮೀಕ್ಷೆ ೧೯೯ 


ರತಿರಾಗದಿನೋಕುಳಿಯಾಡಿ' (ಜನ್ನ-ಯಶೋಧರ ಚರಿತೆ) ಉದ್ಯಾನದ ಹೂವುಗಳನ್ನು 
ಕಿತ್ತು ಮುಡಿದು ಬಳಲಿ ಅರಮನೆಗೆ ಹಿಂತಿರುಗುತ್ತಾರೆ. ಈ ಪುಷ್ಟಾಪಚಯ ವರ್ಣನೆಯಲ್ಲಿ 
ಅಪೂರ್ವ ವಾಸ್ತವತೆಯನ್ನು ಸೊಗಸನ್ನು ಕನಕದಾಸರು "ಮೋಹನತರಂಗಿಣಿ'ಯಲ್ಲಿ 
ತಂದಿದ್ದಾರೆ. ಕೃಷ್ಣನ ಅರಮನೆಯ ರಮಣಿಯರು ಉದ್ಯಾನವನದಲ್ಲಿ ನಾನಾ ಬಗೆಯ 
ಕುಸುಮಗಳನ್ನು ಕಿತ್ತು ಪೊಟ್ಟಣ ಕಟ್ಟದರಂತೆ ! ಅಷ್ಟೇ ಅಲ್ಲ “ಅಂಬೆ ಹಳದಿ ಕಾರ್ಗೆಣಸು 
ನೀರುಳ್ಳಿ ಕೊತ್ತುಂಬರಿ ಕರಿಬೇವು ಸಹಿತ, ಸಿಂಬೆ ಕೂಗಲಿ ಪಿಷ್ಠಲಗಾಯ ಕೊಯ್ದರು ನಿಂಬೆಯ 
ಕಚೆವಣ್ಗಳೊಡನೆ'' (೪-೫೯). ಯಾವ ಅರಮನೆಯ ಸ್ತ್ರೀಯರೂ ಅಡುಗೆಗೆ ಅಗತ್ಯವಾದ 
ಇಂಥ ವಸ್ತುಗಳನ್ನು ಸಂಗ್ರಹಿಸಿದಂತೆ ಬೇರೆ ಯಾವ ಕಾವ್ಯದಲ್ಲೂ ನಾವು ಕಾಣೆವು. ಇಲ್ಲಿನ 
ಸ್ತ್ರೀಯರು ಕೇವಲ ಭೋಗವಿಲಾಸಿಗಳಾದ ಅರಮನೆಯ ಅರಗಿಳಿಗಳಲ್ಲ ಅರಮನೆಯ 
ಹೆಣ್ಣುಗಳಾದರೂಅಡುಗೆಮನೆಯನ್ನು ಮರೆತ ಗರತಿಯರಲ್ಲ ಸಾಮಾನ್ಯವಾಗಿ ಅರಮನೆಯ 
ಸ್ತ್ರೀಯರು ನಾನಾ ಬಗೆಯಾದ ಹೂವುಗಳಷ್ಟನ್ನೇ ಕಿತ್ತು ಮುಡಿದು ತೃಪ್ತರಾದರೆ ಇವರು 
ಹೂವನ್ನು ಕಿತ್ತುಪೊಟ್ಟನ ಕಟ್ಟದ್ದಲ್ಲದೆ ಅಡುಗೆಗೆ ಬೇಕಾದ ಕರಿಬೇವು, ನೀರುಳ್ಳಿ, ಗೆಣಸು, 
ಕೊತ್ತಂಬರಿ, ನಿಂಬೆ ಇತ್ಯಾದಿಗಳನ್ನು ಸಂಗ್ರಹಿಸಿದರಂತೆ. ಈ ವರ್ಣನೆಯಲ್ಲಿನ ಸ್ತ್ರೀಯರು 
ನಾವು ದಿನ ದಿನವೂ ಕಾಣುವ ಹೆಣ್ಣುಮಕ್ಕಳ ಸಾಲಿಗೆ ಸೇರಿ ಸಂತೋಷವನ್ನು 
ಉಂಟುಮಾಡುತ್ತಾರೆ. | 


ಮಲ್ಲಣಾರ್ಯ್ಮನ "ಭಾವಚಿಂತಾರತ್ನ'ದಲ್ಲಿ ಸತ್ಮೇಂದ್ರ ಚೋಳನ ರಾಜ್ಯದಲ್ಲಿ 
ವಸಂತಖತು ಬಂದಾಗ ಸತ್ಕೇಂದ್ರಚೋಳನು ಆ ಯತುವನ್ನು ಕಂಡರೀತಿ ವಿಶಿಷ್ಟವಾಗಿದೆ. 
ಅದೊಂದು ಅಂಶಕ್ಕಾದರೂ ಅವನನ್ನು ಅಭಿನಂದಿಸಲೇ ಬೇಕು. ಅಲ್ಲಿ ವಸಂತ ಯತು 
ಬರುವುದು ಸ್ಮರಪೂಜಾರಂಗವಾಗಿ ಅಲ್ಲ; ಹರಪೂಜಾರಂಗವಾಗಿ, ಭೋಗಹರವಾಗಿ ಅಲ್ಲ 
ಯೋಗಪರವಾಗಿ, ಸಮಸ್ತ ವಸಂತದ ಶೋಭೆಯೂ ಶಿವನ ಸೌಂದರ್ಯಕ್ಕಾಗಿಯೇ ಎಂದು 
ಸತ್ಕೇಂದ್ರಚೋಳ ಭಾವಿಸುತ್ತಾನೆ. ಅಲ್ಲಿಯೂ. ಪುಷ್ಪಾಹಚಯ ನಡೆಯುತ್ತದೆ ಅರಮನೆಯ 
ಹೆಣ್ಣುಗಳಿಂದ. ಆದರೆ ಹೂವಿನ ಸಂಗ್ರಹ ಮೈಚೆಲುವಿನ ಸಿಂಗಾರಕ್ಕಲ್ಪ ಮಹಾದೇವನ 
ಸಿರಿಮುಡಿಗೆ! 


ವಸಂತ ಮುಗಿದೊಡನೇ ಧಾವಿಸುತ್ತದೆ ಗ್ರೀಷ್ರ ಬಿರು ಬೇಸಗೆಯ ಬಿಸಿಲಿನಲ್ಲಿ ಬೆಂದ 
ನಮ್ಮ ಕವಿಗಳು ಬೇಸಗೆಯ ವಿವಿಧ ಹರಿಣಾಮಗಳನ್ನು ಚಿತ್ರಿಸುತ್ತಾರೆ. ಬೇಸಗೆಯಿಂದ 
ಜಲಾಶಯಗಳ ಮೇಲೆ ಏನು ಹರಿಣಾಮವಾಯಿತು. ಮಾನವರ ಮೇಲೆ, ಪಕ್ಷಿಗಳ ಮೇಲೆ, 
ಕಾಡುಗಳ ಮೇಲೆ, ಕಾಡು ಪ್ರಾಣಿಗಳ ಮೇಲೆ ಏನು ಪರಿಣಾಮವಾಯಿತು ಎಂಬುದನ್ನು 
ಚಿತ್ರಿಸಿದ್ದಾರೆ. ಅದರಲ್ಲೂ ಪಕ್ಷಿಗಳು ಗರಿ ಸೀದುಬಿದ್ದುವು, ಆನೆಯ ಕುಂಭಸ್ಕಳ ಬಿಸಿಲಿಗೆ 
ಫಳಾರನೆ ಒಡೆದು ಮುತ್ತು ಚೆಲ್ಲಿತು, ಶಿವನು ಗೌರಿಯನ್ನುಳಿದು ಗಂಗೆಯನ್ನು ಸೇರಿದ. ವಿಷ್ಣು 
ಮತ್ಸ್ಯಾವತಾರಕ್ಕೋ, ಹಾಲ್ಗಡಲಿಗೋ ಹೋದ - ಎನ್ನುವ ಅಂಶಗಳಂತೂ ಎಲ್ಲಾ ಕವಿಗಳ 
ಸ್ವತ್ತಾಗಿದೆ - ಬೇಸಗೆಯ ವರ್ಣನೆಯಲ್ಲಿ ಆದರೆ ವಾಸ್ತವವಾಗಿ ಬೇಸಗೆಯ ಬಿಸಿಲಿನ ನಾನಾ 
ಪರಿಗಳನ್ನು ಹರಿಹರನಂತೆ ಮತ್ತಾರೂ ಅರಿಯರು - 


೨೦೦ 


(8 
ed 


ತಿ ಲೋಕದಲ್ಲಿ 


ಮರದದಿಯೊಳ್‌ ಕಾನನದೊಳ್‌ ಗಿರಿತಟದೊಳ್‌ 
ಬಟ್ಟ ಬಯಲೊಳ್‌ ಅಂಬರತಳದೊಳ್‌ 
ಕರಿಯ ಬಿಸಿಲ್‌, ಉರಿಯ ಬಿಸಿಲ್‌ 

ಅಚ್ಚರಿಯ 'ಬಿಸಿಲ್‌, ಪಿರಿಯ ಬಿಸಿಲ್‌ 
ಅಖಂಡಿತದ ಬಿಸಿಲ್‌ 


(ಗಿರಿಜಾಕಲ್ಯಾಣ ೯-೨೩) 


ಮರದಡಿಯ ನೆರಳೂ ಸಹ ಬೇಸಗೆಯಲ್ಲಿ ಕರಿಯ ಬಿಸಿಲ್‌! ಕಾಡಿನಲ್ಲಿ ಉರಿಯ ಬಿಸಿಲ್‌, 
ಗಿರಿತಟದಲ್ಲಿ ಅಚ್ಚರಿಯ ಬಿಸಿಲ್‌, ಬಟ್ಟಬಯಲಲ್ಲಿ ಪಿರಿಯ ಬಿಸಿಲ್‌, ಅಂಬರ ತಲದಲ್ಲಿ 
ಅಖಂಡಿತದ ಬಿಸಿಲ್‌! 


ಇನ್ನುಮಳೆಗಾಲ. ಮುಂಗಾರಿನ ತಾಂಡವಾಡಂಬರವನ್ನು ಅದರ ರುದ್ರ ಮಾಧುರ್ಯವನ್ನು 
ನಮ್ಮ ಕವಿಗಳು ಬಲ್ಲರು. ಪಂಪ, ರುದ್ರಭಟ್ಟ, ನಾಗಚಂದ್ರ, ಹರಿಹರ - ಇವರ 
ವರ್ಣನೆಗಳು ಸೊಗಸಾಗಿವೆ. ಮಳೆ ಬರುವ ಸೂಚನೆಯನ್ನು ಪ್ರಕೃತಿಯಲ್ಲಿ ಕಂಡ ಪಂಪ ಅದನ್ನು 
ಚಿತ್ರಿಸುತ್ತಿದ್ದಾನೆ - | 


ದೆಸೆ ಪಸುರೇಜ' ಪಚ್ಚೆಯೊಳೆ ಮುಚ್ಚಿ ಮುಸುಂಕಿದ ಮಾಲಿ ಯಾದುದಾ 
ಗಸಮ್‌ ಅಳಿನೀಳ ನೀಳಗಳ ಕಂಠ ತಮಾಳ ವಿನೀಳೆ ನೀರದ - 
ಪ್ರಸರ ವಿಭಾಸಿಯಾದುದು, ಸಮಾರನುದಾರ ಕದಂಬ ಕೇತಕೀ 

ಪ್ರಸರ ರಜಸ್ವರ ಪ್ರಕಟ ಪಾಂಸುಳಮಾದುದು ಮೇಘಕಾಲದೊಳ್‌ 


(ಪಂ.ಭಾ. ೭-೨೨) 


ಪಂಪನ ಕಣ್ಣು ಪ್ರತಿಯೊಂದು ಯತುವಿನ ಸೌಂದರ್ಯದ ಪದರ ಪದರಗಳನ್ನೂ ಬಲ್ಲುದು. 
ವಂಳೆಯು ಮೋಡ್‌ ಕಟ್ಟಿದಾಗ, ದಿಕ್ಕೆಲ್ಲಮೂ ಹಸುರಾಗಿ ಪಚ್ಚೆಯಲ್ಲಿ 
ಮುಚ್ಚಿಮುಸುಕಿದಂತಾಯಿತು. ಆಕಾಶದಲ್ಲಿ ದುಂಬಿಗಪ್ಪಿನ ನವಿಲಿನ ಕಂಠದ ನೀಲಿಯ, 
ಹೊಂಗೆಯ ಶ್ಕಾಮಲತೆಯ -ಬಿಣ್ಣದ ಮೋಡಗಳ ಪ್ರಸರ ಹೊಳೆಯತೊಡಗಿತು. ಕದಂಬ 
ಕೇತಕೀ ಕುಸುಮಗಳ ಪರಾಗಪುಂಜಲಿಪ್ತವಾದ ಗಾಳಿ ಬೀಸತೊಡಗಿತು. ಸ್ವಾನುಭವದಿಂದ 
ಬಂದ ಈ ಬಣ್ಣನೆಯಲ್ಲಿ ಸೊಗಸಿದೆ, ವಿಶಿಷ್ಟತೆ ಇದೆ. ನಾಗಚಂದ್ರನು ಮುಂಗಾರಿನ 
ಮಹಾದ್ಭುತವನ್ನು ಕಾಳಾಸುರನೆಂಬಂತೆ : ರೂಪಿಸಿ ಚಿತ್ರಿಸಿದ್ದಾನೆ - 


ಉಗುಲುತುಂ ಸಿಡಿಲೆಂಬ ತೋರಕಿಡಿಯಂ ಕಾಲೂಜಅ' ಭೂಭಾಗದೊಳ್‌ 
ಗಗನಾಭೋಗಮನೆಯ್ದಿ ನೀಳ್ದ ಘನವೇಣೀ ಬಂಧಮಂ ಬಿರ್ಚಿ ಮಿಂ- 
ಚುಗಳೆಂಬುಳ್ಳುವ ದಾಡೆಗಳ್‌ ಪೊಳೆಯೆ ಚಂದ್ರಾದಿತ್ಕರಂ ನುಂಗಿ ಬೇ 

ಸಗೆಯಂ ಬೆರ್ಚಿಸಿ ಗರ್ಜಿಸುತ್ತ ಒಗೆದಂ ಕಾರೆಂಬ ಕಾಳಾಸುರಂ 


(ಮಲ್ಲಿನಾಥ ಪುರಾಣ, ೮-೯೪) 


ಸೌಂದರ್ಯ ಸಮೀಕ್ಷೆ ೨೦೧ 


ಕುಮಾರವ್ಯಾಸ ಮಳೆಗಾಲದ ಚಿತ್ರವನ್ನುಬೇರೊಂದು ಮೋಡಿಯಲ್ಲಿ ಚಿತ್ರಿಸುತ್ತಾನೆ. 
ಅವನ ವರ್ಣನೆಯ ಒಂದು ಪಂಕ್ತಿ ಸಾಕು - 
"ಮುಗಿಲ ಬೆನಕೆಗೆ ಲಡ್ಬುಗೆಗಳಾದುವು ಸಮಸ್ತಗ್ರಹಸುತಾರೆಗಳು 
(ಆದಿಪರ್ವ, ೧೯-೧೮) 
ಎಂಬ ಒಂದೇ ಮಾತಿನಲ್ಲಿ ಮೋಡ ಕವಿದ ಪರಿಯನ್ನು ಅದ್ಭುತವಾಗಿ ಚಿತ್ರಿಸಿದ್ದಾನೆ. 


ಕನಕದಾಸರು, "ಮೋಹನತರಂಗಿಣಿ'ಯಲ್ಲಿ ಬಂದ ಮಳೆಗಾಳಿಯನ್ನು ಸೊಂಡಿಲಿನಿಂದ 
ನೀರನ್ನು ಪೂತ್ಕರಿಸುವ ಮದಗಜಕ್ಕೆ ಹೋಲಿಸಿದ್ದಾರೆ: 


ತುಜುಗಿದ ಕಾಯಿಪಣ್ಗಳ ಸಾಲ ವೃಕ್ಷವ ಮುರಿದು ದೂಳಿಯ ಚಲ್ಲಿಕೊಳುತ 
ಸುರಿವ ಸೊಂಡಿಲ ನೀರ್ಗರೆಯುತ ಬಂದುದು ಬಿರುಗಾಳಿ ಮದಗಜದಂತೆ - 
(೪-೩೭) 
ಈ ಮದಗಜದ ಪ್ರತಿಮೆ ನಿಜಕ್ಕೂ ನವನವೀನವಾಗಿದೆ. 


ರುದ್ರಭಟ್ಟನೂ ಹರಿಹರನೂ ವರ್ಣನೆಯ ಪದಗಳಿಂದಲೇ ಮಳೆಯ ಅನುಭವವನ್ನು 
ಹಿಡಿದಿದ್ದಾರೆ - 


ಬಲ್ಪರಿ, ಬಿರುಸರಿ, ಹೆರ್ಮಳೆ, ಮೆಲ್ಪರಿ, ತುಂತುರ್‌, ತುಷಾರಮಿಡುಕಂಬನಿ, 
ತಂದಲ್‌, ಸೋನೆ, ನಟ್ಟ ಬಡಪಮ್‌ ಎನಲ್‌ ಸುರಿದುವು ಮಳೆಗಳಿರುಳುಂ 
ಪಗಲುಂ : 
(ಜಗನ್ನಾಥ ವಿಜಯ ೪-೩೨) 

ಒತ್ತರಿಸುತ್ತಂಬರಮಂ, ಮುತ್ತುತ್ತುಂ ದಿಗ್ವಿತಾನಮಂ, 
ಧರೆಯೊಳ್‌ ತೀವುತ್ತುಂ, ಕತ್ತಲಿಸುತ್ತುಂ, ಸುತ್ತುಂ ಜಿನುಗಿದುವು ಸೋನೆ ಇರುಳುಂ 
ಪಗಲುಂ.... 

; (ಗಿರಿಜಾಕಲ್ಕಾಣ, ೯-೫೦) 


ಹರಿಹರನ '“ಇಳೆಯಾಂಡ ಗುಡಿಮಾನರರ ರಗಳೆ'ಯಲ್ಲಿ ಬರುವ ಮಳೆಯ ಚಿತ್ರವೂ 
ಸಹಜವಾಗಿದೆ, ಸುಂದರವಾಗಿದೆ - 


“"ತನತನಗೆ ತೀವಿತ್ತು ನೀರದ ಬಳಂ 

ಗಗನಂ ಘನೀಭೂತವಾದುದೆಂಬಂದದಿಂ 
ಮಳೆಗರೆದುದಾಗಸಂ ಜಲವಾದುದೆಂಬಂತೆ 

ಇಳೆ ಜಲದ ಮೇಲೆ ತೇಂಕಾಡಿದುದೊ ಎಂಬಂತೆ' 


ಸರಳವಾದ ನಾಲ್ಕೇ ಪಂಕ್ತಿಗಳಲ್ಲಿ ಹರಿಹರ ಮಳೆಯ ಅದ್ಭುತವಾದ ನೈಜಾನುಭವವನ್ನು 
ನೀಡಿದ್ದಾನೆ. ಮಳೆಗಾಲದಲ್ಲಿ ಕಾಣುವ ಸುತ್ತಣ ಪ್ರಕೃತಿ ವ್ಯಾಹಾರವನ್ನು ಹರಿಹರ ಚೆನ್ನಾಗಿ 
ಗುರುತಿಸಿದ್ದಾನೆ, ಮತ್ತೊಂದು ವೃತ್ತದಲ್ಲಿ, 


೨೦೨ ಪ್ರಕೃತಿ ಲೋಕದಲ್ಲಿ 


ಗಗನಂ ಕೆಟ್ಟದು; ಸೂರ್ಯಚಂದ್ರರ್‌ ಅಳಿದರ್‌; ದಿಕ್ಪಕ್ರಮ್‌ ಇಲ್ಲಾಯ್ತು 
ಬಟ್ಟೆಗಳ್‌ ಅಸ್ಪಷ್ಟಮಾದುವು; ಆತ್ತ ಜಳದೊಳ್‌ ಪೂಳ್ಪತ್ತು 
ಧಾತ್ರೀತಳಂ; ಖಗಸಂಚಾರತೆ ಶೂನ್ಮವಾದುದು; ನಿರುದ್ಯೋಗಕ್ಕೆ 
ಪಕ್ಕಾದುದೀ ಜಗಂ ಎಂಬಿನೆಗಂ ಕಟ್ಟಿಕರೆದತ್ತು ಅಸಾರಮ್‌ 
ಈ ಲೋಕದೊಳ್‌...... | 
(ಗಿರಿಜಾ ಕಲ್ಯಾಣ ೯-೫೫) 


ಮಳೆಗಾಲದ ಒಂದೊಂದು ವ್ಯಾಹಾರವೂ ಸೇರಿ ಸಮಗ್ರವಾದ ಚಿತ್ರವನ್ನು ನೀಡುತ್ತವೆ. 
ಪತಿಯೊಂದು ಚಿತ್ರವೂ ಕವಿಯ ಅನುಭವದಿಂದ ಜೀವಂತವಾಗಿದೆ. ನಿಜವಾಗಿಯೂ ಈತ 
ಮಳೆ ಬಿಸಿಲಲ್ಲಿ ನೆನೆದವನು. ಅರಮನೆಯ ಕರುಮಾಡದಲ್ಲಿ ಕುಳಿತು ಮಳೆ ಬಿಸಿಲನ್ನು 
ವರ್ಣಿಸುವ ಕಾವ್ಮ ಬೇರೆ; ಮಳೆ ಬಿಸಿಲನ್ನು ಕಂಡು ಉಂಡು ವರ್ಣಿಸುವ ಕಾವ್ಯವೇ ಬೇರೆ. 
ಹರಿಹರನಲ್ಲಿ ಅನುಭವವೇ ಕಾವ್ಯವಾಗಿದೆ ಇಂತಹ ವರ್ಣನೆಗಳಲ್ಲಿ 


ಮಳೆಗಾಲ ಕಳೆಯಿತು. ಶರತ್‌ಕಾಲ ಬಂದಿದೆ. ಸಸ್ಕ ಶಾಮಲೆಯಾದ ಪೃಥುವಿ 
ತಾಯ್ತನದಲ್ಲಿದ್ದಾಳೆ. ಕಾಂತಿ, ದೀಪ್ತಿ . ನೈರ್ಮಲ್ಯಗಳು ಪ್ರಕೃತಿಯಲ್ಲಿ ಯೋಗಸ್ಮವಾಗಿವೆ. 
ವಸಂತದಲ್ಲಿ ಲಗ್ಗೆ ನುಗ್ಗಿದ ಚೆಲುವಿಗೀಗ ಸಂಯಮದ ಶಿಕ್ಷಣ ಲಭಿಸಿದೆ. ಮೂರೇ 
ಮಾತಿನಲ್ಲಿ ಕುಮಾರವಾಸ ಶರದದ ಸೊಬಗನ್ನು ಸೆರೆಹಿಡಿದಿದ್ದಾನೆ- | 


ಜಾರಿದುದು ಮಳೆಗಾಲ ಅತಿ ಬಿಳುಪೇರಿದುವು ಮುಗಿಲುಗಳು, 
ಕತ್ತಲೆ ಸೂರೆವೋದುದು ಹಗಲಿರುಳು ರವಿಶಶಿಗಳುಪಟಳಕೆ ! 


(ಆದಿಪರ್ವ, ೧೯-೩೮) 


ಮುಗಿಲು ಅತಿ ಶುಭ್ರವಾದುವು; ಕತ್ತಲೆಯಂತೂ ಹಗಲು ಸೂರನಿಂದ ಇರುಳುಚಂದ್ರತಾರೆಗಳ 
ದೀಪ್ತಿಯಿಂದ ಸೂರೆವೋಯಿತಂತೆ. ಲಕ್ಷ್ಮೀಶ ಬೆಳ್ಳಗಾದ ಮುಗಿಲುಗಳನ್ನು 'ನಾಣ್ಣಿಬೆಳ್ಬಾದ 
ತೆರದಿಂ ಮುಗಿಲ್ಲಳಿರೆ ಬೆಳಿಂಗಳೊಪ್ಪಿದುದು; ಬೆಳಸುಗಳ ಪಣ್ಣೆನೆಗಳ ಮಿರುಪ ಹೊಂಬಣ್ಣದ 
ಹರಿದ್ರಲೇಪನದಿಂದ ಮೆರೆವ ಮೈಸಿರಿಯ ಮಾಂಗಲ್ಕದಿಂ ಭೂದೇವಿ', (ಜೈ.ಭಾ. ೨೫-೫) 
ಶೋಭಿಸಿದಳೆಂದು ವರ್ಣಿಸುತ್ತಾನೆ. ಜನ್ನನು ಶರತ್‌ ಕಾಲದಲ್ಲಿ ಹಾರುವ ಬೆಳ್ಳಕ್ಕಿಗಳ 
ಚಿತ್ರವನ್ನು - 


"ತರದೆ ಪಾಜ”ದುವು ಬೆಳ್ಳಕ್ಕಿ ನೂಲ್ದೆಗೆದಂತೆ 
ನೆರೆದ, ಕಾಮನಬಿಲ್ಲೆ ಬಿಳಿಯ ತಿರುಬಿಗಿದಂತೆ' 
(ಅನಂತನಾಥಪುರಾಣ, ೯-೧೮೯) 


ಎಂದು ಎರಡೇ ಸಾಲಿನಲ್ಲಿ ವರ್ಣಿಸಿದ್ದಾನೆ. ನಾಗಚಂದ್ರನಂತೂ ಶರದದ ನಿರ್ಮಲತೆಯನ್ನು 
ಜೈನ ಯೋಗಿಗೆ ಹೋಲಿಸಿ- 


ಸೌಂದರ್ಯ ಸಮೀಕ್ಷೆ ೨೦೩ 


'ಶರದಾಗಮಂ ನೆನೆಯಿಸಿತ್ತು ಜಿನಾಗಮ ದಿವ್ಮಯೋಗಿಯಂ' ಎಂದು ವಿನೂತನ ಭಾವವನ್ನು 
ಪ್ರಚೋದಿಸುತ್ತಾನೆ, ಮಲ್ಲಿನಾಥ ಪುರಾಣದಲ್ಲಿ (೮-೧೧೯). ಎಲ್ಲರಿಗೂ ಮಿಗಿಲಾಗಿ 
ಪಂಪ ನಾಲ್ಕು ಸಾಲುಗಳಲ್ಲಿ ಶರದದ ವಾಸ್ತವ ಚಿತವನ್ನು ಕೊಡುತ್ತಾನೆ. 


ಪುಳಿಯೊಳ್‌ ಕರ್ಚಿದ ಬಾಳಬಣ್ಣಮನೆ ಪೋಲ್ಡಾಕಾಶಂ, 
ಆಕಾಶಮಂಡಳಮಂ ಪರ್ವಿದ ಬೆಳ್ಳುಗಿಲ್‌, 

ಮುಗಿಲ ಚೆಳ್ಲು ಒಳ್ಳೊಕ್ಕು ತಳ್ಳೊಯ್ಕೆ ಬಳ್ಜಳನೀಳ್ದ್ಬಿರ್ದ ದಿಶಾಳಿ 
ಶಾಳಿವನ ಗಂಧಾಂಧ ದ್ವಿರೇಫಾಳಿ 

ಕಣೊಳಿಸಿತ್ತು ಒರ್ಮೆಯೆ ಬಂದುದು ಅಂದು ಶರದಂ 
ಲೋಕಕ್ಕೆ ಕಣ್‌ ಬರ್ಪಿನಂ 


(ಪಂ.ಭಾ. ೭.೭೧) 


ಶರದದ ನೀಲಾಕಾಶ ಹುಳಿಯಲ್ಲಿತೊಳೆದ ಕತ್ತಿಯಂತೆ ಥಳಥಳಿಸುತಿದೆ; ಆಕಾಶ 
ಮಂಡಲವನ್ನು ಬಿಳಿಮುಗಿಲು ಹಬ್ಬಿವೆ; ಮುಗಿಲ ಬೆಳ್ಳಿನಿಂದ ರಾರಾಜಿಸುವ ದಿಗ್ಗಾಗಗಳು; 
ಭತ್ತದ ಪೈರಿನ ಗಂಧದಿಂದ ಅಂಧವಾದ ದುಂಬಿಗಳ ಬಳಗ ಇವುಗಳಿಂದ ಶರದ ಲೋಕಕ್ಕೆ 
ಕಣ್ಣು ಬರುವಂತೆ ಬಂದಿತಂತೆ. ಪಂಪನ ಈ ಪ್ರತಿಭೆಗೆ ವಿಮರ್ಶೆಯ ಸೊಡರನ್ನು ಹಿಡಿದು 
ವಿವರಿಸಬೇಕಾಗಿಲ್ಲ | 


ಶರದ ಕಳೆದು ಮಾಗಿ ಬರುತಿದೆ. ಲೋಕವನ್ನೆಲ್ಲಾ ಮಂಜು ಮುಸುಕಿದೆ. ಛಳಿಯ 
ಪರಿಣಾಮವಾಗಿ ನಮ್ಮ ಪ್ರಾಚೀನಕವಿಗಳಾರೂ ಹೊರಕ್ಕೇ ಹೋಗಲಿಲ್ಲ ಮನೆಯೊಳಗೇ 
ಕುಳಿತುಬಿಟ್ಟರೆಂದು ಕಾಣಿಸುತ್ತದೆ. ಹೀಗಾಗಿ ಕವಿ ಹೊರಪ್ರಕೃತಿಯಲ್ಲಾಗುವ ದಾರುಣ 
ಪರಿವರ್ತನೆಯನ್ನು ಕಂಡು ನಿಡುಸುಯ್ಯಲಿಲ್ಲ ಹೇಮಂತ ಕಲೆಯ ರಮ್ಮತೆಯನ್ನು ಬಣ್ಣಿಸಲಿಲ್ಲ 
ಜನಗಳಿಗೆ ನೆಳಲೂ, ನೀರೂ ಬೇಡವಾಯಿತು. ಮಾತನಾಡಿದರೆ ಹುಹು ಎಂಬುದೇ 
ನುಡಿಯಾಯಿತು - ಎಂದು ವರ್ಣಿಸುವುದರಲ್ಲೇ ಮಾಗಿಯಿಂದ ಜಾರಿ ಕವಿಯ ಮನಸ್ಸು 
ವಸಂತ ವರ್ಣನೆಗೆ ಬೇಕಾದ ಸಾಮಗಿಗಳ ಕಡೆ ಕಣ್ಣು ಹೊರಳಿದಂತೆ ತೋರುತ್ತದೆ. 
ದೇವಕವಿಯೊಬ್ಬನ ಕಣ್ಣಿಗೆ ಮಾತ್ರಮಾಗಿ ಹಿಮೋಗು್ರಖಡ್ಗವನ್ನು ಹಿಡಿದು ತರುಲತೆಯ 
ಹೂವುಗಳನ್ನು ಮೂಲ್ಲಾಟನ ಮಾಡುವ ನೋಟ ಕಾಣುತ್ತದೆ. ಹರಿಹರನಾದರೋ ಮಾಗಿ 
ಚಳಿಯ ಮಹಿಮೆಯನ್ನು ಕುರಿತು "ಒಡಲೇ ಪ್ರಾಣಂಗೆ ಚಳಿಯ ಕುಪ್ಪಸ ಮಾಯ್ತು' "ಅಗ್ನಿಗೆ 
ಶೀತಂ ಪತ್ತಿತೇನೆಂಬೆ ಹಿಮದೊಳ್‌' (ಬೆಂಕಿಗೇ ಛಳಿಯಾಯಿತಂತೆ?) ಎಂದು ಸ್ಥಾರಸ್ಕವಾದ 
ಮಾತಿನಲ್ಲಿ ಚಿತ್ರಿಸುತ್ತಾನೆ. ಹೆಸರರಿಯದ ಕವಿಯೊಬ್ಬ ಮಂಜಿನ ಪರಿಯನ್ನು ಕಂಡಿದ್ದಾನೆ - 


ಗಗನಂ, ದಿಗ್ವಳಯಂ, ದಿನೇಶ ವಳಯಂ, ಶೈಲಾಳಿ, ತೋಯಾಶಯಂ, 
ನಗರಂ, ನಂದನಮ್‌ - ಎಂಬ ವಸ್ತುಗಳನ್‌ ಆರುಂ ಕಾಣದಂ 


೨೦೪ ಪ್ರಕೃತಿ ಲೋಕದಲ್ಲಿ 


ತಾಗಿ ತೊಟ್ಟಗೆ ಕಣ್‌ ವಂಚಿಸಿ ನುಂಗಿತೋರ್ಪ ಚಪಲಂ ಹೇಮಂತನೆಂಬ 
ಇಂದ್ರ ಜಾಲಿಗನಿರ್ದು ಊದಿದ ಧೂಮದಂತೆ ಅಸದಳಂ ಪರ್ಬಿತ್ತು ಮಂಜೆತಲುಂ. 


(ಸೂಕ್ತಿ ಸುಧಾರ್ಣವ, ಪು.೨೭೭ ಪದ್ಯ ೨೩೯) 


ಸೂಕ್ತಿ ಸುಧಾರ್ಣವದಲ್ಲಿ ದೊರೆಯುವ ಹೆಸರರಿಯದ ಕವಿಯೊಬ್ಬನು ಚಿತ್ರಿಸುವ ಮಂಜಿನ 
ಅನುಪಮ ವರ್ಣನೆ ಇದು. ಹೇಮಂತನೆಂಬ ಇಂದ್ರಜಾಲಿಗ ಮಂತ್ರಧೂಮವನ್ನೂದಿದ್ದಾನೆ. 
ಮುಗಿಲು, ದಿಕ್ಕು ಸೂರ್ಮಬಿಂಬ, ಗಿರಿ, ಹೊಳೆ - ಕೊಳ, ನಗರ, ನಂದನ ಇವುಗಳನ್ನು 
ಯಾರೂ: ಕಾಣದಂತಾಗಿ ಕಣ್‌ ವಂಚಿಸಿ ನುಂಗಿದೆ ಈ ಹೇಮಂತ ಮಾಂತ್ರಿಕನ ಮಾಟ! 


ಪ್ರಕೃತಿಲೋಕದಲ್ಲಿ ಎಂತೋ ಅಂತೆ ಮಾನವಲೋಕದಲ್ಲಿಯೂ ಮಾಗಿ ಅನಿವಾರ್ಯ 
ಮಾನವ ಶರೀರದ ಎಲೆ ಈ ಲೋಕವ್ಕಾಹಾರದ ಕೊಂಬೆಯಿಂದ ಕಳಚಿ ಬೀಳಲೇಬೇಕು. ಈ 
ಮಾಗಿಯಲ್ಲಿ ಕವಿ ಕಂಡ ಸ್ಮಶಾನದ ರುದ್ರಸೌಂದರೃವನ್ನೂ ಚಿತಾಗ್ನಿಯ ಪರಿಯನ್ನೂ 
ಪರಿಭಾವಿಸಿ ವರ್ಣಿಸಬಲ್ಲನು. ಸ್ಮಶಾನದಲ್ಲಿ ವಿಧವಿಧವಾದ ಬೆಂಕಿಯ ವಿನ್ಮಾಸಗಳನ್ನೂ 
ನಿರ್ಲಿಪ್ತವಾಗಿ ಕಂಡು ಚಿತ್ರಿಸಿದ್ದಾನೆ ನೇಮಿಚಂದ್ರ, ತನ್ನ ನೇಮಿನಾಥಪುರಾಣದಲ್ಲಿ - 


ಪೊಗೆವ ಚಿತಾಗ್ನಿ, ಪೊತ್ತುವ ಚಿತಾಗ್ನಿ, ಪೊದಳ್ವ ಚಿತಾಗ್ನಿ, ಬಾಂಬರಂ 

ನಗೆವ ಚಿತಾಗ್ನಿ, ನಂದುವ ಚಿತಾಗ್ನಿ, ಕನಲ್ವಚಿತಾಗ್ನಿ, ಗಾಳಿಯಿಂ 

ಮಗುಳ್ವ ಚಿತಾಗ್ನಿ, ಮುಗ್ಗುವ ಚಿತಾಗ್ನಿ, ಕಳಲ್ವ ಚಿತಾಗ್ನಿಯಲ್ಲಿಗ - 

ಲ್ಲಿಗೆ ಪುದಿದಿರ್ದುವಾ ಮಸಣದೊಳ್‌ ವಎಲಯಾಗ್ನಿಯ ಬಿಟ್ಟ ಬೀಡುವೋಲ್‌ 


(ನೇಮಿನಾಥ ಪುರಾಣ, ೫.೨೩) 


ವಿಲಯಾಗ್ನಿಯೇ ಬೀಡುಬಿಟ್ಟಂತಿರುವ ಸ್ಮಶಾನದಲ್ಲಿ ಕವಿಯ ಕಣ್ಣು ಚಿತಾಗ್ನಿಯ ಎಷ್ಟೊಂದು 
ಪರಿಗಳನ್ನು ಕಂಡಿದೆ ! ಯಾವುದು ಲೋಕದಲ್ಲಿ ಸಾಧುವಲ್ಲವೋ ಕಲೆಯಲ್ಲಿ ಅದು 
ಪ್ರಿಯವಾಗುತ್ತದೆ - ಎಂದ ಕಾಳಿದಾಸ. ಯಾರು ತಾನೇ ಲೋಕದಲ್ಲಿ ನಿಂತು ಸ್ಮಶಾನದ 
ಬೆಂಕಿಯ ವಿವಿಧ ಚಿತ್ರಗಳನ್ನು ಕವಿಯಂತೆ ಕಾಣಲು ಸಾಧ್ಯ? ಕವಿ ತನ್ನ ನಿರ್ಲಿಪ್ತ 
ಪರಿಭಾವನೆಯಿಂದ ಸ್ಮಶಾನದ ಚಿತಾಗ್ನಿಯನ್ನು ಸುಂದರವಾದ ವರ್ಣಚಿತ್ರವನ್ನಾಗಿ 
ಚಿತ್ರಿಸಿದ್ದಾನೆ. ಶಿ 
ವಿ 

ಪ್ರಕೃತಿಲೋಕಕ್ಕೂ ಮಾನವಲೋಕಕ್ಕೂ ಅಂತರ್ಗತವಾದ ಅಭಿನ್ನ ಸಂಬಂಧವಿದೆ. 

ಆದುದರಿಂದ ಒಂದರ ಸೊಬಗನ್ನು ನೋಡುವಾಗ ಮತ್ತೊಂದರ ಸೊಬಗು ನೆನಪಿಗೆ ಬಂದು 


ನಾವು ಕಾಣುವ ವಸ್ತು ಚೆಲುವಾಗುವುದುಂಟು. ವಸ್ತುವನ್ನು ಅದರ ಚಿಲುವಿಗಾಗಿ ನೋಡುವುದು 
ಒಂದು. ವಸ್ತುವಿನ ಸೌಂದರ್ಯಾನುಭವದಲ್ಲಿ ನಾವು ಬೇರೊಂದೆಡೆ ಕಂಡ ಚೆಲುವನ್ನು 


ಸದಸ್ಯದ ವಸ್ತುವಿಗೆ ಆರೋಪಿಸಿದಂತೆ ಕಾಣುವುದು ಮತ್ತೊಂದು. ಇದನ್ನೇ ಪಾಶ್ಚಾತರಲ್ಲಿ 
ಎನ್‌ಫಿಲಿಂಗ್‌ (Einfulung) ತತ್ವ ಎನ್ನುತ್ತಾರೆ. ಮಾನವಲೋಕದ ಚೆಲುವನ್ನು ಕಾಣುವಾಗ 


ಸೌಂದರ್ಯ ಸಮೀಕ್ಷೆ ಕ ೨೦೫ 


ಪ್ರಕೃತಿಯ ಚೆಲುವನ್ನು ಆರೋಪಿಸುವುದೂ ಪ್ರಕೃತಿಯ ಚೆಲುವನ್ನು ಕಾಣುವಾಗ ಮಾನವ 
ಚೆಲುವನ್ನು ಆರೋಪಿಸುವುದೂ- ಸೌಂದರ್ಯಾನುಭವದ ಒಂದು ಪರಿ. ಆದರೆ ವಾಸ್ತವವಾಗಿ 
ಇಲ್ಲಿ ಆರೋಪಿಸುವುದು ಎನ್ನುವುದು ಅಷ್ಟು ಸರಿಯಲ್ಲ ಒಂದನ್ನೂ ಮತ್ತೊಂದನ್ನೂ 
ಬೇರೆಂದು ಭಾವಿಸದೆ ಒಂದನ್ನು ಮತ್ತೊಂದರಲ್ಲಿ ಕಾಣಿಸುವುದು, ಅವರೆಡರ ಅಂತರಂಗದ 
ಅಭಿನ್ನ ಸಂಬಂಧವನ್ನು ಅರಿತ ದೃಷ್ಟಿಯ ಒಂದು ವಿಶೇಷತೆ ಎನ್ನಬಹುದು. ಪಂಪನ ಕಣ್ಣು 
ಈ ದೃಷ್ಟಿಯಿಂದ ಪ್ರಕೃತಿಯಲ್ಲಿ ಮಾನವಲೋಕದ ವ್ಯಾಹಾರವನ್ನು ಕಾಣುತ್ತದೆ. 


ಅಳಿನಿನದದ, ಮದಕೋಕಿಳ ಕಳನಿನದದ ಜತಿಯೊಳ್‌ 
ಅಭಿನಯಂ ನೆಗಳ್ಲನೆಗಂ 

ಲಳಿತಮನೇನಾಡಿಸಿದನೋ 

ಮಳಯಾನಿಳನರ್ತಕಂ ಲತಾನರ್ತಕಿಯಂ 


ಅಂಕುರ ಪಲ್ಲವ ಕುಸುಮಾಲಂಕಾರದ ಚೂತಲತಿಕೆ 
ನರ್ತಕಿಯೊಲ್‌ 

ತನ್ನಂಕುರದಿಂ ಶಾಖೆಯಿನೇನಂಕುರ ಶಾಖಾಭಿನಯಮನ್‌ 
ಅಭಿನಯಿಸಿದುದೋ ! 


(ಆ.ಪು. ೧೧.೯೧, ೯೨) 


ವಸಂತ ವನಸಿರಿಯಲ್ಲಿ ಮಲಯಾನಿಲ-ನರ್ತಕ ಲತಾನಟಿಯನ್ನು ಆಡಿಸಿದುದೂ, ಚೂತಲತಿಕೆ 
ತನ್ನ ಅಂಕುರಪಲ್ಲವದಿಂದ ಅಭಿನಯಗೈದುದೂ ಕೇವಲ ಚಮತ್ಕಾರದ ವಿಚಾರವಲ್ಲ 
ಅನುಭವದ ವಿಚಾರ. ಪಂಪನು ಇಂಥ ನೃತ್ಯಗಳನ್ನು ಮಾನವಲೋಕದಲ್ಲಿ ಕಂಡಿದ್ದನು. 
ಅದರ ಅನುಭವ ಅಂತರಂಗದಲ್ಲಿ ಅಡಗಿತ್ತು. ಯಾವಾಗ ಪ್ರಕೃತಿ ಲೋಕದಲ್ಲಿ ಅವನು 
ಮೆಲುಗಾಳಿಗೆ ಮಿಳಿರ್ದಾಡುವ ಲತೆಯನ್ನೂ ಮಾವಿನ ಚಿಗುರನ್ನೂ ಕಂಡನೋ ಕೂಡಲೇ 
ಅವನಲ್ಲಿ ಸುಪ್ತವಾದ ನರ್ತನಾದಿಗಳ ಸೌಂದರ್ಯದ ಅನುಭವ ಮನಸ್ಸಿನಲ್ಲಿ ಮೇಲೆದ್ದು 
ಬಂದು ಸದ್ಯದ ಅನುಭವದಲ್ಲಿ ಸೇರ್ಕೆಗೊಂಡು, ಅವನಲ್ಲಿ ರಸೋಲ್ಲಾಸವನ್ನುಂಟುಮಾಡಿ 
ವಾಸ್ತವವಾಗಿ ವಸ್ತುವಿನಲ್ಲೇ ಆ ಸೌಂದರ್ಯವಿರುವಂತೆ ಅವನ ಅನುಭವಕ್ಕೆ ಭಾಸವಾಗಿದೆ. 
ಪಂಪನ ವೈಯಕ್ತಿಕಾನುಭವ, ವ್ಯಕ್ತಿನಿಷ್ಠಭಾವನೆಯ ಪರಿಣಾಮವಾಗಿ, ವನದಲ್ಲಿ ಕಂಡ ಬಳ್ಳಿ 
ಅವನಲ್ಲಿ ಪೂರ್ವಾನುಭವವನ್ನು ಜಾಗೃತಗೊಳಿಸಿ ಪ್ರಚೋದಿಸುವುದರ ಮೂಲಕ, ವಸ್ತು 
ವ್ಯಕ್ತಿ ತಾದಾತ್ಮದಲ್ಲಿ ವಸ್ತುವಾದ ಬಳ್ಳಿ 'ಲತಾನರ್ತಕಿ' ಎಂಬ ರಸಮೌಲ್ಯವನ್ನು ಪಡೆದು 
ಸುಂದರವಾಗಿದೆ. ಇದಕ್ಕೂ ಮಿಗಿಲಾದ ಒಂದು ಸ್ಥಿತಿ ಎಂದರೆ ತನಗೂ ಈ ಪ್ರಕೃತಿ ಲೋಕಕ್ಕೂ 
ಇರುವ ಚೈತನ್ಯ ಸ್ಪಂದನದ ಆನಂದಾನುಭವದ ಸ್ಥಿತಿ. ಅಂತಹ ಸ್ಥಿತಿಯಲ್ಲಿ ತಾನು 
ಬೇರೆಯಲ್ಲ ಪ್ರಕೃತಿ ಬೇರೆಯಲ್ಲ ಎಂಬ ಅನುಭವವಾಗುತ್ತದೆ ಕವಿಗೆ. ಲಕ್ಷ್ಮೀಶಜೈಮಿನಿ 
ಭಾರತದಲ್ಲಿ ಒಂದೆರಡು ಸಂದರ್ಭಗಳಲ್ಲಿ ಈ ಅಂಶವನ್ನು ವಕ್ರಹಡಿಸಿದ್ದಾನೆ. ಚಂದ್ರಹಾಸನ 
ಶೋಕದಲ್ಲಿ ಸಮಸ್ತ ಕಾನನವೇ ರೋದಿಸಿತು ಎಂದು ಚಿತ್ರಿಸುವ ಪ್ರಸಂಗ ಒಂದು; ಮತ್ತೊಂದು 


೨೦೬ ಪ್ರಕೃತಿ ಲೋಕದಲ್ಲಿ 


ಲಕ್ಷ್ಮಣನು ಬಿಟ್ಟುಹೋದನಂತರ ಗಂಗಾನದೀ ತೀರದಲ್ಲಿ ಮೂರ್ಛೆ ಹೋದ 
ಸೀತಾಮಾತೆಯನ್ನು ಸಂತೈಸಲೆಂದು ಬೀಸಿದ ತಂಗಾಳಿಯ ವರ್ಣನೆಯಲ್ಲಿ ಸೀತೆ ಮೂರ್ಛೆ 
ಹೋದಾಗ ಆಚೆಯ ದಡದಿಂದ ಗಾಳಿ ಬೀಸಿ ಬಂದಿತಂತೆ, ಅವಸರದಿಂದ- 


ಸುರನದಿಯ ತೆರೆತೆರೆಯ ನಡುನಡುವೆ ಬಿದ್ದೆದ್ದು ಬರಲಾರದಿರ್ದೊಡಂ 
ಮತ್ತೆ ಗಂಗೆಯೊಳಲರ್ದರವಿಂದ ಗಂಧದತಿ ಭಾರಮಂ 
ಪೊರಲಾರದಿರ್ದೊಡಂ | 
ಧರಣಿಸುತೆಯ ಪರಿತಾಪಮಂ ಪರಿಹರಿಸದಿರಬಾರದೆಂದು 
ತರಹದಿನೊಯ್ಕೊಯ್ಯನನೆಯ್ತ್ರಂದು ಬೀಸಿತು 
ಸುಖಸ್ಪರುಶವಾತಂ.... 

* (ಜೈಮಿನಿ ಭಾರತ, ೧೯-೩೫) 


ಲೋಕದಲ್ಲಿ ಗಾಳಿ ಬೀಸುವುದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಅದರಲ್ಲೇನು ವಿಶೇಷ 
ಎಂದು ಸುಮ್ಮನಿರುತ್ತೇವೆ. ಆದರೆ ಕಾವ್ಯಲೋಕದಲ್ಲಿ ಗಾಳಿ ಬೀಸುವ ಪರಿಯೇ ಬೇರೆ. 
“ಹೂವುಗಳನ್ನು ಸೆಂಡಾಡುತ್ತಾ ತಳಿರನ್ನು ಅಲುಗಿಸುತ್ತಾ. ಮದದಾನೆಯಂತೆ ಗಾಳಿ ಬೀಸಿತು' 
ಎಂದೋ, ವೇಶ್ಯಾವಾಟಿಯಲ್ಲಿ "ತೀಡಿದುದು ವಲ್ಲಭನಂತಿರೆ ಮಂದಮಾರುತಂ' "ಸಂಚರಿಪಂ 
ಎಟನಂತೆ ಮಾರುತಂ' - ಎಂದೋ ಕವಿಗಳು ವರ್ಣಿಸಿದ್ದಾರೆ. ಆದರೆ ಇಲ್ಲಿ ಗಾಳಿ 
ಬೀಸುತಿರುವುದು ಪುಣ್ಮಪಾವನ ಗಂಗಾನದಿಯ ದಡದಲ್ಲಿ ಮೂರ್ಥಿತಳಾದ ಸೀತಾದೇವಿಯ 
ಪೂಜ್ಮ ಸನ್ನಿಧಿಯಲ್ಲಿ ಗಾಳಿ ಗಂಗಾನದಿಯ ತೆರೆ ತೆರೆಯ ಮೇಲೆ ಬಿದ್ದು ಎದ್ದು ಬರುತ್ತಿದೆಯಂತೆ, 
ಆದರೆ ಗಂಗೆಯಲ್ಲಿ ಅರಳಿದ ಅರವಿಂದದ ಗಂಧವನ್ನೂ ಅದು ಹೊರಬೇಕಾಗಿ ಬಂದರೂ 
(ಹರಿಯುವ ಹೊಳೆಯಲ್ಲಿ ಕಮಲಗಳಿರಲು ಸಾಧ್ಯವಿಲ್ಲವಾದರೂ ಕವಿಯ ಕಾವ್ಯಲೋಕದ 
ನದಿಯಲ್ಲಿ ಕಮಲವರಳುವುದು ಅಸಂಭವಲ್ಲ? ಸೀತಾದೇವಿಯ ದುಃಖವನ್ನು 
ಪರಿಹರಿಸದಿರಬಾರದೆಂದು ಗಾಳಿ ತರಹದಿಂದ ಬೀಸುತ್ತದೆ. ಇಲ್ಲಿನ ಗಾಳಿ ಬರಿ ಗಾಳಿಯಲ್ಲ; 
ಆರ್ತರನ್ನು ಕಂಡು ನೆರವಾಗುವ, ನೋವನ್ನು ನಿವಾರಿಸುವ ಒಂದು ಚೇತನ. ಇದನ್ನೂ 
ಸುಮ್ಮನೆ ಚೇತನಾರೋಪಣ (Pathetic fallacy) ಎಂದು ಹೇಳಿಬಿಡಬಹುದು ಯಾರಾದರೂ. 
ಆದರೆ ಅದು ಕವಿಯ ಅನುಭವದಲ್ಲಿ "ಆರೋಪಣೆ' ಅಲ್ಲ ಗಾಳಿಯಾಗಲೀ 
ಗಂಗಾನದಿಯಾಗಲೀ ಸೀತಾದೇವಿಯಾಗಲೀ ಈ ಸಂದರ್ಭದಲ್ಲಿ ಕವಿಯ ಅನುಭವದಲ್ಲಿ 
ಬೇರೆ ಬೇರೆ ಅಲ್ಲ ಅಷ್ಟೇ ಅಲ್ಲ ಮಹಾವೃಕ್ತಿಗಳ ನೋವು ನಲವುಗಳಲ್ಲಿ ಪ್ರಕೃತಿ ತಟ್ನವಲ್ಲ 
- ಎಂಬ ಸತ್ಯವನ್ನು ಹಿರಿಯ ಕವಿಗಳು ಬಲ್ಲರು. ಭೀಷ್ಮರ ಅವಸಾನದ ಸಮಯದಲ್ಲಿ ಕಂಡ 
ಸೂರ್ಯಸ್ತವನ್ನು ನಾರಣಪ್ಪನ ಅದ್ಭುತ ಪ್ರತಿಭೆ. 


'ಪಡುವಣ ಶೈಲ ವಿಪುಲ ಸ್ತಂಭ ದೀವಿಗೆಯಂತೆ ರವಿ ಮೆರೆದ' 


ಎಂಬ ಒಂದು ರೂಪಕದಲ್ಲಿ ನೀಡುತ್ತದೆ. ನಮ್ಮು ಗ್ರಾಮ ಪರಿಸರದಲ್ಲಿ 
ಮರಣೋನ್ಮುಖರಾದವರ ಬದಿಯಲ್ಲಿ ದೀಪವನ್ನು ಹಚ್ಚಿಡುವುದು ತಿಳಿದ ಸಂಗತಿ. ಆದರೆ 


ಸೌಂದರ್ಯ ಸಮೀಕ್ಷೆ ೨೦೭ 


ದ್ವಾಪರ ಯುಗದ ಸತ್ವದ ಪ್ರತೀಕವಾದ ಭೀಷ್ಮರ ಅವಸಾನದ ಸಯಮದಲ್ಲಿ ಪ್ರಕೃತಿಯೇ 
ದೀವಿಗೆ ಹಚ್ಚಿತು. ಪಡುವಣ ಶೈಲವೇ ದೀಪಸ್ತಂಭವಾಯಿತು; ಮುಳುಗುವ ಸೂರನೇ 
ಅದರ ತುದಿಗೆ ಹಣತೆಯಾಗಿ ನಿಂತ - ಎನ್ನುವ ಒಂದು ಚಿತ್ರದಲ್ಲಿ ಕವಿ ಪ್ರಕೃತಿವರ್ಣನೆಯ 
ಭವೃತೆಯ ಜೊತೆಗೆ, ಭೀಷ್ಮರ ಮಹೋನ್ನತಿಯನ್ನು ಸೂಚಿಸಿದ್ದಾನೆ. ಈ ಬಗೆಯ ಪ್ರಕೃತಿ 
ಮಾನವ ತಾದಾತ್ಮದ ಅನುಭವ ಹಿರಿಯ ಚೇತನಗಳಿಗೆ ಮಾತ್ರ ಸಾಧ್ಯ ನಾವೂ ಈ 
ಲೋಕದ ವಸ್ತುಗಳೂ ಬಹುಕಾಲದ ಬಂಧುಗಳಾಗಿರುವುದರಿಂದಲೇ ನಾವು ಅವುಗಳನ್ನು 
ಕಂಡು ಅಷ್ಟೊಂದು ಆಸಕ್ತಿಯನ್ನು, ಪ್ರೀತಿಯನ್ನು ತಾಳುವುದು. ಈ ಒಂದು ಒಲವು 
ಇಂದಿನದಲ್ಲ ನಿನ್ನೆಯದಲ್ಲ ಜನ್ಮಾಂತರ ಸಂಬಂಧಿಯಾದುದು ಎನ್ನುವ ಅನುಭವವನ್ನು 
ಪಂಪ ವೃಕ್ಷಪಡಿಸಿದ್ದಾನೆ ಆದಿಪುರಾಣದಲ್ಲಿ ವನವಿಹಾರಕ್ಕೆ ಹೋದ ಭರತೇಶನ ಅಂತಃ 
ಪುರದ ಹೆಣ್ಣುಗಳಲ್ಲೊಬ್ಬಳು ಮಾವಿನ ಮರವೊಂದನ್ನು ಹಿಡಿದು ಕ್ರೀಡೆಗಾಗಿ ಜಗ್ಗಿದ ಮೇಲೆ 
ತನ್ನ ಕಾರ್ಯಕ್ಕೆ ತಾನೇ ವೃಥೆಗೊಂಡು ಹೀಗೆನ್ನುತಾಳೆ. 


ನನೆಗಳ ಗೊಂಚಲನ್‌, ತಳಿರ ತೊಂಗಲನ್‌ ಆಡುವ ಚೆಲ್ಪವನಪ್ಪ ಕೊಂ 
ಬಿನ ಮಿಡಿಯಂ ತೆರಳ್ವಿ ತೆಗೆದು, ಓವದೆ ಕಾಯದೆ, ಕ್ರೂರಕರ್ಮದಿಂ 
ಸೊನೆ ಸುರಿವನ್ನೆಗಂ ಹಜ'ದು ನೋಯಿಸಿ ಕಾಡಿದೆವು, ಇನ್ನು ಅದೊಂದುಮಂ 
ನೆನೆಯದೆ ನೀನುಂ ಅನುಂ ಒಡನಿರ್ದ ಇರವಂ ನೆನೆ ಬಾಳಚೂತಮೇ 


(ಆ.ಪು." ೧.೧೨೮) 


ಮಾವಿನ ಮೊಗ್ಗುಗಳ ಗೊಂಚಲನ್ನು, ಚಿಗುರಿನ ಜೊಂಪವನ್ನು, ಆಡುವ ಚೆಲುವಾದ ಮಿಡಿಗಳನ್ನು 
ಒಂದಿನಿತೂ ಕರುಣೆಯಿಲ್ಲದೆ ಕ್ರೂರಕರ್ಮದಿಂದ ಹರಿದು ನೋಯಿಸಿದೆ; ನೀನು ಇದೊಂದನ್ನೂ 
ನೆನೆಯದೆ ನಾನೂ ನೀನೂ ಒಂದಾಗಿ ಇದ್ದ ಪರಿಯನ್ನು ನೆನೆ, ಎಳೆಯ ಮಾವಿನಮರವೇ - 
ಎಂದು ಹೇಳುವ ಬೇಡಿಕೆಯಲ್ಲಿ, ಹೆಂಹನೆ. ಅಂತಃಕರಣದ 
ಮಾರ್ದವತೆಯೂ, ಸಂಸ್ಕಾರವೂ ಕಾಣುತ್ತದೆ. ಪ್ರಕೃತಿಯ -ಚೆಲುವನ್ನು ನಮ್ಮ ವಿನೋದದ, 
ಸುಖದ ವಸ್ತುವೆಂದು ನೋಡುವ ದೃಷ್ಟಿಗೆ ಈ ಕರುಣಾಂತಃಕರಣ ಇರುವುದಿಲ್ಲ ಪ್ರಕೃತಿಯ 
ಸುಂದರವಾದ ವಸ್ತುಗಳೂ, ತಾನೂ ಬೇರೆ ಬೇರೆಯಲ್ಲ - ಎನ್ನುವ ಅದ್ದೈತ ದೃಷ್ಟಿಗೆ ಹೀಗೆ 
ತೋರುತ್ತದೆ. ಇಂದು ಕಣ್ಣೆದುರಿಗೆ ತೋರುವ ಮಾವಿನ ಮರವೂ ಮತ್ತು ತಾನೂ ಒಂದೇ 
ಚೈತನ್ಯದ ವಿವಿಧ ರೂಪಗಳು. ಹಿಂದೆ ಒಮ್ಮೆ "ಒಡನಿರ್ದು' ಈಗ ಮರ - ಮಾನವ ಎಂಬ 
ಬೇರೆ ಬೇರೆ ರೂಪದಲ್ಲಿ ನಾನು ವ್ಯವಹರಿಸುತ್ತಿದ್ದೇನೆ ಎಂಬ ಒಂದು ದೈವೀ ಸೂತ್ರಾನುಭವದ 
ಭಾವನೆ* ಪಂಪನ ಮುನೆಸ್ಸಿನೆಲ್ಲಿತೆಂದು ಊಹಿಸಬಹುದು. ಅಷ್ಟೇ ಅಲ್ಲ; 


"ನೀನುಂ ಆನುಂ ಒಡನಿರ್ದ ಇರವಂ ನೆನೆ' - ಎಂದರೆ, ನಾನೂ ನೀನೂ ಕೆಲವು ಕಾಲ, ಈ 
ವನವಿಹಾರದ ನೆವದಲ್ಲಿಜೊತೆಯಲ್ಲಿ ಇದ್ದೆವು ಎನ್ನುವ ಸ್ನೇಹವನ್ನು ಮಾತ್ರ ನೆನೆ, ನಾನು ನಿನಗೆ 
ಮಾಡಿದ ಕೋಟಲೆಗಳನ್ನು ಮರೆತುಬಿಡು ಎನ್ನುವ ವಾಚಾರ್ಥವೂ ರಮ್ಮವಾಗಿಯೇ ಇದೆ. 


೨೦೮ ಪ್ರಕೃತಿ ಲೋಕದಲ್ಲಿ 


ಸೌಂದರ್ಯಾನುಭವವೆಂದರೆ ಒಂದು ವಸ್ತುವನ್ನು ಕಾಡದೆ, ನೋಯಿಸದೆ, ನಮ್ಮ 
ಉಪಭೋಗದ ವಸ್ತುವನ್ನಾಗಿ ಬಳಸದೆ ಪ್ರೀತಿಸುವುದು - ಎನ್ನುವ ಅಂಶವನ್ನೂ ಕವಿ ಇಲ್ಲಿ 
ಸೂಚಿಸಿದ್ದಾನೆ. ವೃಕ್ಚಲತಾದಿಗಳ ಹೂವನ್ನು ಕೊಯ್ಯವುದು ಒಂದು ದೋಷವೆಂದೂ, ಅದು 
ನಿಜವಾದ ಸೌಂದರ್ಯಪ್ರಿಯತೆಯ ರೀತಿಯಲ್ಲವೆಂದೂ ಪಂಪನ ಭಾವನೆ. ಈ ಕಾರಣದಿಂದಲೇ 
ಉದ್ಯಾನದ ಹೂವುಗಳನ್ನು ತಮ್ಮ ಸಿಂಗಾರಕ್ಕೆ ಕೊಯ್ದ ಭರತ ಚಕ್ರಿಯ ಅರಮನೆಯ 
ಸ್ತ್ರೀಜನರು - 


ಪಡೆದು ಉತ್ತಂಸವತಂಸ ಶೋಭೆಗೆ ಭವತ್‌ ಬಾಲಪ್ರವಾಲೋಲ್ಲಸನ್‌ 
ಮೃದುಪುಷ್ಪ ಸ್ತಬಕಂಗಳಂ ಹಣ'ದೆವು. ಇನ್ನು ಆ ದೋಹಮಂ ಕೊಳ್ಳದಿ 
ರ್ಪುದು ಕೇಳೀವನ ಪಾದಪಂಗಳಿರ, ಚಿತ್ರಂಗೊಂಡು ಬೀಳ್ಕೊಂಡು ರಾ 
ಗದ ನಿಮ್ಮಂ ಬಲಂಗೊಂಡು ಪೋಷಗುಣಮಮ್‌ ಕೊಳ್ಳಿಂ ಮನಃ ಪ್ರೀತಿಯಿಂ 


(ಆ.ಪು. ೧೧-೧೩೦) 


ಎಂದು ಕೇಳಿಕೊಳ್ಳುತ್ತಾರೆ. ನಾವು ಈ ನಮ್ಮ ಅಲಂಕಾರಗಳಿಗಾಗಿ ಹರಿದು ಕಿತ್ತೆವು ನಿಮ್ಮ 
ಎಳೆಯ ಚಿಗುರು ಹೂ ಗೊಂಚಲುಗಳನ್ನು. ಇನ್ನು ಆ ದೋಷವನ್ನು ಕ್ಷಮಿಸಿ - ಎಂದು 
ಉದ್ಯಾನದ ಮರಗಳನ್ನು ಬೇಡಿಕೊಂಡು ಅವುಗಳಿಗೆ ಗೌರವದಿಂದ ಪ್ರದಕ್ಷಿಣೆ ಹಾಕುವ 
ಹೆಣ್ಣು ಹೃದಯದ ಹಿಂದೆ ಪಂಪನ ಸೌಂದರ್ಯಧರ್ಮ ವ್ಯಕ್ತವಾಗುತ್ತದೆ. ತಾನು ಬೇರೆಯಲ್ವ 
ಸುತ್ತಲ ಪರಿಸರ ಬೇರೆಯಲ್ಲ ಎಂಬ ಅನುಭೂತಿಯನ್ನು ಹಡೆದ ಕವಿಯ ಕಣ್ಣಿಗೆ ಸೌಂದರ್ಯ 
ವಸ್ತುವಿನ ಕೇವಲ ಬಹಿರಂಗಗುಣವಲ್ಲ ಅದೊಂದು ದೈವೀ ಪ್ರಕಾಶನ. ಈ ಚೈತನ್ಯಾತ್ಮಕವಾದ 
ಚೆಲುವನ್ನು ನಿರ್ಲಿಪ್ತವಾದ ಪರಿಭಾವನೆಯಿಂದ ಒಲಿಯಬೇಕೇ ಹೊರತು ಅದನ್ನು ನಮ್ಮ 
ಉಪಭೋಗದ ವಸುವೆಂಬಂತೆ ಭಾವಿಸುವುದು ಒಂದು ದೋಷ - ಎನ್ನುವ ಭಾವನೆಯನ್ನು 
ವ್ಯಕಪಡಿಸುತ್ತಾನೆ. ಮಾವಿನ ಮರಗಳನ್ನು ಕಂಡು “ಬಸದಿಯ ಬಾಗಿಲಂ ತೆರೆದ 
ಮಾಳ್ಕೆಯೊಳಿರ್ದುವು ಬಂದ ಮಾವುಗಳ್‌' ಎನ್ನುವ ಅವನ ಮಾತಿನಲ್ಲೂ ಪ್ರಕೃತಿಯ ಚೆಲುವು 
ದಿವ, ಜಿನಸೌಂದರ್ಯದ ದೇಗುಲದಂತೆ ಕಾಣುತ್ತದೆ ಪಂಪನಿಗೆ. ಈ ಸುಸಂಸ್ಕೃತ 
ದೃಷ್ಟಿಯಿಂದ ಪಂಪನು ಇಂದ್ರಿಯ ಸೌಂದರ್ಯದಿಂದ ಆತ್ಮಸೌಂದರ್ಯದವರೆಗಿನ ವಿವಿಧ 
ಮಜಲುಗಳನ್ನು ಮುಟ್ಟದ್ದಾನೆ ಪ್ರಕೃತಿಯಲ್ಲಿಯೂ. ಪಂಪ ಕನ್ನಡ ಕವಿಗಳ ಸೌಂದರ್ಯ 
ದರ್ಶನದ ಅತ್ಯುತ್ತಮ ಪ್ರತಿನಿಧಿ - ಸಂಸ್ಕೃತಕ್ಕೆ ಕಾಳಿದಾಸನೆಂತೋ ಅಂತೆ. 


ಮಾನವ ಲೋಕದಲ್ಲಿ 
ಪ್ರಾಚೀನ: ಕನ್ನಡ ಕವಿಗಳ ಸೌಂದರ್ಯ ದೃಷ್ಟಿ - ೨ 
೧ 


ಮಾನವನ ಸುತ್ತ ದಿನವೂ ಸಾಗಿರುವ ನಿಸರ್ಗದ ರಮಣೀಯತೆಯ ವೈವಿಧ್ಯವನ್ನೂ 
ವೈಚಿತ್ರವನ್ನು ಕಂಡಾಗ ಎನಿಸುತ್ತದೆ, ಭಗವಂತ ನಮ್ಮ ಜೀವನನಾಟಕಕ್ಕೆ ಎಂತಹ ಸುಂದರವಾದ 
ರಂಗಸ್ಮಲವನ್ನು ನಿರ್ಮಿಸಿದ್ದಾನೆ ಎಂದು ! ಹೌದು, ಶತಮಾನಗಳಿಂದ ಈ ಸುಂದರ 
ರಂಗಮಂಟಪದಲ್ಲಿ ಮಾನವಜೀವಿತದ ನಾಟಕ ಸಾಗಿಬಂದಿದೆ. ಕವಿಯ ಕಣ್ಣು ಈ ಸಮಸ್ತ 
ನಾಟಕವನ್ನು ತನ್ನ ಪ್ರತಿಭೆಯಿಂದ ಬೇರೊಂದೆಂಬಂತೆ ಚಿತ್ರಿಸಿ ತೋರುತ್ತದೆಯಾದರೂ ಕಾವ್ಯ 
ಪ್ರಧಾನವಾಗಿ ಮಾನುಷ ವ್ಯಾಹಾರದ ಚಿತ್ರಣ. ಕವಿ ತನ್ನ ಕಾವ್ಯದಲ್ಲಿ ಮಾನವ ಜೀವನದ 
ಎಲ್ಲ ಚೆಲುವುಗಳನ್ನು ಚಿತ್ರಿಸುವುದರ ಜೊತೆಗೆ ಮಾನವತೆ ಏರಬೇಕಾದ ನಿಲುವು ಏನೆಂಬುದನ್ನು 
ತನ್ನ ಕಾವ್ಯದ ಉದಾತ್ತ ಪಾತ್ರಗಳ ಚಾರಿತ್ರದಿಂದ ತೋರುತ್ತಾನೆ. 


ಕನ್ನಡದ ಪ್ರಾಚೀನ ಕವಿಗಳು ಮಾನವ ಸೌಂದರ್ಯದ ವರ್ಣನೆಯಲ್ಲಿ ವಿಶೇಷ 
ಆಸಕ್ತಿಯನ್ನು ತೋರಿದ್ದಾರೆ. ಬಾಲ್ಯದಿಂದ ಹಿಡಿದು ಮುಪ್ಪಿನ ತನಕ, ಸಾಮಾನನಿಂದ 
"ಹಿಡಿದು ಮಹಾತ್ಮನ ತನಕ ಮಾನವನಲ್ಲಿ ಕಾಣುವ ಚೆಲುವಿನ ವಿವಿಧ ಭಂಗಿಗಳನ್ನು 
ಚಿತ್ರಿಸಿದ್ದಾರೆ. ಇಲ್ಲಿಯೂ ಪ್ರಕೃತಿ ಚಿತ್ರಣದಲ್ಲೆಂತೋ ಅಂತೆ ಸಂಪ್ರದಾಯದ ವಜ್ರಮುಷ್ಟಿಯ 
ಗುರುತುಗಳನ್ನು ಕಾಣಬಹುದು. | 


ಮಾನವ ಸೌಂದರ್ಯ ಎಂದರೆ ಕೇವಲ ಶರೀರ ಸಂಪತಿನ ವರ್ಣನೆ ಎಂದು ಮಾತ್ರ 
ಅರ್ಥವಲ್ಲ ಹೃದಯಭಾವಸಂಪತ್ತಿನ ವರ್ಣನೆಯೂ ಹೌದು. ಹೆಣ್ಣಿನ ವರ್ಣನೆಯಲ್ಲಿ 
ನಮ್ಮ ಕವಿಗಳು ದೇಹಶ್ರೀ ವರ್ಣನೆಯಲ್ಲಿಯೇ ತಮ್ಮ ಬಹುಮಟ್ಟನ ಪ್ರತಿಭೆಯನ್ನು ವೆಚ್ಚ 
ಮಾಡಿದ್ದರೂ, ಗಂಡಿನ ವರ್ಣನೆಯಲ್ಲಿ ಆತನ ವೀರಾದಿಗುಣಗಳೇ ಸೌಂದರವೆಂದು 
ಭಾವಿಸಿರುವುದು ಕಂಡುಬರುತ್ತದೆ. ಗಂಡು - ಹೆಣ್ಣಿನ ಚಿತ್ರಣಗಳಲ್ಲಿಯೂ ಅವರ ಚಾರಿತ್ರ್ಯಗಳ 
ಚೆಲುವು ಸಾತ್ವಿಕ ಸೌಂದರ್ಯದ ಸೀಮೆಯನ್ನು ಮುಟ್ಟ ಗೌರವ ಭಾಜನವೂ ಪೊಜ್ಮವೂ 
ಆಗಿದೆ. ಮಹಾಶ್ವೇತೆಯ ತಪಸ್ಸಿನಲ್ಲಿ ಪಾರ್ವತಿಯ ಪಾತ್ರದಲ್ಲಿ ಕರ್ಣನ ತ್ಕಾಗಶೀಲತೆಯಲ್ಲಿ 
ಭೀಷ್ಮರ ಮಹೋನ್ನತಿಯಲ್ಲಿ ಮಾನವ ಸೌಂದರ್ಯ ಆತ್ಮಸೌಂದರ್ಯದ ಮಜಲನ್ನು 


೨೧೦ ಮಾನವ ಲೋಕದಲ್ಲಿ 


ಮುಟ್ಟುತ್ತದೆ. ಮಾನವನು ತನ್ನ ಕಲ್ಪನೆಯಿಂದ ಕಡೆದ ದಿವ್ಯಲೋಕದ ಯಷಿ-ಮುನಿಗಳೆ, 
ದೇವಾಪ್ಸರೆಯರ ಚೆಲುವಿನ ಚಿತ್ರಣವೂ ಇಲ್ಲಿ ಗಮನಿಸಬೇಕಾದುದೇ. 


ಮಾನವ ಸೌಂದರ್ಯ ಚಿತ್ರಣದಲ್ಲಿ. ಕವಿಯ ಕಾವ್ಯಗಳಲ್ಲಿ ಅಗ್ರಸ್ಥಾನವನ್ನು 
ಪಡೆದಿರುವುದು ಸ್ತ್ರೀರೂಪವೇ. ಕಾವ್ಯ್ಮಗಳೆನ್ನು ಬರೆದವರೆಲ್ಲಾ ಗಂಡಸರಾದುದರಿಂದ 
ಅವರು ತಮಗೆ ಮೋಹಕವಾದ ಸ್ತ್ರೀರೂಪವನ್ನು ಇಷ್ಟು ವರ್ಣಿಸಿರುವಂತೆ, ಹೆಂಗಸರೇ 
ಕಾವ್ಯಗಳನ್ನು ಬರೆದಿದ್ದ ಪಕ್ಷದಲ್ಲಿ ಅವರು ಪುರುಷರೂಪವನ್ನು ಹೀಗೆಯೇ ವರ್ಣಿಸುತ್ತಿದ್ದರೇ 
ಎಂಬ ಪ್ರಶ್ನೆ ಇಲ್ಲಿ ಎದ್ದರೂ, ಅದಕ್ಕೆ ಉತ್ತರ ದೊರೆಯಲು ಸಾಧ್ಯವಿಲ್ಲ 'ಸ್ತೀರೂಪಮೆ 
ರೂಪಂ' ಎಂದು ನೇಮಿಚಂದ್ರನೂ, "ಸಾರಂ ಅನಂಗ ಜಂಗಮ ಲತಾಲಲಿತಾಂಗಿಯರಿಂದ 
ಮಲ್ತೆ ಸಂಸಾರಂ' ಎಂದು ಪಂಪನೂ, ಸ್ತ್ರೀಸೌಂದರ್ಯವನ್ನು ಮಿತಿಮಾರಿ ಬಣ್ಣಿಸಿರುವುದುಂಟು; 
ಆದರೆ ಅವಳು ತಾಯಿ, ಗೃಹಿಣಿ, ತಪಸ್ವಿನಿ ಎನ್ನುವುದನ್ನೂ ಮರೆತಿಲ್ಲ 


ಕವಿಗಳ ಕಾವ್ಯಗಳಲ್ಲಿ ನಾವು ಕಾಣುವ ಬಹುತೇಕ ಸ್ತ್ರೀಯರು ಸಾಮಾನವಾಗಿ 
ಉತ್ಸವಪ್ರಿಯರಾದ ರಾಜಮಹಾರಾಜರ ಅರಮನೆಯ ಅರಗಿಣಿಗಳು. ಇವರನ್ನು ಬಿಟ್ಟರೆ 
ಹೊಲಗದ್ದೆಗಳಲ್ಲಿ ಹಕ್ಕಿಗಳನ್ನೋಡಿಸುವ ಗ್ರಾಮಸುಂದರಿಯರು, ಅರವಟ್ಟಿಗಳಲ್ಲಿ ನೀರೆರೆವ 
ಲಲನೆಯರು. ನಗರಗಳಲ್ಲಿ ಕಾಣುವ ವಿಟೀಜನರು, ಜಾರೆಯರು, ವೇಶ್ಯೆಯರು ಇತ್ಯಾದಿ. 
ಕವಿಯ ವರ್ಣನಾಸಾಮಗ್ರಿ ಮಾತ್ರ ಯಾವ ಸ್ತ್ರೀಯರನ್ನು ವರ್ಣಿಸಬೇಕಾದರೂ ಒಂದೇ 
ಮಾದರಿಯಲ್ಲಿದೆ. ಹೆಣ್ಣಿನ ವರ್ಣನೆ ಮಾಡಬೇಕೆಂದರೆ ಅಡಿಯಿಂದ ಸುಜನನ 
ಅಂಗ ಅಂಗಗಳ ಚೆಲುವನ್ನು ಬಿಡಿಬಿಡಿಯಾಗಿ ಚಿತ್ರಿಸುವಾಗ - 


ಸುನಿಮೇಷ ಮಾನಚಾಪಲನೇತ್ರೆ ಚಕ್ರೋನ್ಮಿ 
ಥುನೆ ಕುಂಭಕುಚಿ ಮಕರ ಕೇತು ನುತ ವರ್ತುಳಾ 
ನನೆ ಸಿಂಹಮಧ್ಯೆ ವೃಷಭಾಂಕವೈರಿಯ ಪಟ್ಟದಾನೆ ಕನ್ಮಾಕುಲಮಣಿ 


(ಜೈ. ಭಾರತ ೬-೨೫) 


ಕಲಹಂಸ ಗಮನೆ, ಪೂರ್ಣೇಂದುಮುಖಿ, ಚಾರುಮಂ- 
ಗಳಗಾತ್ರಿ, ಘನಸೌಮ್ಮ ಸುಂದರ ವಿಲಾಸಿನಿ, ವಿ 
ಮಲ ಗುರುಪಯೋಧರೆ ಸರಸಕವಿನುತಪ್ರಮದೆ ಮಲ್ಲಿಕಾಮಂದಸ್ಥಿತೆ. 


(ಜೈಮಿನಿ ಭಾರತ, ೬-೨೯) 
ಎಂದು ಪ್ರತಿಯೊಬ್ಬ ಕವಿಯೂ ಚಿತ್ರಿಸಿರುವುದರಿಂದ, ಇಲ್ಲಿ ಒಬ್ಬ ಕವಿಯ ಚಿತ್ರಣವನ್ನು 
ನೋಡಿದರೆ ಎಲ್ಲಾ ಕವಿಗಳ ಚಿತ್ರಣವನ್ನೂ ನೋಡಿದಂತೆಯೇ ಆಯಿತು! 


ಹೆಣ್ಣಿನ ಮೈ ಚೆಲುವಿನ ಬಣ್ಣನೆಯಲ್ಲಿ ಕವಿತೋರಿರುವ ಆಸಕ್ತಿ ಅಸಾಧಾರಣವಾದುದು. 
ಕವಿಯ ಕಣ್ಣಿಗೆ ಹೆಣ್ಣು ಸಮಸ್ತ ಪ್ರಕೃತಿ ಸೌಂದರ್ಯದ ಕಲಶ. ಪ್ರಕೃತಿಯ ಸೌಂದರ್ಯದ 
ಸಾರವನ್ನೇ ಭಟ್ಟಿ ಇಳಿಸಿ ಕವಿ ಸ್ತ್ರೀ ರೂಪದ ಚಿತ್ರಣಕ್ಕೆ ಅದನ್ನು ಬಳಸುತ್ತಾನೆ. ಚಂದ್ರನನ್ನು 


ಸೌಂದರ್ಯ ಸಮೀಕ್ಷೆ ೨೧೧ 


ಮುಖಕ್ಕೆ , ದುಂಬಿಗಳನ್ನು ಮುಂಗುರುಳಿಗೆ, ಕಮಲಗಳನ್ನು ಕಣ್ಣಿಗೆ, ಸಂಪಿಗೆಯನ್ನು ಮೂಗಿಗೆ, 
ತಳಿರನ್ನು ಕೈಗೆ, ಬಾಳೆಯನ್ನು ತೊಡೆಗೆ, ನವಿಲನ್ನು ಮುಡಿಗೆ, ಹಂಸವನ್ನು ನಡೆಗೆ, ಮಲ್ಲಿಗೆಯನ್ನು 
ನಗೆಗೆ, ದಾಳಿಂಬವನ್ನು ಹಲ್ಲಿಗೆ, ಮಾನುಗಳನ್ನು ಕಣ್ಣ ನೋಟಕ್ಕೆ - ಹೋಲಿಸಿ ಹೋಲಿಸಿ 
ಕವಿಗಳು ಸ್ತ್ರೀರೂಪದ ಪಾರಮೃವನ್ನು ಎತ್ತಿಹಿಡಿದಿದ್ದಾರೆ. ಹೆಣ್ಣು ನಡೆದರೆ ಹೆಜ್ಜೆ ಹೆಜ್ಜೆಗೂ 
ಕಮಲಗಳರಳುತ್ತವೆ; ನುಡಿದರೆ ಕೋಗಿಲೆಯೇ ಮೂಕವಾಗುತ್ತದೆ; ನಿಡುಸುಯ್ದರೆ ಅದರ 
ಕಂಪಿಗೆ ದುಂಬಿಗಳು ಮುಸುರುತ್ತವೆ. ಯಾವ ಹೆಣ್ಣನ್ನು ತೆಗೆದುಕೊಂಡರೂ ನಮ್ಮ 
ಕಾವ್ಯಗಳಲ್ಲಿ ಈ ಮಾತಲ್ಲದೆ ಬೇರೆ ಇಲ್ಲ ಈ ಹೆಂಗಸರಂತೂ ಸದಾ ದುಂಬಿಗಳಿಂದ 
ಪರಿವೃತೆಯರಾದ ವದನಾರವಿಂದೆಯರು! ಸದಾ ರಾಜ ಮಹಾರಾಜರ ಅರಮನೆಗಳಲ್ಲಿ 
ಮಿಂಚನ್ನು ಕೆದರುತ್ತಾ ಉದ್ಯಾನವನಗಳಲ್ಲಿ ಹೂವುಗಳನ್ನು ಕಿತ್ತು ಮುಡಿಯುತ್ತಾ, 
ತಿಳಿಗೊಳಗಳಲ್ಲಿ ಜಲಕ್ರೀಡೆಯಾಡುತ್ತಾ ಗಾನ ನರ್ತನಾದಿಗಳಿಂದ ಮಹಾರಾಜನ ಮನವನ್ನು 
ರಂಜಿಸುವ ರಾಗಿಣಿಯರು. ಇವರಿಗೆ ಬಹುಮಟ್ಟಿಗೆ ಒದಗುವ ಕೊರಗು ವಿರಹತಾಪ, 
ಇಲ್ಲವೇ ಪುತ್ರ ದೋಹಳ. ಇದು ಹೊರತು ನೋವಿನ ನೆಳಲು ಸೋಂಕದ ಶೃಂಗಾರ 
ರಂಗಮಂಟಪದ ಹೊನ್ನ ಪುತ್ಥಳಿಗಳು ಇವರಲ್ಲಿ ಬಹುಮಂದಿ! 


ಕವಿಗಳು ಹೆಣ್ಣಿನ ಬಣ್ಣನೆಯಲ್ಲಿ ನಿಸರ್ಗದ ಸುಂದರ ವಸ್ತುಗಳ ರೂಪಕಗಳನ್ನು 
ಬಳಸುವುದರಲ್ಲಿ ವಿಶೇಷವಾದ ಅರ್ಥವಿದೆ. ಹೆಣ್ಣು ಪ್ರಕೃತಿಯಂತೆಯೇ ಉತ್ಸವಪ್ರಿಯವಾದ 
ಚೇತನ ಎಂಬುದಷ್ಟೇ ಅರ್ಥವಲ್ಲ ಪ್ರಕೃತಿ ಸೌಂದರಕ್ಕೂ ಮಾನವ ಸೌಂದರ್ಯಕ್ಕೂ 
ಸಮಾನ ಧರ್ಮ ಉಂಟೆಂಬುದನ್ನು ತೋರಿಸಲು ಹೀಗೆ ಮಾಡಿದ್ದಾರೆ. ಮಾನವ 
ಸೌಂದರ್ಯದೊಂದಿಗೆ ಒಂದಾಗದ ಪ್ರಕೃತಿ ಸೌಂದರ್ಯವೆಂಬುದೇ ಇಲ್ಲ ಕುಮಾರವಾಸನಲ್ಲಿ 
ಈ ಒಂದು ಅಂಶವನ್ನು ವಿಶೇಷವಾಗಿ ಗುರುತಿಸಬಹುದು. ಅವನು ಬಹಿರಂಗದ ಪ್ರಕೃತಿ 
ಸೌಂದರ್ಯವನ್ನು ಮಾನವನ ಅಂತರಂಗ ಪ್ರಕೃತಿಯ ಸೌಂದರ್ಯವನ್ನು ಚಿತ್ರಿಸಲು ಬಳಸುತ್ತಾನೆ. 
ಸ್ತ್ರೀ ಸೌಂದರ್ಯದಲ್ಲಂತೂ ಪ್ರಕೃತಿಯ ಕೋಮಲವಾದ ಚೆಲುವೆಲ್ಲವೂ ಕವಿಯ ಕುಂಚಕ್ಕೆ 
ಒದಗಿಬರುತ್ತದೆ. ಸಂಸ್ಕತ ಕವಿಗಳೆಂತೆ ನಮ್ಮ ಕವಿಗಳೂ ಸಹ ಈ ಮಾನವ 
ಸೌಂದರ್ಯವೆನ್ನುವುದು ಒಂದು ದೈವೀ ಸೃಷ್ಟಿಯೆನ್ನುವುದನ್ನು ಹೇಳಿದ್ದಾರೆ. ಅದರಲ್ಲಿಯೂ 
ಪರಮ ಸುಂದರವಾದ ಸ್ತ್ರೀ ರೂಪ ಆ ಬ್ರಹ್ಮನ ಸೃಷ್ಟಿಯೇ ಎಂದು ಹಾಡಿದ್ದಾರೆ. ಕಮಲಭವನು 
ತನ್ನ ಶಾಂತೀಶ್ಚರ ಪುರಾಣದಲ್ಲಿ ಜ್ಕೋತಿರ್ಮಾಲೆಯನ್ನು ವರ್ಣಿಸುತ್ತಾ - 


ಪೊಳೆವಮಲೇಂದು ಬಿಂಬದ ಕಳಾವಳಿಯಂ ತೆಗೆದು 
ಆ ಸುಧಾಂಬುವಿನಿಂ ತೊಳೆದು, ಪಟಿಚ್ಚನಾಗಲ್‌ ಅದಳೋೊಳ್‌ 
ಭುವನತ್ಚಯದೊಂದು ಚೆಲ್ಪನ್‌ ಒರ್ವಳೆ ಎನೆ ಮಾಡಿ 
ಕೊಡೆ ಪಡೆದಂ ಜಲಜೋದ್ಧವನ್‌... 
(ಶಾಂತೀಶ್ವರ ಪುರಾಣ : ೪-೫) 


ಹೊಳೆವ ಚಂದ್ರಬಿಂಬದ ಕಳೆಯನ್ನು ತೆಗೆದು, ಬೆಳುದಿಂಗಳಲ್ಲಿ ತೊಳೆದು ಅದು 


೨೧೨ ಮಾನವ ಲೋಕದಲ್ಲಿ 


ನಿರ್ಮಲವಾಗಲಾಗಿ ಅದರಲ್ಲಿ ಭುವನತ್ರಯದ ಚೆಲುವನ್ನು ಇವಳೊಬ್ಬಳನ್ನಾಗಿ ಮಾಡಿದನು 
ಆ ಬ್ರಹ್ಮ - ಎನ್ನುತ್ತಾನೆ. ಆದರೆ ಪಂಪ ಈ ಚೆಲುವು ಬ್ರಹ್ಮನಿಗೆ ಸಾಧ್ಯವಿಲ್ಲ ಮನ್ಮಥ 
ಮಾಡಿದ್ದು ಎನ್ನುತ್ತಾ - 

ಜಗಮಂ ಮಾಡಿದ ಪದ್ಮಜಂ ಹಡೆದನಿಲ್ವ 

ಈ ಕನ್ನೆಯಂ ಮಾಡುವಲ್ಲಿಗೆ ಚಂದ್ರಂ ಮಳಯಾನಿಳಂ. 

ಮಳಯಜಂ, ನೀರೇಜಂ, ಇಮ್ಮಾವು, ಮಲ್ಲಿಗೆ ಎಂದು ಇಂತಿವಂ 

ಅಟ್ಕರಿಂದ ಅಮರ್ದಿನೊಳ್‌ ತಾನಟ್ಟಿಯಿಂ ತೊಯ್ದು 


ಮೆಲ್ಲಗೆ ಸಂದು ಅಂಗಜನೆಂಬ ಅಜಂ ಪಡೆದನ್‌ 
ಅಂತು ಆ ಕಾಂತಿಗೆ ಈ ಕಾಂತಿಯಂ 


(ಪಂಪಭಾರತ, ೪-೭೫) 
ಇವಳನ್ನು ಬ್ರಹ್ಮ ಪಡೆಯಲಿಲ್ಲ ಚಂದ್ರ ಮಲಯಾನಿಲ, ಶ್ರೀಗಂಧ, ಕಮಲ, ಮಾವು- 
ಇವುಗಳನ್ನು ಅಮೃತದಲ್ಲಿ ನೆನಸಿ ಮನ್ಮಥನೆಂಬ ಬ್ರಹ್ಮನೇ ಮಾಡಿದನು ಎಂದು ಹೇಳುತ್ತಾನೆ. 
ಈ ಎರಡು ಪದ್ಯಗಳ ಸಾರವು ಕಾಳಿದಾಸನದೇ ಆದರೂ, ಕವಿ ತನ್ನ ಕಲ್ಪನೆಯ ಕುಂಚದಿಂದ 
ತಾನು ಕಂಡ ಸ್ತ್ರೀ ರೂಪವನ್ನು ಚಿತ್ರಿಸಿದ್ದಾನೆ. ಅಷ್ಟೇ ಅಲ್ಪ ನಿಸರ್ಗದ ಸುಂದರವಾದ ಮತ್ತು 
ಕೋಮಲ ವಸ್ತುಗಳಿಂದ ಆದುದು ಈ ಸ್ತ್ರೀರೂಪ ಎನ್ನುವ ಭಾವನೆಯೂ ಇಲ್ಲಿದೆ. ಹೆಣ್ಣು 
ಪ್ರಕೃತಿ ಸೌಂದರ್ಯದ ಸಾರದಿಂದ ಆದ ಸೃಷ್ಟಿಯಲ್ಲ ಅದಕ್ಕಿಂತಲೂ ಮಿಗಿಲು ಎಂದು 
ಸ್ತ್ರೀರೂಪವನ್ನು ಪ್ರಶಂಸಿಸಿರುವುದೂ ಉಂಟು. ಪಂಪ ಆದಿಪುರಾಣದಲ್ಲಿ ಮರುದೇವಿಯ 
ಸೌಂದರ್ಯವನ್ನು ವರ್ಣಿಸುತ್ತಾ - 


ಮೊಗಮಂ ತಾವರೆ, ಕಣ್ಣನುತ್ನಲದಲಂ, 'ಧಮ್ಮಿಲ್ಲಮಂ ಸೋಗೆ, 

ಸೆಳ್ಳುಗುರಂ ಕೇದಿಗೆ, ಪುರ್ಬನಂಗಜನ ಬಿಲ್‌, ದಂತಾಳಿಯಂ ಮುತ್ತು 

ಕೈಮುಗಿದು ಆರಾಧಿಸಿ ಪೋಲ್ಡುವೆನ್ನದೆ, 

ಸರೋಜಾತಾದಿ ನಿಸ್ಸಾರವಸ್ತುಗಳೊಳ್‌ಪೋಲಿಸುವಂತುಟು ಏನ್‌ 

ಮರುಳನೇ 

ರೂಪಂ ವಿಚಿತ್ರಾಂಗಿಯಾ 

(ಆದಿಪುರಾಣ, ೬.೮೫) 

ಮುಖವನ್ನು ತಾವರೆ, ಕಣ್ಣನ್ನು ಕನ್ನೈದಿಲೆ, ಮುಡಿಯನ್ನು ನವಿಲು, ಉಗುರನ್ನು ಕೇದಿಗೆ, 
ಹುಬ್ಬನ್ನು ಕಾಮನಬಿಲ್ಲು ಹಲ್ಲನ್ನು ಮುತ್ತು ಕೈಮುಗಿದು ಆರಾಧಿಸಿ ಹೋಲಿಕೆಯನ್ನು 
ಪಡೆದುವು; ಹಾಗಲ್ಲದೆ ಮುಖ ತಾವರೆಯನ್ನು, ನೈದಿಲೆಯನ್ನು ಕಣ್ಣು - ಹೋಲುತ್ತಿತ್ತು 
ಎಂದು ಸರೋಜಾತಾದಿ ನಿಸ್ಸಾರ ವಸ್ತುಗಳಲ್ಲಿ ಅವಳ ರೂಪವನ್ನು ಹೋಲಿಸಲು ನಾನೇನು 
ಮರುಳನೇ ಎನ್ನುತ್ತಾನೆ ಕವಿ. ಇದೂ ಒಂದು ರೀತಿಯಾದ ಚಮತ್ಕಾರಪೂರ್ಣವಾದ 
ವರ್ಣನೆ. ಆದರೆ ಸಾಂಪ್ರಾದಾಯಿಕವಾದ ಈ ಬಣನೆಯಿಂದ ಹೊರತಾದ ಒಂದು ಚಿತ್ರವೆಂದರೆ 


ಸೌಂದರ್ಯ ಸಮೀಕ್ಷೆ ೨೧೩ 


ಹರಿಹರನ "ನಂಬಿಯಣ್ಣನ ರಗಳೆ'ಯಲ್ಲಿ ಕಂಡುಬರುವ ಕನ್ನೆಯ ಚಿತ್ರ. ಹರಿಹರ 
ಕಾವ್ಮಮಯವಾದ ಗದ್ಯದಲ್ಲಿ ವಿಶಿಷ್ಟವಾದ ಅಪೂರ್ವವಾದ 'ಈ ಒಂದು ಚಿತ್ರವನ್ನು 
ಬರೆದಿದ್ದಾನೆ: 


“ಒರ್ವ ಬಾಲೆ ಮುಗ್ಯೆ ಹರೆಯಂ ಕಿರಿದು ಯೌವನಂ ಪಿರಿದಾಗಿ, ಮುಖವೆಲ್ಲಂ 
ಕಣ್ಣು ಬೆನ್ನೆಲ್ಲಂ ಮುಡಿ, ಉರವೆಲ್ಲಂ ಮೊಲೆ, ಪಿಂತೆಲ್ಲಂ ನಿತಂಬಂ, ನಡೆಯೆಲ್ಲಂ 
ಮೃದು, ನುಡೆಯೆಲ್ಲಂ ನೋಟ, ನೋಟಮೆಲ್ಲಂ ಬೇಟ' 


(ನಂಬಿಯಣ್ಣನ ರಗಳೆ : ನಾಲ್ಕನೆಯ ಸ್ಥಳ, ಪು. ೩೪) 
೨ 


ಹೆಣ್ಣಿನ ಚೆಲುವಿನ ಬಣ್ಣನೆಯಲ್ಲಿ ನಾನಾ ರೀತಿಗಳನ್ನು ನಾವು ಗುರುತಿಸಬಹುದು. 
ಯೌವನವತಿಯಾದ ಹೆಣ್ಣಿನ ಸೌಂದರ್ಯವೇ ಕವಿಗಳ ವರ್ಣನೆಯ ಮೊದಲ ಘಟ್ಟ. ಆ 
ಯೌವನವತಿಯ ಚೆಲುವಿನಲ್ಲಿಯೂ ಪ್ರಖರತೆ, ಮೋಹಕತೆ, ಸಾತ್ವಿಕತೆಗಳುಂಟು. 
ತಾಯಿಯಾಗಲಿರುವ ಗರ್ಭಿಣಿಯ ಸೌಂದರ್ಯ, ತಾಯಿಯಾದವಳ ಗೌರವಸೌಂದರ್ಯ 
ಇವುಗಳನ್ನೂ ಚಿತ್ರಿಸಿದ್ದಾರೆ. ಅಷ್ಟೇ ಅಲ್ಲ ಸರ್ವಾವಸ್ಥೆಗಳಲ್ಲಿಯೂ ಸ್ತೀರೂಪ ಮನೋಹರ 
ರೂಪವೆಂಬುದನ್ನು ಕವಿಗಳು ಸಾರಿದ್ದಾರೆ. ಅವರು ನಾನಾಬಗೆಯಾದ ಭಾವ ಭಂಗಿಗಳಲ್ಲಿ 
ಹೇಗೆ ಹೇಗೆ ಕಂಡರು ಎನ್ನುವುದನ್ನೂ ಅತ್ಯಂತ ಆಸಕ್ತಿಯಿಂದ ಚಿತ್ರಿಸಿದ್ದಾರೆ. ಸ್ತೀ 
ಸೌಂದರ್ಯದ ಆದರ್ಶವನ್ನು, ರತಿ-ಹಾರ್ವತಿ-ಲಕ್ಷ್ಮಿಯರ ಸೌಂದರ್ಯಕ್ಕೆ ಹೋಲಿಸುವುದರ 
ಮೂಲಕ ಎತ್ತಿ ಹಿಡಿದಿದ್ದಾರೆ. ಯಾವಾಗ ಕುಮಾರ ಸಂಭವದಲ್ಲಿ ಕಾಳಿದಾಸನು 
ಲೋಕಮಾತೆಯಾದ ಪಾರ್ವತಿಯ ಸಾತ್ವಿಕ ಸೌಂದರ್ಯವನ್ನು ಕುರಿತು ಹಾಡಿದನೋ, 
ಅಂದಿನಿಂದ ಕವಿಗಳೆಲ್ಲರೂ ಸ್ತ್ರೀ ಸೌಂದರ್ಯದ ಮಹತ್ವವನ್ನು ಗುರುತಿಸಿ ತಮ್ಮ ಕಾವ್ಯ 
ಕಥಾನಾಯಿಕೆಯರನ್ನು ಹಾರ್ವತಿಗೆ ಸಾಟ ಎಂದು ಹೇಳುವುದನ್ನು ಕಲಿತರೆಂದು ತೋರುತ್ತದೆ. 
ಆದರೆ ಕಥಾನಾಯಿಕೆಯರನ್ನು ಪಾರ್ವತಿಗೆ ಸಾಟ ಸಮ ಎಂದಂತೆ ಕಥಾನಾಯಕರನ್ನು 
ಈಶ್ವರನಿಗೆ ಸಮವೆನ್ನುವ ಅಚಾತುರ್ಯಕ್ಕೆ ಹೋಗಲಿಲ್ಲ ಕಥಾನಾಯಕರ ಸರದಿ ಬಂದಾಗ 
ಮನ್ಮಥನಲ್ಲಿ ಹೋಲಿಸುವುದರಲ್ಲಿ ತಮ್ಮ ವಿವೇಕವನ್ನು ತೋರಿದರು. 


ಸ್ತ್ರೀರೂಪ ಅಪೂರ್ವ ಲಾವಣ್ಮಶೋಭೆಯನ್ನು ಹಡೆದು ಪ್ರಖರವಾಗುವುದು 
ಯೌವನದಲ್ಲಿ "ಅಲರ್ಗಣೆಗೆ ಕೂರ್ಪು' ಒದಗಿದಂತೆ ಕಾಣುತ್ತಾಳೆ ಹೆಣ್ಣು ಆ ಕಾಲದಲ್ಲಿ ಆ 
ಚೆಲುವನ್ನು ನೇಮಿಚಂದ್ರ ಹೀಗೆ ವರ್ಣಿಸುತ್ತಾನೆ - 


ಕರುವಿಟ್ಟಂ ಕಾಮದೇವಂ, ರತಿಯತಿಶಯದಿಂ ಬಣ್ಣವಿಟ್ಟಳ್‌, 
ಬಸಂತಂ ಬರೆದಂ ಸರ್ವಾಂಗಮಂ, ಕಣ್ಣರೆದನ್‌ ಒಸೆದು ಸೀತಾಂಶು 
ಚೈತ್ರಾನಿಲಂ ತೀವಿರೆ ಜೀವಂಬೊಯ್ದನ್‌, ಅಂತಲ್ಲದೊಡೆ 
ಸೊಗಯಿಪ ಈ ರೂಪ, ಈ ಬಣ್ಣ ಈ ಮೆಯ್ಸಿರಿ ಈ ಕಣ್ಗೆಲ್ದು 
ಈ ಭಾವಕಮ್‌ ಒಗೆಯದು ಎನಲ್‌ ಕಾಂತೆ ಕಣ್ಣೆಡ್ಡ್ಟಮಾದಳ್‌. 


(ಲೀಲಾವತಿ. ೩-೪೭) 


೨೧೪ ಮಾನವ ಲೋಕದಲ್ಲಿ 


ಯೌವನದ ಚೆಲುವನ್ನು ಕವಿ ಕಂಡ ಪರಿ ಇದು. ಆದರೆ ಷಡಕ್ಷರಿ ಆ ಸೌಂದರ್ಯದ 
ಆಕರ್ಷಕ ಗುಣವನ್ನು ಮಾತ್ರವಲ್ಲ ಪ್ರಖರತೆಯನ್ನೂ ಗುರುತಿಸುತ್ತಾನೆ - 
ಇದು ಕುಸುಮಾಸ್ತನ ಅಸ್ತಮ್‌, ಇದು ದರ್ಪಕನ ಆರ್ಪು, ಮನೋಜನ 
ಓಜೆ ನೋಡಿದು, ನನೆವಿಲ್ಲ ಬಲ್ಲಹನ ಚೆಲ್ವು ಇದು, ಕಾವನ ಜೀವರತ್ನ 


ಮಿಂತಿದು, ರತಿ ಕಾಂತನ್‌ ಆಂತ ಪೊಸ ಕೂರಸಿ ತಾನಿದು, ಮಾರವೀರ 
ನಗ್ಗದಸದಳಂಕೃತಿದ್ದಜಮಿದು ಎನಿಸಿರ್ದುದು ರೂಪು ನೀರೆಯಾ 


(ರಾಜಶೇಖರ ವಿಳಾಸ, ೭-೬೩) 


ಇಲ್ಲಿ ಮನ್ಮಥನ ಚೆಲುವು, ಅಲಂಕೃತಿ, ಪ್ರಕಾಶಮಾತ್ರವಲ್ಲ ಮನ್ಮಥನ ಅಸ್ತ್ರ ಕಾಮನ 
ಹೊಸ ಕೂರಲಗು ಎನ್ನುವ ಮಾತಿನಲ್ಲಿ ಸೌಂದರ್ಯದ ಪ್ರಖರತೆಯನ್ನು ಚಿತ್ರಿಸಿದ್ದಾನೆ. 
ಇಂತಹ ಯೌವನಶ್ರೀಯನ್ನು ತಳೆದ ಹೆಣ್ಣು ಸ್ವಯಂವರ ಮಂಟಪಕ್ಕೆ ಬಂದು ನಿಂತಾಗ ಅವಳ 
ಸೌಂದರ್ಯವನ್ನು ನಾರಣಪ್ಪ ಬಲು ಸೊಗಸಾಗಿ ಚಿತ್ರಿಸಿದ್ದಾನೆ. ಸ್ವಯಂವರ ಮಂಟಪದಲ್ಲಿ 
ಬಂದು ನಿಂತ ದ್ರೌಪದಿ ನಳಿನಮುಖಿಯರ ಸಕಲ ಸೃಷ್ಟಿಗೆ "ಕಳೆಶ' ಎಂಬಂತೆ ತೋರಿದಳೆಂತೆ. 
ಆ ಲಾವ್ಮಣದ ಕಾಂತಿ ಮಿಂಚಿನಂತಹುದು - 


ಚೆಲುವಿಕೆಯ ಚೈತನ್ಮಮೋ, ಪರಿ 

ಮಳದ ಪುತ್ಥಳಿಯೋ, ಲತಾಂಗಿಯ 

ಸುಳಿವೊ, ಲಾವಣೈಕ್ಕ ರಸ ಸಾಕಾರ ವಿಭ್ರಮವೊ 
ಲಲಿತ ಶೃಂಗಾರಾಬ್ಧಿ ಮಥನೋ 

ಜ್ವಲಿತ ಸುಧೆಯೋ ಸಾಧಕರಿಗಿದು 

ಫಲಿಸಿದರೆ ಕೃತ ಕೃತ್ಯರವರೆಂದುದು ಸುರಸ್ತೋಮ. 


(ಆ.ಪ. ೧೩-೪೭) 


ಹರಿಹರನು "ಪ್ರಭುದೇವರ ರಗಳೆ'ಯಲ್ಲಿ ಕಾಮಲತೆಯ ಸೌಂದರ್ಯವನ್ನು 
ವರ್ಣಿಸುತ್ತಾ - 


ಶಶಿಕಿರಣದಂತೆ ಬೆಳೆದಳ್‌ ಬೆಳೆದಳಮ್ಮಮ್ಮ 

ಕುಸುಮ ಶರದಂತೆ ನೆರೆದಳ್‌ ನೆರೆದಳಮ್ಮಮ್ಮ 
ರತಿಗಿತಿಯ ರಂಭೆಗಿಂಭೆಯ ಮಾತು ಬೇಡಿಲ್ಲಿ 
ಮತಿಗಿತಿಗೆ ಪೊಗಳ್ಳಗಿಗಳ್ತಾಸೆಗಳ್‌ ಪುಗವಿಲ್ಲಿ 

ಈ ತೆರದೊಳೆಸೆವ ಸೊಬಗಿನ ಸೊಂಪನೊಳಕೊಂಡು 
ಮದನಶರವಿಕ್ಷುಧನುವಿಂದೆ ಪೊರಮಡುವಂತೆ 
ಪದೆದು ಸುವಿಟರ ಮೇಲೆ ದಾಳಿ ಪೊರಮಡುವಂತೆ 
ಶಿವನ ಭವನಕ್ಕೆ ಪೊರಮಟ್ಟಳಾ ಕಾಮಲತೆ. 


(ಪ್ರಭುದೇವರ ರಗಳೆ, ಪುಟ ೪) 


ಸೌಂದರ್ಯ ಸಮೀಕ್ಷೆ ೨೧೫ 


ಎಂದು ಹೇಳುವಲ್ಲಿ ಕಾಮಲತೆಯ ಮೋಹಕವಾದ ಚೆಲುವನ್ನು ಚಿತ್ರಿಸಿದ್ದಾನೆ. ಇದು 
ಪ್ರಖರವಾದ ಸೌಂದರ್ಯವಾದರೆ, ನಮ್ಮ ಕವಿಗಳು ಅಪ್ರಖರವಾದ ಕಾಂತಾ ಸೌಂದರ್ಮವನ್ನೂ 
ಚಿತ್ರಿಸಿದ್ದಾರೆ. "ಜೈಮಿನಿ ಭಾರತ'ದಲ್ಲಿ ನಾವು ಕಾಣುವ ಸುಧನ್ವನ ರಾಣಿಯಾದ ಪ್ರಭಾವತಿ 
ಅಪ್ರಖರ ಸುಂದರಿ. 


ಮುಡಿಯ ಪೊಸ ಮಲ್ಲಿಗೆಯ, ಸೂಸುವೆಳನಗೆಯ, ಸವಿ- 
ನುಡಿಯ ಬಾಯ್ದೆರೆಯ, ಹೊಳೆಹೊಳೆವ ದಶನದ, 
ಮಿಸುಪ ಕಡೆಗಣ್ವ ತೊಳಗುವ ನಖಾವಳಿಯ 

ಥಳಿಥಳಿಪ ಕಂಠಮಾಲೆಯ ಮುತ್ತಿನ ತೊಡವುಗಳ, 

ಘನ ಸಾರದನುಲೇಪನದ, ಸಣ್ಣ ಮಡಿ ದುಕೂಲದ 
ಬೆಳ್ಜೊಗರ್‌ ಕೋಮಲಾಂಗದೊಳ್‌ ಬಿಡದೆ ಪಸರಿಸೆ 
ಚಂದ್ರಕಾಂತದಿಂ ನಿರ್ಮಿಸಿದ ಪುತ್ಥಳಿವೊಲ್‌ ಅವಳೆಸೆದಳು. 


(ಜೈಮಿನಿ ಭಾರತ, ೧೧-೧೦) 


ಮಲ್ಲಿಗೆಯ ಬೆಳ್ಳು ಎಳನಗೆಯ ಬೆಳ್ಳು ದಂತಕಾಂತಿಯ ಚೆಳ್ಳು ಕಡೆಗಣ್ಣಿನ ಬೆಳ್ವು 
ನಖಾವಳಿಯ ಬೆಳ್ಳು ಮುತ್ತಿನ ತೊಡವುಗಳ ಹೊಳಪು, ಶ್ರೀಗಂಧ ಲೇಪನದ, ಬಿಳಿಮಡಿ, 
ದುಕೂಲದ ಧಾವಳ್ಳ - ಇವೆಲ್ಲ ಸೇರಿ ಚಂದ್ರಕಾಂತದ ಬೊಂಬೆಯಂತಿದ್ದಾಳೆ ಈ ಹೆಣ್ಣು ಕವಿ 
ಕಾಂತಿಯ ಮೇಲೆ ಕಾಂತಿಯನ್ನು ಹೇರಿದ್ದಾನೆ; ಎಲ್ಲವೂ ಅಪುಖರ, ಲಲಿತ ರಮ್ಮ 
ಚಂದ್ರಕಾಂತ. ಪ್ರಭಾವತಿಗೇ ಸರಿ ಈ ಸೌಂದರ್ಯ ಎನಿಸುತ್ತದೆ. ಯೌವನದ ಈ ಚೆಲುವು 
ತಾಯ್ತನವನ್ನು ಹಾರೈಸುವಾಗ ಪೂಜ್ಮವೂ, ಗಂಭೀರವೂ, ಗೌರವ ಭಾಜನವೂ ಆಗುತ್ತದೆ. 
ಪಂಪ ಭಾರತದಲ್ಲಿ ಪುತ್ರಕಾಂಕ್ಷಿಯಾದ ಕುಂತೀದೇವಿಯ ಸೌಂದರ್ಯವನ್ನು ಪಂಪ ಹೀಗೆ 
ಚಿತ್ರಿಸಿದ್ದಾನೆ 

ಸುಲಿಪಲ್‌ ಮಿಂಚಿನಗೊಂಚಲ್‌, ಉಟ್ಟದುಗುಲಂ ಗಂಗಾನದೀಫೇನಂ 

ಉಜ್ವಲ ಮುಕ್ತಾಭರಣಂ ತರತ್ತರಳ ತಾರೋದಾರ ಭಾರಮ್‌ 

ಅಂಗಲಾಲಿತ ಸಾಂದ್ರಚಂದನ ರಸಂ ಬೆಳ್ವಿಂಗಳ್‌ ಎಂಬೊಂದು 

ಬಂಬಲ್ಲೆಡೆಯಾಗೆ ಬೆಳ್ಳಸಂದನಂ ಕಣ್ಗೊಪ್ಪಿತಾ ಕಾಂತೆಯಾ 


(ಪಂಪಭಾರತ, ೧-೧೩೭) 


ಈ ಗಂಭೀರವಾದ ಬೆಳ್ಳಿಂಗಳೆ ಇರುಳಿನ ಶಾಂತಭವೃತೆಯನ್ನು ಪಡೆದ ಈ ಸೌಂದರ್ಯ 
ತಾಯ್ತನಕ್ಕೆ ನೋಂತು ಗರ್ಭಿಣಿಯಾದಾಗ ಹೇಗೆ ತೋರುತ್ತದೆ ಎನ್ನುವುದನ್ನು ಭಾರತೀಯ 
ಕವಿಗಳು ಚಿತ್ರಿಸಿದ್ದಾರೆ. ಸಾಮಾನವಾಗಿ ಗರ್ಭಿಣೀಸ್ತ್ರೀಯರ ಸೌಂದರ್ಯವನ್ನು 
ಚಿತ್ರಿಸುವುದರಲ್ಲಿ ಪಾಶ್ಚಾತ್ಮ ಕವಿಗಳು ವಿಶೇಷ ಲಜ್ಜೆಯನ್ನುತಾಳಿರುವಂತೆ ತೋರುತ್ತದೆ. 
ಆದುದರಿಂದಲೇ ಅವರ ಕಾವ್ಯಗಳಲ್ಲಿ ಎಲ್ಲಿಯೂ ಗರ್ಭಿಣಿಯರಾದ ಸ್ತ್ರೀಯರ ವರ್ಣನೆ 
ನಮಗೆ ಕಾಣುವುದಿಲ್ಲ ಆದರೆ ನಮ್ಮ ಕವಿಗಳಲ್ಲಿ ಈ ವಿಚಾರವಾಗಿ ಯಾವ ಸಂಕೋಚವೂ 


೨೧೬ ಮಾನವ ಲೋಕದಲ್ಲಿ 


ಇಲ್ಲ ಗರ್ಭಿಣಿಸ್ತೀಯರ ಸೌಂದರ್ಯ ವಿಶೇಷ ಪೂಜ್ಯವಾದುದು. ಸ್ತ್ರೀ ಗರ್ಭವತಿಯಾದಾಗ 
ಅವಳ ಅಂಗಾಂಗಗಳನ್ನು ಯಾವ ಮುಚ್ಚುಮರೆಯೂ ಸಂಕೋಚವೂ ಇಲ್ಲದಂತೆ ಚಿತ್ರಿಸಿದ್ದಾರೆ. 
ನಮ್ಮ ಕವಿಗಳು. ಲಕ್ಷ್ಮೀಶನು ಗರ್ಭಿಣಿಯಾದ ಸೀತಾದೇವಿಯ ಚೆಲುವನ್ನು ಕುರಿತು - 


ಸಣ್ಣನಡು ಬಳೆಯೆ, ತಿವಳಿಗಳ್‌ ಅಡಗೆ, ತಳ್ವಾಸೆ 
ನುಣ್ಣನೆ ಪೂಗರ್‌ ಪಡೆಯೆ, ಚೂಚುಕದ ಕಪುಣ್ಣೆ 
ತಿಣ್ಣಮೊಲೆ ಬಿಣ್ಣಡರೆ, ಕಾಲ್‌ ಮಂದಗತಿಗೆ ಅಲಸೆ 
ನಗೆ ಮೊಗಂ ಬೆಳ್ಳುದೋರೆ 

ಕಣ್ಣೆವೆಯ ಪುರ್ವಿನ ನವಿರ್‌ ಮಿಂಚುದಳೆಯೆ, ತನು 
ತಣ್ಣಸದೊಳ್‌ ಎಸೆಯೆ, ಪೊಸಗಾದಿವೆತಿರ್ದಳ್‌... 


(ಜೈಮಿನಿ ಭಾರತ, ೧೮-೪೬) 


ಎಂದು ಆ ಚೆಲುವನ್ನು ಚಿತ್ರಿಸಿದ್ದಾನೆ. ಪಂಪನು ಗರ್ಭಿಣಿಯಾದ ಸುನಂದಾ ಮಹಾದೇವಿಯ 
ಚೆಲುವನ್ನು ಚಿತ್ರಿಸುತ್ತಾ 


ಬಾಸ ಬಂದು ಉದಯಂಗೆಯಲಿರ್ದ ಪೂರ್ಣ ಚಂ 
ದ್ರನನ್‌ ಒಳಕೊಂಡು ಬೆಳ್ಳೆಸೆವ ವಾಸವ ದಿಗ್ವನಿತಾನನಂಬೊಲಾ 
ನನ ರುಚಿ ಚೆಲ್ಪನೇಂ ನೆಜ್‌ಯೆ ತಾಳ್ಗಿದುದೋ ಬಿಸಕಾಂಡ ಪಾಂಡುರಂ' 


(ಆದಿ ಪುರಾಣ, ೮-೪೬) 


ಉದಯವಾಗಲಿರುವ ಪೂರ್ಣಚಂದ್ರನನ್ನು ಒಳಕೊಂಡ ಪೂರ್ವ ದಿಗ್ನನಿತೆಯ ಮುಖದಂತೆ 
ಅವಳ, ಮುಖಕಾಂತಿ ತಾವರೆ ದಂಟನ ಬೆನ್ನು ತಾಳಿತು ಎಂದು ವರ್ಣಿಸುತ್ತಾನೆ. 


ಸ್ತ್ರೀಯರು ಅಂತಃಪುರದಲ್ಲಿ ಹೇಗೆ ಕಂಡರು, ಉದ್ಯಾನದಲ್ಲಿ ಹೇಗೆ ಕಂಡರು, 
ನೀರಾಟವಾಡುವಾಗ ಹೇಗೆ ಕಂಡರು, ವಿರಹದಲ್ಲಿ ಹೇಗೆ ಕಂಡರು, ಹಾಡುವಾಗ ನರ್ತಿಸುವಾಗ 
ಹೇಗೆ ಕಂಡರು ಎನ್ನುವ ವಿವಿಧ ಪರಿಗಳನ್ನು ಕವಿಗಳ ಕಣ್ಣು ಕಂಡಿದೆ. ಅರಮನೆಯಲ್ಲಿ ಅವರ 
ಚೆಲುವು ಹೇಗೆ ಕಂಡಿತು ಎನ್ನುವುದನ್ನು ರತ್ನಾಕರವರ್ಣಿ ಬಹು ಸೊಗಸಾಗಿ ವರ್ಣಿಸಿದ್ದಾನೆ 
ಭರತೇಶ ವೈಭವದಲ್ಲಿ ಭರತ ಚಕ್ರವರ್ತಿ ಸಾವಿರ ಕಮಲಗಳರಳಿದ ಕೊಳದ ನೀರಿನಲ್ಲಿ 
ಬಿಂಬಿಸುವ ಸೂರ್ಯನಂತೆ ಲಲನಾ ಲಾವಣ್ಯದ ನಡುವೆ ತೋರುತ್ತಾನೆ. "ಭರತೇಶ ವೈಭವ'ದ, 
'ರಾಜಲಾವಣ್ಮ ಸಂಧಿ' ನೂರಾರು ಬಗೆಯ ಸ್ತ್ರೀ ಸೌಂದರ್ಯದಿಂದ ರಾಜಿಸುತ್ತದೆ. ಭರತ 
ಚಕ್ರಿಗೆ ಉಣಬಡಿಸುವಾಗಲೂ ಕವಿ ಹೆಣ್ಣಿನ ಚೆಲುವನ್ನು ಕುಶಲನಾದ ರೂವಾರಿಯಂತೆ 
ಚಿತ್ರಿಸುತ್ತಾನೆ. ಅಲ್ಲಿ 'ಚಂಚಲಾಕ್ಷಿಯರು ಅತ್ತಿತ್ತ ಸುಳಿದರು ಮಿಂಚಿನ ಲತೆಗಳೆಂಬಂತೆ' 
ಎನ್ನುತ್ತಾನೆ. ಊಟಕ್ಕೆ ಎಡೆಮಾಡುವ ಸ್ತ್ರೀಯರ ರೂಪವನ್ನು ಕವಿ- 


ಮೊಲೆಗಟ್ಟು ಬೆನ್ನಮೇಳಲೆವ ಕೇಶದ ಗಂಟು 
ಸೆಳೆನಡು ಸುತ್ತಿದ ಸೆರಗು 


ಸೌಂದರ್ಯ ಸಮೀಕ್ಷೆ ೨೧೭ 


ಬಲಗಯ್ಯ ಹೊನ್ನ ಸಟ್ಟುಗ ವಾಮಕರದ ಮಂ 
ಗಲ ಭಾಂಡವೆಸೆಯೆ ಸುಳಿದರು. 


ತೊಟ್ಟಿ ರವಕೆ ಜಡೆ ಕಾಸೆಯಂದದೊಳಿಳಿ - 
ಎಟ್ಟು ಸಿಕ್ಕಿದ ಮೇಲು ಸೆರಗು 
ಬಟ್ಟವೆಂಗಳು ಕೆಲಬರು ಸುಳಿದರು ಹೊನ್ನ 
ಚೆಟ್ಟಿಸಟ್ಟುಗಗಳನಾಂತು 


(ಆರೋಗಣೆ ಸಂಧಿ, ಪದ್ಯ. ೭೦-೭೧) 


ಎಂದು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುತ್ತಾನೆ. ಪಂಪ "ಆದಿಪುರಾಣ'ದಲ್ಲಿ ಭರತಚಕ್ರಿಯ 
ಜೊತೆಗೆ ವನವಿಹಾರಕ್ಕೆಂದು ಹೋದ ತರುಣಿಯರು ಪುಷ್ಠಾಪಚಯಕ್ಕೆತೊಡಗಿದಾಗ ಸೀ 
ಸೌಂದರ್ಯವೂ ಪ್ರಕೃತಿ ಸೌಂದರದೊಂದಿಗೆ ಎಷ್ಟೊಂದು ಸಾಮ್ಯವನ್ನು ಪಡೆಯಿತು 
ಎನ್ನುವುದನ್ನು ಚಿತ್ರಿಸಿದ್ದಾನೆ. ಜಲಕ್ರೀಡೆಯನ್ನು ಮುಗಿಸಿ ಕೊಳದಿಂದ ಹೊರಗೆ ಬಂದು 
ನಿಂದಾಗ - 


ಕೂಲವನ್‌ ಅಡರ್ದು ನೆನೆದಂಗದೊಳ್‌ ಪತ್ತಿದದು- 

ಕೂಲದೊಳಿರಲ್ಕೆ ತಾಪಸರ ದೃಢಮತಿಗೆ ಪ್ರತಿ- 

ಕೂಲಕೃತಿಗಳೋ ಮೋಹನದ ರಸದೊಳ್‌ ಆರ್ದ್ರತೆಯನಾಂತ ಚೆಲ್ಲಿನಕಣಿಗಳೊ 
ಸಾಲಮಣೆಮಯ ಸೋಪಾನದೊಳ್‌ ನಿಲಿಸಿರ್ದ 

ಸಾಲಭಂಜಿಕೆಗಳೊ ವಿಚಿತ್ರಮೆನೆ ರಂಜಿತ ರ 

ಸಾಲ ಪಲ್ಲವ ಪಾಣಿಪಾದ ತಳದ ಅಬಲೆಯರ ರೂಪುಗಳ್‌ ಕಣ್ಳೆಸೆದುವು. 


(ಜೈಮಿನಿಭಾರತ, ೩೦-೧೩) 


ಎಂದು ಲಕ್ಷ್ಮೀಶನು ಚಿತ್ರಿಸುತ್ತಾನೆ. ಅವರು ನಾಂದ ಬಟ್ಟೆಯನ್ನು ತೆಗೆದು ಬಣ್ಣಬಣ್ಣದ 
ಬೇರೆಯ ಬಟ್ಟೆಯನ್ನುಟ್ಟಾಗ ಮಾಗಿಯನ್ನು ಜಾರಿಸಿ ವಸಂತ ಯತುವನ್ನು ತಾಳಿದ 
ವನದೇವಿಯರಂತೆ ತೋರಿದರೆಂದು ಲಕ್ಷ್ಮೀಶ ಹೇಳುತ್ತಾನೆ. ಹಾಡುತ್ತಾ ಕುಳಿತ ಹೆಣ್ಣನ್ನು 
ಕುರಿತು ಪಂಪ - 

ತಳದ ಕಡುಗೆಂಪು ಪುದಿದ 

ವ್ಹಳಿಸಿರೆ ಸುರಯುವತಿ ಮಧುರ ತಂತ್ರೀನಾದಂ 

ಕೊಳೆ ಬೀಣೆಯ ದಂಡಿಗೆಯುಂ 

ತಳಿರ್ತುದೆಂಬೊಂದು ಶಂಕೆಯಂ ಪುಟ್ಟಿಸಿದಳ್‌ 

(ಆದಿಪುರಾಣ, ೨-೨೧) 


ವೀಣೆಯನ್ನು ಹಿಡಿದ ತರುಣಿಯ ಅಂಗೈಯ ಕೆಂಪು ನೋಡುವವರಿಗೆ ವೀಣೆಯ ದಂಡಿಗೆಯೇ 
ಚಿಗುರಿದಂತೆ ತೋರುವುದೆಂದು ವರ್ಣಿಸುತ್ತಾನೆ. ನರ್ತಿಸುವ ನರ್ತಕಿಯ ಕಣ್ಣಿನ ಒಲೆದಾಟವನ್ನು 
ಕುರಿತು 


೨೧೮ ಮಾನವ ಲೋಕದಲ್ಲಿ 


ನಸುಮುಚ್ಚುವ, ಬಿಚ್ಚುವ, ಪೊಳೆವ, 
ಸುಟೆವ, ಬಳಸುವ, ಬಟಲ್ವ ತೆರೆಮಸಗಿ 
ಮರಲ್ಹು ಎಸೆವ ರಸಭಾವ ದೃಷ್ಟಿಗಳ್‌ 
ಅಸದಳಮ್‌ ಎನಿಸಿದುವು ನೃತ್ಯದೊಳ್‌ 
ನರ್ತಕಿಯಾ 


(ಲೀಲಾವತಿ, ೪-೧೬) 


ಎಂದು ನೇಮಿಚಂದ್ರ ಚಿತ್ರಿಸುತ್ತಾನೆ. ಹೆಣ್ಣಿನ ಈ ಮೋಹಕವಾದ ಚೆಲುವು ಆಭರಣಗಳಿಂದ 
ಸಿಂಗಾರಗೊಂಡಾಗ ಒಂದು ಚೆಂದವಾದರೆ ನಿರಾಭರಣಾವಾದಾಗಲೂ ಸುಂದರವಾಗಿಯೇ 
ತೋರುತ್ತದೆ. ಶ್ರೀಮತಿಯ ಸೌಂದರ್ಯವನ್ನು ಚಿತ್ರಿಸುತ್ತಾ 


“ಒದವಿದ ನೂಲತೊಂಗಲುಲುಲಿಯಿಲ್ಲದ ಪೀನ ನಿತಂಬಂ, ಹಾರಮಿ 

ಲ್ಲದೆ ಕುಚಮಂಡಲಂ ಪಲವುಮಂದದ ಚಂದದ ಚಿನ್ನಪೂಗಳಿ- 

ಲ್ಲದ ಲಲಿತಾಳಕಂ, ಕ್ವಣನ್ನೂಪುರಮಿಲ್ಲದ ಪಾದಪದ್ಮಮೊ- 

ಪ್ಲಿದಪುದು ನೋಡ ರೂಪಿನಿತು ಬೇಸಜಗೊಳಂ ಸೊಗಯಿಪುದೀಕೆಯಾ 
(ಆದಿಪುರಾಣ, ೩-೪೮) 


ನೋಡಿರಿ, ಬೇಸರದಲ್ಲೂ ಇವಳ ರೂಪು ಇಷ್ಟು ಸೊಗಸುತ್ತದೆಯಲ್ಲ - ಎಂದು ಹೇಳಿಸುತ್ತಾನೆ 
ಪಂಪ. ಸಹಜಸುಂದರವಾದುದು ನಿರಾಭರಣವಾಗಿಯೂ ಸದಾ ಶೋಭಿಸಬಲ್ಲದು. 
ವಿರಹಭಾರದಿಂದ ಕೊರಗಿ ಕೃಶವಾದಾಗಲೂ, ಆ ರಿಕ್ತ ಸ್ಥಿತಿಯೂ ಸುಂದರವಾಗಿಯೇ 
ಕಾಣುತ್ತದೆ ಪಂಪನ ಕಣ್ಣಿಗೆ : | 


ಅಲಕಂ ಮಂದಾರಶೂನಂ, ಕದಪು ಮಕರಿಕಾಪತ್ರ ಶೂನ್ಯ, 
ಲಲಾಟಂ ತಿಲಕಾಲಂಕಾರ ಶೂನ್ಕಂ, ಘನಕುಚಯುಗಲಂ 
ಹಾರ ಶೂನ್ಯ, ನಿತಂಬಂ ಕಲಕಾಂಚೀದಾಮ ಶೂನ್ಯ್ಕಂ 
ಚರಣಯುಗಲಮುಂ ನೂಪುರಾಲಾಪ ಶೂನ್ಸಂ.... 


(ಆದಿಪುರಾಣ ೩.೧೩) . 


ಈ ನಿರಾಭರಣ ಶೂನತಾ ಸೌಂದರ್ಯವೂ ಒಂದು ರೀತಿಯಲ್ಲಿ ಮನೋಹರವಾಗಿಯೇ 
ಇದೆ. ಹೀಗೆ ನಮ್ಮ ಕವಿಗಳು ಸರ್ವಾವಸ್ಥೆಯಲ್ಲಿಯೂ ಹೆಣ್ಣಿನ ಚೆಲುವನ್ನು ಚಿತ್ರಿಸಿದ್ದಾರೆ. 
ಲಕ್ಷ್ಮೀಶನಂತೂ ಜೈಮಿನೀಭಾರತದಲ್ಲಿ "ಪ್ರಮಾಳಾ ರಾಜ್ಕ'ವೆಂಬ ಸ್ತ್ರೀ ಲೋಕವನ್ನೇ 
ಚಿತ್ರಿಸಿದ್ದಾನೆ. ಪುರುಷರ ಪ್ರಾಬಲ್ಯವೇ ಇಲ್ಲದ ಆ ಪ್ರಮಿಾಳಾರಾಜ್ಯದ ಕಲ್ಪನೆ ಬಹುಶಃ 
ಬೇರಾವ ಸಾಹಿತ್ಯದಲ್ಲೂ (ಮೂಲ ಸಂಸ್ಕೃತದ ಇರಲಾರದು. ಇದೊಂದು ಕವಿಯ 
ಅಪೂರ್ವ ಕಲ್ಪನಾಸೃಪ್ಟಿ. ಅಲ್ಲಿನ ಸ್ತ್ರೀಯರ ಸೈನ್ಯ ವೀರಪಾರ್ಥನ ಸೈನ್ಯವನ್ನು ಎದುರಿಸುವುದೂ 
ಒಂದು ಬಗೆಯಲ್ಲಿ ಚೆನ್ನಾಗಿಯೇ ಇದೆ. ಪುರುಷರಿಗೆ ಬಾಹು ಬಲವೇ ಪರಾಕ್ರಮವಾದರೆ 
ಸ್ತ್ರೀಯರಿಗೆ ಸೌಂದರ್ಯವೇ ಪರಾಕ್ರಮವೆನ್ನುವುದನ್ನು ಕವಿ ಸೂಚಿಸಿದ್ದಾನೆ. ಈ ಅಂಶವನ್ನು 
ಕವಿ - 


ಸೌಂದರ್ಯ ಸಮೀಕ್ಷೆ ೨೧೯ 


ಚಲಾಕ್ಷಿಯರ ತಳ ತಳಿಪ ಕಡೆಗಣ್ಣ ಕುಡಿ 

ಮಿಂಚು, ಅವರಡರ್ದ ತೇಜಿಗಳ ದೂವಾಳಿಯಂ 
ಮುಂಚಿದುವು, ನಳಿತೋಳ್ಗಳಿಂ ಜಡಿದು ರುುಳೆಪಿಸುವ 
ಕೈದುಗಳ ದೀಧಿತಿಗಳು ಹೊಂಚಿದುವು 

ವಜ್ರ ಮಣಿ ಭೂಷಣದ ಕಾಂತಿಯಂ. ಪಂಚಬಾಣ 
ಪ್ರಯೋಗದೊಳನೇಕಾಸ್ತ್ರ ಪ್ರಪಂಚವಡಗಿತ್ತು 

ಎಸೆವ ಸಿಂಗಾಡಿಗಳನ್‌ ಅವರ ಪುರ್ಬಿನ ಗಾಡಿಗಳ್‌ ಮಿಕ್ಕುವು. 


ಜೈಮಿನಿ ಭಾರತ, ೧೬-೭) 


ಎಂದು ವರ್ಣಿಸಿದ್ದಾನೆ. ಒಟ್ಟಿನಲ್ಲಿ ನಮ್ಮ ಕವಿಗಳು ಹೆಣ್ಣಿನ ಬಣ್ಣನೆಯಲ್ಲಿ ತಮ್ಮ 
ಕಲ್ಪನೆಯ ಭಂಡಾರದ ಮುದ್ರೆಯನ್ನೊಡೆದಿದ್ದಾರೆನ್ನಬಹುದು. 


ಅರಮನೆಯ ಶೃಂಗಾರಮಯವಾದ ಆವರಣದಿಂದ ದೂರವಾದ ಪುಣ್ಮ ಹೈಮಾಚಲದ 

ಧವಳ ಸಾನಿಧ್ಯದಲ್ಲಿ ನಾವು ಕಾಣುವ ಪಾರ್ವತಿ ಮತ್ತು ಮಹಾಶ್ಚೇತೆಯರ ಸೌಂದರ್ಯ 
ಭವ್ಮವಾದುದು. ಶಿವನನ್ನು ತನ್ನ ತಪಸ್ಸಿನಿಂದ ತಾನಿರ್ದಲ್ಲಿಗೇ ಬರಮಾಡಿಕೊಂಡ ಹರಿಹರನ 
ಗಿರಿಜೆ “ಬಲ್ಬಿನ ಭಾವಕಿ' 'ಚಲದ ಲಲನೆ'. ಅವಳ ನೋಟದಲ್ಲಿಯೇ ಕೋಟನುಕೋಟಿ 
ಕುಸುಮಾಯುಧರು ಹುಟ್ಟುತ್ತಾರೆ! ಅಂತಹ ಅಪೂರ್ವ ಸುಂದರಿ ಅವಳು. "ಹರನ 
ಪರತತ್ವಮಯವಾದ ಸೌಂದರ್ಯ ರೂಪ'ವನ್ನು ಗೆಲ್ಲಲು ಅವಳು ತಪಸ್ಸಿಗೆ ನಿಂತಾಗ ಆ 
ನಿಲುವನ್ನು ಹರಿಹರ - 

ಸಂದಣಿಸುವ ಜಡೆ ಬೆನ್ನಂ ಮಂದಯಿಸಿ 

ಮುಸುಂಕುತ ಇಳಿಯೆ ನೀಲಾಂಬುದಮಂ 


ಹಿಂತಿಕ್ಕಿ ಮುಂದೆ ಬೆಳಗುತ್ತ ನಿಂದ ಎಳಮಿಂಚಿನೊಲ್‌ 
ಆಗಜೆ ನೆರೆ ಮೆರೆದಿರ್ದಳ್‌ 


(ಗಿರಿಜಾ ಕಲ್ಯಾಣ ೯-೭) 


ಬಿಚ್ಚಿ ಹರಹಿದ ಮುದಿ ಬೆನ್ನನ್ನು ಮುಚ್ಚಿರಲಾಗಿ, ನೀಲಮೇಥವನ್ನು ಹಿಂದಿಟ್ಟು ನಿಂದ ಎಳೆಯ 
ಮಿಂಚಿನಂತೆ ಪಾರ್ವತಿ ತೋರಿದಳೆಂದು ವರ್ಣಿಸುತ್ತಾನೆ. ಹೈಮಾಚಲದ ಸಮಸ್ತ 
ಗಾಂಭೀರ್ಯವೇ ಶಿವಪೂಜೆಯಲ್ಲಿ ತಲ್ಲೀನವಾದಂತೆ ತೋರುವ ಮತ್ತೊಂದು ಮೂರ್ತಿ 
ಮಹಾಶ್ವೇತೆಯದು. ಅವಳೆ ಸಾತಶ್ಟಿಕ ಸೌಂದರ್ಯವನ್ನು ನಾಗವರ್ಮ ಅಪೂರ್ವವಾಗಿ 
ಚಿತ್ರಿಸಿದ್ದಾನೆ. ಇಂದ್ರಾಯುಧದ ಬೆನ್ನೇರಿ, ಅಚ್ಚೋದ ಸರೋವರದ ಭವ್ಮ ಸೌಂದರದಿಂದ 
ಮುಗನಾಗಿ, ಹಿಮಾಲಯದ ಧವಳ ಹರ್ವತಗಳ ಶಿವಸೌಂದರ್ಯದಲ್ಲಿ ಭಾವಪರವಶನಾಗಿ 
ಶಿವಾಲಯವೊಂದನ್ನು ಪ್ರವೇಶಿಸಿದ ಚಂದ್ರಾಪೀಡನ ಜೊತೆಗೇ ನಾವೂ ಕಾಣುತ್ತೇವೆ 
ಮಹಾಶ್ವೇತೆಯನ್ನು.” 


3 


ತಪೋನಂದನ ; ಕುವೆಂಪು, "ಮಹಾಶ್ನೇತೆಯ ತಪಸ್ಸು' ನೋದಿ, 


೨೨೦ 


ಮಾನವ ಲೋಕದಲ್ಲಿ 


ಅಮೃತಾಂಭೋರಾಶಿಪೂರಪ್ರತಿಮ ನಿಜತಪಸ್ಸಂಚಯಂ 

ಪರ್ವಿತೋ ಲೋಕಮನ್‌ ಎಂಬಂತಿರ್ದ ದೇಹಾಂಶುಗಳ ಬಳಗದಿಂ 
ಕಾನನಾನೀಕಮಂ ದಂತಮಯಂ ಮಾಲ್ಟಂತೆ 

ತಾರಾಚಳಮಂ ಅಸದಳಂ ನುಣ್ಣಿಪಂತೆ 

ಒರ್ವಳ್‌ ಅತ್ಯುತಮ ದಿವ್ಯಾಕಾರೆ, ಕುಳ್ಳಿರ್ದು 

ಅತನು ಹರನನ್‌ ಆರಾಧಿಸುತ್ತಿರ್ದಳಾಗಳ್‌, 


(ಕಾದಂಬರೀ ಸಂಗ್ರಹ ೩-೩೩) 


ಅಮೃತ ಸಾಗರ-ಸದೃಶವಾದ ತಪಸ್ತೇಜದಿಂದ ಕಾಡುಗಳನ್ನೇ ದಂತಮಯವಾಗಿ ಧವಳಿಸುವ, 
ತಾರಾಚಳವನ್ನೇ ನುಣ್ಣುಪುಗೊಳಿಸುವ ಈ ಅತ್ಯುತ್ರಮ ದಿವಾಾರೆ, 


ಕಡೆದರೋ ಶಂಖದಿಂ, ತೆಗೆದರೋ ನವಮೌಕ್ತಿಕದಿಂ, 
ಮೃಣಾಳದಿಂ ಪಡೆದರೋ, ದಂತದಿಂದ ಎಸೆಯೆ ಮಾಡಿದರೊ 
ರುಚಿರೋಜ್ಜಲಾಂಗಮಂ, ಬಿಡದೆ ಅಮೃತಾಂಶುರಶ್ಮಿಗಳ 
ಕುಂಚಿಗೆಯಿಂದವೆ ಕರ್ಚಿ ಪಾರದಂದೊಡೆದರೋ ಪೇಲ'ನಲ್‌ 
ಕಣ್ಗೆಸೆದಿರ್ದುದು ರೂಪು ಕಾಂತೆಯಾ 


(ಕಾದಂಬರೀ ಸಂಗ್ರಹ ೩-೨೪) 


ಶಂಖದಿಂದ ಕಡೆದಿದ್ದಾರೋ, ಹೊಸಮುತ್ತುಗಳಿಂದ ತೆಗೆದಿದ್ದಾರೋ, ಕಮಲದಿಂದ 
ಪಡೆದರೋ, ದಂತದಿಂದ ರಚಿಸಿದರೋ, ಚಂದ್ರಕಿರಣಗಳ ಕುಂಚದಿಂದ ಬರೆದು ಪಾದರಸವನ್ನು 
ಲೇಪಿಸಿದರೋ ಎನ್ನುವಂತಿದ್ದಾಳೆ ಅವಳು. ಅಷ್ಟೇ ಅಲ್ಲ - 


ಪೊಳೆವ ಎಳನೇಸಲ”ಂ ತೆಗೆದ ರಶ್ಮಿಗಳಂತೆ ಮಡಲ್ತು 
ಕಾಂತಿಯಂ ತಳೆದ ಎಳಮಿಂಚಿನ ಒಳ್‌ ತಳಿರ್ಗಳಂತೆ ಕವಲ್ತು 
ಮೃಂಗಾಂಕಮೌಳಿ ನಿರ್ಮಳ ಪದ ಭಸ್ಮರೇಣುಗಳೆನಲ್‌ 
ನವಮಜ್ಜನ ವಾಃ ಕಣಂಗಳಂ ತಳೆದು ಪೆಗಲ್ಪರಂ ಬಳೆದು 
ರಂಜಿಸುಗುಂ ಜಡೆಗಳ್‌ ಮೃಗಾಕ್ಷಿಯಾ 


(ಕಾದಂಬರೀ ಸಂಗ್ರಹ ೩-೨೫) 


ಶಿವನ ನಿರ್ಮಲ ಪಾದದ ಭಸ್ಮರೇಣುಗಳಂತೆ, ಮುಡಿಯನ್ನು ಪೊದಳ್ಹ ನವಮಜ್ಜನದ 
ತುಂತುರುಗಳಿಂದ ಶೋಭಿಸುತ್ತ ಹೆಗಲಿನವರೆಗೂ ಹರಹಿದ ಅವಳೆ ಜಡೆಮುಡಿ ಹೊಳೆ 
ಹೊಳೆವ ಎಳಸೂರ್ಯನ ಕಿರಣಗಳಂತೆ ಕುಡಿಯೊಡೆದು, ಕಾಂತಿಯನ್ನುತಳೆದ ಎಳೆಯ 
ಮಿಂಚಿನ ಚಿಗುರಿನಂತೆ ಕವಲು ಕವಲಾಗಿ ರಂಜಿಸುತ್ತಿವೆ. ಈ ತಪೋಮಯವಾದ ಸಾತ್ಚಿಕ 
ಸೌಂದರ್ಯವನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ “ಭಕ್ತಿಯೆ ಭವಸನ್ನಿಧಿಯಲ್ಲಿ 
ರೂಪುಗೊಂಡಂತಿರ್ದಳ್‌' (ಕಾದಂಬರೀ ಸಂಗ್ರಹ. ೩-೨೬) 


ಸೌಂದರ್ಯ ಸಮೀಕ್ಷೆ ೨೨೧ 


ಮಹಾಶ್ವೇತೆಯ ಅತ್ಯುತ್ತಮ ದಿವ್ಯಾಕಾರವನ್ನು ಚಿತ್ರಿಸುವಲ್ಲಿ ಕವಿ, ಬೆಳ್ಳಿಂಗಳ 
ಬಣ್ಣದಲ್ಲಿ ಮಿಂಚಿನ ಕುಂಚವನ್ನದ್ದಿದ್ದಾನೆ. ಈ ಸಾತ್ಜಿಕ ಸೌಂದರ್ಮ ಪವಿತ್ರವೂ ಪೂಜ್ಯವೂ 
ಶಾಶ್ವತವೂ ಆಗಿದೆ ಸಾಹಿತ್ಯಲೋಕದಲ್ಲಿ ಪಾರ್ವತಿ ಮಹಾಶ್ವೇತೆಯರ ಸೌಂದರ್ಯ 
ತರಳವಾದ ಚಾಂಚಲ್ಮವನ್ನು ತಪಸ್ಸಿನಿಂದ ಕಳೆದುಕೊಂಡು ಹಾವನವಾಗಿದೆ. ದೇಹದ ರೂಪು 
ಎಲ್ಲಿಯತನಕ ಕೇವಲ ಭೋಗವಾಸನೆಯನ್ನು ಕೆರಳಿಸುವುದೋ ಅಲ್ಲಿಯ ತನಕ ಅದು 
ನಿಜವಾದ ಸೌಂದರ್ಯವಲ್ಲ ಆ ನಿಂದನೀಯವಾದ ರೂಪ ತಪಸ್ಸಿನಿಂದ ಪರಿಶುದ್ದವಾದಾಗಲೇ 
ದಿವ್ಮ ಪೇಮವಾದ ಆತ್ಮ ಸೌಂದರ್ಯದ ಹದವಿಗೇರುತ್ತದೆ ಎನ್ನುವ ಅಂಶವನ್ನುಕವಿಗಳು 
ಸಾರಿದ್ದಾರೆ. 


ಪ್ರಾಚೀನ ಕನ್ನಡ ಕಾವ್ಕಲೋಕದಲ್ಲಿ ನಾವು ಕಾಣುವ ಕುಮಾರವಾಸನ ದ್ರೌಪದಿಯಲ್ಲಿ 
ಮಿಂಚಿನ ಪ್ರಖರತೆಯನ್ನು ಕಾಣುತ್ತೇವೆ. ಅಗ್ನಿ ಪ್ರತ್ರಿಯಾದುದರಿಂದ ಅವಳು ಬಂದೆಡೆಯಲ್ಲೆಲ್ಲಾ 
ಪ್ರಕೃತಿಯ ರಭಸ ಸೌಂದರ್ಯಗಳು ನುಗಿಬರುತ್ತವೆ. ಪಂಚಪಾಂಡವರನ್ನು 
ಹಿಡಿತದಲ್ಲಿಟ್ಟುಕೊಂಡು ಮಹಾಭಾರತಕ್ಕೆ ಪ್ರಚೋದಕವಾದ ಶಕ್ತಿ ಅವಳು. ಲಕ್ಷ್ಮೀಶನ ಸೀತೆ 
ಅಬಲೆ; “ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ' ಎಂದು ಎಲ್ಲ ತಪ್ಪನ್ನೂ ತನ್ನ ತಲೆಯಮೇಲೆ 
ಹೊತ್ತು ನಿಂತ ಚಿರದುಃಖಿನಿ. ಅವನೇ ಚಿತ್ರಿಸಿರುವ ಪ್ರಭಾವತಿ, ವಿಷಯೆ, ಪ್ರಮಿಳೆ, 
ಸತ್ಯಭಾಮೆ, ರುಕ್ಮಿಣಿ ಇವರೆಲ್ಲರೂ ಆಕರ್ಷಕವಾದ ಪ್ರಮದೆಯರು. ಇವರು ಒಂದು 
ಬಗೆಯಾದರೆ ಉದ್ಧಾಲಕನ ಹೆಂಡತಿ 'ಚಂಡಿ' ಭಾರತದ ಸ್ತ್ರೀಯರ ಮತ್ತೊಂದು ರೂಪ. 
ರತ್ನಾಕರನು ಚಿತ್ರಿಸಿರುವ ಕುಸುಮಾಜಿ ರಸಿಕ ಮನೋರಾಗಿಣಿ; ಮುದ್ದಣನ ಮನೋರಮೆ 
"ಬಲ್ಲೊಗಸು.' 

೩ 

ಪುರುಷನಿಗೆ ಪೌರುಷವೇ ನಿಜವಾದ ಸೌಂದರ್ಯವೆಂದು ಭಾವಿಸಿದ್ದುದರಿಂದ ನಮ್ಮ 
ಕವಿಗಳು ಸ್ತ್ರೀರೂಪದ ನಾನಾ ಭಂಗಿಗಳನ್ನು ಅಡಿಯಿಂದ ಮುಡಿಯವರೆಗೂ ವರ್ಣಿಸುವುದರಲ್ಲಿ 
ತಾಳಿರುವಷ್ಟು ಅತ್ಯುತ್ಸಾಹವನ್ನು ಪುರುಷರೂಪ ಚಿತ್ರಣದ ಬಗೆಗೆ ತಾಳದಿದ್ದರೂ 
ಪುರುಷರೂಪವನ್ನು ಚಿತ್ರಿಸದೆ ಬಿಟ್ಟಲ್ಲ ಪ್ರಾಚೀನ ಕಾವ್ಯಗಳಲ್ಲಿ ಸಾಮಾನವಾಗಿ ನಾವು 
ಕಾಣುವ ಪುರುಷರೆಂದರೆ ಕಥಾನಯಕನಾದ ರಾಜ, ಅವನ ಕುಮಾರರು, ಮಂತ್ರಿ ಇತ್ಯಾದಿ. 
ಕಾವ್ಕಾರಂಭದಲ್ಲಿ ಕವಿ ಕಥಾನಾಯಕನ ಪರಿಚಯವನ್ನು ಮಾಡುವಾಗ ರಾಜನ ತೇಜಸ್ಸು, 
ಅವನಿಗಿರುವ ಸಾಮಂತ ಸಂಪತ್ತಿ ಅವನ ದಾನಶೂರತೆ, ಪರಾಕ್ರಮ, ರಾಜ್ಮವಿಸ್ತಾರ 
ಇತ್ಯಾದಿಗಳನ್ನು ವರ್ಣಿಸಿ, ರೂಪದಲ್ಲಿ ಮನ್ಮಥ, ಸಂಪತ್ತಿನಲ್ಲಿ ಕುಬೇರ. ದಾನದಲ್ಲಿ ಕಲ್ಪವೃಕ್ಷ, 
ಇತ್ಯಾದಿಯಾಗಿ ಪರಿಚಯ ಮಾಡಿಕೊಡುತ್ತಾರೆ. ಈ ಚಿತ್ರಣದಲ್ಲಿಯೂ ಅವನ ಅಜಾನುವಾದ, 
ಕರಿಕರಾನುಕಾರಿಗಳಪ್ಪ ದೋರ್ದಂಡವನ್ನೂ, ರಾಜಶ್ರೀಗೆ ತೂಗುಯ್ಮಾಲೆಯಾದ 
ವಿಶಾಲವಕ್ಷವನ್ನೂ ಸಾಮಂತಮಣಿ ಮಕುಟ ಕೋಟರಂಜಿತ ಚರಣಾರವಿಂದಗಳನ್ನೂ ಕವಿ 
ಪ್ರಸ್ತಾಪಿಸಿದರೂ ಅವು ಸೌಂದರ್ಯವನ್ನು ಸೂಚಿಸುವುದಕ್ಕಿಂತ ಮಿಗಿಲಾಗಿ ಪರಾಕ್ರಮವನ್ನೇ 


೨೨೨ ಮಾನವ ಲೋಕದಲ್ಲಿ 


ಸೂಚಿಸುತ್ತವೆ. ಒಟ್ಟಿನಲ್ಲಿ ಪುರುಷರೂಪದಲ್ಲಿ ನಾವು ಔನ್ನತ್ಯವನ್ನೂ ಗಾಂಭೀರ್ಯವನ್ನೂ 
ಕಾಣುತ್ತೇವೆ. ಪಂಪ ಬಾಹುಬಲಿ ಕುಮಾರನ ವರ್ಣನೆ ಮಾಡುತ್ತಾ 


ಮರಕತ ನಗಂ ದಿವ್ಯ ಮರ್ತೋತಮಾಕೃತಿ ಎಂಬಿನಂ 
ಎರಚಿಸಿದನ್‌ ಇಂತು ಆದಿಬ್ರಹ್ಮಂ ಹರಿನ್ಮಣಿವರ್ಣನಂ 
ನೆರೆದುದೊ ಮೇಣ್‌ ಕ್ಷಾತ್ರಂ ತೇಜಂ ಧರಾಧಿಪರೂಪದಿಂ 


(ಆದಿಪುರಾಣ, ೧೪-೪೪) 


ಎನ್ನುತ್ತಾನೆ. ಕ್ಲಾತತೇಜದಿಂದ ಉಜ್ಜಲಿಸುವ ವೀರದಂತೆಯೇ ಪುರುಷರೂಪದ ಸಮ್ಮೋಹಕ 
ಸೌಂದರ್ಯವನ್ನೂ ಕವಿಗಳು ಚಿತ್ರಿಸಿದ್ದಾರೆ. ನಾಗಚಂದ್ರನು ಶ್ರೀರಾಮನನ್ನು ವರ್ಣಿಸುತ್ತಾ- 


ಹಿಮಕರಬಿಂಬದಿಂ ಕಡೆದುದೋ, ಹಳಿಕಿಂ ಹಡೆದತ್ತೋ, ಪೂಗಳಿಂ 
ಸಮೆದುದೋ ಚಂದ್ರಕಾಂತಮಣಿಯಿಂಬೆಸಕೆಯ್ದುದೋ, 
ಮೌಕ್ಷಿಕಂಗಳಿಂ ಸಮನಿಸಿದತ್ತೋ, ಕೋಮಲ ಮೃಣಾಳಿಕೆಯಿಂ 
ಪರಿಪೂರ್ಣಮಾಯ್ತೊ ಪೇಳಿಮ್‌ ಇದು ಎನೆ ರಂಜಿಸಿತು ರಘುರಾಮನ 
ಪಾಂಡುರ ದೇಹಮಂಡಲಂ 

(ರಾಮಚಂದ್ರ ಚರಿತಪುರಾಣ, ೩-೧೫) 


ಎಂದು ಹೇಳುತ್ತಾನೆ. ನಾಗಚಂದ್ರನ ರಾಮ ಅರ್ಹತ್‌ ಪದವಿಗೇರುವ ಜೀವವಾದುದರಿಂದ 
ಅವನು ಇಂತಹ ಶಾಂತ ಸೌಂದರ್ಯದಿಂದ ಮೋಹಕವಾಗಿದ್ದಾನೆ. ಇದೇ ವರ್ಣನೆಯನ್ನು 
ಹೆಣ್ಣಿನ ಸ ಸುಲಭವಾಗಿ ಬಳಸಬಹುದು ಎನ್ನಿಸುತ್ತದೆ ಇಂತಹ ಸುಕುಮಾರ 
ಕಲ್ಪನೆಯನ್ನು ನೋಡಿದರೆ!. ಗಂಡಿನ ವರ್ಣನೆಗೆ ಈ ಸೌಕುಮಾರ್ಕಕ್ಕೂ ಮಾರಿದ ಬೇರೊಂದು 
ಓಜಸ್ಸು ಬೇಕು. ಪಂಪನು ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನ ಸೌಂದರ್ಯವನ್ನು 
ಚಿತ್ರಿಸುವಲ್ಲಿ ಅತಿ ಉತ್ಸಾಹದಿಂದ ಕಾವ್ಯಮಯವಾದ ಗದ್ಯದಲ್ಲಿ ಸವಿಸ್ತಾರವಾಗಿ 
ಗುಣಾರ್ಣವನ ಯೌವನಶ್ರೀಯನ್ನು ಚಿತ್ರಿಸಿದ್ದಾನೆ. ತನ್ನ ಸ್ವಾಮಿಯಾದ ಅರಿಕೇಸರಿಯನ್ನು 
ಅರ್ಜುನನಲ್ಲಿ ಅಭಿನ್ನವಾಗಿ ವರ್ಣಿಸಲು ಹೊರಟಿದ್ದರಿಂದ ಇಲ್ಲಿ ಅವನು ತನ್ನ ರಾಜನನ್ನೇ 
ವರ್ಣಿಸಿರಲೂ ಬಹುದು. ಹಂಪನ ಈ ಚಿತ್ರಣದಲ್ಲಿ ಶೃಂಗಾರ ಪರಾಕ್ರಮಗಳೆರಡೂ ಬೆರೆತಿವೆ. 
ಅಷ್ಟೇ ಅಲ್ಲ ಪಂಪ, ಕೊಂಚ ಔಚಿತ್ಯವನ್ನು ಅತಿಕ್ರಮಿಸಿಯೇ ಅರ್ಜುನನ ವರ್ಣನೆಯನ್ನು 
ಮಾಡಿದ್ದಾನೆ. ಎನ್ನಿಸುತ್ತದೆ. ಹರಿಹರನು ನಂಬಿಯಣ್ಣನ ರಗಳೆಯಲ್ಲಿ ಕಾವ್ಯಗದ್ಮದಲ್ಲಿ 
ನಂಬಿಯಣ್ಣನ ಸೌಂದರ್ಯವನ್ನು ವರ್ಣಿಸಿದರೂ ಅದರ ಪ್ರತಿಯೊಂದು ಚಿತ್ರಣವೂ 
ಶಿವಸಂಬಂಧಿಯಾಗಿದೆ. ನಂಬಿಯಣ್ಣನ ತಲೆಯ ಕೂದಲು 'ಗಂಗಾಧರನೊಳ್‌ ಪುರುಡಿಸಿ 
ತೆರೆಮಸಗಿದ ಕಾಳಿಂದಿ' ಯಂತಿದೆ. ಅವನ 'ಸುಲಿಪಲ್ಲಳೆ ಮುಖಮಂಡಲ' “ಶಿವಸ್ತೋತ್ರ 
ಗೀತಾಮೃತ ರಸಾಸ್ಟಾದಕ್ಕೆ ತೀವಿರ್ಷ ರತ್ನಖಚಿತ ಮಾಣಿಕ್ಯ ಕರಂಡಗೆಯಂತಿರ್ದಪುದು. 
ಹೀಗಾಗಿ ನಂಬಿಯಣ್ಣ 'ಏಜುಂಜವ್ವನಂ ಶಿವಪೂಜೆಗೆಂದರಳಲಿರ್ದ ಪರಿಮಳದ 
ಮೊಗ್ಗೆಯಂತಿರ್ದಪುದು, (ಪು.23. 4ನೇ ಸ್ಮಲ) ಎಂದು ಹೇಳುವಲ್ಲಿ ಹರಿಹರನ 


ಸೌಂದರ್ಯ ಸಮೀಕ್ಷೆ ೨೨೩ 


ಸೌಂದರ್ಯದೃಷ್ಟಿಯ ವಿಶಿಷ್ಟತೆಯನ್ನು ಕಾಣಬಹುದು. ಇವನ ಕಣ್ಣಿಗೆ ಯೌವನ ಕೇವಲ 
ಶೃಂಗಾರದ ಸಾಮಗ್ರಿಯಲ್ಲ; ಶಿವಪೂಜೆಯ ಸಾಮಗ್ರಿ, ರತ್ನಾಕರವರ್ಣಿಯ ಭರತೇಶ 
ಲಾವಣ್ಮರತ್ನಾಕರ. ಶೃಂಗಾರದ ಸರಸಿಯಲ್ಲಿ ವಿಹರಿಸುವ ಅಧ್ಯಾತ್ಮ ರಾಜಹಂಸ ಅವನು. 
ಕವಿ ಭರತ ಚಕ್ರಿಯ ಪರಮ ಸೌಂದರ್ಯವನ್ನು ಬಗೆಬಗೆಯಾಗಿ ಬಣ್ಣಿಸಿದ್ದಾನೆ. "ಭರತೇಶ 
ವೈಭವ' ಕಾವ್ಯವು ಒಂದು ಕುಶಲ ಕಲಾಶಾಲೆಯಂತಿದೆ. ಕವಿ ಎಷ್ಟೊಂದು ವರ್ಣನೆಗಳನ್ನು 
ಬಳಸಿ ಮಾನವ ಸೌಂದರ್ಯವನ್ನು ಚಿತ್ರಿಸಿದ್ದಾನೆ! ಯಾವ ಅವಸರವೂ ಆಡಂಬರವೂ ಇಲ್ಬದೆ 
ಕವಿಯ ವರ್ಣಕುಂಚ ಭರತಚಕ್ರಿಯವನ್ನು ಬಣ್ಣಿಸುತ್ತದೆ. ರಾಜ ಆಸ್ಥಾನದಲ್ಲಿ ಕುಳಿತಾಗ, 
ನಿಂತಾಗ, ಕಾವ್ಯವನ್ನಾಲಿಸುವಾಗ, ಜಿನಸೇವೆಗೆ ತೊಡಗಿದಾಗ, ಊಟಮಾಡುವಾಗ ಅಂತಃ 
ಪುರದಲ್ಲಿರುವಾಗ - ಪ್ರತಿಯೊಂದು ಸಂದರ್ಭದಲ್ಲಿಯೂ ಕವಿ ರಾಯನ ಚರೈಗಳ, ನಿಲುವುಗಳ, 
ಭಾವಗಳ, ಚಿತ್ರವನ್ನು ಬಿಡಿ ಬಿಡಿಯಾಗಿ ಕೊಡುತ್ತಾನೆ. ಕವಿ ಆಸ್ಥಾನದಲ್ಲಿ ಕುಳಿತ 
ಭರತಚಕ್ರಿಯನ್ನು ವರ್ಣಿಸುತ್ತಾ - : 


ಕೋಮಲಾಂಗನು ಹೇಮವರ್ಣನು ಜಗವೆಲ್ಲ 

ಕಾಮಿಸತಕ್ಕ ಚೆನ್ನಿಗನು 

ಆಮೋದವುಕ್ಕುವ ಜವ್ಹ್ವನಿಗನು ಸರ್ವ 

ಭೂಮಿಾಶರೊಡೆಯನಾ ಚಕ್ರಿ. ೨೫ 


ಆವ ಬಿಂಕವೋ ಎಡಗಾಲು ಗದ್ದುಗೆಯ ಮೇ. : 

ಲೋವಿ ಮಡಿ ಮತ್ತೆ ಕೆಳಗೆ ಡಿಜಿ, 

ಹಾವುಗೆಯೊಳು ಪೆಂಡೆಯದ ಬಲಗಾಲೂರಿ 

ಠೀವಿಯೊಳೆಸೆದನಾ ರಾಯಾ. ೩೧ 


ನರುಸುಯ್ಯಗಾಳಿಗೆ ತೇಲ್ವ ದುಕೂಲದ 

ಸೆರಗುಸೇರುವೆ ದೊರೆ ಹೊದೆದು 

ತೆರಪಿನೆದೆಯ ಹೊನ್ನ ಜನ್ನಿವಾರದ ರೇಖಿ 

ಮರೆಯ ರಾಜೇಂದ್ರ ಮೆರೆದನು. ೩೩ 


ಉಬ್ಬಿ ಬೆಳೆದು ಬಾಗಿತಿಲ್ಲ ರೇಖೆಗೆ ಬಂದು 
` ಹುಬ್ಬಿನಂತೆಸೆವೆಳೆ ಮಾಸೆ | 
ಹುಬ್ಬು ಮಾಸೆಯ ನೋಡಿ ನಲಿವ ಬವರಿಕಣ್ಣ 
ಹಬ್ಬವ ಮಾಳ.ನೆಲ್ಲರಿಗೆ. ೪೦ 


ಆರು ಬಣ್ಣಿಪರವನಂಗದ ನಿರ್ಮಲಾ 
ಕಾರದ ಕೊರಳೊಳಿರ್ದಾ 


೨೨೪ ಮಾನವ ಲೋಕದಲ್ಲಿ 


ತೋರಮುತ್ತುಗಳೆಲ್ಲ ತಿಳಿಗೊಳದೊಳು ತೋರ್ಷ 
ತಾರಾಳಿಯಂತೆ ತೋರಿದುವು ೪೩ 


(ಭರತೇಶ ವೈಭವ : ಆಸ್ಥಾನ ಸಂಧಿ) 


ಕವಿ ತೆರೆದಿರುವ ಒಂದೊಂದು ಚಿತ್ರದಲ್ಲೂ ಕವಿಯ ಉತ್ಕಷ್ಟವಾದ ವರ್ಣಶಿಲ್ಲವನ್ನು 
ಗುರುತಿಸಬಹುದು. ಕಾಂತಿ ಹೊಳಪು, ನಾದ ತೇಜಸ್ಸು, ಇವುಗಳು ಸೌಂದರ್ಯದ ಎಂತಹ 
ಅಂಶಗಳು ಎನ್ನುವುದು ನಮಗೆ ರತ್ನಾಕರನಲ್ಲಿ ಪರಿಣಾಮಕಾರಿಯಾಗಿ ಅನುಭವಕ್ಕೆ ಬರುತ್ತದೆ. 
ಚೆಲುವನ್ನು ಕಡೆದು ಕಣ್ಣ ಮುಂದೆ ನಿಲ್ಲಿಸುವುದರಲ್ಲಿ ರತ್ನಾಕರನದು ಅಸಾಧಾರಣವಾದ 
ಶಕ್ತಿ. ಇಷ್ಟೊಂದು ಕಾಂತಿ ಉಜ್ಜಲತೆಗಳ ನಡುವೆಯೂ ಭರತೇಶನ ಗಂಭೀರ ಸೌಂದರ್ಯ 
ಎದ್ದು ಶೋಭಿಸುತ್ತದೆ. ಭರತ ಚಕ್ರವರ್ತಿಯ ಚಕ್ರ ಕೇವಲ ಕಲ್ಪನೆಯ ಶಿಲ್ಲವಲ್ಪ 
ವಾಸ್ತವಕ್ಕಿಂತಲೂ ವಾಸ್ತವವೆಂಬಷ್ಟರ ಮಟ್ಟಿಗೆ ಜೀವಂತವಾಗಿ ನಮ್ಮ ಎದುರು 
ಸುಳಿದಾಡುತ್ತದೆ. ಊಟ ಮಾಡುವಾಗಲೂ ಕವಿ ಭರತನ ಚರ್ಯೆಯನ್ನು ಗಮನಿಸಿದ್ದಾನೆ. 


ಕಲಸುವ ಬೆಡಗು ಕೈವಿಡಿದು ಕುಶಲ ಜಿಹ್ವೆ 
ಗೊಲಿದು ತುತ್ತಿಡುವೊಂದು ಜೋಕೆ. 

ಅಲುಗಿ ,ಸವಿವದೊಂದು ಗಂಭೀರ ವದನುಂಬ 
ಚೆಲುವಿಕೆ ಕೋರೈಸುತಿಹುದು. 


ಬೋನವನುಂಬಂಗವಗಡಿಗೊಮ್ಮೊಮ್ಮೆ 
ಪಾನಕವ ಕೊಂಬುದೊಂದಂಗಾ 
ಆನಂದವಿದಿದಿಷ್ಟು ವಿಶ್ರಮಿಸುವ ಠೀವಿ 
ತಾನೊಂದು ಗಮಕವಾಗಿಹುದು. 


ತುಟಿಬಟ್ಟಿಲೊಂದಿ ರಸಾಯನಗಳ ಗುಟು 
ಗುಟನೆ ತಾನೀಂಟುವ ಗಾಡಿ 
ಗಿಟಿಗಿರನೊಡನೆತೇಗುವ ಭಾವ ತುತ್ತ 
ಪಲ್ಲಟಸಿಕೊಂಬಂದ ರಂಜಿಸಿತು 


(ಆರೋಗಣೆ ಸಂಧಿ : ೯೯ : ೧೦೦-೧೦೧) 


ಊಟ ಮಾಡುವ ದೃಶ್ಯವೂ ಎಂತಹ ಸೊಗಸು ಎನ್ನಿಸುತ್ತಾನೆ ರತ್ನಾಕರ. ಮತ್ತೊಂದೆಡೆ ಕಎ 
ಕುಸುಮಾಜಿಯಿಂದ ಭರತಚಕ್ರಿಯ ರೂಪವನ್ನು ವರ್ಣಿಸುತ್ತಾನೆ. ಹೆಣ್ಣಿನ ಕಣ್ಣಿಗೆ ಅದರಲ್ಲೂ 
ಪ್ರಿಯೆಯಾದವಳ ಕಣ್ಣಿಗೆ ಅವಳ ಪ್ರಿಯತಮ ಹೇಗೆ ಕಂಡನೆನ್ನುವುದನ್ನು ಅವಳ ಬಾಯಿಂದಲೇ 
ಹೇಳಿಸಿರುವುದು ಇಲ್ಲಿರುವ ವೈಶಿಷ್ಟ. ಅದರಲ್ಲೂ ಕುಸುಮಾಜಿ ಅರಗಿಳಿಯ ಎದುರಿಗೆ 
ಗೋಪ್ಕವಾಗಿ ರಾಯನ ಚೆಲುವನ್ನು ಬಣ್ಣಿಸಿದ್ದನ್ನು ಕನೈೆಯೊಬ್ಬಳು ಕೇಳಿಸಿಕೊಂಡು ಕವಿತೆ 


ಸೌಂದರ್ಯ ಸಮೀಕ್ಷೆ ೨೨೫ 


ಕಟ್ಟಿ ರಾಜನ ಎದುರಿಗೆ ಹೇಳುವ ಜಾಣ್ಮೆ ಇನ್ನೂ ಸೊಗಸು. ಆ ಸೊಗಸನ್ನು ಭರತೇಶವೈಭವದ 
"ರಾಜ ಲಾವಣ್ಮಸಂಧಿ'ಯಲ್ಲಿ ಓದುಗರು ಸವಿಸ್ತಾರವಾಗಿ ಕಾಣಬಹುದು. ಗಂಡಿನ ಚೆಲುವನ್ನು 
ಹೆಣ್ಣಿನ ಕಣ್ಣಿನ ಮೂಲಕ ಬಣ್ಣಿಸುತಿರುವ ಮತ್ತೊಂದು ಪ್ರಸಂಗವೆಂದರೆ, ಲಕ್ಷ್ಮೀಶನ 
ಜೈಮಿನಿ ಭಾರತದಲ್ಲಿ. ರಾಮಾಜ್ಞೆಯೆಂತೆ ಲಕ್ಷ್ಮಣನು ಸೀತಾದೇವಿಯನ್ನು 
ಕಾಡಿನಲ್ಲಿಬಿಟ್ಟುಹೋದಾಗ ಸೀತೆ ರಾಮನ ಸೌಂದರ್ಯವಿಗ್ರಹವನ್ನು ನೆನೆಯುತ್ತಾಳೆ. 


ತೊಳಪ ನಾಸಿಕದ, ನುಣ್ಣದಪುಗಳ, ಪೊಳೆವ ಕಂಗಳ, ತುರುಗಿದೆವೆಯ 
ನಿಡುಪುರ್ಬುಗಳೆ, ಪೆರೆನೊಸಲ, ಥಳಥಳಿಷ ಮಕುಟದ, ಕವಿಯ 
ಮಕರ ಕುಂಡಲದ, ಕೋಮಲಿತ ಚುಬುಕಾಗ್ರದ, 

ಲಲಿತಾರುಣಧರದ, ಮಿರುಗುವ ರದನ ಪಂಕಿಗಳೆ, ಸೂಸುವೆಳನಗೆಯ, 
ಮೋಹನದ ಚಿೆಲ್ವಿನೊಬ್ಬುಳಿಯೆನಿಪ ರಾಘವನ ಸಿರಿಮೊಗವ- 

ನೆಂತು ನೋಡದೆ ಮಾಣ್ಸೆನು, ಅಕಟಾ ಎಂದಳು 


(ಜೈಮಿನಿ ಭಾರತ, ೧೯ - ೨೧) 
೪ 


ಪುರುಷನದು ವೀರಸೌಂದರೃ ಎನ್ನುವ ಮಾತನ್ನು ಆಗಲೇ ಹೇಳಿದ್ದಾಗಿದೆ. ವೀರತೆ 

ಎನ್ನುವುದು ಎರಡು ರೀತಿಯದು; ಆಂತರಿಕ ಮತ್ತು ಬಾಹ್ಯ ಬಹಿರಂಗದಲ್ಲಿ ಈ ವೀರತೆ 
ರಣರಂಗದಲ್ಲಿ ಹೋರಾಡಿ ವಿರೋಧಿಬಲಗಳನ್ನು ಒಕ್ಕಲಿಕ್ಕುವಲ್ಲಿ ಕಂಡರೆ, ಅಂತರಂಗದ 
ವೀರತೆ ಧರ್ಮಸಂಕಟದ ಸನ್ನಿವೇಶಗಳನ್ನು ಧೈರ್ಯದಿಂದ ಎದುರಿಸುವ ಮಾನಸಿಕ 
ನಿರ್ಧಾರಗಳಲ್ಲಿ ದಾನ ವೀರತೆಯಲ್ಲಿ ತ್ಕಾಗ ವೀರತೆಯಲ್ಲಿ ತೋರುತ್ತದೆ. ಎರಡೂ 
ಒಬ್ಬನಲ್ಲಿಯೇ ತೋರಿದಾಗ ವ್ಯಕ್ತಿ ಅತ್ಯುನ್ನತಿಗೇರುತ್ತಾನೆ - ಭೀಷ್ಮರಂತೆ, ಬಾಹುಬಲಿಯಂತೆ. 
ಭೀಮಸೇನನ ಹೋರಾಟದಲ್ಲೆಂತೋ ಅಂತೆಯೇ ಬಹುಶಃ ಅದಕ್ಕೂ ಮಿಗಿಲಾಗಿ ಕರ್ಣನು 
ಕವಚವನ್ನು ಹರಿದುಕೊಡುವಲ್ಲಿ ಭೀಷ್ಮರು ಪುರುಷ ವ್ರತವನ್ನು ಘೋಷಿಸುವಲ್ಲಿ ತೋರುತ್ತದೆ 
ಆ ಹರಾಕ್ರಮ. ಅಷ್ಟೇ ಅಲ್ಲ ಸಾಮಾನ್ಕ ಸಂದರ್ಭಗಳಲ್ಲಿಯೂ ಮಾನವನ ಭಾವ 
ವ್ಯಾಹಾರಗಳು ಕವಿಯ ಕುಂಚದಿಂದ ಸುಂದರವಾಗಿಯೇ ತೋರುತ್ತವೆ. "ಕೋಪ' ಬರುವುದನ್ನು 
ನಾವು ಲೋಕದಲ್ಲಿ ನೋಡಿದ್ದೇವೆ. ಆದರೆ ಅದು ಅಲ್ಲಿ ನಮ್ಮ ಭಯ ಕುತೂಹಲಾದಿ 
ಕ್ರಿಯಾಪೇಕ್ಷಿಯಾದ ಭಾವಪ್ರಚೋದನೆಯಿಂದ ನಮ್ಮಲ್ಲಿ ರಸಾನುಭವವನ್ನು ನೀಡಲಾರದು. 
ಆದರೆ ಕಾವ್ಯದಲ್ಲಿ ಕೋಪಗೊಂಡ ಭೀಮನ ಚಿತ್ರವೂ ಎಷ್ಟೊಂದು ಹರಿಭಾವನಾ ಯೋಗ್ಯವಾಗಿದೆ 
ನೋಡಿ - 

ಕೋಪದ ಪೆರ್ಚಿನೊಳ್‌ ನಡುಗುವ ಊರುಯುಗಂ 

ಕಡುಪಿಂದ ಅರಲ್ವ ನಾಸಾಪುಟಂ 

ಎಕ್ಕೆಯಿಂ ಪೊಡರ್ವ ಪುರು 


೨೨೬ ಮಾನವ ಲೋಕದಲ್ಲಿ 


ಪೊದಟ್ಟಿ ಲಯಾಂತಕ ತ್ರಿಶೂಲೋಪಮಭೀಹಣಭುಕುಟಿ 
ಮುನ್ನವೆ. ರೌದ್ರಗದಾಯುಧಂಬರಂ' ಪೋಪ ಭುಜಾರ್ಗಲಂ 
ರಿಪುಗಳಗಹಮಾದುದು ಭೀಮಸೇನನಾ 


(ಪಂಪ ಭಾರತ, ೭-೬) 


ದ್ರೌಪದಿಯ ಕೇಶಪಾಶವನ್ನೆಳೆದ ದುಶ್ಶಾಸನನ್ನು ಕಂಡು ಭೀಮನಿಗಾದ ಕೋಪದ ಸಚಿತ್ರ 
ವರ್ಣನೆಯನ್ನು ಪಂಪ ಮಾಡಿರುವ ರೀತಿ ಇದು. ಕೋಪಾಧಿಕ್ಕದಿಂದ ತೊಡೆ ನಡುಗುತಿವೆ; 
ಮೂಗು ಅರಳುತ್ತಿದೆ; ಹುಬ್ಬುಬಿಗಿದಿದೆ - ಲಯಾಂತಕ ತ್ರಿಶೂಲೋಪಮವಾಗಿ ಭೀಷಣವಾಗಿದೆ, 
ಕ್ಸೈ ತಾನಾಗಿಯೇ ಗದಾದಂಡದೆಡೆಗೆ ಹೋಗಿದೆ. ನಿಜವಾಗಿಯೂ ಇದು ಭೀಮಕೋಪದ 
"ಸುಂದರ'ವಾದ ವರ್ಣನೆ. ಇದೇ ಭೀಮಸೇನನ ರೂಪು ರಣರಂಗದಲ್ಲಿ ಪರಾಕ್ರಮದ 
ಪರಮಾವಧಿಯನ್ನು ಮುಟ್ಟ ಅದ್ಭುತ ಸೌಂದರ್ಯವಾಗುತ್ತದೆ. 


 ಪಿಡಿದೊಂದೊಂದರ ಗಾತ್ರಮಂ ತಿರಿಪಿಕೊಂಡೊಂದೊಂದರಳ್‌ ಪೊಯ್ದು ಮೆ- 
ಲ್ವಡಗಪ್ಪೆನ್ನೆಗಮ್‌ ಎತ್ತಿಕೊಂಡು ಅಸಗವೊಯ್ದೊಳ್‌ ತಡಂ ಬೊಯ್ತು ಉ- 
ಛೃಡಗುಂ ನೆತ್ತರುಮೆಲ್ದುಂ ಎಲ್ಲದೆಸೆಗಂ ಜೀರೆಳ್ಲು ಪಾರೇಳೆ ಬ- 
ಲ್ಲಡಿಗಂ ಬೀಸಿಯುಂ ಒಂದು. ಕೋಟವರೆಗಂ ಕೊಂದಂ ಮದೇಭಂಗಳಂ 


(ಪಂಪಭಾರತ, ೧೦- -೧೦೪) 


'ಒಂದೊಂದು ಆನೆಯನ್ನೆತ್ತಿ ಅದನ್ನೇ ಆಯುಧವನ್ನಾಗಿ ಮಾಡಿ ಮಾಡಿ ಮತ್ತೊಂದು ಆನೆಯನ್ನು 
ಮಾಂಸದ ಮುದ್ದೆ ಯಾಗುವ ತನಕ ಅಗಸನಂತೆ ಹೊಯ್ದು ಆನೆಯ ರಕ್ತ ಮಾಂಸ ಎಲುಬೆಲ್ಲಾ 
ದಿಕ್ಕುದಿಕ್ಕಿಗೆ ಹಾರಿಹೋಗುವಂತೆ ಡಡಿಗನಾದ ಭೀಮ ಒಂದು ಕೋಟ ಆನೆಗಳನ್ನು ಕೊಲ್ಲುತ್ತಾ 
ನಿಂತ ಈ ಚಿತ್ರ ಅದ್ಭುತವಾಗಿದೆ. ಈ ಬಾಹುಬಲ ಗೌರವಾಸ್ತದವೂ ಪೂಜ್ಯವೂ ಆಗುವುದು 
ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿರುವುದನ್ನುಕಂಡಾಗ - 


ತಿಂತಿಣಿಯಾಗಿ ನೆಟ್ಟ ಕಣೆಯೊಳ್‌ ನೆಲಮುಟ್ಟದೆ ಮೆಯ್ಕೊಳತ್ತಮಿ- 
ತ್ತಂ ತೆಅ'ದಿರ್ದ ಪುಣ್ಗಳೆಸವಕ್ಕರದಂತಿರೆ ನೋಡಿ ಕಲ್ಲಿಮೆಂ- 
ಬಂತೆವೊಲಿರ್ದ ನಟ್ಟವಣೆ ಕೋಲ್ಗಳ ಮೇಲೆಸೆದಿರ್ದ ವೀರಸಿ- 
ದ್ಲಾಂತದ ಶಾಸನಂ ಬರೆದ ಪೊತ್ತಗೆಯಂತಮರಾಪಗಾತ್ಮಜಂ. 


(ಪಂಪಭಾರತ, ೧೧-೪೬) 


ತಿಂತಿಣಿಯಾಗಿ ಬಾಣಗಳು, ಮೈಯನ್ನು ನಾಟವೆ; ಅದರ ಮೇಲೆ ನೆಲವನ್ನು ಮುಟ್ಟದೆ 
ಭೀಷ್ಮರು ಮಲಗಿದ್ದಾರೆ. ಮೈತುಂಬ ತೆರೆದ ಗಾಯಗಳು ಅಕ್ಷರದಂತಿವೆ. ಅವರನ್ನು 
ನೋಡಿದರೆ ನೋಡಿ ಕಲಿಯರಿ ಎಂಬಂತೆ ಅಟ್ಟವಣೆ ಕೋಲ್ಗಳ ಮೇಲೆ. ತೆರೆದಿಟ್ಟ ವೀರ 
ಸಿದ್ಧಾಂತದ ಶಾಸನದಂತಿದ್ದಾರೆ ಭೀಷ್ಮರು ಶರಶಯ್ಕೆಯ ಮೇಲೆ. ಪಂಪನ ಅಪೂರ್ವವಾದ 
ಈ ಚಿತ್ರಗಂಭೀರವೂ ಅರ್ಥಪೂರ್ಣವೂ ಆಗಿದೆ. ಈ ವೀರ ಭವೃತೆಗೇರುವುದು ಬಾಹುಬಲಿಯ 


ಸೌಂದರ್ಯ ಸಮೀಕ್ಷೆ ೨೨೭ 


ತ್ಕಾಗದಲ್ಲಿ ಅಣ್ಣನಾದ ಭರತಚಕ್ರಿಯನ್ನು ಯುದ್ಧದಲ್ಲಿ ಸೋಲಿಸಿಯೂ ತಾನು ತನ್ನ ಸಮಸ್ತ 
ವಿಜಯವನ್ನೇ ತ್ಯಾಗಮಾಡಲು ಸಿದ್ಧನಾದಾಗ; ಭರತನ ತಲೆಯ ಮೇಲೆ ತನ್ನ ಭಾತೃವಾತ್ಸಲ್ಯದ 
ಕಂಬನಿಯನ್ನು ಸುರಿಸುವಾಗ. 


ನಿಜಪಾದಾಂಬುರುಹಕ್ಕೆ ಹಪಾದ್ಯವಿಧಿಯಂ ನೇತ್ರಾಂಬುವಿಂ ಮಾಡುವ 
ಗ್ರಜನತ್ಕುನ್ನತಮಪ್ಪ ಮಸ್ತಕದ ಮೇಗೆ ಓರಂತೆ ಪಾಯ್ವ ಬಾ- 
ಪ್ಪಜಲೌಂಘಗಳಿನಂದು ಬಾಹುಬಲಿ ತನ್ನಿಂದಂ ನಿಧೀಶಂಗೆ ವಂ-. 
ಶಜರಾಜ್ಕಾಭಿಷವೋತ್ಸವಂ ನೆಗೆಲ್ಲುದೆಂಬಾಶಂಕೆಯಂ ಮಾಡಿದಂ. 


(ಆದಿಪುರಾಣ, ೧೪-೧೩೩) 


ಇದೊಂದು ಅಪೂರ್ವ - ಮನೋಹರವಾದ ಚಿತ್ರ. ತಮ್ಮನ ಕಣ್ಣೀರು ಅಣ್ಣನ ತಲೆಯಮೇಲೆ, 
ಅಣ್ಣನ ಕಣ್ಣೀರು ತಮ್ಮನ ಪಾದದ ಮೇಲೆ ಸುರಿಯುತ್ತಿದೆ! ಈ ಪ್ರೀತಿಯ ಕಂಬನಿಯ 
ಬೆಳಕಿನಲ್ಲಿ ಈ ಸೋದರ ಸೌಂದರ್ಯವು ಎಷ್ಟು ಪಾವನವಾಗಿವೆ! 


೫ 


ಗಿಡಕ್ಕೆ ಹೂವು-ಹಕ್ಕಿಗಳಂತೆ ಮನೆಗೆ ಮಕ್ಕಳು. ಮಗುವಿನ-ಬಾಲಲೀಲೆಯ ಮಧುರ : 
 ರೋಮಾಂಚಕತೆಯೇ ಸಂಸಾರದ ಸೌಂದರ್ಯ. ನಮ್ಮ ಕವಿಗಳೂ ಮುದ್ದು ಮಕ್ಕಳ 
ಸೌಂದರ್ಯವನ್ನು ಚಿತ್ರಿಸಿದ್ದಾರೆ. ಲಕ್ಷ್ಮೀಶ - ರತ್ನಾಕರರಿಬ್ಬರು ಚಿತ್ರಿಸಿರುವ ಮಕ್ಕಳ 
ಬಾಲಲೀಲೆಯ ಬೆಡಗು ಗಮನಾರ್ಹವಾಗಿದೆ. ಲವ ಕುಶರ ಸೊಬಗನ್ನು ಚಿತ್ರಿಸುವಾಗ - 


ತೊಟ್ಟಿಲೊಳ್‌ ನಲಿವ, ನೆವವಿಲ್ಲದೆ ನಗುವ, ಬಾಯ್ಲೆ ಬೆಟ್ಟಕ್ಕಿ ಪೀರ್ವ, 
ಪಸಿದೊಡೆ ಚೀರ್ವ, ಮೊಲೆಯುಂಬ, ಪಟ್ಟರಿಸೆ ಪೊರಳ್ಜ, 
ಅಂಬೆಗಾಲಿಡುವ, ಮೊಳೆವಲ್ಲ ಜೊಲ್‌ ಉಗೆ ತೊದಳಿಸಿ ನುಡಿವ, 
ದಟ್ಟಡಿಯಿಡುವ, ನಿಲ್ವ, ತೋರ್ವ, ಬೇಡುವ, ಪರಿವ, 

ಬಟ್ಟೆಯೊಳ್‌ ಒರಗುವ, ಕಾಡುವ, ಕುಣಿವ ಲೀಲೆಯಂ 

ನೆಟ್ಟನೆ ಕುಮಾರಕರ್‌ ತೋರಿದರ್‌ ಜಾನಕಿಗೆ ವಾಲ್ಮೀಕಿ ಮುನಿವರಂಗೆ 


(ಜೈಮಿನಿ ಭಾರತ, ೧೯-೫೦) 


ಎಂಬ ಈ ವರ್ಣನೆ ಅದೆಷ್ಟು ವಾಸ್ತವ ಸುಂದರವಾಗಿದೆ! ತಂದೆಯ ಜೊತೆಗೆ ಆಡುವ 
ಮಾತಾಡುವ ಎಳೆಯ ಮಗುವಿನ ಒಂದು ಚಿತ್ರವನ್ನು ರತ್ನಾಕರ ಹೀಗೆ ಚಿತ್ರಿಸಿದ್ದಾನೆ. 


“ತಂದೆಯ ಕೊರಳನೆದ್ದಪ್ಪುವ ಕಿರುವೆರ 
ಳಿಂದ ಕೊರಳ ಮಣಿಗಳನು | 
ಒಂದೆಂಟು ಹತೆರಡೆಂದು ತಪ್ಪೆಣಿಸುವಾ 
ನಂದದಕರಕುಬ್ಬಿ ನಲಿವಾ 


೨೨೮ ಮಾನವ ಲೋಕದಲ್ಲಿ 


ಅಷ್ಟೇ ಅಲ್ಲ - 


ಮಾಸೆಯ ತಿದ್ದಿ ಗಲ್ಲವ ತಡಹಿ ವಿ 
ಲಾಸದಿ ನಗುವನಾ ತರಳಾ 


ಅಣ್ಣ ಚಿದಂಬರಪುರುಷ ಎನ್ನೆಂದಾಗ 
ಬಣ್ಣಿಸಿ ಕಲಿಸಿ ಕೊಡುವನು 

ಚಿಣ್ಣ ಚಿದಂಬರಪೂಸಯೆಂಬನದಕೆ ಹೊಟ್ಟೆ 
ಹುಣ್ಣಾಗೆ ನಗುವನಾ ಚಕ್ರಿ 


(ಆದಿರಾಜೋದಯು ಸಂಧಿ ೩೦-೩೧-೩೩) 


ಲಕ್ಷಿ ೀಶ - ರತ್ನಾಕರರಲ್ಲಿ ಕಂಡು ಬರುವ ಈ ಸಹಜ ಸರಳ ಸೌಂದರ್ಯ ಮಕ್ಕಳನ್ನು 
ಕುರಿತು ಬೇರೆಯ ಕವಿಗಳು ಮಾಡಿರುವ ವರ್ಣನೆಯಲ್ಲಿ ದುರ್ಲಭ. ಅಂತೆಯೇ ಸಂಸಾರದ 
ಗಂಡ ಹೆಂಡಿರ ಜೀವನದ ಚಿತ್ರವಂತೂ ರತ್ನಾಕರ-ಮುದ್ದಣರನ್ನು ಬಿಟ್ಟರೆ ಬೇರೆಲ್ಲಿಯೂ 
ದೊರೆಯದು. ಉಳಿದ ಕವಿಗಳು ಚಿತ್ರಿಸಿರುವ ಸಂಸಾರದ ಚಿತ್ರಣಗಳು ನಮ್ಮ ಜೀವನದಿಂದ 
ಎಲ್ಲೋ ದೂರ ನಿಂತುಕೊಂಡಂತೆ ಕಾಣುತ್ತವೆ. ಆದರೆ ರತ್ನಾಕರನಲ್ಲಿ ನಾವು ಭರತ ಚಕ್ರಿಯ 
ಮತ್ತು ಅವನ ರಾಣಿಯರ ಸರಸ ಸಲ್ಲಾಹಗಳಲ್ಲಿ ಮಾನವೀಯ ಸ್ಪರ್ಶವನ್ನು ಕಾಣುತ್ತೇವೆ. 
ಮುದ್ದಣ - ಮನೋರಮೆಯರ ಸಂಸಾರದಂಥ ಸಂಸಾರ ಕನ್ನಡ ಕಾವ್ಯಲೋಕದಲ್ಲಿ 
ಬೇರೊಂದಿಲ್ಲ ಮುದ್ದಣ ಮನೋರಮೆಯರ ಸಂಸಾರ, ಸುತ್ತಜಿನುಗುವ ಮಳೆಯ 
ನೂಲಿನ ಹಿಂದೆ ಪುಟ್ಟದೊಂದು ಮನೆಯಲ್ಲಿ ಕಿರುಹಣತೆಯ ಬೆಳಕಿನಲ್ಲಿ ತನ್ನ ಅಪೂರ್ವ 
ಸೊಗಸಿನಿಂದ ಚಿರಂತನವಾಗಿದೆ. 


ಭೋಗಮಯವಾದ ಯೌವನದ ಚೆಲುವಿನ ವರ್ಣನೆಗೆ ಕೊಟ್ಟರುವಷ್ಟು ಗಮನವನ್ನು 
ನಮ್ಮ ಕವಿಗಳು ವೃದ್ಧಾಪ್ಯದ ಚೆಲುವಿಗೆ ಕೊಡಲಿಲ್ಲ ಜೈನ ಕಾವೃಗಳಲ್ಲಿಯಂತೂ 
ತಲೆಯಲ್ಲೊಂದು ನರೆಗೂದಲು ಕಂಡೊಡನೆಯೇ ಜೀವನದ ನಶ್ಚರತೆಯನ್ನರಿತು ರಾಜರು 
ವಿರಾಗಿಗಳಾಗಿ ತಪೋವನಕ್ಕೆ ನಡೆದುಬಿಡುತ್ತಾರೆ. ಹೀಗಾಗಿ ವೃದ್ಧಾಪ್ಮ ಕಾಡು ಸೇರಿ ಕವಿಗಳ 
ವರ್ಣನೆಗೆ ದೊರೆಯಲಿಲ್ಲವೇನೋ, ಮಹಾಭಾರತವನ್ನು ವಸ್ತುವನ್ನಾಗಿ ತೆಗೆದುಕೊಂಡ 
ಪಂಪ, ನಾರಣಪ್ಪ ಇವರಿಗೆ ಭೀಷ್ಮರ ಪಾತ್ರಸಿಕ್ಕರೂ, ಕುಲವೃದ್ಧರ ಸಿಂಹಪರಾಕ್ರಮವೇ 
ಅವರಿಗೆ ಪ್ರಧಾನವಾಯಿತು. 'ಭೀಷ್ಮರ ಜೋಲ್ಡ ಹುಬ್ಬಗಳನ್ನು ಎತ್ತಿ ಹಣೆಗೆ ಪಟ್ಟಕಟ್ಟಿದರು' 
ಎಂಬ ಒಂದೇ ಮಾತಿನಲ್ಲಿ ಪಂಪನು ಭೀಷ್ಮರ ಚಿತ್ರವನ್ನು ಕೊಟ್ಟಿದ್ದಾನೆ. ಇಂಥ 
ಪಾತ್ರಗಳನ್ನು ಬಿಟ್ಟರೆ, ಕವಿಗಳು ಮುದಿ ಸೂಳೆಯ ಚಿತ್ರವನ್ನೇನೊ ಕೊಟ್ಟಿದ್ದರೂ ಅದು 
ವೃದ್ಧಾಪ್ಯದ ಬಗ್ಗೆ ಗೌರವವನ್ನುಕ್ಕಿಸುವುದರ ಬದಲು ಜುಗುಪ್ಸೆಯನ್ನು ತರುವಷ್ಟುವಿಕೃತಾಗಿದೆ. 
ಆದರೆ ನಾವು ನಾಗವರ್ಮನಲ್ಲಿ ಕಾಣುವ ವೃದ್ಧ ಚಾಂಡಾಲನ ಪಾತ್ರವೂ ಗಮನಾರ್ಹವಾಗಿದೆ. 


ಸೌಂದರ್ಯ ಸಮೀಕ್ಷೆ ೨೨೯ 


ಜರೆಯಿಂದಂ ಕೂಡಿ ಚೆಳ್ಳೆಂ ತಳೆಯೆ ತಲೆ, ದಳದ್ರಕ್ತ ನೀರೇಜಮಂ 
ಪೋಲಿರೆ ಕಣ್‌, ವ್ಯಾಯಾಮದಿಂದ ಮೈ ಸಡಿಲದೆ ಎಸೆಯೆ.... 


(ಕಾದಂಬರೀ ಸಂಗ್ರಹ ೧-೧೪) 


ಇದು ಬಾಣಕವಿಯ ಪ್ರಸಾದ ಕನ್ನಡಕ್ಕೆ. ಹರಿಹರನ ನಂಬಿಯಣ್ಣನ ರಗಳೆಯಲ್ಲಿ (ಆರನೆಯ 
ಸ್ಥಲ) ನಾವು ಕಾಣುವ ವೃದ್ಧ ಮಾಹೇಶ್ವರನ ಪಾತ್ರ ತುಂಬ ಸೊಗಸಾಗಿದೆ. ತಿರುನೀಲಕ್ಕಂಠರ 
ರಗಳೆಯಲ್ಲಿ ಮುಪ್ಪು ಬಂದಾಗ ಅವರನ್ನು ವರ್ಣಿಸುತ್ತಾ - 


"ಶಿವಭಕ್ತಿ ಸೋಪಾನದಂತೆ ತೆರೆಗಳು ಮಸಗೆ 
ಶಿವನಲ್ಲದಾರು ಇಲ್ಲೆಂಬಂತೆ ತಲೆ ನಡುಗೆ 
ಭವಿಗಳಂ ನೋಡೆನೆಂಬಂತೆ ಕಣ್ಣೆದೆ ಮುಗಿಯೆ 
ಅವಿರಳದಿನೆನಪ್ಪ ಶುಭ್ರತೆಯಂತೆ ನೆರೆ ಹೊಳೆಯೆ 
ಹಲವು ಕರ್ಮಕ್ಕಡಿಯನಿಡದಂತೆ ನಡೆಯುಡುಗೆ 
ಉಲಿವ ಮಾಯೆಯ ತೇರುವಂತೆ ಕೈಗಳು ನಡುಗೆ 
ಜರೆಯಡಸಲಿಂತು ತೊಂಬತನೆಯ ವರ್ಷದೊಳು 
ಹರನಾಜ್ಞೆಯಂ ತಾಳ್ದು ಬಾಳ್ಗಿರ್ಷ ಸಮಯದೊಳು 


(ತಿರುನೀಲಕಂಠರ ರಗಳೆ ಪು. ೨೧) 
ಹರಿಹರನು ಕೊಡುವ ಈ ಚಿತ್ರ ಅಭೂತಪೂರ್ವವಾದುದು. 


3 


ಮಾನವ ಯಾವ ಶಕ್ತಿಯನ್ನು ಭಾವಿಸಿದರೂ ಅದಕ್ಕೊಂಡು ರೂಪು ಕೊಡದೆ ಇರಲು 
ಸಾಧ್ಯವಿಲ್ಲ ಅದರಲ್ಲೂ ಮಾನವ ಕಲ್ಪನೆ ಬೇರೆ ಬೇರೆಯ ಶಕ್ತಿಗಳನ್ನು ಚಿತ್ರಿಸುವಾಗ 
ಆಯಾ ಶಕ್ತಿಗೆ ಉಚಿತವಾದ ಅತಿಮಾನುಷ ಕಳೆಯನ್ನು ಒಪ್ಪಿದರೂ, ಮಾನವಾ ಕೃತಿಯಲ್ಲಲ್ಲದೆ 
ಬೇರೆಯಾಗಿ ಭಾವಿಸದಿರುವುದು ಅನಿವಾರ್ಯ ಕವಿಕಲ್ಲನೆ ಈ ಅಂಶವನ್ನು ಗೌರವಿಸಿದೆ. ಕಾವ್ಯ 
ಲೋಕದಲ್ಲಿ ನಾವು ಕಾಣುವ ಅಪ್ಸರೆಯರು, ವಿದ್ಯಾಧರರು, ದೇವಯಷಿಗಳು, ದಾನವರು - 
ಇತ್ಮಾದಿ ಚೇತನಗಳನ್ನು ಕವಿ ಪ್ರತಿಭೆ ಮಾನವ ರೂಪದಲ್ಲಿಯೇ ಭಾವಿಸಿ ಗಹಿಸಿದೆ. 


ಅಪ್ಸರೆಯರ ಚೆಲುವಿನಲ್ಲಿ ಚಂಚಲತೆ ಮತ್ತು ಸಮ್ಮೋಹಕತೆಯನ್ನು ಕಾಣಬಹುದು. 
ಇಂದ್ರಕೀಲದಲ್ಲಿ ತಪಸ್ಸಿಗೆ ನಿಂತ ಅರ್ಜುನನ ತಪೋಭಂಗಕ್ಕೆಂದು ಬಂದ ಅಪ್ಸರೆಯರು 
"ಅನಂಗ ಜಂಗಮ ಲತೆಗಳ್‌'; ಅವರೆಲ್ಲರೂ "ಮುಗಿಲ ಮೇಲೆ ನಡೆಪಾಡುವಾಕೆಗಳ್‌' 
ಎಂಬುದರ ಹೊರತು ಉಳಿದೆಲ್ಲ ಅಂಶಗಳಲ್ಲೂ ಈ ಲೋಕದ ಸ್ತ್ರೀಯರಂತೆಯೇ ಹಾವಭಾವ 
ವಿಲಾಸ ವಿಭ್ರಮ ಕುಶಲೆಯರು. ಪುರುದೇವನ ಮುಂದೆ ಬಂದು ರಂಗಂಬೊಕುನಾಟವಾಡಿದ 
ನೀಲಾಂಜನೆಯ ಚೆಲುವೂ ಮಿಂಚಿನಂತೆ ಚಂಚಲವಾದುದೇ. ಘಟೋದ್ಧಜನ 


೨೩೦ ಮಾನವ ಲೋಕದಲ್ಲಿ 


ವರ್ಣನೆಯಲ್ಲಿಯೂ ಹಂಪ ತನ್ನ ಕಲ್ಪನೆಯನ್ನು ಮೆರೆದಿದ್ದಾನೆ. ಹುಟ್ಟದೊಡನೇ ಹೀಗೆ 
ಇದ್ದನಂತೆ ಘಟೋದಜ- 

ಕಾರಿರುಳ ತಿರುಳ ಬಣ್ಣಂ 

ಕೂರಿದುವೆನೆ ತೊಳಪದಾಡೆ, ಮಿಳಿರ್ವ ಜಟ 


ಪೇರೊಡಲ್‌ ಎಸೆದಿರೆ ಪುಟ್ಟದ- 
ನಾರುಮಗುರ್ವಿಸೆ ಮಗಂ ಫಟೋದ್ಧ್ಗಜನೆಂಬಂ 


(ಪಂ.ಭಾ. ೩ - ೨೦) 
ಕಾರಿರುಳ ತಿರುಳಿನ ಬಣ್ಣ ಹರಿತವಾದ ಹೊಳೆವ ದಾಡೆ; ನಳನಳಿಸುವ ಉರಿಗೂದಲು; 
ದೊಡ್ಡ ಶರೀರ - ಇದರಿಂದ ಯಾರೂ ಹೆದರುವಂತಾದನಂತೆ ಫಘಟೋದ್ಧಜ. ಅರ್ಜನನ ಬಳಿ 
ಖಾಂಡವ ದಹನಕ್ಕೆಂದು ಬಂದ ಅಗ್ನಿದೇವನನ್ನು ಬ್ರಾಹ್ಮಣಾಕೃತಿಯಲ್ಲಿ ಕಡೆದು ಕೊಡುತ್ತದೆ 
ಪಂಪನ ಪ್ರತಿಭೆ - 


ಉರಿವುರಿಯನೆ ತಲೆನವಿರನುಕರಿಸಿರೆ, 
. ಸೆಂತಪ್ತ ಕನಕವರ್ಣಮುಮ್‌ ಉರಿಯೊಂದುರುಳಿವೊಲಿರೆ, 
ಜಠರಾನಳ ಉರಿವಿನಂ ಅಂತು ಒರ್ವನ್‌ ಉರಿಯ ಬಣ್ಣದ ಪಾರ್ವಂ 


(ಪಂ.ಭಾ. ೫-೬೯) 


ತಲೆಗೂದಲು ಉರಿವ ಉರಿಯ ಎಳೆಗಳನ್ನು ಹೋಲುತ್ತದೆ; ಪುಟವಿಟ್ಟ ಚಿನ್ನದಂತಿರುವ ಮೈ 
ಉರಿಯ ಉರುಳಿಯಂತಿದೆ; ಜಠರಾಗ್ನಿಯೇ ಉರಿದು ಬಂದಂತಿದ್ದಾನೆ ಆ ಬ್ರಾಹಣ. 
ಧರ್ಮರಾಜನು ಸಭೆಯಲ್ಲಿರುವಾಗ ದೇವಖಯಷಿಯಾದ ನಾರದರು ಗಗನ ತಳದಿಂದ 
ನೆಲಕ್ಕಿಳಿಯುತ್ತಾರೆ. ಆ ಚಿತ್ರವನ್ನು - 


ಬೆಳಗುಗಳೆಲ್ಲಮೊಂದುರುಳಿಯಾಗಿ ನಭಸ್ಕಳದಿಂದಮಾ ಮಹೀ- 
ತಳಕಿಲಿ'ತರ್ಪುದೆಂದು,ಮನುಜಾಕೃತಿಯೆಂದು, ಮುನೀಂದ್ರನೆಂದು, ಕ- 
ಣೊಳಿಸೆ ಮುನೀಂದ್ರರೊಳ್‌ ಕಮಲ ಸಂಭವನೆಂದು ನೋಟಕರ್‌ 
ತಳವೆಳಗಾಗೆ ಸಾರೆವರೆ ನೀರದ ಮಾರ್ಗದಿನ್‌ ಅಂದು ನಾರದಂ. 


(ಪಂ.ಭಾ. ೬-೬) 


: ಹೀಗೆ ಕೊಡುತ್ತಾನೆ. ಇದು ಕಲ್ಪನಾ ಸೌಂದರ್ಯದ ಮೋಡಿ. ಕೆಳಗಿನಿಂದ ತಲೆ ಎತ್ತಿ 
`' ನೋಡುವ ಕಣ್ಣಿಗೆ ಮೊದಲು ಬೆಳಗುಗಳೆಲ್ಲವೂ ಒಂದು ಉರುಳಿಯಾಗಿ ತೋರುತ್ತದೆ; 
ಆಮೇಲೆ ಮನುಷ್ಯಾಕೃತಿಯಂತೆ ತೋರುತ್ತದೆ, ಕೊಂಚಕೆಳಗೆ ಬಂದಾಗ ಯಷಿಯ ರೂಪದಂತೆ 
ತೋರುತ್ತದೆ; ಇನ್ನೂ ಕೆಳಕ್ಕೆ ಇಳಿದಾಗ ಯವಷಿಗಳಲ್ಲಿ ನಾರದನೆಂದು ಕಾಣುತ್ತದೆ. 
ನಿಜವಾಗಿಯೂ ಅಪೂರ್ವವಾದ ಚಿತ್ರಣ. ಮೊದಲು ಬೆಳಗಾಗಿ, ಆ ಬೆಳಗು ಒಂದು 
ಆಕೃತಿಯನ್ನು ಧರಿಸಿ ಇಳಿಯುವ ಚಿತ್ರಣದ ಈ ವರ್ಣನೆ ಕವಿಯ ಮನಸ್ಸಿನಲ್ಲಿ ಭಾವವೊಂದು 


ಸೌಂದರ್ಯ ಸಮೀಕ್ಷೆ ೨೩೧ 


ರೂಪುದಾಳುವ ಪತಿಭೆಯ ಮೋಡಿಯಂತಿದೆ! ಈ ಹಲವಾರು ವರ್ಣನೆಗಳಿಂದ ಒಂದು ಅಂಶ 
ಸ್ಪಷ್ಟವಾಗುತ್ತದೆ: ಕವಿಯ ಕಲ್ಪನೆ ಯಾವೆಲ್ಲ ಬಗೆಯ ಶಕ್ತಿಗಳನ್ನು ಪರಿಭಾವಿಸಿ 
ಮಾನವರುಚಿರವಾದ ರೂಪವನ್ನು ಕೊಟ್ಟು ಸುಂದರವನ್ನಾಗಿ ಮಾಡಿದೆ. 


ಸ 


ಮಾನವಲೋಕದಲ್ಲಿ ಕಾಣುವ ಈ ಎಲ್ಲ ಸೌಂದರ್ಯದ ಒಳಗುಟ್ಟೇನು ಎನ್ನುವುದನ್ನು 
ಕುರಿತು ಎರಡು ಮಾತನ್ನು ಇಲ್ಲಿ ಹೇಳಿ ಈವಿಷಯವನ್ನು ಇಲ್ಲಿಗೆ ಮುಗಿಸಬಹುದು. ನಮ್ಮ 
ಪ್ರಾಚೀನ ಕವಿಗಳು ಮಾನವ ಲೋಕದ ಹಾಗೂ ಪ್ರಕೃತಿಲೋಕದ ಸೌಂದರ್ಯದ ನಾನಾ 
ಮುಖಗಳನ್ನು ಕಂಡು ಹಾಡಿದ್ದಾರೆ. ಈ ಎಲ್ಲ ಚೆಲುವೂ ರಮ್ಮವಾಗಿದೆ; ಸುಖದಾಯಕವಾಗಿದೆ; 
ಚೇತೋಹಾರಿಯಾಗಿದೆ. ಅದರಲ್ಲಿ ದೈವಿಕತೆ ಇದೆ; ಮಾಯಿಕತೆಯೂ ಇದೆ. ಆದರೆ ಈ ಎಲ್ಲ 
ಚೆಲುವನ್ನು ಮಾನವನಾದವನು ಒಲಿಯಬೇಕು; ಆನಂದವನ್ನು ಕಾಣಬೇಕು. ಈ ಸುಖವೂ 
ನಾನಾ ರೀತಿಯಾಗಿರಬಹುದು. ಪ್ರಕೃತಿಯ ಸೌಂದರ್ಯವನ್ನು ತಮ್ಮ ಮೈ ಚೆಲುವಿಗೆ ಬಳಸಿ 
ಸುಖಿಸುವ ಅರಮನೆಯ ವಎಲಾಸಿನಿಯರ ಸುಖ ಒಂದು ರೀತಿಯದು. ಹೂವುಗಳನ್ನು ಕಿತ್ತು 
ಕೊಂಬೆಗಳನ್ನು ಜಗ್ಗಿ ಅಯ್ಕೋ ಇಂತಹ ಮರವನ್ನು ನೋಯಿಸಿದೆನಲ್ಲಾ ಎಂದು ಕೊರಗುವ 
ಮನಃಸ್ಥಿತಿಯ ಸೊಗಸು ಇನ್ನೊಂದು ರೀತಿಯದು. ಹೂವುಗಳನ್ನು ಶಿವಪೂಜಾ ಸಾಮಗ್ರಿ 
ಎಂದು ಭಾವಿಸುವ ಭಕ್ತ ಮನೋಭಾವದ ಸುಖ ಮತ್ತೂ ಒಂದು ರೀತಿಯದು. ಪ್ರಕೃತಿಯ 
ಚೆಲುವಿನಲ್ಲಿ ಪರಮಾತ್ಮನ ಅಂಶವನ್ನೇ ಕಂಡು ಬೆರಗಾಗುವ ಕವಿಯ ಸುಖ ಒಂದು 
ರೀತಿಯದು. ಪ್ರಕೃತಿ ಸೌಂದರ್ಮ ಹಲವು ಸಲ ಹಿನ್ನೆಲೆಯಾಗಿ, ಹಲವು ಸಲ ಪಾತ್ರವಾಗಿ, 
ಹಲವು ಸಲ: ಭಾವಸಂಬಂಧಿಯಾಗಿ ನಿಲ್ಲುತ್ತದೆ. ಅಂದಂದಿನ ಅವನವನ ಮನೋಭಾವಕ್ಕೆ 
ಅನುಸಾರವಾಗಿ. ಆದಿಪುರಾಣದ ವಜ್ರಬಾಹು ಮಹಾರಾಜನಂಥವರಿಗೆ ಸುಂದರವಾದ 
ಮೋಡವೂ ಅದರ ನಶ್ಚರತೆಯಿಂದ ವಿರಾಗಕ್ಕೆ ಕಾರಣವಾಗುತ್ತದೆ; ವಜ್ರದಂತನಿಗೆ 
ಪ್ರತೀಹಾರಿ ತಂದೊಪ್ಪಿಸಿದ ಕಮಲದ ಹೂವೊಂದು ದುಂಬಿಯಸಾವಿನ ಪಂಜರವಾಗಿ ತೋರಿ 
ಎರಾಗಕ್ಕೆ ಕಾರಣವಾಗುತ್ತದೆ; ಸಿಡಿಲು ಬಿದ್ದು ಕೆಡೆದ ಆಲದ ಮರವೊಂದು ವೈಶ್ರವಣನ 
ವೈರಾಗಕ್ಕೆ ಕಾರಣವಾಗುತ್ತದೆ ಮಲ್ಲಿನಾಥ ಪುರಾಣದಲ್ಲಿ ಹೀಗೆ ಪ್ರಕೃತಿಯ ಸೌಂದರ್ಯ 
ಗುರುವೂ ಆಗಿದೆ ಸಂಸ್ಕಾರವಂತರಿಗೆ. ಇನ್ನು ಮಾನವ ಲೋಕದ ಸಮಸ್ತ ದೇಹ 
ಸೌಂದರ್ಯವೂ ಮೋಹಕ; ಭೋಗ ಸಹಾಯಕ. ಆದರೆ ಈ ಚೆಲುವೆಲ್ಲವೂ "ಮಿಂಚಿನಂತೆ 
ಚಂಚಲ.' ಸಂಸಾರದ ಸೌಂದರ್ಯದಲ್ಲಿ ಒಲವಿದೆ ನಲವಿದೆ; ಆದರೆ ಅದರಲ್ಲೇ ರಮಿಸಿದರೆ 
ಅದು ವಜ್ರದ ಸಂಕೋಲೆ, ಮೇಲೇರುವ ಜೀವಕ್ಕೆ; ಅದರಿಂದ ಬಿಡುಗಡೆ ಇಲ್ಲ ಎನ್ನುತ್ತದೆ 
ಜೈನ ದೃಷ್ಟಿ. ದೇಹದ ಚೆಲುವು ಎಷ್ಟು ನಶ್ಚರವೆಂಬುದು ಶ್ರೀಮತಿ ವಜ್ರಜಂಘರ ಪ್ರಸಂಗದಿಂದ 
ತಿಳಿಯುತ್ತದೆ. 'ಈ ಕಿಡುವ ಸುಖವನ್ನು ಬಿಟ್ಟು .ಶಾಶ್ಚತವಾದ ಸೌಂದರ್ಯಕ್ಕೆ ಜೀವ 
ಆಶಿಸುತ್ತದೆ. ಕಡೆಗೆ ಅದು ದರ್ಶಿಸುವ ಸ್ಥಿತಿ ಜಿನ ಸೌಂದರ್ಯ- 


೨೩೨ ಮಾನವ ಲೋಕದಲ್ಲಿ 


ಪೊಸಮುತ್ತಿಂ ಸಮೆದಂತೆ, ನುಣ್‌ ಹಳುಕಿನಿಂ ಗೆಯ್ದಂತೆ, 
ಕರ್ಪೂರದಿಂ ದೆಸೆಯಾಚ್ಛಾದಿಸಿದಂತೆ, ಕೋಮಳ ಮೃಣಾಳ 
ಕಾಂಡದಿಂ ಮಾಡಿದಂತೆ, ಸುಧಾಂಭೋನಿಧಿ ಫೇನದಿಂ ನೆರಪಿದಂತೆ, 
ಆಶ್ಚರ್ಯಮಂ ಕಣೆ ಪುಟ್ಟಸಿ ಚಂದ್ರಪ್ರಭಾಮೂರ್ತಿಯೇಂ 
ತಳೆದುದೋ ಧಾವಲ್ಕ ಸಾಂಕಲ್ಯಮಂ 


(ಅಗ್ಗಳನ ಚಂದ್ರಪ್ರಭಾ ಪುರಾಣ ೧೩-೧೦) 


ಅಂತಹ ಶಾಶ್ವತ ಸೌಂದರ್ಯ ಅದು. ಈ ಸ್ಥಿತಿಗೇರಲು ಜೀವ ತನ್ನೆಲ್ಲವನ್ನೂ ತ್ಕಾಗ ಮಾಡಿ 
ನಡೆಯುವ ಸಂದರ್ಭವೂ ಗೌರವಾಸ್ಪದವಾದುದು. ವಡ್ಡಾರಾಧನೆಯ ಕಥೆಗಳಲ್ಲೆಲ್ಲಾ ಈ 
ಪರಮಗತಿಯನ್ನು ಪಡೆಯಲು ಹೊರಟ ಜೀವದ ಆತ್ಮ ಯಾತ್ರೆಯ ಸೌಂದರ್ಕದ ಕಥನವಿದೆ. 
ಆ ಪರಮವಾದದ್ದನ್ನು ಪಡೆಯಲು ಇದೆಲ್ಲವನ್ನೂ ಬಿಟ್ಟುಹೋಗಬೇಕೆಂಬುದು ಒಂದು 
ದೃಷ್ಟಿಯಾದರೆ, ಈ ಎಲ್ಲ ಚೆಲುವಿನ ನಡುವೆ ಬಾಳಿಯೂ, ಭೋಗಿಸಿಯೂ 
ಯೋಗಿಯಾಗಿರಬೇಕು ಭಕನಾಗಿರಬೇಕು ಎನ್ನುವ ರತ್ನಾಕರನ ಮತ್ತು ವಚನಕಾರರ ದೃಷ್ಟಿ 
ಬೇರೊಂದು ಬಗೆಯದು. ಸೌಂದರವೆನ್ನುವುದು ತಪ್ಪಿಸಿಕೊಂಡು ಓಡಬೇಕಾದ ಮಾಯೆಯಲ್ಲ 
ಇದೆಲ್ಲವು ನನ್ನದಾಗಬೇಕು ಎನ್ನುವ "ಮನದ ಮುಂದಣ ಆಸೆಯೇ ಮಾಯೆ.' ಈ 
ಸ್ವಾರ್ಥಪರತೆಯನ್ನು ಕಳೆದು ನಿಸ್ಸಂಗ ಹರಿಭಾವನೆಯಲ್ಲಿ ನಿಂತವರಿಗೆ ಲೋಕವೇ 
ಶಿವಮಯವಾಗಿ ಕಾಣುತ್ತದೆ. ಈ ಒಂದು ನಿಲುವಿನ ಪರಿಯನ್ನು ಹರಿಹರ "ಮುರುಘರ 
ಮಹಾತ್ಮೆರಗಳೆ'ಯಲ್ಲಿ ವರ್ಣಿಸಿದ್ದಾನೆ - | 


ಲೋಗರೇನೆಂದೊಡಂ ನಮಃ ಶಿವಾಯಮಾಗೆ ತನಗೆ 
ಆಗಲೇನೆಂದೊಡಂ ನಮಃಶಿವಾಯವಾಗೆ ತನಗೆ 

ಉಲಿವ ಹಕ್ಕಿಯುಲಿವು ಪಂಚವರ್ಣದಂತೆ ತಾಗೆ ಕಿವಿಗೆ 
ಕೆಲೆವ ವೃಷಭನಾದಮುಂ ನಮಃ ಶಿವಾಯಮಾಗೆ ತನಗೆ 
ಕಣ್ಣೊಳಂ ನಮಃ ಶಿವಾಯಮೆಂಬ ಲಿಖಿತವಿರ್ದ ತೆರೆದೆ 
ಕಣ್ಣ ಮೊದಲ ರೂಪು ಪಂಚವರ್ಣವಾಗಿ ತೋರಲುರದೆ 


(ಮುರುಘರ ಮಹಾತ್ಮೆ ಯ ರಗಳೆ ಪು. ೬೪) 


ಈ ಒಂದು ಸ್ಥಿತಿಯಲ್ಲಿ ಕಂಡದ್ದೆಲ್ಲ ಕೇಳಿದ್ದೆಲ್ಲ ಶಿವಮಯವಾಗಿಯೇ ತೋರುತ್ತದೆ. 
ಇಂತಹ ನೆಲೆಗಾಗಿ ತೀರ್ಥಯಾತ್ರಿಗಳಾದ, ಈ ನೆಲೆಯ ಶಿವಮಂದಿರವನ್ನು ತಲುಪಿದ 
ಮಹಾಸಾಧಕರೂ, ಅನುಭಾವಿಗಳೂ ತಮ್ಮ ಅನುಭವದ ಅಭಿವ್ಯಕ್ತಿಗೆ ಸಾಹಿತ್ಯದ ರೀತಿಯನ್ನು 
- ನಿಮಿತ್ತ ಮಾತ್ರವನ್ನಾಗಿ ಅವಲಂಬಿಸಿ ಕನ್ನಡದಲ್ಲಿ ದೈವೀಸೌಂದರ್ಯದ ಧಾರೆಯನ್ನು 
ದಾನಮಾಡಿದ್ದಾರೆ. ಶಿವಶರಣರ ಮತ್ತು ಹರಿದಾಸರ ಸಾಹಿತ್ಯ ಈ ಜಾತಿಗೆ ಸೇರಿದ್ದು ಇವರು 
ಪ್ರಧಾನವಾಗಿ ಸಾಹಿತಿಗಳಲ್ಲ; ತಾವು ಬರೆದದ್ದು ಸಾಹಿತ್ಯವಾಗಲಿಲ್ಲವೆಂದು ಕೊರಗಿದವರೂ 
ಅಲ್ಲ ಭಗವಂತನ ಅನುಭವ ಸೌಂದರ್ಯ ಧಾರೆಯಾಗಿ ಹರಿದು ವಾಜ್ಮಯರೂಪದಲ್ಲಿ 


ಸೌಂದರ್ಯ ಸಮೀಕ್ಷೆ ೨೩೩ 


ಪ್ರಕಟವಾಗಿರುವುದರಿಂದ ನಾವು ಇವರ ವಚನಗಳಲ್ಲಿ ಹಾಗೂ ಕೀರ್ತನೆಗಳಲ್ಲಿ ಚೆಲುವಿನ 
ಪ್ರಕಾಶಗಳನ್ನು ಗುರುತಿಸಬಹುದು. 


ಈ ಅನುಭಾವಿಗಳ ದೃಷ್ಟಿಗೆ ಸೌಂದರ್ಯವೆಂದರೆ ಭಗವಂತನೇ, ಇವರಿಗೆ ಭಗವಂತ 
ಭಗವಂತನಾಗಿರುವುದರಿಂದ ಸುಂದರನೇ ಹೊರತು, ಸುಂದರನಾಗಿರುವುದರಿಂದ ಭಗವಂತ 
ಪ್ರಿಯನೆಂದು ಇವರು ಒಲಿಯಲಿಲ್ಲ ಅವರ ದೃಷ್ಟಿಗೆ “ಮೊದಲ ಸ್ಥಾನ ಭಗವಂತನೇ 
ಚೆಲುವು ಎಂಬುದಕ್ಕೆ; ಎರಡನೆಯ ಸ್ಥಾನ ಭಗವಂತನ ಚಿಲುವು ಎಂಬುದಕ್ಕೆ” ಶರಣೆಯಾದ 
ಅಕ್ಕಮಹಾದೇವಿ ಕಂಡದ್ದು ಚಿನ್ನಮಲ್ಲಿಕಾರ್ಜುನನೇ ಚೆಲುವು ಎಂದು. ಆ ಚೆಲುವನಾದ 
ಚೆನ್ನಮಲ್ಲಿಕಾರ್ಜುನ ಎಂಥವನು? 


ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನೊಲಿದೆನವ್ವಾ 
ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ 
ಚೆಲುವಂಗಾನೊಲಿದೆನವ್ಹಾ 

ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆ 
ಇದು ಕಾರಣ ಚೆನ್ನಮಲ್ಲಿಕಾರ್ಜುನನೆ ಚೆಲುವ ಗಂಡನೆನಗೆ 1 


ಇಲ್ಲೆಲ್ಲಾ ಚೆಲುವಂಗೆ ಎನ್ನುವ ಮಾತು ಗಮನಾರ್ಹವಾದುದು. ಅಕ್ಕಮಹಾದೇವಿ ಒಲಿದುದು 
ಚೆನ್ನಮಲ್ಲಿಕಾರ್ಜುನ ಚೆಲುವನಾಗಿದ್ದಾನೆ ಎಂದಲ್ಲ ಚೆನ್ನಮಲ್ಲಿಕಾರ್ಜುನನಾಗಿರುವುದರಿಂದ 
ಆತ ಚೆಲುವನಾಗಿದ್ದಾನೆ ಎಂದು. ಹರಿದಾಸರ ಹಾಲಿಗೆ ದೇವರು "ಚೆಲುವ ನಾರಾಯಣ. 
ಅವರಿಗೆ 'ಈಪರಿಯ ಸೊಬಗು' ಮತ್ತೆಲ್ಲೂ ಕಾಣದು. ಎಂತಲೇ ಅವರು ಹಾಡುತ್ತಾರೆ. 


ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ 
ಗೋಪೀಜನ ಪ್ರಿಯ: ಗೋಪಾಲಗಲ್ಲದೆ : 


ಇದು ಚೆಲುವೇ ಮೂರ್ತಿಗೊಂಡ ಭಗವಂತನ ನಿಲುವು. ಈ ಚೆಲುವು ಭಕ್ತಿ ಭಾವಕ್ಕೆ 
ಕಂಡದ್ದು, ಈ ಪರಮ ಸೌಂದರ್ಯಕ್ಕೆ ಬೆರಗಾಗಿ, ತ್ಕಾಗಮೂರ್ತಿಯಾದ ರುದ್ರನ 
ಸೌಂದರ್ಯವನ್ನು "ಹರಭಕ್ತರೂ, ಭೋಗಮೂರ್ತಿಯಾದ ಹರಿಯ ಸೌಂದರ್ಯವನ್ನು 
ಹರಿಭಕ್ತರೂ- ಮನದಣಿಯ ಹಾಡಿದ್ದಾರೆ. "ಭಗವಂತನೇ ಚೆಲುವು' - ಎಂಬುದನ್ನು 
ಅನುಭವಿಸಿದ ಈ ಅನುಭಾವಿಗಳು "ಭಗವಂತನ ಚೆಲುವನ್ನು' ನಾನಾ ಭಾವಗಳಲ್ಲಿ ಭಾವಿಸಿ 
ರೂಪಿಸಿ ಹಾಡಿದ್ದಾರೆ. ಸೌಂದರ್ಯವೇ ತಾನಾದ ಭಗವಂತ ಭಕ್ತರ ಪಾಲಿಗೆ ಮೂರ್ತ 
ಸೌಂದರ್ಯವೊಂದರಲ್ಲಿ ರೂಪುಗೊಳ್ಳಬೇಕಷ್ಟೆ? ಹಾಗೆ ಭಕರ ಭಕ್ತಿಯಿಂದ ರೂಪುಗೊಂಡ 
"ಭಗವಂತನ ಚೆಲುವು' ಇದು- 


* : ಶ್ರೀ ಕುವೆಂಪು - (ಮಾತನಾಡುವಾಗ) 

1. ಎಂ. ಆರ್‌.ಶ್ರೀ, ವಚನಧರ್ಮಸಾರ, ಪು. 102. 

2 ಪುರಂದರದಾಸರ ಕೀರ್ತನೆಗಳು : ಪ್ರಕಾಶಕರು - ಮಧ್ವ ಸಿದ್ದಾಂತ ಗ್ರಂಥಾಲಯ. ಉಡುಪಿ, ಭಾಗ 
೭, ಪುಟ 70 ಹಾಡು 161 , 


೨೩೪ ಮಾನವ ಲೋಕದಲ್ಲಿ 


ನಿನ್ನ ದಿವ್ಯ ಮೂರುತಿಯ ಕಣ್ಣುದಣಿಯ ನೋಡಿ 
ಧನ್ಮನಾದೆನೋ ಧರೆಯೊಳು- 

ಇನ್ನು ಈ ಭವ ಭಯಕೆ ಅಂಜಲೇತಕೊ 
ಚೆನ್ನಸಿರಿ ವೆಂಕಟೇಶ ಶ್ರೀಶ ' 


ಶಿರದಲ್ಲಿ ರವಿಕೋಟಿ ತೇಜದಿಂದೆಸೆವಂಥ 
ವರಕಿರೀಟ ಕುಂಡಲ 

ಕೊರಳೊಳಿಹ ಸರಿಗೆ ವೈಜಯಂತಿಯ ಮಾಲೆ 
ಪರಿಪರಿಯ ಹಾರಗಳು... ? 


ಇದು 'ಚೆನ್ನಸಿರಿ ವೆಂಕಟೇಶ'ನ ರೂಹು. ಅಕ್ಕಮಹಾದೇವಿ ಕಂಡ ಚೆನ್ನಮಲ್ಲಿಕಾರ್ಜುನನ 
ಚೆಲುವು ಹೀಗಿತ್ತಂತೆ- 


ಹೊಳೆವ ಕೆಂಜಡೆಗಳ, ಮಣಿಮಕುಟ, ಒಪ್ಪುವ ಸುಲಿಪಲ್ಲ 
ನಗೆಮೊಗದ ಕಂಗಳ ಕಾಂತಿಯಿಂ ಈರೇಳು ಭುವನಮಂ 
ಬೆಳಗುವ ದಿವ್ಕ ಸ್ವರೂಪನ ಕಂಡೆ ನಾನು. ಕಂಡೆನ್ನ 
ಕಂಗಳ ಬರ ಹಿಂಗಿತಿಂದು * 


ದಾಸರು ದರ್ಶಿಸಿದ "ಚೆನ್ನಸಿರಿ ವೆಂಕಟೇಶ'ನ ಈ ಪರಿಯ ಸೊಬಗು', ಅಕ್ಕಮಹಾದೇವಿ 
ಕಂಡ ಚೆನ್ನಮಲ್ಲಿಕಾರ್ಜುನನ ಚೆಲುವೂ ಕಾಂತಿದೀಪ್ತಿಗಳಿಂದ ರಾಜಿಸುತಿವೆ. ಭಗವಂತನ ಚೆಲುವನ್ನೂ 
ಈ ಅನುಭಾವ ಕವಿಗಳೂ ಮಾನವ ಪ್ರಿಯವಾದ ಮೂರ್ತ ರೂಪಹವೊಂದರಲ್ಲಿ ಹಾಡಿ 
ಸೌಂದರ್ಯ ಲಹರಿಯನ್ನು ಹರಿಯಿಸಿದ್ದಾರೆ. 


1. ಅಲ್ಲೇ : ಭಾಗ 4, ಪುಟ 90 ಹಾಡು 184 
y ಶೂನ್ಯಸಂಪಾದನೆ ; ಸಂ: ಎಸ್‌.ಎಸ್‌. ಭೂಸನೂರು ಮಠ. ಪುಟ 346. 


ಕುಶಲ ಕಲೆಗಳನ್ನು ಕುರಿತು 


ಪ್ರಾಚೀನ ಕನ್ನಡ ಕವಿಗಳ ಸೌಂದರ್ಯ ದೃಷ್ಟಿ - ೩ 
೧ 

ಒಮ್ಮೆ ಕನ್ನಡ ನಾಡನ್ನು ಸುತ್ತಿ ಬಂದವರಿಗೆ ಗೊತ್ತಾಗುತ್ತದೆ, ಈ ನಾಡು ಎಂಥ 
' ಕುಶಲಕಲೆಯ ತವರು ಎನ್ನುವುದು. ಬೇಲೂರು, ಹಳೆಯಬೀಡು, ಶ್ರವಣಬೆಳಗೊಳ, 
ಬಾದಾಮಿ, ಹಂಪೆ, ಪಟ್ಟದಕಲ್ಲು ಬನವಾಸಿ, ಮೂಡಬಿದರೆ, ಕಾರ್ಕಳ, ವೇಣೂರು, 
ಸೋಮನಾಥಪುರ ಈ ಒಂದೊಂದು ಸ್ಥಳದಲ್ಲಿಯೂ ಕನ್ನಡಿಗರ ಶಿಲ್ಪ ಕಲಾಕೌಶಲ ನಮ್ಮನ್ನು 
ಬೆರಗಾಗಿಸುತ್ತದೆ. ಶಿಲ್ಪ ಕಲೆಗಳು ಅಂದಂದಿನ ಉಳಿದೆಲ್ಲ ಕಲೆಗಳಿಗೂ ಕನ್ನಡಿ ಹಿಡಿದಿವೆ. 
ಗಾನ ನಾಟ್ಕಾದಿ ಕಲೆಗಳನ್ನು ನಮ್ಮ ಕಲೆಗಾರರು ಶಿಲಾವಿಗ್ರಹಗಳಲ್ಲಿ ಕಡೆದಿದ್ದಾರೆ. ಅಷ್ಟೇ 


ಅಲ್ಲ ಮಾನವನ ನಾನಾ ವಿಧವಾದ ಭಾವ ತುಮುಲಗಳೆನ್ನೂ ಮತ್ತು ಅದರ 
ಪರಮಸ್ಥಿತಿಯಾದ ಶಾಂತರಸವನ್ನೂ ಕಲ್ಲಿನಲ್ಲಿ ಕಡೆದು ನಿಲ್ಲಿಸಿದ್ದಾರೆ. 


ಕನ್ನಡ ನಾಡಿನಲ್ಲಿ ಅತಿ ಪ್ರಾಚೀನ ಕಾಲದಿಂದಲೂ ಗೀತ, ನೃತ್ಯ ಶಿಲ್ಪ ಚಿತ್ರಗಳು 
ಬೆಳೆದು ಬಂದಿವೆ. ರಾಜಮಹಾರಾಜರುಗಳು ಈ ಕಲೆಗಳಿಗೆ ಪೋಷಕರೂ ಆಶ್ರಯದಾತರೂ 
ಆದುದಲ್ಲದೆ ಆಯಾ ಕಲೆಗಳ ಅಭಿರುಚಿಯನ್ನು ಹೊಂದಿದ್ದರೆಂದು ತೋರುತ್ತದೆ. 
ಅರಮನೆಯ ನೆಳಲಿನಲ್ಲಿ ತಮ್ಮ ಕಾವ್ಯಗಳನ್ನು ರಚಿಸಿದ ಪ್ರಾಚೀನ ಕವಿಗಳೂ ಗೀತ ನೃತ್ಕಾದಿ 
ಕಲೆಗಳನ್ನು ಕಂಡು ಮೆಚ್ಚಿದ್ದರೆನ್ನಲು ನಿದರ್ಶನಗಳಿವೆ. ಹಲವರಿಗೆ ಕಲೆಗಳ ಶಾಸ್ತಪರಿಜ್ಞಾನವೂ 
ಉಂಟು. ಆದರೆ ಆಯಾ ಕಾಲದ ಸುಪ್ರಸಿದ್ದ ಚಿತ್ರಕಾರರ, ನರ್ತಕರೆ, ವಾದಕರ 
ಹೆಸರುಗಳನ್ನು ತಮ್ಮ ಕೃತಿಗಳಲ್ಲಿ ಹೇಳದಿರುವುದು ತುಂಬ ಸೋಜಿದ ಸಂಗತಿಯಾಗಿದೆ”. 
ಕಾವ್ಯದಲ್ಲೇನೋ ನರ್ತನದ, ಚಿತ್ರದ, ಗೀತದ ವರ್ಣನೆಗಳು ಬಂದರೂ ಅವು ಅಂದಿನ 
ಸಮಕಾಲೀನ ಕಲೆಯ ವಿಚಾರವಾಗಿ ಹೆಚ್ಚಿನ ಬೆಳಕನ್ನೇನೂ ಚೆಲ್ಲುವುದಿಲ್ಲ ಪೊನ್ನನ ಶಾಂತಿ 
ಪುರಾಣದಲ್ಲಿ ಮೊದಲು ನಮಗೆ “ಚೀರಘಟ್ಟ' ಎಂಬ ಚಿತ್ರಕಲಾವಿದನ ಹೆಸರು 
ದೊರೆಯುತ್ತದೆ. ವಿದೇಹದ ಬನವನ್ನು ವರ್ಣಿಸುತ್ತಾ ಪೊನ್ನ - 


1. ಕೆ.ಜಿ ಕುಂದಣಗಾರ್‌ “ಕರ್ನಾಟಕ ಸಾಹಿತ್ಯದಲ್ಲಿ ಚಿತ್ರಕಲೆ” - ಕ.ಸಾ.ಪ. ಏಪ್ರಿಲ್‌ 1930 ಮತ್ತು ಕನ್ನಡ 
ಸಾಹಿತ್ಯದಲ್ಲಿ ಸಂಗೀತ ನೃತ್ಯಕಲೆ - ಕ.ಸಾ.ಪ. ಜುಲೈ 1939-ಈ ಲೇಖನಗಳನ್ನು ನೋಡಿ. 

2. ಶಾಸನಗಳಲ್ಲಿ ಶಿಲ್ಪಿಗಳ ಹೆಸರುಗಳು ದೊರೆಯುತ್ತವೆ. ಬೇಲೂರು ದೇಗುಲದ ಸುತ್ತ ಕೆತ್ತಿರುವ ಬೊಂಬೆಗಳ 
ಕೆಳಗೆ ಆಯಾ ಬೊಂಬೆಯನ್ನು ಕೆತ್ತಿದ ರೂವಾರಿಗಳ ಹೆಸರುಗಳಿವೆ. E.C.V. Belur 31-51 ನೋಡಿ. 


೨೩೬ ಕುಶಲ ಕಲೆಗಳನ್ನು ಕುರಿತು 


ನಯಮಳವಟ್ಟ, ಪಚ್ಚೆ ಸಹಕಾರದೊಳಿಂಗುಳಿಕಂ ತಳಿರ್ತಶೋ- 
ಕೆಯೊಳರಿದಾಳಮುಳ್ಳಲರ್ದ ಸಂಪಗೆಯೊಳ್‌ ಕಡುಗರ್ಪು ಭೃಂಗಕೋ- 
ಟಯೊಳೆಸೆದಿರ್ದ ನೀಲಗಿರಿ ಮಲ್ಲಿಗೆಯೊಳ್‌ ಸಮನಾಗೆ ಚೀರಘ- 
ಟ್ವಯೆ ಬರೆದಿಟ್ಟ ಬನಕ್ಕೆಣೆಯಾಯ್ತು ಬನಂ ವದೇಹದೊಳ್‌ 


(೧-೬೪) 


ಎಂದು ಹೇಳುತ್ತಾನೆ. ಮತ್ತೆ ಅಲ್ಲೇ ಜಲಕ್ರೀಡಾ ವರ್ಣನೆಯಲ್ಲಿ ಜಲಕೇಳಿಯಾಡಿ 
ಬಟ್ಟೆಯುಡಲು ನಿಂತ ಹೆಣ್ಣೊಬ್ಬಳು “ಬರೆಗುಂ ಬರೆಯಂ ದೊರೆವೆತ್ತ ಚೀರಘಟ್ಟಿಯುಮ್‌ 
ಎನೆ ಭಿತ್ತಿವೆತ್ತ ತೆಜನೊಪ್ಪಿರ್ದುದು ಒರ್ವಳ ಅಪೂರ್ವ ಶೋಭೆಯಾ' (೮-೪೦) ಎಂದು 
ಹೇಳುವಲ್ಲಿಯೂ ಚೀರಘಟ್ಟಯ ಹೆಸರು ಬಂದಿದೆ. ಮಲ್ಲಿನಾಥ ಪುರಾಣದಲ್ಲಿ ಎರಡು 
ಕಡೆ ಚೀರಘಟ್ಟಿಯ ಹೆಸರು ಬರುತ್ತದೆ. ರಾಜನ ಬಳ್ಳಿಮಾಡದ ಕರುಮಾಡದ ಬಾಗಿಲ್ದಾಡವು 
“ಬರೆಯಲೈ ಚೀರಘಟ್ಟಗಮ್‌ ಅರಿದೆನಿಪುದು' (೨-೬೯) ಎನ್ನುವಲ್ಲಿಯೂ, ರಾಜನು 
ಚಿತ್ರವೊಂದನ್ನು ಮೆಚ್ಚಿಕೊಂಡು "ಈ ತ್ರಿಭಂಗದಿಂ ಚೀರಘಟ್ಟಗೆ ಮಾನಭಂಗಮಂ 
ಪುಟ್ಟಿಸಿದುದು' (೫-೪೨ ಗದ), "ಚೀರಘಟ್ಟಯ ಮಾಂಡವನ ವಿಶ್ವಕರ್ಮನ ಅಳವಲ್ಲು' 
(೫-೪೪) ಎನ್ನುವಲ್ಲಿಯೂ ಚೀರಘಟ್ಟಯ ಹೆಸರಿದೆ. ಗುಣವರ್ಮನ ಪುಷ್ಪದಂತ 
ಪುರಾಣದಲ್ಲಿಯೂ, ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲಿಯೂ, ಅಗ್ಗಳನ ಚಂದ್ರಪ್ರಭಾ 
ಪುರಾಣದಲ್ಲಿಯೂ ಈತನ ಹೆಸರು ಬಂದಿದೆ. ಈ ಚೀರಘಟ್ಟ ಯಾರು? ಯಾವ 
ಕಾಲದಲ್ಲಿದ್ದ? ಎನ್ನುವ ವಿಚಾರ ತುಂಬ ಸ್ಟಾರಸ್ಕವಾದುದಾದರೂ ಅದಕ್ಕೆ ಇನ್ನೂ ಸರಿಯಾದ 
ಉತ್ತರ ಸಿಕ್ಕಿಲ್ಲ “ಪೊನ್ನನ ಪೂರ್ವದಲ್ಲಿ ಅಂದರೆ ಹತ್ತನೇ ಶತಮಾನದ ಆದಿಯಲ್ಲಿಯೇ 
ಕದಾಚಿತ್‌ ಏನೋ ಚೀರಥಘಟ್ಟಯಂ ಐತಿಹಾಸಿಕ ಪ್ರುರುಷನಿರಬೇಳೆಂದಂ 
ಅನುಮಾನದಿಂದಾದರೂ ಸಿದ್ಧವಾಗುವ ಪಕ್ಷಕ್ಕೆ ಕರ್ನಾಟಕದ ಚಿತ್ರಶಿಲ್ಪ ಚರಿತ್ರೆಯೊಳಗಿನ 
ಕದಾಚಿತ್‌ ಮೊಟ್ಟಮೊದಲಿನ ಮಹಾಪುರುಷನ ಹೆಸರು ತಿಳಿದಂತಾಗಬಹುದು - ಅವನು 
ಐತಿಹಾಸಿಕ ವ್ಯಕ್ತಿಯಾಗಿರುವುದು ಹೆಚ್ಚು ಸಂಭವವಲ್ಲವೇ'' ' ಎಂದು ಬೇಂದ್ರೆಯವರು 
ಊಹಿಸುತ್ತಾರೆ. ಈ ಊಹೆಯ ಹೊರತು ಚೀರಘಟ್ಟಯನ್ನು ಕುರಿತು ಬೇರೆ ಯಾವ 
ಸಂಶೋಧನೆಯೂ ನಡೆದಂತೆ ತೋರುವುದಿಲ್ಲ 


ಕವಿಗಳ ಕಾವ್ಕ್ಶ ಕಲಾವಿದರ ಕುಂಚಕ್ಕೆ ಹೇರಳವಾಗಿಯೇ ಚಿತ್ರಗಳನ್ನು ಒದಗಿಸುತ್ತದೆ 
ಎನ್ನಲು ಹಿಂದಿನ ಅಧ್ಯಾಯಗಳಲ್ಲಿ ನಾವು ನಿರ್ದೇಶಿಸಿರುವ ಹಲವು ಪ್ರಕೃತಿ ಮತ್ತು 
ಮಾನವಲೋಕದ ಚಿತ್ರಗಳೇ ಸಾಕ್ಷಿ. ಆದರೆ ಕವಿಗಳಿಗೆ ಚಿತ್ರಕಲೆಯ ಪರಿಚಯವಿತ್ತೆ? 
ಅಂದಂದಿನ ಚಿತ್ರಗಳ ಬಗೆಗೆ ಅವರು ತೋರಿಸಿದ ಮಾನಸಿಕ ಪ್ರತಿಕ್ರಿಯೆ ಏನು 
ಎನ್ನುವುದನ್ನೂ ನಮ್ಮ ಕಾವ್ಯಗಳಲ್ಲಿ ನಾವು ಗುರುತಿಸಬಹುದು. 


Ir ದ.ರಾ. ಬೇಂದ್ರೆ: ಸಾಹಿತ್ಮ ಸಂಶೋಧನೆ : “ಚೀರಘಟ್ಟಿ ಯಾರು?'' 0. 134 - 135 


ಸೌಂದರ್ಯ ಸಮೀಕ್ಷೆ ೨೩೭ 


ಆದಿ ಕವಿಯಾದ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ರಾಜನೀತಿವಿದರ 
ನಡೆವಳಿಕೆಯನ್ನು ಶಾರದ್ವತನು ವಿವರಿಸುವಲ್ಲಿ ಚಿತ್ರಕಲೆಯ ನಿದರ್ಶನವನ್ನು 
ತೆಗೆದುಕೊಂಡಿದ್ದಾನೆ. 


ಸಂಗತ ನೀತಿಶಾಸ್ತ್ರವಿದರಪ್ಪವರ್‌ ಅವಂದಿರ ತಮ್ಮ ತಮ್ಮಕ- 
ಜಂಗಳ ಮೆಯ್ಗಳೊಳ್‌ ಪುಸಿದು ಅದಂ ಕಡುನನ್ನಿಯೆ ಮಾಡಿ ತೋರ್ಪರು- 
ತ್ತುಂಗ ಸುಸೂಕ್ಷ್ಮ ಪಾರ್ಶ್ವಕೃಶಕೋಮಳೆ ನಿಮ್ನ ಘನೋನ್ನತ ಪ್ರದೇ 
ಶಂಗಳನಾ ಸಮಾನ ತಳದಲ್ಲಿಯೆ ಚಿತ್ರಕನೆಯ್ದೆ ತೋರ್ಪವೊಲ್‌. 

' (ಪಂ. ಭಾ: ೧೩-೨೧) 


ಚಿತ್ರ ಕಲಾವಿದನಾದವನು ಉತ್ತುಂಗ, ಸೂಕ್ಷ್ಮ ಪಾರ್ಶ್ವ, ಕೃಶ, ಕೋಮಳ, ನಿಮ್ಮ, ಘನ, 
ಉನ್ನತ ಪ್ರದೇಶಗಳನ್ನು ಸಮತಲವಾದ ಪಟದಲ್ಲಿ ಚಿತ್ರಿಸಿ ತೋರುವಂತೆ 
ರಾಜನೀತಿವಿದರಾದವರು ತಮ್ಮ ತಮ್ಮು ಕಾರ್ಯಗಳಲ್ಲಿ ಪುಸಿದೂ ಅದನ್ನು 
ನನ್ನಿಯೆಂಬಂತೆಯೇ ಮಾಡಿ ತೋರಿಸುತ್ತಾರೆ. - ಎನ್ನುವ ಮಾತಿನಲ್ಲಿ ರಾಜನೀತಿಯ 
ಕೌಟಲ್ಯವನ್ನೇನೋ ಸ್ವಾರಸ್ಯವಾಗಿ ವಿವರಿಸಿದ್ದರೂ, ಚಿತ್ರಕಲೆಯ ಬಗೆಗೆ ಇದು ಪ್ರಶಂಸೆಯೇನೂ 
ಆಗಲಾರದು! ಆದರೂ ಹಂಪ ಇಲ್ಲಿ ಚಿತ್ರಕಲೆಯ ಒಂದು ವಿಶೇಷತೆಯನ್ನು ಗುರುತಿಸಿದ್ದಾನೆ. 
ಅದೇನೆಂದರೆ, ಚಿತ್ರವಿದ ಸಮತಲವಾದ ಪಟದ ಮೇಲೆಯೇ ಉಬ್ಬು ತಗ್ಗು ಸೂಕ್ಷ್ಮ 
ಪಾರ್ಶ್ವ, ಕೃಶ, ಕೋಮಲ ಇತ್ಯಾದಿಗಳನ್ನೂ ಹಾಗೂ ನಿಮ್ಲೋನ್ನತಾದಿ ಪ್ರದೇಶಗಳನ್ನು 
ಚಿತ್ರಿಸುತ್ತಾನೆ, ಇದೇ ಅವನ ಕಲೆಯ ಒಂದು ವೈಶಿಷ್ಟ, ಹೀಗೆ ಚಿತ್ರಿಸಬೇಕಾದರೆ 
ಚಿತ್ರಕಲಾವಿದನ ಪರಿಕರಗಳೇನು? ಅವನು ಚಿತ್ರದಲ್ಲಿ ಮುಖ್ಯವಾಗಿ ಅನುಸರಿಸಬೇಕಾದ 
ವಿಧಾನಗಳಾವುವ್ರು ಎಂಬುದನ್ನೂ ಹಂಪ ಕವಿ ಬಲ್ಲ. ಒಂದ ಚಿತ್ರ 
ಸುಂದರವಾಗಿರಬೇಕಾದರೆ ಅದರಲ್ಲಿ ಏನೇನು ಲಕ್ಷಣಗಳಿರಬೇಕು ಎನ್ನುವ ಕಲಾ 
ಪರಿಜ್ಞಾನವೂ ಅವನಿಗಿದೆ ಎನ್ನಲು ಆದಿಪುರಾಣದಲ್ಲಿ ಆತನು ವಜ್ರಜಂಘನ ಬಾಯಿಂದ 
ಮಾಡಿಸಿರುವ ಶ್ರೀಮತಿಯ ಚಿತ್ರಪಟದ ಪ್ರಶಂಸೆಯೇ ಸಾಕು - 


ರಸಭಾವಂಗಳೊಳಾದ ಚೆಲ್ವು ನುಡಿವಂತಾದಬ್ಬರಿಂ ನೋಡುಂ- 

ತುಸಿರ್ವಂತಿರ್ದುದು ರೇಖೆ ಕೋಮಳತೆಯಂ ತಾಳ್ವಿತ್ತು ವರ್ಣಕ್ರಮಂ 

ರಸವತ್‌ಕಾಂತಿಯನಾಂತು ನಿಂದುದೆಸೆವೀ ನಿಮ್ನೋನ್ನತಂಗಳ್‌ ವಿರಾ- 

ಜಿಸಿ ಚೆಲ್ಜಿಂಗೆಡೆಗೊಂಡುವು ಇಂತು ಬರೆಯಲ್‌ ಬ್ರಹ್ಮಂಗಮೇಂ ಬರ್ಕುಮೇ 
(ಆ.ಪು ೪-೪) 


ರಸಭಾವಗಳಿಂದ ಆದ ಚೆಲುವು ನುಡಿವಂತೆ, ಪ್ರೀತಿಯಿಂದ ನೋಡುವಂತೆ ತೋರುತ್ತದೆ. 
ರೇಖಾವಿನ್ಮಾಸಗಳೋ ಬಹು ಕೋಮಲವಾಗಿವೆ. ವರ್ಣಕ್ರಮವೋ ರಸವತ್‌ ಕಾಂತಿಯನ್ನು 
ತಳೆದಿದೆ. ಈ ಶೋಭಿಸುವ ನಿಮ್ನೋನ್ನತಗಳ ಹರಿಯೋ ಸೊಗಸಿನಿಂದ ಮನವನ್ನು ಸೆಳೆಯುತ್ತಿವೆ. 
ಇಂತು ಬರೆಯಲು ಬ್ರಹ್ಮನಿಗೂ ಬರುತ್ತದೆಯೇ ಎಂದು ಉದ್ದಾರವೆತುತ್ತಾನೆ ವಜ್ರಜಂಘ. 
ಚಿತ್ರಕಲೆಯೂ ಉಳಿದೆಲ್ಲ ಕಲೆಗಳಂತೆ ಹೃದಯದ ರಸಭಾವಗಳ ಅಭಿವ್ಯಕ್ತಿಯ ಪರಿಣಾಮವೇ. 
ಈ ರಸಬಭಾವಾಭಿವ್ಯಕ್ತಿಯಿಂದ ಆ ಚಿತ್ರಲೋಕ ವ್ಯಕ್ತಿಯ 'ಸಾದೃಶ[ವನ್ನು ಪಡೆದು ತುಂಬ 


೨೩೮ | ಕುಶಲ ಕಲೆಗಳನ್ನು ಕುರಿತು 


ಸಜೀವವೆಂಬಂತೆ ತೋರಬೇಕು, "'ಭಾವಲಾವಣ್ಯ ಯೋಜನೆ'ಯಿಂದ. ಈ 
ಭಾವಲಾವಣ್ಮಯೋಜನೆ ಚಿತ್ರದಲ್ಲಿ ಕೋಮಲವಾದ ರೇಖಾವಿನ್ಮಾಸಗಳಿಂದಲೂ, ಎಡೆಯರಿತು 
ಮಾಡಿದ ವರ್ಣಕ್ರಮ ಅಥವಾ 'ವರ್ಣಿಕಾಭಂಗ' ದಿಂದಲೂ ರೂಪುವಡೆದು ವ್ಯಕ್ತಿಯ 
ಶರೀರದ ನಿಮ್ನೋನ್ನತಗಳನ್ನು ಬಿಡಿಬಿಡಿಯಾಗಿ ತೋರುವುದರಿಂದಲೂ ರಸಿಕರ ಚಿತ್ತವನ್ನು 
ಸೂರೆಗೊಳ್ಳುತ್ತದೆ. ಚಿತ್ರಕಲೆಯ ಸಮಸ್ತ ರಹಸ್ಯವನ್ನೂ ಪಂಪ ನಾಲ್ಕು ಮಾತುಗಳಲ್ಲಿ 
ವ್ಯಕ್ತಪಡಿಸಿದ್ದಾನೆ. ಅಭಿನವ ಪಂಪನಾದ ನಾಗಚಂದ್ರನಂತೂ ಚಿತ್ರಕಲೆಯೊಳಗಿರುವ ತನ್ನ 
ಅಪೂರ್ವವಾದ ಶಾಸ್ತ್ರಪರಿಜ್ಞಾನವನ್ನು ಮಲ್ಲಿನಾಥಪುರಾಣದಲ್ಲಿ ತೋರಿದ್ದಾನೆ. ಬೇರೆಲ್ಲಿಯೂ 
ದೊರೆಯದ ಚಿತ್ರಕಾರನ ಚಿತ್ರವನ್ನೂ ಕವಿಯೇ ಬರೆದಿದ್ದಾನೆ. ಚಿತ್ರಕಾರ - ಚಿತ್ರ - 
ಮತ್ತು ಅದನ್ನು ನೋಡುವ ಗುಣಗ್ರಾಹಿಯಾದ ವಿಮರ್ಶಕ - ಈ ಮೂವರ ವಿವರಗಳನ್ನೂ 
ನಾಗಚಂದ್ರ ಕೊಟ್ಟಿದ್ದಾನೆ. ವೈಶ್ರವಣ ಮಹಾರಾಜನು ಒಂದು ದಿನ ಹೊಸ ಸುಗ್ಗಿಯಲ್ಲಿ 
ನರ್ಮಸಚಿವ ಸಮನ್ನಿತನಾಗಿ ವಿದ್ವಜ್ನನ ಪರಿವೃತನಾಗಿ ಮಧುಗೀತವನ್ನಾಲಿಸುವಾಗ ಒಬ್ಬ 
ಅಪೂರ್ವ ಚಿತ್ರಿಕನು ಬರುತ್ತಾನೆ. 


ದ್ವಿಗುಣಿಸೆ ಪತ್ತಿದಿಂಗುಲಿಕದಿಂ ನಖದೀಧಿತಿ, ತನ್ನ ಪಿಂತೆ ಮೆ- 

ಲ್ಲಗೆ ಬರೆ ಕನ್ನೆ ಚಿತ್ರಪಟಧಾರಿಣಿ, ಬಣ್ಣದ ಸೀರೆ ಮೇಘವ 

ಣ್ಣಗೆಯ ರುಳಂಬಮೆಂಬಿನಮಳವಟ್ಟರೆ, ಭೂಭುಜನಿರ್ದ ಚಿತ್ರಶಾ- 

ಲೆಗೆ ನೆಡೆತಂದನಂದು ನವಯೌವನನೊರ್ವನಪೂರ್ವ ಚಿತ್ರಿಕಂ. 
(ಮಲ್ಲಿನಾಥಪುರಾಣ : ೫-೨೮) 


ನವಯುವಕನಾದ ಕಲಾವಿದ ಬರುತ್ತಿದ್ದಾನೆ. ಚಿತ್ರ ಬರೆವ ರಸದಿಂದ ಅವನ ಉಗುರುಗಳು 
ರಂಜಿತವಾಗಿ ಹೊಳೆಯುತ್ತಿವೆ; ಅವನ ಹಿಂದೆ ಕನ್ನೆಯೊಬ್ಬಳು ಮೇಘವರ್ಣದ ಮೇಲುುಸುಗಿನ 
ಬಣ್ಣದ ಸೀರೆಯನ್ನುಟ್ಟು ಚಿತ್ರಪಟವನ್ನು ಹಿಡಿದು ಬರುತ್ತಿದ್ದಾಳೆ. ಆ ಕಲಾವಿದ ಬಂದು 
ರಾಜನಿಗೆ ವಿನಮಿತನಾಗಿ ತನ್ನ ಚಿತ್ರಪಟವನ್ನು ರಾಜನ ಮುಂದೆ ಬಿಚ್ಚಿ ಹರಹುತ್ತಾನೆ. ಆ 
ರಾಜನ ಪದನಖ ಮಯೂಖಲೇಖೆ ಈ ಚಿತ್ರಪಟದ ನಿರ್ವಾಣರೇಖೆ (Border line) 
ಆಯಿತಂತೆ. ಆಗ ರಾಜನು ಅದನ್ನೆತಿಕೊಂಡು ತೊಡೆಯ ಮೇಲಿರಿಸಿಕೊಂಡು ಅದರ 
- "ಸಮುದಾಯ ಶೋಭೆ ಲೋಚನಾಕೃಷ್ಟಿಯಂ ಪುಟ್ಟಸೆ' ನೋಡಿದನಂತೆ. ಚಿತ್ರ ಒಟ್ಟಿನಲ್ಲಿ 
ಮನಸ್ಸಿನ ಮೇಲೆ ಏನು ಪರಿಣಾಮಮಾಡುವುದೋ ಅದು "ಸಮುದಾಯ ಶೋಭೆ' (Total 
(11701658100). ಹಾಗೆ ಒಟ್ಟಾಗಿ ಆ ಸಮಗ್ರ ಸೌಂದರ್ಯವನ್ನು ಸವದು ರಾಜ ಆ ಚಿತ್ರದ 
ವರ್ಣಕ್ರಮವನ್ನು ಬೇರೆಬೇರೆಯಾಗಿ ಪರಿಭಾವಿಸಿ ನೋಡಿದನಂತೆ. “ಬಳ್ಳಿಮಾವಿನ 
ಪಂಚಪಲ್ಲವದ ಪಲವು ಬಣ್ಣದ ಬೆರೆಕೆಯುಮಂ, ಅಸುಗೆಯ ಪೊಸ ತಳಿರಿಂಗುಲಿಕದ 
ಅಣ್ಕೆಯುಮಂ ಕೊಸಗಿನೆಸಳ ಪೊಂಬಣ್ಣಮುಮಂ, ವಸಂತ ದೂತಿಯ ಕಪೋತ 
ಕಾಂತಿಯುಮಂ, ಸುರ ಹೊನ್ನೆಯ ತಿಳಕದರಲ ಬೆಳ್ಬುಮಂ, ದವನದ ತಮಾಳವನದ 
ಕಪ್ಪುಮಂ, ಮರುಗದ ಮಯಿಂದವಾಳೆಯ ಪಸುರ್ಪುಮಂ, ವಿವಿಧ ತರುಲತಾಗುಲ್ಮ 


ಸೌಂದರ್ಯ ಸಮೀಕ್ಷೆ ೨೩೯ 


ಜಾತಿಯ ಜಾತಿವಕ್ರಿಯುಮಂ ಬೇಜ'ವೇಅ' ಭಾವಿಸಿ ನೋಡಿ''(೫-೩೨)ದನಂತೆ ರಾಜ. 
ಇದು ಚಿತ್ರಕಲಾ ರಸಿಕನ ದೃಷ್ಟಿ. ಮಾವಿನ ತಳಿರಿನಲ್ಲಿರುವ ಹಲವು ಬಣ್ಣಗಳ ಬೆರಕೆಯನ್ನೂ, 
ಅಶೋಕದ ಹೊಸ ಚಿಗುರಿನ ರಸದ ಲೇಪವನ್ನೂ, ಬೆಟ್ಟದಾವರೆಯ ಹೊಂಬಣ್ಣವನ್ನೂ, 
ಅದಿರ್ಮುತ್ತೆಯ ಕಪೋತ ಕಾಂತಿಯನ್ನೂ, ಸುರಹೊನ್ನೆಯ ಬೆಳ್ಳನ್ನೂ. ದವನದ ಹೊಂಗೆಯ 
ಕಪ್ಪನ್ನೂ. ಮರುಗ ಮಹೇಂದ್ರ ಬಾಳೆಗಳ ಹಸಿರು ಬಣ್ಣವನ್ನೂ ಆ ರಾಜ "ವಿವಿಧ 
ತರುಲತಾ ಜಾತಿ ವ್ಯಕ್ತಿ'ಯ ವಿಶಿಷ್ಟತೆಯನ್ನೂ ಬೇರೆ ಬೇರೆ ಭಾವಿಸಿ ನೋಡಿ 
` ಮೆಚ್ಚಿಕೊಂಡನಂತೆ. ಚಿತ್ರ ಕಲಾವಿದನಂತೆ ಚಿತ್ರವನ್ನು ವಿಮರ್ಶಿಸುವ ರಸಿಕನೂ ಕಲಾವಿದನೆ. 
ಅವನಿಗೂ ಲೋಕದ ವಸ್ತು ವರ್ಣ ಪರಿಜ್ಞಾನವು ಕಲಾವಿದನಿಗಿರುವಷ್ಟೇ ಇರಬೇಕು. ಹೀಗೆ 
ವಿಮರ್ಶಿಸಬೇಕಾದರೆ, ಈ ಪ್ರಕೃತಿ ಪರಿಸರದಲ್ಲಿ ಕಲಾವಿದ ವಿವಿಧ ಪಕ್ಷಿಜಾತಿಗಳ 
ವ್ಯಾಪಾರವನ್ನೂ ಚಿತ್ರಿಸಿದ್ದಾನೆ- 


ತಿ೯'ದುಕೊಳಲ್ಕೆ ಬಂದಪುವು ಕೆಂದಳಿರಂ ಗಿಳಿ, ತಾಮ್ರತುಂಡದಿಂ- 
ದಿ೫'ದಪುದಾಮ್ರದೊಳ್ಳಿದಿಗಳಂ, ಬಿಸಕಾಂಡಮನಂಚಿೆ ಚಂಚುವಿಂ- 
ಕಿಜ'ಕಿಅ'ದಾಗಿ ಕರ್ಚಿ ಕುಡುಕಂ ಮಣ'ಗಿತ್ತಪುವೆಂಬ ಬಲೈಕ - 
ಣ್ನೆಳ'ದವೊಲಿರ್ದ ಚಿತ್ರಿಕನ ಚಿತ್ರದ ಚಿತ್ರವಿಧಕ್ಕೆ ಮೆಚ್ಚಿದಂ. 


(ಮಲ್ಲಿನಾಥ ಪುರಾಣ : ೫-೨೯) 


ಗಿಳಿಗಳು ಕೆಂದಳಿರನ್ನು ತಿನ್ನಲು ಬರುತ್ತಿವೆ; ತಮ್ಮ ತಾಮ್ರತುಂಡದಿಂದ ಮಾಎನ 
ಮಿಡಿಗಳನ್ನುಕಚ್ಚಿ ತಿನ್ನುತ್ತಿವೆ. ಅಗೊ ಮತ್ತೊಂದೆಡೆ ಹಂಸೆ ಕಮಲದ ದಂಟನ್ನು ಕೊಂಚ 
ಕೊಂಚ ಕಚ್ಚಿ ಮರಿಗೆ ಗುಟುಕನ್ನು ಕೊಡುತ್ತಿದೆ. ಈ ಚಿತ್ರದ ಚಿತ್ರವಿಧಕ್ಕೆ ರಾಜನು ತಲೆ 
ದೂಗಿದನಂತೆ. ಇದರ ಜೊತೆಗೇ ಅಲ್ಲೇ ಒಂದು ಹೂವಿನ ಕೊಳವೂ ಚಿತ್ರಿತವಾಗಿದೆ 


ತೆರೆ ಕರೆಗಣ್ಮಿದಪ್ಪುವು ಇವೆ, ತಣ್ಣೆಲರಿಂ ತದಿಯೊಳ್‌ ರಥಾಂಗವೀ- 

ನೆರೆವುವೆ, ರಾಜಹಂಸ ಚರಣಾಹತಿಯಿಂ ಜಳೆಬುದುದಂಗಳುಂ 

ನೊರೆಗಳು ಮಾತೆರೆಳ್ಳಪುವೆ, ಹೇಮಸರೋರುಹ ಕುಟ್ಕಳಂಗಳೀ 

ಬಿರಿವುವೆ, ಪೋಲೆ ಪೂಗೊನಳನಿಂತು ಅಜನುಂ ಬರೆಯಲ್ಕೆ ಬಲ್ಲನೇ 
(ಮಲ್ಲಿನಾಥ ಪುರಾಣ : ೯೯:೫-೩೦) 


ಅಲರ್ವಂತಿರ್ದುವು ಕುಟ್ಮಳಂಗಳ್‌, ಅದಜೂಳ್‌ ಬಂಡುಂಡು ಪೆಣ್ಣುಂಬಿಗಳ್‌ 
ನಲಿವಂತಿರ್ದುವು, ಕೋರಕಂ ಪೊರೆಸದಿಲ್ವಂದಿರ್ದುವು, ಊಳ್ಳಂತೆ ಕೋ 
ಗಿಲೆವಿಂಡಿರ್ದುವು, ದಿಟ್ಟಿನಟ್ಟುದೆನೆ ವರ್ಣವ್ಯಕ್ತಿಯಿಂ ವೃಕ್ಷಗು- 
ಲ್ಮಲತಾ ಜಾತಿಗಳಿರ್ದುವು, ಇಂತು ಬರೆಯಲ್‌ ಪೇಟಾರ್ಗುಮೇಂ 
ತೀರ್ಗುಮೇ 

(ಮಲ್ಲಿನಾಥ ಪುರಾಣ : ೫-೩೧) 


ತೆರೆಗಳು ಇಗೋ ದಡಕ್ಕೆ ಬಡಿಯುತ್ತಿವೆ ತಣ್ಣಗೆ ಬೀಸುವ ಗಾಳಿಯಿಂದ; ತಡಿಯಲ್ಲಿ 
ಚಕ್ರವಾಕಗಳಿದೋ ಸೇರುತ್ತಿವೆ. ರಾಜಹಂಸಗಳ ಪಾದತಾಡನದಿಂದ ನೀರಿನಿಂದ ನೊರೆ 


೨೪೦ ಕುಶಲ ಕಲೆಗಳನ್ನು ಕುರಿತು 


ಬುದ್ದುದಗಳಿಗೋ ಏಳುತ್ತಿವೆ; ಹೊಂದಾವರೆ ಮೊಗ್ಗುಗಳು ಈಗಲೋ ಆಗಲೋ 
ಅರಳುವಂತಿವೆ. ಇಂತಹ ಚಿತ್ರವನ್ನು ಬ್ರಹ್ಮನೂ ಬರೆಯಬಲ್ಲನೇ ಎನ್ನುತ್ತಾನೆ ರಸಿಕಚಕ್ರಿ. 
ಈ ಚಿತ್ರದಲ್ಲಿ ಚಲನೆಯ ವೈಖರಿಯನ್ನು ಗಮನಿಸಬಹುದು. ಆ ಚಿತ್ರ ಎಷ್ಟೊಂದು 
ವಾಸ್ತವವೂ ಆಶ್ಚರ್ಯಕರವೂ ಆಗಿದೆ! ಆ ಸರಸಿಯ ಸುತ್ತಣ ನೋಟವೂ ಅಷ್ಟೆ. ಈಗಲೊ 
ಆಗಲೊ ಮೊಗ್ಗುಗಳು ಅರಳಲಿವೆ. ಅವುಗಳಲ್ಲಿ ಬಂಡುಂಡ ಹೆಣ್ಣುಂಬಿಗಳೂ ನಲಿವಂತೆ 
ತೋರುತ್ತವೆ. ಕನ್ನೈದಿಲೆಗಳ ಪೊರೆ ಸಡಿಲಿಸುವಂತಿವೆ; ಕೋಗಿಲೆ ಕೂಗುವಂತೆ ಇವೆ. ಕಣ್ಣನ್ನು 
ಸೆರೆಗೈದು ವರ್ಣವಕ್ತಿಯಿಂದ ವೃಕ್ಷಗುಲ್ಮ ಲತಾಜಾತಿಗಳು ಇವೆಯಲ್ಲ ಬ್ರಹ್ಮನಿಗೇನು, 
ಯಾರಿಗೂ ಬರೆಯಲು ಸಾಧ್ಯವೇ? ಈ ಎರಡು ದೃಶ್ಯಗಳಲ್ಲಿ ಕಲಾವಿದ. ಎಂತಹ ಜಂಗಮ 
ವ್ಯಾಹಾರವನ್ನು ಹಿಡಿದಿಟ್ಟದ್ದಾನೆ. ರಸಿಕನ ಕಣ್ಣು ಮೊದಲು ಚಿತ್ರ ಸಮುದಾಯ ಶೋಭೆಗೇ 
ಮಾರುಹೋಯಿತು. ಆನಂತರ ನಾನಾ ತರುಲತೆಗಳ ಮತ್ತು ಪಕ್ಷಿಜಾತಿಗಳ ವ್ಯಕ್ತಿತ್ವವನ್ನು 
ಬೇರೆಬೇರೆ ಪರಿಭಾವಿಸಿತು; ಆಮೇಲೆ ಪಕ್ಷಿವ್ಯಾಹಾರದ 'ಚಿತ್ರವಿಧ'ಕ್ಕೆ ಬೆರಗಾಯಿತು; ಅನಂತರ 
ಎರಡೂ ದೃಶ್ಯಗಳನ್ನು ಪ್ರತ್ಮೇಕವಾಗಿ ವೀಕ್ಷಿಸಿ ಚೈತನ್ಮ್ನವ್ಮಾಪಾರವನ್ನು ಗುರುತಿಸಿ 
ಹರ್ಷಿತವಾಯಿತು. ಈಗ ಸಮಗ್ರತೆಯಿಂದ ಬಿಡಿ ಚಿತ್ರಕ್ಕೆಬಂದಿದೆ. ಒಂದೇ ಒಂದು 
ಹಂಸೆಯ ಚಿತ್ರವನ್ನು ನೋಡುತ್ತಿದೆ- 


ಬಟ್ಟದುವಾದ ಕಣ್ಣಕರಿಯಾಲಿಯ ಸುತ್ತಣ ಸಣ್ಣಬೆಳ್ಳು ನೇ- 
ರ್ಪಟ್ಟುದು, ಕರ್ಬುರಚ್ಚವಿಯ ಚಂಚು ಮನಂಗೊಳಿಸಿತ್ತು ಮೆಯ್ಯಬೆ- 
ಳ್ಲಿಟ್ಟಳೆವಾಯ್ತು ಕಾಲ್ಗಳರಿದಾಳದ ಮೇಗಣ ಕೆಂಪಿನಣ್ಕೆಯಿಂ 
ದಿಟ್ಟಗೆ ಬಂದುದಾರ್‌ ಬರೆವರಿಂತಳವಟ್ಟರೆ ರಾಜಹಂಸನಂ 
(ಮಲ್ಲಿನಾಥ ಪುರಾಣ ೫-೩೨) 


ದುಂಡಗಿರುವ ಕಣ್ಣ ಕರಿಯ ಗುಡ್ಡೆಯ ಸುತ್ತಲೂ ಬಿಳುಪು ಗೆರೆ ಕೊರೆದ ಹಾಗಿದೆ; 
ಕರ್ಬುರಚ್ಚವಿಯ ಕೊಕ್ಕು ಮನೋಹರವಾಗಿದೆ; ಮೈಯ್ಯ ಧಾವಳ್ಳ ಅತಿಶಯವಾಗಿದೆ; 
ಕಾಲುಗಳು ಅರಿದಾಳದ ಕೆಂಪುವರ್ಣದಿಂದ ಲೇಪಿತವಾದಂತೆ ಕಾಣುತ್ತಿವೆ - ಇಂತಹ 
ರಾಜಹಂಸವನ್ನು ಯಾರು ಬರೆಯಬಲ್ಲರು ? ಎಂದು "ರಾಜನ ಮನಸ್ಸು ರಾಜಹಂಸದ 
ಸೌಂದರ್ಯವನ್ನು ಮೆಚ್ಚಿಕೊಂಡಿದೆ. ಈ ಚಿತ್ರ ತನ್ನ ಸೊಗಸಿನಿಂದ 'ಚೀರಘಟ್ಟಿಗೆ ಮಾನಭಂಗಮಂ 
ಪುಟ್ಟಸಿದುದು' - ಎಂದು ಹೊಗಳುತ್ತಾನೆ ರಾಜ. ಅಷ್ಟೇ ಅಲ್ಲ "ಸರ್ವತೋಭದ)'ವಾದ, 
ನೋಡಿದನಿತೂ ಮನಸ್ಸಿಗೆ "ವರ್ಧಮಾನ'ವನ್ನುಂಟುಮಾಡುವ ಬಣ್ಣಗಳ ಸಮ್ಮಿಶ್ರಣದ 
"ಪರಿಣತಿ'ಯನ್ನೂ, "ಅನಿಲಕಂ, ಪತ್ರಕಂ, ಬಿಂದುಕಂ, ಧೂಮ್ರಾವರ್ತಕಮ್‌, ಉದ್ದರ್ತನಂ, 
ಚಿತ್ರಪ್ರವರ್ತನಂ' ಎಂಬ ಆರು ರೀತಿಯ ಲೇಪನಗಳನ್ನೂ, "ಚಿತ್ರ, ಚಿತ್ರಾರ್ಥ, ಚಿತ್ರಾಭಾಸ' 
ಎಂಬ ಮೂರು ಪ್ರಕಾರಗಳನ್ನೂ 'ರಸಚಿತ್ರ, ಧೂಳೀ ಚಿತ್ರ'ಗಳ ಓಜೆಯನ್ನೂ, "ಶುತಿವಿದ್ದ 
ಆತ್ಮವಿದ್ಯ ಪರಿವಿದ್ಧ' ಎಂಬ ವಿದ್ಧ ಪದ್ಧತಿಯನ್ನೂ 'ಲಾಕ್ಷಾರಸ ರೇಖಾಂಶು ಸಿದ್ಧಿಯನ್ನೂ 


| ೨೪೧ 
ಸೌಂದರ್ಯ ಸಮೀಕ್ಷೆ 


"ನೇತ್ರಕ್ಕಂ ಸೂತ್ರಕ್ಕಂ ಅಳವಡಿಸಿದ ದೇಶೀಯುಮುಮಪ್ಪ ಭಂಗಿಯುಂಮಂ 
ಮೃದುರೇಖಾವಿಲಾಸಮುಮಂ ಪರಿಭಾವಿಸಿ ನೋಡಿ'' (ಮಲ್ಲಿನಾಥ ಪುರಾಣ ೫೩೬) 
ತಲೆದೂಗಿ- 


ಅಕಟ ರೇಖೆಯಿನಪ್ಪ ವರ್ಣದ ಮಿಶ್ರವರ್ಣದೊಳಾದ ಕೌ- 

ತುಕಮೆ, ವೃಕ್ಷಜಾತಿಯೊಳೋಜೆಯಂಗೆಡೆಗೊಂಡ ಚಿ- 

ತ್ರಕನ ಭಾವಮೆ, ಪತ್ರಭಂಗದ ಪೂರ್ಣ ಭಂಗಿಯೇ, ಮರು ಭಾಪು 

ಲೌಕಕಮ್‌ ಅಮಾನುಷಮ್‌ ಎಂದು ಕಂಟಕಿತಾಂಗನಾದನಿಳಾಧಿಪಂ. 
(ಮಲ್ಲಿನಾಥಪುರಾಣ : ಪು. ೫-೩೮) 


ಆಹಾ! ರೇಖೆಯಿಂದಾದ ವರ್ಣದ ಮತ್ತು ಮಿಶ್ರವರ್ಣದಿಂದಾಗಿರುವ ಸೋಜಿಗವೆ, 
ವೃಕ್ಷಜಾತಿಯಲ್ಲಿ ಕ್ರಮವಾಗಿ ಮನವನ್ನು ಸೂರೆಗೊಳ್ಳುವ ಚಿತ್ರಕನ ಭಾವವೆ, ಪತ್ರಭಂಗದ, 
ಪೂರ್ಣಭಂಗದ ಭಂಗಿಯೇ, ಭೇಷ್‌ ಈ ಚಿತ್ರ ಅಲೌಕಿಕವೂ ಅಮರ್ತ್ಯವೂ ಆಗಿದೆ ಎಂದು 
ರಾಜನು ಪುಲಕಿತನಾದನಂತೆ. 


ಚಿತ್ರವಿದ-ಚಿತ್ರ ಮತ್ತು ಚಿತ್ರ ವಿಮರ್ಶಕ ಈ ಮೂರನ್ನೂ ಏಕಕಾಲದಲ್ಲಿ ತನ್ನ 
ಕಾವ್ಯವೊಂದರಲ್ಲಿ ಸಂದರ್ಭೋಚಿತವಾಗಿ ಸೇರಿಸಿರುವ ನಾಗಚಂದ್ರನ ಚಿತ್ರಕಲಾಕೌಶಲವನ್ನು 
ನಾವು ಮೆಚ್ಚುತ್ತೇವೆ. ಚಿತ್ರವಿದನು ತೆರೆದ ಒಂದು ಸಮಗ್ರ ದೃಶ್ಯ ಚಿತ್ರ (Landscape) 
ದಲ್ಲಿ ವಿಮರ್ಶಕನಾದ ರಾಜನ ಕಣ್ಣು ನೋಡಿರುವ ರೀತಿ ಅಪೂರ್ವವಾದುದು. ಚಿತ್ರವನ್ನು 
ನೋಡಬೇಕಾದರೆ ಹೀಗೆ ನೋಡಬೇಕು ಎನ್ನುವುದರ ನಿರ್ದೆಶನವೂ ಅಲ್ಲಿದೆ. ಅಂತೆಯೇ 
ಅತ್ಯುತ್ತಮ ಚಿತ್ರದ ಲಕ್ಷಣಗಳೂ ಅಲ್ಲಿಸೂಚಿತವಾಗಿವೆ. ಅಷ್ಟೇ ಅಲ್ಲ ಚಿತ್ರಕಲೆಯ 
ಪರಿಭಾಷೆಯನ್ನು ನಾಗಚಂದ್ರ ಇದರಲ್ಲಿ ಬಳಸಿರುವುದರಿಂದ ನಾಗಚಂದ್ರನು ಚಿತ್ರಶಾಸ್ತ್ರದ 
ಪರಿಣತಿಯನ್ನು ಹಡೆದಿದ್ದನೆಂದು ಹೇಳಬಹುದು. ಪಂಪನ ಕಾಲದಿಂದಲೂ ಪ್ರಾಚೀನ 
ಕಾವ್ಯಗಳಲ್ಲಿ ಚಿತ್ರದ ಮತ್ತು ಚಿತಲೇಖನದ ಪರಿಭಾಷೆಗಳ ವಿಚಾರ ಸೇರಿಕೊಂಡಿರುವುದರಿಂದ 
ಕರ್ಣಾಟಕದಲ್ಲಿ ಎಂತೆಂತಹ ಚಿತ್ರಕಾರರಿದರೋ, ಚಿತ್ರಗಳಿದ್ದವೊ ಎನಿಸುತ್ತದೆ. ಆದರೆ ಶಿಲ್ಪದ 
ಹೊರತು ಚಿತ್ರಗಳೊಂದೂ ಉಳಿಯದೆ ಹೋಗಿರುವುದು ನಮ್ಮ ನಾಡಿದ ದುರ್ದೈವವೇ 
ಸರಿ. ಅಷ್ಟೇ ಅಲ್ಲ ಚಿತ್ರದ ವಿಚಾರದಲ್ಲಿ ಪಂಪ, ನಾಗಚಂದ್ರರ ಹೊರತು ಉಳಿದವರಾರೂ 
ವಿಶೇಷ ಆಸಕ್ತಿವಶಿಸಿದಂತೆ ತೋರುವುದಿಲ್ಲ ಕಡೆಯಪಕ್ಷ ಅಂದಂದಿನ ರಾಜಾಸ್ಥಾನಗಳಲ್ಲಿ 
ಸುಪ್ರಸಿದ್ದರಾದ ಚಿತ್ರಕಲಾವಿದರಾರಾದರೂ ಇದ್ದರೆ, ಅವರ ಚಿತ್ರದ ಸೊಗಸೇನು ಎನ್ನುವುದೂ 
ಸಹ ನಮ್ಮ ಪ್ರಾಚೀನ ಕವಿಗಳಿಂದ ತಿಳಿದುಬರುವುದಿಲ್ಲ 


ಇಡ 


ಚಿತ್ರಶಿಲ್ಲಗಳನ್ನು ಬಿಟ್ಟರೆ, ನೃತ್ಯ-ಗೀತಗಳ ವರ್ಣನೆಯನ್ನು ನಮ್ಮಲ್ಲಿ ಅನೇಕ ಜನ 


[) 


ಕವಿಗಳು ಮಾಡಿದ್ದಾರೆ. ಪಂಪ, ನಾಗಚಂದ್ರ, ನೇಮಿಚಂದ್ರ, ಹರಿಹರ, ರತ್ನಾಕರ 


೨೪೨ ಕುಶಲ ಕಲೆಗಳನ್ನು ಕುರಿತು 


ಇಂಥವರಿಗೆಲ್ಲಾ ನೃತ್ಕ ಗೀತಗಳ ಸೊಗಸಿನ ಪರಿಚಯವಿದೆ. ಪಂಪಕವಿ ವಿಕ್ರಮಾರ್ಜುನ 
ವಿಜಯದಲ್ಲಿಯೇ ಅರ್ಜುನನು ಇಂದ್ರಕೀಲದಲ್ಲಿ ತಪಸ್ಸು ಮಾಡುವಾಗ ದೇವಲೋಕದ 
ಅಪ್ಸರೆಯರು ಬಂದು ಹಾಡಿ ನರ್ತನ ಮಾಡಿದ್ದನ್ನು ಚಿತ್ರಿಸಿದ್ದಾನೆ. ಸರಸ್ವತಿ ಬಾಯ್ದೆರೆದಂತೆ 
ಹಾಡಿದಳಂತೆ ಒಬ್ಬ ಅಪ್ಸರೆ. ಜಿನಜನನಿಯಾಗಲಿರುವ ಮಂರಂದೇವಿಯ 
ಮನಸ್ಸಂತೋಷಾರ್ಥವಾಗಿ ದೇವಗಾಯಕಿಯೊಬ್ಬಳು- | 


ಗಮಕಂ ಪ್ರಯೋಗಮ್‌ ಅಭೋಗಮ್‌ ಅಲಂಕಾರಮ್‌ 
ಪೊಗರ್‌ ನಯಂ ಮಿಜುಗು ಪೊದಟ್ಟು ಅಮರೆ, 

ಕೊಳೆ ಪಾಡುವ ಅಮರಿ ದಲ್‌ ಅಮರ್ದಂ ಮುಕುಳಿಸಿ 
ಉಗುಲ್ಡ್‌ ತೆಜನಂ ಪೋಲ್ತಳ್‌. 


ಜೇನಮಟ' ಕೊಂಡುದು, ಅಮರ್ದಿನ ಸೋನೆಯೆ ಸುರಿದತ್ತು 
ದ ತೊಳ” ಪರಿದತ್ತು ಎಂಬೀ ನುಡಿಯನೆ ನುಡಿಯಿಸಿದತ್ತು 
ಆ ನಾಕಸ್ತೀಯ ಗೇಯಮ್‌ ಅಸ್ನಾಯಿಕೆಯೊಳ್‌ (ಆದಿಪುರಾಣ, 7.16.17) 


ಗಮಕ, ಪ್ರಯೋಗ, ಆಭೋಗ, ಅಲಂಕಾರ, ಪೊಗರು, ನಯ, ಮಿರುಗು - 
ಇವುಗಳೆಲ್ಲ ಚೆನ್ನಾಗಿ ಒಪ್ಪುವಂತೆ, ಮನಮೆಚ್ಚುವಂತೆ ಹಾಡುವ ದೇವಗಾಯಕಿ ಅಮೃತವನ್ನು 
ಮುಕ್ಕುಳಿಸಿ ಉಗುಳುವಂತೆ ತೋರಿದಳಂತೆ. ಅಷ್ಟೇ ಅಲ್ಲ ಜೇನಿನ ಮಳೆ ಸುರಿಯಿತೋ, 
ಅಮೃತದ ಸೋನೆ ಸುರಿಯಿತೋ, ರಸದ ತೊರೆ ಹರಿಯಿತೋ ಎಂಬಂತೆ ಸ್ವರ್ಗದ 
ದೇವತೆಯ ಹಾಡು, ತಾರಕ ತವ ಹೊಮ್ಮಿತಂತೆ. ನಾಗಚಂದ್ರನು ಮಲ್ಲಿನಾಥ 
ತನ್ನ ಸಂಗೀತಶಾಸ್ತ್ರ ಪರಿಚಯವನ್ನೂ 

ಬರೆದಿದ್ದಾನೆ. ಜಾಲೆ ಬಾಡಿ ಇಸಾ ಮುಖರಿ ಗಾನದ ಸಜ music) 
ಸೊಗಸನ್ನೂ ಚಿತ್ರಿಸುತ್ತಾ 'ಮೂಜುಂ ಗ್ರಾಮ ರಾಗಂಗಳೊಳಂ, ಷಡ್ಗಾತಿ ಯಪಭಾದಿ ಸೆಪ್ರಸ್ತ 
ಸಮಾಯೋಗಮಪ್ಪ ಮೂವತ್ತುಂ ವಿಶುದ್ಧರಾಗದೊಳಂ ಸ್ಪರಭಾಷಾವಿಭಾಷೆಯಿಂ ವಕ್ರಮಾದ 
ಮೂವತ್ತಾಜುಂ ರಾಗಭೇದದೊಳಂ. (ಮ.ನಾ.ಪು. ಲ- -೧೬ವ) ಇತ್ಕಾದಿ ಸವಿಸ್ತಾರವಾಗಿ ತನಗೆ 
ಸಂಗೀತ ಶಾಸ್ತ್ರದ ಪರಿಚಯವಿದೆ ಎನ್ನುವುದನ್ನಿಲ್ಲಿ ಪ್ರದರ್ಶಿಸಿದ್ದಾನೆ. ಆದರೆ ಅವನು 
ಸಂಗೀತವನ್ನು ಅನುಭವಿಸಿ ವರ್ಣನೆಯನ್ನು ಬರೆದಂತೆ ತೋರುವುದಿಲ್ಲ ಅವನ ಸಂಗೀತದ 
ವರ್ಣನೆಗಳನ್ನೋದಿದರೆ. ನಿಜವಾದ ಕುಶಲ ಕಲಾ ಸೌಂದರ್ಯದ ಸೊಗಸನ್ನು 
ಸವಿಯಬೇಕಾದರೆ ನಾವು ಭರತೇಶ ವೈಭವಕ್ಕೆ ಹೋಗಬೇಕು. ಕವಿ ಶಾಸ್ತ್ರವಿಚಾರಾದಿಗಳಲ್ಲಿ 
ನಮ್ಮನ್ನು ತೊಳಲಿಸದೆ ನೇರವಾಗಿ ಸಂಗದ ಸೊಗಸಿಗೆ ನಮ್ಮನ್ನು ಸೆಸದೊಯುತಾನೆ. 
ಆಸ್ಥಾನ ಸಂಧಿಯವಿ ಜಿನನ ಮಹಿಮೆಯನ್ನು ಕುರಿತು ಗಾಯಕಿಯರು ಹಾಡತೊಡಗಿದಾಗ- 


"ಜೋಡು ಜೋಡಾಗಿ ತಾವರೆಯಿದಿರೊಳು ಸ್ತರ ಮಾಡುವ ತುಂಬಿಗಳಂತೆ' 
ಹಾಡನ್ನು ಮೊದಲು ಮಾಡಿ 'ಭೂಪಾಳಿಯಿಂದ, ಧನ್ಮಾಸಿಯಿಂದ, ಮಲಹರಿಯಿಂದ, 
ಕೌಶಿಕೆಯಿಂದ, ಭೈರವಿಯಿಂದ' ಹಾಡಿದರಂತೆ. ಹಾಗೆ ಹಾಡುವಾಗ- 


ಸೌಂದರ್ಯ ಸಮೀಕ್ಷೆ ೨೪೩ 


“ವೀಣೆಯ ದನಿ ಯಾವುದದರೊಳು ಪಾಡುವ 

ಗಾನದ ಧ್ವನಿ ಯಾವುದೆಂದು 

ಕಾಣಿಸಿಕೊಳ್ಳದ ಜಿನಸಿದ್ದ ಮಹಿಮೆಯ 

ಕಾಣಿಸಿ ಪಾಡಿದರೊಲ್ಲು (ಆ.ಸಂ. ಆ೧) 


ದಿಂದಿಮಿದಂದಣ ತೊದಿಗಿದಿ ಮಿಕುದಿಂ 

ಎಂದು ನಾನಾವಿಧದಲ್ಲಿ 

ವೃಂದಾರಕವೃಂದ ಬಾಜಿಸುತಿಹ ಸುರ 

ದುಂದುಭಿ ರವವ ಹಾಡಿದರು (ಅಲ್ಲೇ ೯೪) 


ವಾದ್ಯದ ದನಿಯನ್ನು ಗಾನದಲ್ಲಿ ಹಾಡಿ ತೋರಿದರಂತೆ. ರಾಜನು ಭೋಜನಾನಂತರ 
ಉಪ್ಪರಿಗೆಯಲ್ಲಿ ಕುಳಿತಾಗಲೂ ಹಾಡಿನ ಹೊನಲು ಹರಿಯುತ್ತದೆ - "ಉಪ್ಪರಿಗೆ 
ಸಂಧಿ'ಯಲ್ಲಿ- 


ಉಕ್ಕಂದವಾಗಿ ತುಂಬಿದ ಗಾನರಸವನು 

ದಿಕ್ಕುದಿಕ್ಕಿಗೆ ಚಿಮ್ಮುವಂತೆ 

ಚೊಕ್ಕ ಚೊಕ್ಕನೆ ತಾನಗಳ ತಂದು ಕೊರಳಲ್ಲಿ 

ಜಕ್ಕುಲಿಸಿದರು ಜಾಣೆಯರು (ಉ,ಸಂ. ೬೨) 


ನಾಭಿಯಿಂದೇಳಿಸಿ ಎದೆಯಾಳೋಲಾಡಿಸಿ 

ಶೋಭೆಯ ಮಾಡಿ ಕಂಠದೊಳು 

ಆ ಭೂಪ ಮೆಚ್ಚಿ ರಾಗಿಸಿದರು ಶ್ರಿದೇವಿ 

ಶೋಭನವನು ಪಾಡುವಂತೆ (ಅಲ್ಲೇ ೬೪) 


ದೇವಗಾಂಧಾರಿ, ಭೂಪಾಳಿ, ಧನ್ಕಾಸಿ, ವೇ 

ಳಾವಳಿ, ಸೌರಾಷ್ಟ್ರವೆಂಬ 

ಪಾವನರಾಗದೊಳಿರುಹನನೊಲ್ಲು ಸಂ 

ಜೀವನವೆನಿಸಿ ಹಾಡಿದರು. (ಅಲ್ಲೇ ೬೬) 


ವೀಣಾಸಂಧಿಯಲ್ಲಿ ಮತ್ತೊಮ್ಮೆ ಸಂಗೀತದ ಬುಗ್ಗೆ ಚಿಮ್ಮುತ್ತದೆ. ವೀಣೆಯ ಜೊತೆಗೆ ಹಾಡುವ 
ಕುಸುಮಾಜಿಯ ಸ್ವರ ಹೀಗೆ ಅನ್ನಿಸಿತಂತೆ. - 


ಒಳೆಗುಣ್ಣಿದಾನಂದ ರಸ ತನ್ನ ತನು ತುಂಬಿ 
ತುಳುಕಿ ಹೊರಗೆ ಸೂಸುವಂತೆ 
ತೆಳುವಸಿರಿಂದ ಬಾಯ್ದೆರೆಯೊಳು ಸುಸ್ವರ 
ಹೊಳೆದು ಮೋಹಿಸುತಿದ್ದುದಾಗ 


೨೪೪ 


ಕುಶಲ ಕಲೆಗಳನ್ನು ಕುರಿತು 


ಸುಳಿನಾಭಿಯೊಳು ಪುಟ್ಟಿ ಮೆಲ್ಲೆದೆಯೊಳು ಬೆಳೆ 

ದೊಳುಗೊರಳೊಳು ಪ್ರಾಯವಡೆದು 

ಎಳೆಯಳ ಬ್ರಹ್ಮರಂದ್ರವನೇರಿ ಬಾಯ್ದೆರೆ 

ಗಿಳಿದು ಮೋಹಿಸಿದುದಾಳಾಪಾ (ವೀಣಾ ಸಂಧಿ : ೧೨-೧೩) 


ನಾಟ್ಕಕ್ಕೆ ಮುನ್ನ ಮೊದಲಾದ ಗಾಯನದಲ್ಲೂ ಅದೇ ಸೊಗಸು. 


ಅಳೆವಂತೆ ರಾಗವ, ತುಳಿವಂತೆ ಜಾಡ್ಕವ 
ಹಿಳಿವಂತೆ ಮೋಹನ ರಸವಾ 

ತೊಳೆವಂತೆ ಮನವ ಸಂಜೀವನಾಮೃತವನು 
ತುಳಿವಂತೆ ರಾಗದೋರಿದರು. 


ಬಂಗಾಳ ತೋಡಿ ವಸಂತ ವರಾಳಿ ಸಾ 

ಳಂಗ ಮುಂತಾದ ರಾಗಗಳಾ 

ಚೆಂಗುವುಪಾಂಗ ದಂಡಿಗೆ ವೇಣು ವೀಣೆಯ 

ಸಂಗತವೆಸೆಯೆ ಹಾಡಿದರು. (ಉತ್ತರ ಕರ್ನಾಟಕ ಸಂಧಿ : ೨೮;೩೪) 


ರತ್ನಾಕರನ ಈ ವರ್ಣನೆಗಳಲ್ಲಿ ಸಂಗೀತದಿಂದ ಮನಸ್ಸಿಗಾದ ಸಂತೋಷವೂ, 


ಸಂಗೀತದ ಸೌಂದರ್ಯವೂ ಚಿತ್ರಿತವಾಗಿದೆ. ಅದೂ ಅಲ್ಲದೆ ಯಾವ ಯಾವ ಸಂದರ್ಭಗಳಲ್ಲಿ 
ಯಾವ ಯಾವ ರಾಗಗಳನ್ನು ಗಾಯಕರು ಆರಿಸಿಕೊಂಡರೆಂದು ಬಣ್ಣಿಸಿರುವಲ್ಲಿಯೂ, ಕವಿಯ 
ಸಂಗೀತಾಭಿರುಚಿಯ ರಾಜರಸಿಕತೆ ಗೋಚರಿಸುತ್ತದೆ. 


ಇತ್ತೀಚಿನ ಕವಿಯಾದ ತಿರುಮಲಾರ(ನ 'ಚಿಕ್ಕದೇವರಾಜವಿಜಯು'ದಲ್ಲಿ 


ಚಿಕ್ಕದೇವರಾಯರು ವೀಣೆಯನ್ನು ನುಡಿಸಿದ ಸುಂದರವಾದ ಪ್ರಸಂಗದ ಚಿತ್ರಣವಿದೆ. 
ಚಿಕ್ಕದೇವರಾಯುರ' ವೀನಣಾಮಾದನ'ದಿಂದ್‌ ರಸಿಕರ್‌ ಮೋಲೆ ಏನೇನು 
ಪರಿಣಾಮವಾಯಿತೆನ್ನುವುದನ್ನು ತಿರುಮಲಾರ್ಕ ವರ್ಣಿಸುತ್ತಾ- 


“ಜಾಣಂ ಬೀಣೆಯನೀ ಕುಮಾರ ಚಿಕದೇವಂ ಬಾಜಿಸುತ್ತಿರ್ಷಿನಂ 
ಪ್ರಾಣಂ ಬಂದುದು ಜಂತ್ರಬಿಜ್ಜೆಗೆ ಜಸಂ ಪೊಂದಿತ್ತು ಸಂಗೀತಕಂ' 
(ಚಿಕದೇವರಾಜವಿಜಯ : ೪-೧೧೧) 


ತೆಪ್ಪನೆ ಬೀಣೆವಾಡದೊಳಗಾಡುವ ವಾಣಿಯ ನೂಪುರ ಸ್ವರಂ 1 

ಕೊಪ್ಪಿನ ಅರಲ್‌ ತೊಡಂಬೆಗೆ ಕಡಂಗುವ ತುಂಬಿಯ ಬಂಬಲೊಳ್ಸರಂ 

ತಪ್ಪದೆ ಕೈಯೊಳಿರ್ಪ ಗಿಳಿವಾತಿನ ನುಣ್ಣರು...ಮುಂ। 

ಮುಪ್ಪರಿಗೊಡಂವೊಲ್‌ ಮೆರೆಗುಮಾ ಚಿಕದೇವನ ಬೀಣೆಯಿಂಚರಂ 
(ಚಿಕದೇವರಾಜವಿಜಯ ೪-೧೧೪) 


ಸೌಂದರ್ಯ ಸಮೀಕ್ಷೆ ೨೪೫ 


ವೀಣೆಯುರಮುನೆಯಲ್ಲಿ ಆಡುವ ಸರಸ್ವತಿಯ ಕಾಲಂದಿಗೆಯ ರುಲುಕಿನಂತೆ, 
ಹೂಂಗೊಚಲಿಗೆರೆಗಿ ಮುತ್ತುವ ತುಂಬಿಯ ಬಂಬಲ ಸ್ವರದಂತೆ, ಅಂಗೈಮೇಲಿನ ಅರಗಿಣಿಯ 
ಸವಿನುಡಿಯಂತೆ - ಈ ಮೂರೂ ಮುಪುರಿಗೊಂಡಂತೆ ತೋರುತ್ತಿದೆ ಚಿಕ್ಕದೇವರಾಯನ 
ವೀಣಾದ್ದನಿ. ರಸಿಕರು ಮಾವಿನ ಫಲವನ್ನು ಕುಟುಕಿ ರಸವನ್ನು ಹೀರುವ ಗಿಳಿಯಂತೆ, 
ಮುಂಗಾರಿನ ಮೊದಲ ಹನಿಯನ್ನು ಸವಿವ ಚಾದಗೆಯಂತೆ, ಚಂದ್ರಲತೆಯನ್ನು ಕರ್ದುಂಕಿದ 
ಚಕೋರಿಯಂತೆ, ಚಿಕದೇವನ ವೀಣಾವಿಲಾಸವನ್ನು ಕೇಳುತ್ತಾರಂತೆ. (೪-೧೧೮) ಅಷ್ಟೇ 
ಅಲ್ಲ- 


ಬಕುಲದ ಪೂವಿನೊಳ್‌ ಪೊಸತು ಪೊಣ್ಮುವ ಕಂಪಿನಂತೆ ನಾ- 

ಸಿಕಕೆ, ಎಳೆಯ ಮಕ್ಕಳ ಒಳ್‌ ತೊದಲಂತೆ ಕಿವಿಗೆ, ಓಪಳತೆಕ್ಕೆವೋಲ್‌ 
ತೊವಲ್ಲೆ, ಕಣಿಯೊಳಾಯ್ಡು ರನ್ನದವೋಲ್‌ ಅಕ್ಷಿಗೆ, ಜಿಹ್ಹೆಗೆ ಜೇನ 

ವೊಲ್‌, ಸಮಸ್ತ ಕರಣವೃತ್ತಿಯಂ ತಣಿಸುಗುಂ ಚಿಕವೀರದೇವನ 
ತಾನದೋಜೆಗಳ್‌ (ಚಿಕ್ಕದೇವರಾಜವಿಜಯ ೪-೧೨೬) 


ಶ್ರವಣಗೋಚರವಾದ ಸಂಗೀತ ಸುಖವನ್ನು ಕವಿ ಮಾತಿನಿಂದ ವರ್ಣಿಸಲು ತೊಡಗುವ 
ಪರಿ ಇದು. ವೀಣಾಗಾನ ಸಮಸ್ತ ಕರಣವೃತ್ತಿಯನ್ನೂ ತಣಿಸಿತಂತೆ ಅಂದು ಆ ಕವಿಗೆ, 


ನೃತ್ಯಗೀತೆಗಳನ್ನು ಪ್ರತಿಯೊಬ್ಬ ಕವಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಚಿತ್ರಿಸುವ 
ಪ್ರಸಂಗ ಒದಗಿಬರುತ್ತಿತ್ತು ಆ ಕವಿಗಳು ಆರಿಸಿಕೊಂಡ ವಸ್ತುವಿನಿಂದಾಗಿ. ರಾಜಮಹಾರಾಜರ 
ಕಥೆಯನ್ನು ತೆಗೆದುಕೊಂಡಮೇಲೆ ಆ ರಾಜನ ಎದುರು ನೃತ್ನಗೀತಾದಿಗಳು 
ಪ್ರದರ್ಶಿತವಾದಂತೆ ಚಿತ್ರಿಸಲೇಬೇಕಲ್ಲ! ಹೀಗಾಗಿ ನೃತ್ಯದ ವರ್ಣನೆ ನಮ್ಮ ಹಳೆಯ 
ಸಾಹಿತ್ಯದಲ್ಲಿ ವಿಶೇಷವಾಗಿದ್ದರೂ ಗಮನಾರ್ಹವಾದುವು ಕೆಲವು ಮಾತ್ರ, 


ಆದಿಕವಿಯೂ ಅಗ್ರಕವಿಯೂ ಆದ ಪಂಪನ ಆದಿಪುರಾಣದಲ್ಲಿ ಬರುವ 
ನೀಲಾಂಜನೆ ನೃತ್ಯ ಸುಪ್ರಸಿದ್ದವಾದುದು; ಪುರುದೇವನ ಆಸ್ಥಾನದಲ್ಲಿ ಇಂದ್ರ ನಿರ್ಮಿತವಾದ 
ನಾಟ್ಕ ಆರಂಭವಾಗಲಿದೆ. ರಸಿಕರು ಕಾತರರಾಗಿದ್ದಾರೆ. ಅಮರ್ದಿನ ಮಳೆಯಂತೆ ಹಿನ್ನೆಲೆಯ 
ವಾದನ ಮೊದಲಾಗಿದೆ. ಕಬ್ಬಿನ ಬಿಲ್ಲಿನಿಂದ ಮಸೆದ ಅಲರ್ಗಣೆ ಚಿಮ್ಮಿದಂತೆ .ಭೋಂಕನೆ 
ನೀಲಾಂಜನೆ ರಂಗಸ್ಥಲವನ್ನು ಪ್ರವೇಶ ಮಾಡಿದ್ದಾಳೆ. ತೆಳ್ಳನೆಯ ಜವನಿಕೆಯ ಹಿಂದೆ ಮುಗಿಲ 
ಮರೆಯ ವಿದ್ಯುಲ್ಲತೆಯಂತೆ ಅವಳು ತೋರುತ್ತಿದ್ದಾಳೆ. ಈ ಅನಂಗ ಜಂಗಮಲತೆಯ 
ಭಂಗಿಯಲ್ಲಿ ರಸಗಳೆಲ್ಲಾ ನಿಂತಿವೆ. ಮೆಲ್ಲನೆ ತೆರೆ ಸರಿಯಿತು. ಮದನನ ಅಂಬುಗಳಂತೆ 
ಅವಳು ಕೈಯಲ್ಲಿ ಹಿಡಿದ ಹೂವುಗಳನ್ನು ಎರಚಿದಳು. ವಿಲಂಬಿತ ದ್ರುತ ಮಧ್ಯಲಯಂಗಳಲ್ಲಿ 
ವಾದ್ಯಗಳು ಅತಿ ಶುಭದವಾಗಿ ಮೊಳಗುತ್ತಿವೆ. ತಾಳದ ಲಯವನ್ನು ಅವಳ ನಿರಿ, 
ಮುಂಗುರುಳು, ಹಾರದ ಮುತ್ತುಗಳು, ಅನುಸರಿಸುತ್ತಿವೆ. ಭಾರತಿ ಸಾತ್ವಿಕ ಕೈಶಿಕಿ ಆರಭಟ 
ಎಂಬ ವೃತ್ತಿಗಳಲ್ಲಿ ರಸವನ್ನು ಸಂಚಾರಿಸುವ ವಿಸ್ತಾರಿಸುವ ಬೆಡಂಗು ಅಪೂರ್ವವಾಗಿದೆ. 
ಭಾವಾನುಭಾವವಿಭಾವಾದಿಗಳಿಂದ ರಸವನ್ನು ಒಸರಿಸುತ್ತಿದ್ದಾಳೆ- 


೨೪೬ ಕುಶಲ ಕಲೆಗಳನ್ನು ಕುರಿತು 


ಕುಡುಪುಂ ಕಯ್ಮುಂ ಜತಿಯೊಳ್‌ 
ತಡತವರೆ ವಾದಕಂಗೆ ಪುರ್ಮಿಂ ಜತಿಯಂ 
ತೊಡರದೆ ನಡೆಯಿಸಿ ಪುರ್ವದೆ 


ಕುಡುಪೆನೆ ನರ್ತಕಿಯೆ ಸಭೆಗೆ ವಾದಕಿಯಾದಳ್‌ (ಅ.ಪು. ೯:೩೨) 


ದಿ 


ಇತಿ 
~ 
ದುದು ಕುಮುದವನಮಲರ್ದುದು ಎಂಬಂತಿರೆ ಅದೇ 


ಪ್ರಸರಂ ಭ್ರೂಲಾಸ್ನ ಸೌಂದರಂ ನರ್ತಕಿಯಾ (ಆ.ಪು. ೯-೩೪) 


ಪಂಪನ ಈ ಪದ್ಯದ ಪದಗಳೆ ವಿನ್ಯಾಸವೇ ನೀಲಾಂಜನೆಯ ನರ್ತನದ ಸೊಗಸನ್ನು 
ತಿಳಿಸುತ್ತದೆ. ಅಂತೆಯೇ ನೇಮಿಚಂದ್ರನ "ಲೀಲಾವತಿ'ಯ ನಾಲ್ಕನೇ ಆಶ್ಚಾಸದಲ್ಲಿ ಬರುವ 
ರಂಭೆಯ ನರ್ತನವೂ ಸವಿಸ್ತಾರ ರಮಣೀಯವಾಗಿದೆ: 


"ಕಿಸುಸಂಜೆ ತೊಲಗಿದಂತೆ ತೆರೆ ಸರಿಯಿತು; ಶಶಿಲೇಖೆಯಂತೆ ನರ್ತಕಿ 
ಕಾಣಿಸಿದಳು. ಆಕೆ ಕುಸುಮಾಂಜಲಿಯನ್ನು ಕೆದರಿದಳು. ಎಲರ ಅಲೆಪಿಗೆ ಒಲೆದಾಡುವ 
ಜಲರುಹದಂತೆ ಅವಳ ಮುಖ ರಸಭಾವಗಳ ಅಭಿನಯವನ್ನು ತೋರಿತು. ಅವಳ ಆಂಗಿಕ, 
ವಾಚಿಕ ಆಹಾರ್ಯ ಸಾತ್ತಿಕಾಭಿನಯಗಳು ಮನೋಜರಾಜನ ಚತುರಂಗದಂತೆ ತೋರಿದುವು. 
ಅವಳ ದೃಷ್ಟಿಗಳು ಬೆಳ್ಲಿಂಗಳನ್ನು ಮುಕ್ಕುಳಿಸಿ ಉಗುಲಳ್ಹಂತೆ ನೆಯ್ದಿಲ ಕಾಂತಿಯಿಂದ 
ರಂಜಿಸುವಂತೆ ಸುಸ್ಲಿಗ್ಗವಾದುವು. ಶೃಂಗಾರರಸಪೂರಿತವಾದ, ಸಂಚಲಿಪ ಶೈವಾಲ ಲತೆಗಳಂತೆ 
ಅವಳ ಉಕ್ಷಿಪ್ತ ನಿಕುಂಚಿತ ಪತಿತ ಭ್ರೂಲತೆಗಳು ಮೆರೆದುವು. ಕಣ್ಣನ್ನು ಮುಚ್ಚುವ, ಬಿಚ್ಚುವ, 
ಪೊಳೆವ, ಸುಳಿವ, ಬಳಸುವ, ಬಳಲ್ಪ, ತೆರೆಮಸಗುವ ರಸಭಾವ ದೃಷ್ಟಿಗಳು ಅಸದಳವಾದುವು. 
ಅವಳ ನರ್ತನದ ನಾನಾ ಭಂಗಿಗಳಲ್ಲಿ ಅವಳ ಪಾದಪಲ್ಲವದ ಸೊಬಗು, ಕುಚಮಂಡಲ 
ಜಘನಗಳ ಚೆಲ್ಪು, ಚಾಪಗತಿಯಲ್ಲಿ ನಿಂತ ಆ ಸೊಬಗಿನ ಭಂಗಿ, ಅರುಣ ಸರೋರುಹದ 
ಅಲರಂತೆ ಎಡಕೆ ಬಲಕೆ ತೂಗುವ ರೀತಿ, ನಾನಾ ರಾಗಗಳನ್ನು ಪೊಸೆಯಿಸುವ ರೀತಿ 
(ಲೀಲಾವತಿ : ೪-೧೦೬-೧೩೪) ಎಲ್ಲವೂ ಅಚ್ಚರಿಯನ್ನುಂಟುಮಾಡಿದುವು. 
ಏಕಪಾದಸ್ಥಾನದಲ್ಲಿ ನಿಂತ ಅವಳ ಚಿತ್ರ ಇದು. 


ಚರಣಾಗ್ರಂ ಜಾನುವಂ ಜಕ್ಕುಲಿಸಿ ಅಡರೆ, ನಿತಂಬಕ್ಕೆ ಪಕ್ಕಾಗಿ ಮಧ್ಯಂ 
ಮುರಿವನ್ನಂ ದಕ್ಷಿಣಕ್ಕೆ ಅವ್ವಳಿಸಿದ ಕುಚದೊಳ್‌ ಕೈದಳಿರ್ಕೂಡೆ, ವಾಮಂ 
ಕರಕಂಜಂ ಕಾಂತಿಯಂ ತಳ್ತಳುರ್ದುಮಿಳಿರೆ, ವಕ್ತಾಂಬುಜಂ ಕೊಂಕಿ ಚೆಲ್ವಾ 
ಗಿರೆ, ಕಾಮೋತ್ಪತ್ತಿಯಂ ಕಾಮಿಸಿ ತರುಣಿ ತಪಂಗೈವವೋಲ್‌ ಕಣ್ಣೆವಂದಲ್‌ 
(ಲೀಲಾವತಿ ೪-೧೩೨) 


ಸೌಂದರ್ಯ ಸಮೀಕ್ಷೆ ವಿಳಿಘ 


ನೇಮಿಚಂದ್ರನ ಈ ವರ್ಣನೆಗಳಲ್ಲಿ ನೃತೃದ ಸೌಂದರ್ಯ ಹೊನಲಾಗಿ ಹರಿದಿದೆ. ಕವಿ 
ನಿಜವಾಗಿಯೂ ನಾಟ್ಯದ ಸೊಗಸನ್ನು ಅನುಭವಿಸಿ ಬರೆದಿದ್ದಾನೆ ಎನಿಸುತ್ತದೆ. 
ರತ್ನಾಕರನಲ್ಲಿಯೂ ಈ ಕಲೆಯ ಸೊಗಸು ಅಪೂರ್ವವೆಂಬಂತೆ ದೊರೆಯುತ್ತದೆ, ನೇತ್ರ 
ಮೋಹಿನಿಯ ನರ್ತನದ ಸಮಯದಲ್ಲಿ - 


ಸಂಜೆಗೆಂಪೊಲೆವಂತೆ ತೆರೆ ತೊಲಗಿತು ಕಣ್ಣೆ ಕಂಜಾಕ್ಷಿಯರು ಕಾಣಿಸಿದರು 
ರಂಜಿಪ ನಳಿತೋಳ್ಳಳೆತ್ತಿ ಸುವರ್ಣಪುಷ್ಟಾಂಜಲಿ ಮಾಡಿದರೊಡನೆ. 
(ಪೂರ್ವನಾಟಕ ಸಂಧಿ ೫೬) 


ಎಂದು ಎರಡೆ ಮಾತಿನಲ್ಲಿ ಬಣ್ಣದ ಕುಂಚವನ್ನೆಳೆದಿದ್ದಾನೆ ಕವಿ. ಆ ನರ್ತಕಿಯರ ವೇಷವೂ 
ಸೊಗಸಾಗಿದೆ - 


ಪಚ್ಚೆಯ ಚಲ್ಲಣ ಪಂಚವರ್ಣದ ಕಾಸೆ ಬೆಚ್ಚ ಮುತ್ತಿನ ಮೊಲೆಗಟ್ಟು 
ಅಚ್ಚ ಜವ್ವನೆಯರಿರ್ದರು ನೋಡುವರ ಮನ ಹುಚ್ಚಿದ್ದು ಧರೆಗೆ ಬೀಳ್ವಂತೆ 


ಆಗ - 
ಹೆಜ್ಜೆ ಸರಿದು ಮೆಲ್ಲನೊಲೆದರು ಹೊಂಗೆಜ್ಜೆ ರುಲಿರು ರುಲಿರೆನಲು! 
ನೋಟದೊಳಗೆ ಕೊಂದರೊಮ್ಮೆ ನೋಟಕರನು ನಾಟಿಸಿ ನಸುನಗೆಯಿಂದ 
ಲೂಟಮಾಡಿದರು ಮೈಯೊಲೆದಾಟದಿಂದೆದೆಗೋಟೆಯ ಕೊಂಡರೇನೆಂಬೆ. 
(ಅಲ್ಲೇ ೬೨-೬೪) 
ಅಷ್ಟೇ ಅಲ್ಲ - 


ಮರ್ದಳ ತಾಳಾನುಗತಿಯೊಳು ನಡೆದಳು | ಪೆರ್ದೆರೆಯಂತೆ ಮುಂದೊತ್ತಿ 
ಸಾರ್ದಳು ಹಿಂದಕೆ ಭರತವೊಳ ಸಾರ್ದಿಳಿವಂತೆ ಜೋಕೆಯೊಳು 
ಕ (ಅಲ್ಲೇ : ೭೪) 


ಸುಳಿವಳು ಸುತ್ತುವಳೂ ನಾಟ್ಯದೊಳು ಸಮ್ಮೋಹನ ಜಲಧಿಯ ಸುಳಿಯೊ ಎಂಬಂತೆ 
ಬಲಕೆಡಕೊಲೆದು ಹರಿವಳೆಲೆವಿಸಿಲಲ್ಲಿ ಯೆಳೆನಾಗರ ಹರಿವಂತೆ ಮುರಿದು. 
(ಅಲ್ಲೇ ೭೭) 


ಭೋರೆಂದು ದಡಕ್ಕೆ ಬಡಿದು, ಹಿಂದೆ ಸರಿದ ಕಡಲತೆರೆಗಳಂತೆ, ಸಮ್ಮೋಹನ ಜಲಧಿಯ 
ಸುಳಿಯಂತೆ, ಎಳೆವಿಸಿಲಲ್ಲಿ ಎಳನಾಗರ ಹರಿವಂತೆ - ಎನ್ನುವ ಈ ಮಾತುಗಳ ಸೊಗಸನ್ನು 
ವ್ಯಾಖಾನಿಸುವುದು ಅಪಚಾರ. ನರ್ತಕಿಯರ ನಾಟ್ಯವನ್ನು ಕವಿ ಎಷ್ಟೊಂದು ಉಪಮೆಗಳಿಂದ 
ಚಿತ್ರಿಸಿದ್ದಾನೆ! ರಂಗದಲ್ಲಿ ನಟಿಸುವಾಗ ಪುಟಸೆಂಡಿನಂತೆ ನೆಗೆಯುತ್ತಾರಂತೆ; ಒಲೆದಾಡಿ ನಿಶ್ಚಲವಾದ 
ಬಂಗಾರದ ಬುಗುರಿಯಂತೆ ನಿಲ್ಲುತ್ತಾರಂತೆ; ಪಾರಿವಾಳದ ಪಕ್ಷಿಗಳಂತೆ ಎದುರು 
ಬದುರಾಗುತ್ತಾರಂತೆ; ಹೊಳೆ ಹರಿದಂತೆ ಅತ್ತಿತ್ತ ಹರಿದಾಡುವರಂತೆ - ಈ ಮಾಲೋಫಮೆಯ 


೨೪೮ ಕುಶಲ ಕಲೆಗಳನ್ನು ಕುರಿತು 


ಸೊಗಸಿನಲ್ಲಿ ಕವಿ ಎಂತಹ ಸುಂದರವಾದ ನರ್ತನಾನುಭವವವನ್ನು ಹಿಡಿದಿಟ್ಟದ್ದಾನೆ! 
ರಂಗಮಂಟಪಕ್ಕೆ ನಡೆದು ಬರುವ ನರ್ತಕಿಯರ ತಾಳಗತಿಯ ಪಲುಕನ್ನು ಕವಿ ಕೇಳಿ 
ಸವಿದಿದ್ದಾನೆ- 


ಠೀವಿ ಠೀವಿಲಿ ಜೆಜೆಜೆಂಜಿ ರಿುಂರಿುಂಮಿರುಕು ಚಾವು ಚಾವುಲು ಜುಂಜುಂಮೆಂದು 
ಆವುಜಕಾರ ಕೇಳಿಸಿದನು ಪಾತ್ರದ ಭಾವಕಿಯರ ಹಜ್ಜೆ ನಲಿಯೆ 
(ಉತ್ತರ ನಾಟಕ ಸಂಧಿ : ೧೫) 


ರಂಗದ ಮೇಲೆ ಹಲವಾರು ಜನ ನರ್ತಕಿಯರು ಬಂದು ನಿಂತಾಗ ಅವರೊಬ್ಬೊಬ್ಬರ 
ಉಡುಗೆ ತೊಡಿಗೆಯ ರಂಗು ಸಿಂಗಾರಗಳನ್ನೂ ಕವಿ ಚಿತ್ರಿಸಿದ್ದಾನೆ- 


ಪಂಚರತ್ನದ ಕಾಸೆ ನವರತ್ನ ಭೂಷಣ ಮಿಂಚುವ ಮುತ್ತಿನ ಮೊಲೆಗಟ್ಟು 
ಹೊಂಚಿರತ್ನದೊಳು ನಿರ್ಮಿಸಿದ ಪುತಳಿಗಳೆ ಸಂಚಯದಂತಿದ್ದರಾಗ 
(ಅಲ್ಲೇ. ೪೮) 


ಮುತ್ತಿನ ಬೊಟ್ಟು ಮುತ್ತಿನ ಸರ ತುರುಬಿನ ಮುತ್ತಿನ ಬಲೆ ಮುತ್ತಿನೋಲೆ 
ತತ್ತಮೂಗುತಿಯಿಂದ ಮೊಗಗಳಿದ್ದುವು ತಾರೆ ಮುತ್ತಿದ ಬಹು ಚಂದ್ರರಂತೆ 
(ಅಲ್ಲೇ. ೫೨) 


ವಡವೆ ವಸ್ತಗಳ ಹೊಳಪಿನಿಂದ, ನಕ್ಷತ್ರ ಮುತ್ತಿದ ಅನೇಕ ಚಂದ್ರರಂತೆ ತೋರಿದರಂತೆ 
ಸಾಮೂಹಿಕೆ" ನೃತ್ಯಕ್ಕೆ ನಿಂತ ನರ್ತಕಿಯರು! ಅನಂತರ ಅವರ ಸ್ಥಾವರವಾದ ನಿಲುವು ಚಲನದ 
ಗತಿಗೆ ತಿರುಗಿತಂತೆ - 


ಕಾಲು ಕದಲಿ ಮೆಲ್ಲನೊದೆದು ನಡೆದರು ತಂಗಾಳಿಗೊಲೆವ ಲತೆಯಂತೆ 
ಸಾಲುಗೊಂಡದ ಬಿಟ್ಟು ಬಟ್ಟಿತಾದರು ಕಮ್ಮಗೋಲ ಚಕ್ರದಂದದೊಳು 


ಸುಳಿಯಳಿದೊಂದು ಸಾಲಾದರು ಮತ್ತೆ ಭೂ ತಳಶತಿಗಾದಿರಾಗಿ ಕೂಡೆ 
ಘಳಿಲನೆ ಹದಿನೈದು ಹಾತ್ರ ಪೋದುವು ಹಿಂದಕುಳಿದುದು ಮುಂದೊಂದು 
ಪಾತ್ರ 

(ಉತ್ತರ ನಾಟಕ ಸಂಧಿ ' ೬೦-೬೧) 


ಹಲವಾರು ತರುಣಿಯರು ಒಂದೇ ರಂಗದಲ್ಲಿ ನರ್ತಿಸುವ ಪರಿ ಇದು. ಅದರಲ್ಲಿ 
ಒಬ್ಬೊಬ್ಬರು ಮುಂದೆ ಬಂದು ಉಳಿದವರು ಹಿನ್ನೆಲೆಯಾಗಿದ್ದುಕೊಂಡು ತೋರುವ ನರ್ತನ. 
ಕೌಶಲವನ್ನು ಕವಿ "ಉತ್ತರ ನಾಟಕ ಸಂಧಿ'ಯಲ್ಲಿ "ಸವಿಸ್ತಾರವಾಗಿ ಬಹು ಮನೋಹರವಾಗಿ 
ಚಿತ್ರಿಸಿದ್ದಾನೆ. ಕೇವಲ ನಿದರ್ಶನವಾಗಿ ಈ ಹಲವು ಚಿತ್ರಗಳನ್ನು ಪರಿಭಾವಿಸಬಹುದು. 


ರಂಗದೊಳೆಲ್ಲರು ಮೊತ್ತವಾಗಿರೆ ನಿಂದು ಹೆಂಗಳು ಮತ್ತೆಂಟು ದೆಸೆಗೆ 
ದಾಂಗುಡಿಯಿಟ್ಟು ಸಾಲ್ವಿಡಿದಾಗ ಶೃಂಗಾರ ಗಂಗೆ ಪರಿವವೊಲಾಡಿದರು 


ತೆರೆಯನಟ್ಟುವ ತೆರೆಯಂತೊಬ್ಬರೊಬ್ಬರ ಬೆರಸಿ ಬೆನ್ನಟ್ಟಿ ಹರಿವರು 
ಮುರಿದೆಂಟು ಮಂದಿಯು ಸುಳಿಯಂತೆ ಭುಗಭುಗ ನಿರದೆ ಸುತ್ತುವರೇನೆಂಬೆ 


ಸೌಂದರ್ಯ ಸಮೀಕ್ಷೆ ೨೪೯ 


ವಿರುಮಿರನಾದ ಮೈಹೊಳಹಿಂದ ತೆರೆಗಟ್ಟ ನಿರಿದೇಳ್ವ ಹೊಂಗಾಸೆಯಿಂದ 
ಕುರುಕುರ ಮೆಟ್ಟಿ ರಂಗದೊಳು ತಂಪಿನ ಬಯಲ್ಲೊರೆ ಹೊಳೆವಂತೆ 
ಹೊಳೆದರು 


ಲುಳಿತ ಕಿಂಕಿಣಿನಾದ ಕಂಕಣದ್ದನಿ ಕೈಯ ಬಳೆಗಳುಲುಹುತಕಳಬಳಿಸಿ 
ಗಳಗಳ ಗುಳುಗುಳು ನಲಿವುತ ಹರಿವ ತಣ್ಣೊಳೆಯಂತೆ ಹರಿದರೇನೆಂಬೆ 


ನೆಲ ನೆನೆಯದ ಗಂಗೆ ಕಣ್ಣ ಮಾನಿನ ಗಂಗೆ ಹಲವು ಬಣ್ಣದ ರಸಗಂಗೆ 
ಮೊಲೆ ಮುಡಿವೆತ್ತ ಗಂಗೆಗಳೆಲ್ಲ ಬಂದುವೆಂದೊಲೆದೊಲೆದರಸ ನೋಡಿದನು 


ತಕದಿಕ ಕಿಣತೋಂಗ ತದಿಕಿಟ ದಿಮಿದಿಮಿ ದಿಕುದಿಕು ದಿಂಮೆಂಬ ಧ್ವನಿಗೆ 
ಚಕಚಕನತ್ತಿತ್ತ ಹಸ್ತಹಪಾದಗಳೆ ಸೂಚಕದೋರಿದರು ಸೊಬಗಾಗಿ 


(ಉತ್ತರ ನಾಟಕಸಂಧಿ : ೯೮-೯೯; ೧೦೧-೧೦೩;೧೦೮) 


ರತ್ನಾಕರನು ಕಂಡ ಈ ನೃತ್ಯದ ಸೌಂದರ್ಯ ಮನಮೋಹಕವಾಗಿದೆ. ಅದರಲ್ಲೂ 
ಕಡಲ ತಡಿಯ ಕವಿ ರತ್ನಾಕರನು ನೀರಿನ ತೆರೆಯ ಲೀಲೆಯನ್ನು ಬಹು ಚೆನ್ನಾಗಿ ಕಂಡವನು. 
ನರ್ತಿಸುವ ನರ್ತಕಿಯರು ಅವನ ಕಣ್ಣಿಗೆ ಜಲ ಕಲಾಲೀಲೆಯಂತೆ ತೋರುತ್ತಾರೆ. ಕಡೆಯ 
ಪದ್ಮದ ನಾಟ್ಕಾನುಕರಣದ ನಾದವೂ ಸೊಗಸು. ರತ್ನಾಕರನಲ್ಲಿ ನಾದ, ವರ್ಣ ಇತ್ಯಾದಿಗಳ 
ವೈವಿಧ್ಯವನ್ನು ಕಾಂತಿಯುಕ್ತವಾಗಿ ಕಾಣುತ್ತೇವೆ. ಅವನಲ್ಲಿ ಅಸ್ಪಷ್ಟವೆಂಬುದಿಲ್ಲ ಎಲ್ಲವೂ 
ಥಳಥಳಿಸುವ ರುಗರುಗಿಸುವ ಲಾವಣ್ಮದಿಂದ ತುಂಬಿವೆ. ಪ್ರಧಾನವಾಗಿ ರತ್ನಾಕರ ಕವಿಗಳಲ್ಲಿ 
ಅತ್ಯುತ್ತಮವಾದ ವರ್ಣಶಿಲ್ಲಿ, 


ನೃತ್ಯ ಕೇವಲ ಮನರಂಜನೆಯ ಒಂದು ಕಲೆಯಲ್ಲ ಅದು ಕೇವಲ ಶೃಂಗಾರ 
ಭಾವಗಳನ್ನು. ಹೊಮ್ಮಿಸುವ' ಕೌಶಲಕ್ಕೇ ನಮ್ಮ ಕಾವ್ಯಗಳಲ್ಲಿ ಬಳಸಲ್ಪಟ್ಟಿದ್ದರೂ, ನೃತ್ಯ 
ಭವೃತೆಗೇರಿರುವ ಪ್ರಸಂಗಗಳು ಕನ್ನಡ ಸಾಹಿತದಲ್ಲಿ ಬಹುಶಃ ಎರಡು ಕಡೆ ಎಂದು 
ತೋರುತದೆ. ಒಂದು, ಪಂಪನ ಆದಿಪುರಾಣದಲ್ಲಿ” ಬರುವ ಇಂದ್ರನ ಆನಂದ ನೃತ್ಯ, 
(ಉಳಿದ ಕವಿಗಳೂ ಜೈನಪುರಾಣದಲ್ಲಿ ಯಥಾವತ್ತಾಗಿ ಅದನ್ನೆ ಅನುಕರಿಸುವುದರಿಂದ ಅವು 
ಗಣನೀಯವಲ್ಪ) ಮತ್ತೊಂದು, ಹರಿಹರನ ರಗಳೆಗಳಲ್ಲಿ ಬರುವ ಶಿವನ ಮತ್ತು ಅವನ 
ಭಕ್ತ ನೃತ್ಯ 


ಜಿನನಾಗಲಿರುವ ಶಿಶುವಿನ ಆ ಭವತೆಗೆ ಸಮರ್ಪಿಸುವ ಗೌರವದ ಸಂಕೇತ 
ಇಂದ್ರನ ಆನಂದ ನೃತ್ಯ. ಇಂದ್ರನು ಭವ್ಕಾದ್ಧುತವಾಗಿ ಬೆಳೆದು ನಿಂತಿದ್ದಾನೆ. 
ತಾಂಡವವನ್ನಾಡಲು ನಾಟ್ಯವೇದಾವತಾರನಂತೆ ಲೋಕಾಕಾರವನ್ನೇ ಅಭಿನಯಿಸುವ ಆಕಾರವನ್ನು 
ತಾಳಿ ಮೂಲೋಕಗಳನ್ನು ಆಳೆಯುವವನಂತೆ ದೃಷ್ಟಿಯನ್ನು ವಿಸ್ತಾರಿಸಿ ನರ್ತನಕ್ಕೆ 
ತೊಡಗಿದ್ದಾನೆ- 


ಕುಲಶೈಲಂಗಳ್‌ ಪದಾಘಾತದೊಳ್‌ ಅಲುಗುವಿನಂ 
ತಾರಕಾಸಂಕುಲಂ ತೋಳ್ಗಳ ಒಂದು ಅಳ್ಳೇಅ'ನೊಳ್‌ 
ಪೂವಲಿವೊಲುದುರ್ವಿನಂ 

ವಾರ್ದಿಗಳ್‌ ರೇಚಕೋತ್ಸಾನಿಲ ತೀವ್ರಾಫಾತದಿನ್‌ 


೨೫೦ ": ಕುಶಲ ಕಲೆಗಳನ್ನು ಕುರಿತು 


ಉಚ್ಚಳಿಷಿನಮ್‌ 
ಅಖಿಲಾಶಾಂತರಂ ದೇವತೂರ್ಯಾವಲಿ ಗೀತದ್ದಾನದಿಂದಂ ಪುದಿವಿನಂ 
ಐಸೆದಿತ್ತು ಇಂದ್ರನಾನಂದ ನೃತ್ಯಂ 

( ಆ.ಪು. ೭-೧೨೧) 


ದೇವೇಂದ್ರನ ಪದಾಘಾತಕ್ಕೆ ಕುಲಶೈಲಗಳೇ ನಡುಗುತ್ತಿವೆ. ಒಂದು ಸಲ ತೋಳನ್ನು 
ಬೀಸಿದರೆ ತಾರಕ ಸಂಕುಲಗಳೇ ಹೂವಿನ ಹುಡಿಯಂತೆ ಉದುರುತ್ತವೆ; ಸಮಸ್ತ ದಿಕ್ಕುಗಳೂ 
ದೇವತೂರ್ಯ ಗೀತಗಳಿಂದ ತುಂಬಿಹೋಗಿವೆ. ಅಷ್ಟೇ ಅಲ್ಲ; ನೆಲದಲ್ಲಿ ತೋರಿದ 
ರೂಪವನು ಕೂಡಲೇ ನಭದಲ್ಲಿ ತೋರುತ್ತಾನೆ. ಹತ್ತಿರದಲ್ಲಿ ಹೊಳೆದು ಸೂಕ್ಷಾ ಂಗನಾಗಿ 
ಕೂಡಲೇ ದಿಗ್ವಾ ಪಕನಾಗುತ್ತಾನೆ. ಹೀಗೆ ನರ್ತಿಸುವ ದೇವೇಂದ್ರನ ಸಹಸ್ರ ಭುಜಾದಂಡಗಳ 
ಮೇಲೆ, ಐರಾವತದ ಸೊಂಡಿಲಂತೆ ನೀಳ್ಲೆ ಅವನ ತೋಳುಗಳ ಮೇಲೆ ಸಹಸ್ರಾರು 
ದೇವಾಂಗನೆಯರು ನರ್ತಿಸುತಿದ್ದಾರೆ! ದೇವೇಂದ್ರನ ಹರಿತವಾದ ಉಗುರುಗಳ ಮೇಲೆ 
ದೇವಾಂಗನೆಯರು ಸೂಚೀನಾಟ್ಯವನ್ನಭಿನಯಿಸುತ್ತಿದ್ದಾರೆ! ಒಂದು ತೋಳಿನ ಮೇಲೆ ಯುವಕ 
ತಂಡವೂ ಮತ್ತೊಂದು ತೋಳಿನ ಮೇಲೆ ಯುವತೀ ಕದಂಬವೂ ಅನೇಕ ರಸಭಾವ 
ಭೇದಗಳನ್ನು ತೋರಿ ನರ್ತಿಸುತ್ತಿದ್ದಾರೆ! ಈ “ಜಗದ್‌ ಭವ[ವಾದ ಆನಂದ ನೃತ್ಯವನ್ನು 
ವಾಸುಕಿಯು ವರ್ಣಿಸಲಾರ (೭; ೧೨೩-೧೨೬) 


ಧರೆ ರಂಗಂ, ಗಗನಂ ಮನೋಹರ ತರಂ ನಾಟ್ಕಾಲಯಂ, 

ನರ್ತಕಂ ಸುರರಾಜಂ, ಸಭೆ ದೇವ ಮರ್ತ್ಯ ಸಭೆ, 

ಸಂದ ಆರಾಧ್ಯನ್‌ ಈಶಂ ಜಗದ್ಗುರು, ತನೃತ್ಮ್ತ ಫಲಂ 

ತ್ರಿವರ್ಗ ವಿಭವಂ ತಾನೆಂದೊಡೇ ಮಾತೋ, 

ಸಾಸಿರಮುಂ ನಾಲಗೆಯುಳ್ಳ ವಾಸುಕಿಯುಂ 

ಇನ್ನೇನೆಂದದಂ ಬಣ್ಣಿಪಂ 5 ಇ(ಆಪು?-ಜ-೧೨೭) 


ಪಂಪನು ಚಿತ್ರಿಸಿರುವ ಈ ನೃತ್ಯ ಅಲೌಕಿಕವಾದುದು; ಆ ಭವ್ಯತೆಯನ್ನು ಚಿತ್ರಿಸಿ ಸವಿಯಲು 
ನಾವೂ ಸಹಸಾಕ್ಷರಾಗಬೇಕು. ಆಗ ಮಾತ್ರ ಅದರ ನಿಜವಾದ ಭವ್ಮ ಸೌಂದರ, 
ಗೋಚರವಾದೀತು. 


ಹರಿಹರನ ರಗಳೆಗಳಲ್ಲಿ ನಾವು ಕಾಣುವ ನರ್ತನಗಳಿಗೆ ಭಕ್ತಿಯ ಉನ್ಮಾದವೇ 
ಸ್ಫೂರ್ತಿ. ಶಿವ ನೆನಹು ಮೈದುಂಬಿತೆಂದರೆ ಭಕ್ತ ಯಾವ ತಾಳಮೇಳಗಳೂ ಇಲ್ಲದೆ 
ನರ್ತಿಸುತ್ತಾನೆ.ಅಷ್ಟೇ ಅಲ್ಲ; ಹರಿಹರನಲ್ಲಿ ನಯ-ನಾಜೂಕಾದ ರಾಜಾಸ್ಥಾನದ ಮಧುರ 
ವಾದ್ಯಗಳ ಮೊಳಗಿಗಿಂತ ಕರಡೆ ತಮ್ಮಟೆ ಮದ್ದಳೆಗಳ ನಾದವೇ ಪಧಾನ ಆ ಭಕ್ತರ ಹುಚ್ಚು 
ಕುಣಿತಕ್ಕೆ. ವಾದ್ಮಮಾಡುವ ನಾದವನ್ನು ಛಂದೋಬದ್ಧವಾಗಿ ಹಿಡಿದಿಡುವ ಕೌಶಲವೂ 
ಅವನಿಗಿದೆ. ಉದಾಹರಣೆಯಾಗಿ ಇದನ್ನು ನೋಡಿ. 


ಸೌಂದರ್ಯ ಸಮೀಕ್ಷೆ ೨೫೧ 


ಧುಮುಧುಮು ತತ್ಕೊಂ, ತತ್ಕೊಂಗೆನುತುಂ 

ಚಮಕಂ ತಕನಕ ತಕನಕ ಎನುತುಂ 

ರುಂರುಂರುಂ ರುುಂ ರುಂ ತಕಕ ಎನ್ನುತುಂ 
(ತಿರುನಾಳ್ಪೋವರಮಹಾತ್ಮೈೆಯ ರಗಳೆ,. ಪು. ೩೩) 


ಇಂತಹ ಕುಣಿತಕ್ಕೆ ಭಕ್ತಿಪ್ರಿಯನಾದ ಶಿವನು ಒಲಿದು ನರ್ತಿಸುತ್ತಾನೆ. ಕಾರಿಕಾಲಮ್ಮೆ ಎಂಬ 
ಶಿವಭಕ್ತೆಯ ಭಕ್ತಿಗೆ ಮೆಚ್ಚಿ ಶಿವನು ತಾಂಡವ ನಾಟ್ಯಕ್ಕೆ ತೊಡಗಿದಾಗ 


ನಿಂದು ನೋಡಲ್‌ ಕೂಡೆ ಗಗನಮಂ ಮಾರಿದಂ 
ಜಡೆ ನಭವನೆಡೆಗೊಂದು ಹರ್ವಿಪಲ್ಲವಿಸುತಿರೆ 
ಹೆಡೆಗಳಂ ಬಿರ್ಚಿ ಉರಗಂಗಳಾಡುತಮಿರೆ 

` ಹಸಂಗಳೆಣ್ಣೆಸೆಗೆ ನಟಣೆಯಿಂ ನಲಿಯುತಿರೆ 
ವಿಸರದ ಚರಣ ಪಲ್ಲವವೆತ್ತಿ ಮೆರೆಯುತಿರೆ 
ಮೇಲೆ ವಿಶ್ವಕ್ಸೇನನಲ್ಲಿ ತಿರ್ರನೆ ತಿರುಗೆ 
ಕಾಲನೇವುರವಲ್ಲಿ ರುಣರುಣಿಸುತಂ ತಿರುಗೆ 
ಅಮಮ ಫಘಂಟಾನಾದವಲ್ಲಿ ಢಣ ಢಣಮೆನ್ನುತಿರಲ್‌ 
ಭುಜ ಹತ್ತು ದೆಸೆಗಳಂ ಕೌಂಕುಳೊಲಿರುಂಕುತಿರೆ 
ಕೋಟಿ ರವಿಕಾಂತಿಯಂ ಹದನಖಂ ಸೂಸುತಿರೆ 
ಕೋಟಾನುಕೋಟಿ ನಾಟ್ಕಂಗಳಂ ಚೆಲ್ಲುತ್ತಿರೆ 
ಬ್ರಹ್ಮಾಂಡ ಭಾಂಡವಾ ತಾಂಡವಕೆ . ಬಿರಿವುತಿರೆ 
ತಾನಾಡೆ ಉಮೆಯಾಡೆ ಹರಿಯಜರ್‌ ಸುರರಾಡೆ 
ತಾನಾಡೆ ಜಗವಾಡೆ ಜೀವರಾಶಿಗಳಾಡೆ 
ಆಡುತಿರ್ದಂ ವಿರೂಪಾಕ್ಷ ಶಿವನಮ್ಮಮ್ಮ 
ಆಡುತಿರ್ದಂ ಗಣಂಗಳ್‌ ನೋಡಲಮ್ಮಮ್ಮ 

(ಕಾರಿಕಾಲಮೈಯರ ರಗಳೆ : ಪು. ೧೧) 


ಸಮಸ್ತ ಜೀವರಾಶಿಗಳೂ ಆಡುವಂತೆ ಶಿವನ ತಾಂಡವ ಭವ್ಯವಾಯಿತು. ಯಾವಾಗ ಕುಂಬಾರ 
ಗುಂಡಯನು- 


ಕುಣಿದಾಡುತೆ ಮಡಕೆಗಳಂ ಬಾರಿಸಿ 
ಕುಣಿದಾಡುತೆ ಕುಡಿಕೆಗಳಂ ಬಾರಿಸಿ 
ಶಿವನಂ ಸುತ್ತಿ ಬರುತುಂ ಬಾರಿಸಿ 
ಕುಣಿವುತೆ ಕೊರಲೆತ್ತುತೆ ನೆರೆಕೂಗುತೆ 
ಕೊನೆವುತೆ ತೂಗಾಡುತೆ ಸುಖಿಯಾಗುತೆ 


೨೫೨ ಕುಶಲ ಕಲೆಗಳನ್ನು ಕುರಿತು 


ಕುಣಿದದೋ ಆಗ ಇ 


ಆಡುವ ಗುಂಡಯನ ಹೊಸ ನೃತ್ಯಂ 
ನೋಡುವ ಶಿವನಂ ಮುಟ್ಟಿತು ಸತ್ಕಂ 


ಕೂಡಲೆ ಶಿವನೂ ಭಕ್ತನ ಮಡಕೆಯ ವಾದಕ್ಕೆ ನರ್ತಿಸಲು ತೊಡಗುತ್ತಾನೆ- 


ದಶಭುಜಂಮಂ ದಿಕ್ಷಟಕಂ ಪಸರಿಸಿ | ಎಸೆವ ಕರಂಗಳನೆತ್ತಲ್‌ ನೇಮಿಸಿ 
ಒಂದು ಪದಂ ಪಾತಾಳವನೊತ್ತಲ್‌ | ಒಂದು ಪದಂ ಬ್ರಹ್ಮಾಂಡವನೆತ್ತಲ್‌ 
ಜಡೆಗಳ್‌ ಬೆಂಬಳಿವಿಡಿದಾಡುತಿರೆ 1 ಮುಡಿಯೊಳ್‌ ಸುರನದಿ ತುಳ್ಳಾಡುತಿರೆ 
ತಡೆಯೊಳ್‌ ಶಶಿಕಡೆ ಅಲ್ಲಾಡುತಿರೆ | ಕಡುಚೆಲ್ಹಳಕಂ ಕುಣಿದಾಡುತಿರೆ 


ಮಿಸುಗುವ ಡಮರುಗ ಢಂ ಢಂ ಢಣಲೆನೆ | ತಿಸುಳದಿ ಹರಿಯುವ ತಾರಂ ತಿರ್ರನೆ 
ತಿರುಗುತ್ತಿರೆ ಅಹಿಗಳ್‌ ಹೆಡೆ ಎತ್ತಲು | ಕರಿಯ ತೊವಲ್‌ ನಭವಂ ಜೋಹರಿಸಲು 
ಸರಸಿಜಭವಶಿರಂ ಬೊಬ್ಬಿಡುತಿರೆ | ಸುರರ ಶಿರೋಮಾಲೆಗಳುಲಿವುತಿರೆ 
ಹೊಂಗೆಜೆಗಳ ರವಂ ಘುಲು ಘುಲುಕೆನೆ | ತೊಂಗಲ ಘಂಟೆ ಢಣಂ ಢಂಢಣರೆನೆ 
ಆಡಿದನಾಡಿದನಾಹಾ ಶಂಕರ | ನಾಡಿದನಾಗುಂಡನ ಮುಂದೀಶ್ವ್ಚರ - 
ನಾಗಳ್‌ ಸುರಲೋಕದ ವಾದ್ದಂ ಬರೆ | ಬೇಗಂ ತುಂಬುರರುಗೃಡಿಸುತ್ತಿರೆ 
ಮೃಡನವನೊಲ್ಲದೆ ಬೇಡೆಂದೆನುತಿರೆ | ಮಡಕೆಯ ವಾದ್ಯಂ ಸಾಲ್ಲೆಂದೆನುತಿರೆ | 
ಶಿವನಂ ಕಂಡಾ ಭಕ್ತಂ ಕುಣಿಯಲು 1 ಶಿವಭಕ್ತನ ಕೂಡಭವಂ ಕುಣಿಯಲು 
ಈರ್ವರನೀಕ್ಷಿಸಿ ಗಣತತಿ ಕುಣಿಯಲು | ಸರ್ವಸ್ಥಾವರಸಂ ಜಂಗಮವಾಡಲು 
ಮಡಕೆಯ ಶಬ್ಬ್ದಕ್ಕಾಡುತ್ತಿರ್ದಂ | ಮೃಡನಖಳರ್‌ ಬೆರಸಾಡುತ್ತಿರ್ದಂ. 
ನಾನಾಮುಖದಾನಂದಂ ಪುಟ್ಟಲು | ನಾನರವಮಂಬರಮಂ ಮುಟ್ಟಲು 
(ಕುಂಬರ ಗುಂಡಯ್ಯನ ರಗಳೆ : ಪು. ೬೬) 


ಭಕ್ತ - ಭಗವಂತ - ಸೃಷ್ಟಿ- ಈ ಮೂರೂ ಒಂದೇ ಎಂಬ ದಿವ್ಕ ದರ್ಶನಾನುಭವ 
ಇಲ್ಲಿ ಭವ್ಯವಾಗಿ ಮೈದೋರಿದೆ. ಭಕ್ತನ ಭಕ್ತಿ ಶಿವನನ್ನೇ ಕುಣಿಸಬಲ್ಲಂಥದು ಎನ್ನುವುದು, 
ಹಿಂದೆ ನಿರೂಪಿಸಿದೆ ತಾಂಡವದಲ್ಲೂ 'ಕುಂಬರಗುಂಡನ ಮುಂದಾಡಿದ ಶಿವನ 
ರುದ್ರಮನೋಹರ ನಾಟ್ಕದಲ್ಲೂ ವಕಿತ್ವವಾಗಿದೆ. ಅದರಲ್ಲೂ ಶಿವ ತಾಂಡವವಾಡುವಾಗ 
'ತಾನಾಡೆ ಜಗವಾಡೆ ಜೀವರಾಶಿಗಳಾಡೆ" 'ಸರ್ವಸ್ಥಾನರ ಜಂಗಮವಾಡಲು' - ಎಂಬ ಒಂದು 
ವರ್ಣನೆಯಿಂದ ಕವಿ ಈ ನಾಟ್ಯದ ಮಹೋನ್ನತಿಯನ್ನು ಚಿತ್ರಿಸಿದ್ದಾನೆ. ವಿಶ್ವದಲ್ಲಿ 
ನಿರಂತರವೂ ನಡೆಯುತ್ತಿರುವ ಈ ವಿಶ್ವತೋಬಾಹುವಿನ ನೃತ್ಯ 'ಲೀಲೆಯನ್ನೂ ಅದು ಭಕನ 
ಕಣ್ಣಿಗೆ ಕಂಡ ಪರಿಯನ್ನೂ ಕವಿ ಇಲ್ಲಿ ಪ್ರತಿಮೆಯೊಂದರಲ್ಲಿ ಬುದ್ಧಿಗ್ರಾಹ್ಯವಾಗುವ ರೀತಿಯಲ್ಲಿ 
ಹಿಡಿದಿರಿಸಿದ್ದಾನೆ ಎನ್ನಿಸುತ್ತದೆ. ಭಕ್ತನ ಕಣ್ಣಿಗೆ ಭಗವಂತನಾಗಲೀ, ಸೃಷ್ಟಿಯಾಗಲೀ, ತಾನಾಗಲೀ 
ಒಂದೇ ಎಂಬ ದರ್ಶನ ದೊರೆಕೊಂಡಾಗ ಮಾತ್ರ ಈ ಅನುಭವ ಸಾಧ್ಯ 


ಸೌಂದರ್ಯ ಸಮೀಕ್ಷೆ ೨೫೩ 


೩ 


ನೃತಗೀತ ಚಿತ್ರಗಳನ್ನು ಕುರಿತ ವರ್ಣನೆಯಾದರೂ ತಕ್ಕಮಟ್ಟಿಗೆ ಕನ್ನಡ ಕಾವ್ಯಗಳಲ್ಲಿ 
ಸಿಕ್ಕರೂ, ಶಿಲ್ಪದ ವರ್ಣನೆ ಮಾತ್ರಕಾಣದಿರುವುದು ತುಂಬಾ ಸೋಜಿಗವಾಗಿದೆ. ಪಂಪನ 
ಕಾಲಕ್ಕಾಗಲೇ ಬಾದಾಮಿ ಶಿಲ್ಪ ಮುಗಿದಿತ್ತು ಕವಿ ಏಕೆ ಅಂದಂದಿನ ದೇಗುಲಗಳ 
ಶಿಲ್ಪವನ್ನು ಕುರಿತು ಬರೆಯಲಿಲ್ಲವೋ. ಬೆಳುಗೊಳದ ಗೊಮ್ಮಟನನ್ನು ಸ್ಥಾಪಿಸುವಂದು ರನ್ನನೂ 
ಹೋಗಿರಬಹುದು; ಏಕೆ ಅವನ ಮನಸ್ಸು ಶಿಲ್ಪದ ಸೌಂದರ್ಯಕ್ಕೆ ಮಾರುಹೋಗಲಿಲ್ಲವೋ; 
ಹನ್ನೆರಡನೆ ಶತಮಾನದಿಂದೀಚಿನ ಕವಿಗಳು ಏಕೆ ಬೇಲೂರು ಹಳೇಬೀಡಿನ ಶಿಲ್ಪಗಳನ್ನು 
ಕಾವ್ಯಗಳಲ್ಲಿ ಮೆಚ್ಚಲಿಲ್ಲವೋ. ಹದಿನಾರನೇ ಶತಮಾನದಿಂದ ಈಚಿನ ಕವಿಗಳು ಹಂಪೆಯ 
ಕಲೆಯನ್ನು ಕುರಿತು ಕಾವ್ಯದಲ್ಲಿ ಯಾಕೆ ಬಣ್ಣಿಸಲಿಲ್ಲವೋ ಬಲು ಸೋಜಿಗದ ಸಂಗತಿ. 
ಶಾಸನಗಳಲ್ಲಿದ ದೇವಸ್ಥಾನದ ವಿಷಯ ದೊರೆತರೂ, ಅದು ಶಿಲ್ಪವನ್ನು ಕುರಿತದ್ದಕ್ಕಿಂತ 
ದೇಗುಲ ಪ್ರತಿಷ್ಠಾಪನೆ ಮಾಡಿದವನು ದತ್ತಿಬಿಟ್ಟ ಸಮಾಚಾರವನ್ನೆ ಹೇಳುತ್ತವೆ. ನಮ್ಮ 
ಕಾವ್ಯಗಳಲ್ಲಿ ಅರಮನೆಯ ವಿಗ್ರಹಗಳ - ಸಾಲಭಂಜಿಕೆಗಳ ಪ್ರಸ್ತಾಪ ಬರುತ್ತದೆ. ಆದರೆ 
ಅದನ್ನು ಕಡೆದ ಶಿಲ್ಲಯನ್ನು ಕುರಿತು, ನಮ್ಮ ಕವಿಗಳು ಮೂಕರಾಗಿದ್ದಾರೆ. ಸೂಕ್ತಿ 
ಸುಧಾರ್ಣವದ ಒಂದು ಪದ್ಯದಲ್ಲಿ ಅರಮನೆಯ ಕರುಮಾಡಗಳಲ್ಲಿ ಕೆತ್ತಲಾಗಿದ್ದ ಪುತ್ಥಳಿಗಳ 
ವಿಶಿಷ್ಟವರ್ಣನೆಯಿದೆ. | 


ಆಡುವ, ಡಕ್ಕೆ ವಾಜಿಸುವ ನೋಡುವ, ಸಂಗಡಮೊಪ್ಪೆರಾಗಮಂ 
ಪಾಡುವ, ತಳ್ಳು ಕುಂಬಿಸುವ, ಬೀಣೆಯ ತಂತಿಯನಂಟು ನೋಳ್ಗೆ ಮಾ 
ತಾಡುವ, ಅಂತೆ ಪೂಮುಡಿವ, ಕನ್ನಡಿಯಂ ಪಿಡಿದಿರ್ಹ ಭಾವದಿಂ 
ಗಾಡಿಯನಾಂತ ಪುತ್ಥಳಿಗಳಾ ಕರುಮಾಡದೊಳೊಪ್ಪಿ ತೋಜುಗುಂ 

(ಪು. ೯೦: ಪದ್ಯ ೧೪೯) 


ನೃತ್ಯ ಮಾಡುವ, ವಾದ್ಯವನ್ನು ಬಾರಿಸುವ, ನೋಡುವ, ಜೊತೆಯಲ್ಲಿ ರಾಗವನ್ನು ಹಾಡುವ, 
ಬಾಗುವ, ಹೂಮುಡಿವ, ಕನ್ನಡಿಯನ್ನು ಹಿಡಿವ, ಮಾತಾಡುವ, ವೀಣೆಯ ತಂತಿಯನ್ನು 
ಮಿಡಿವ - ಈ ಹಲವು ಭಾವಗಳಿಂದ ಸೊಬಗನ್ನು ತಾಳಿದ ಪುತ್ನಳಿಗಳು ಆ 
ಕರುಮಾಡದಲ್ಲಿದ್ದುವಂತೆ. ಏಕೆ ಈ ಕವಿ ಈ ಪುತ್ನಳಿಗಳು ಬೇಲೂರು ಹಳೇಬೀಡಿನ 
ಗುಡಿಯಲ್ಲಿ ಕಂಡವು - ಎಂದು ಹೇಳಲಿಲ್ಲವೊ ಎನ್ನಿಸುತ್ತದೆ. ಖಂಡಿತವಾಗಿಯೂ ಕವಿ 
ಇಲ್ಲಿ ವರ್ಣಿಸಿರುವುದು ಬೇಲೂರು ಹಳೇಬೀಡುಗಳ ಪುತ್ನಳಿಗಳನ್ನೇ; ಕಂಡ ಆ ಶಿಲ್ಪವನ್ನು 
ಮೆಚ್ಚಿ ತನ್ನ ಸ್ವಾನುಭವವನ್ನು ಮರೆಮಾಡಿ, ತನ್ನ ವ್ಯಕ್ತಿ ನಿಷ್ಠಾನುಭವದ ಪ್ರಶಂಸೆಯನ್ನು 
ಅರಮನೆಯ ಕರುಮಾಡದ ವರ್ಣನೆಗೆ ವರ್ಗಾಯಿಸಿದ್ದಾನೆ! ಬೊಪ್ಪಣ್ಣ ಕವಿ ಮಾತ್ರ 
ಧೈರ್ಯವಾಗಿ ತಾನು ಬೆಳುಗೊಳದಲ್ಲಿ ಕಂಡ ಭವ್ಯ ಜಿನವಿಗ್ರಹದ ಸೌಂದರ್ಯವನ್ನು 
ಕುರಿತು, ತನ್ನ 'ಗೊಮ್ಮಟಸ್ತುತಿ'ಯಲ್ಲಿ ಹಾಡಾಗಿ ಹರಿಸಿದ್ದಾನೆ- 


೨೫೪ ಕುಶಲ ಕಲೆಗಳನ್ನು ಕುರಿತು 


ಅತಿ ತುಂಗಾಕೃತಿಯಾದೊಡಾಗದದಜಗೊಳ್‌ ಸೌಂದರ್ಯಮೌನ್ನತ್ತಮುಂ 
ನುತ ಸೌಂದರ್ಯಮುಮಾಗೆ ಮತ್ತತಿಶಯಂ ತಾನಾಗದೌನ್ನತ್ಯಮುಂ 

ನುತಸೌಂದರ್ಯಮುಮೂರ್ಜಿತಾತಿಶಯಮುಂ ತನ್ನಲ್ಲಿ ನಿಂದಿರ್ದುವೇಂ 
ಕ್ಲಿತಿಸಂಪೂಜ್ಮಮೋ ಗೊಮ್ಮಟೇಶ್ವರ ಜಿನ ಶ್ರೀರೂಪಮಾತ್ಮೋಹಮಂ * 


ಸಾಮಾನ್ಯವಾಗಿ ಅತಿ ತುಂಗಾಕೃತಿಯಾದ ಶಿಲ್ಪದಲ್ಲಿ ಸೌಂದರ್ಯ ಔನ್ನತ್ಯಗಳು 
ಸಾಧ್ಯವಾಗದು; ಒಂದು ವೇಳೆ ಶ್ರೇಷ್ಠವಾದ ಸೌಂದರ್ಯ ಒದಗಿದರೂ ಅದು 
ಅತಿಶಯತೆಯನ್ನು ಪಡೆಯದು. ಹೀಗಿದ್ದರೂ ಈ ಗೊಮ್ಮಟಮೂರ್ತಿಯಲ್ಲಿ ಔನ್ನತ್ಯವೂ, 
ಶ್ರೇಷ್ಠವಾದ ಸೌಂದರ್ಯವೂ ಊರ್ಜಿತವಾದ ಅತಿಶಯತೆಯೂ ಮುಪುರಿಗೊಂಡು ಮೈದಾಳಿ 
ಕ್ಲಿತಿಸಂಪೂಜ್ಯ್ಮವಾಗಿದೆ. ವಾಸ್ತವವಾಗಿಯೂ ಈ ಗೊಮ್ಮಟ ವಿಗ್ರಹ ಕೇವಲ 
ಮರ್ತೃಸೌಂದರ್ಯದ ಮೂರ್ತಿಯಲ್ಲ ಈ ಶ್ರೀರೂಪ ಆತ್ಮೋಹಮ, ಎಂದರೆ ಆತ್ಮ 
ಸೌಂದರ್ಯವೇ ಇಲ್ಲಿ ಸಾಕಾರವನ್ನು ಪಡೆದಿದೆ ಎನ್ನುವಲ್ಲಿ ಸೌಂದರ್ಯವು ಔನ್ನತ್ಯವನ್ನೂ, 
ಅತಿಶಯವನ್ನೂ, ಊರ್ಜಿತವನ್ನೂ ಹಡೆಯುವುದು ಆತ್ಮ ಸೌಂದರ್ಯದಲ್ಲಿ ಎಂಬ 
ವಿಷಯವನ್ನು ಬೊಪ್ಪಣನು ಹೇಳಿದ್ದಾನೆ. ಕಲೆ, ಯಾವುದೇ ಆಗಲಿ, ಕ್ಲಿತಿ 
ಸಂಪೂಜ್ಯವಾಗಬೇಕಾದರೆ ಆತ್ಮವಿಕಾಸಕ್ಕೆ ನೆರವಾಗುವ ದೈವೀ - ಸೌಂದರ್ಯದಿಂದ ನಮ್ಮನ್ನು 
ಎತ್ತಬೇಕು ಎನ್ನುವ ವಿಚಾರವನ್ನು ಹರಿಹರ ರತ್ನಾಕರ ಬೊಪ್ಪಣನಂಥ ಕವಿಗಳು ಹೇಳಿದ್ದಾರೆ. 


ಡಾ E.C. Il Hassan. 234 


ಜನಪದ ಕವಿಗಳು ಕಂಡ ಸೌಂದರ್ಯ 


೧ 


ನಗರ ನಾಗರಿಕತೆಯ ರಭಸಮಯ ಗೊಂದಲದ ಸದ್ದು ಸೋಂಕದ ದೂರದ 
ಹಳ್ಳಿಯೊಂದರಲ್ಲಿ ಮೂಡಣದ ಹಣೆಯಲ್ಲಿ ಬೆಳ್ಳಿಮೂಡಿ, ಹೊಲ ಗದ್ದೆಗಳ ಪೈರಿನ ಮೇಲೆ 
ತಂಗಾಳಿ ತೀಡಿ, ಮೌನ ಗರ್ಭಿತವಾದ ಮುಂಜಾವಿನಲ್ಲಿ ಕೋಳಿಯ ತುತ್ತೂರಿ ಮೊಳಗಿ 
ಬೆಳಕು ಮೂಡುವ ಹೊತ್ತಿನಲ್ಲಿ ಮನೆಯೊಂದರಿಂದ ಬೀಸುವ ಕಲ್ಲಿನ ಗರಗಟದ 
ನಾದದೊಂದಿಗೆ ಅತಿ ಮಂಜುಳವಾದ ಹೆಣ್ಣು ದನಿಯೊಂದು ಅಲೆ ಅಲೆಯಾಗಿ 
ತೇಲಿಬರುತ್ತಿದೆ : 


ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ 
ಎಳ್ಳು ಜೀರಿಗೆ ಬೆಳೆಯೋಳ 1 
ಎಳ್ಳುಜೀರಿಗೆ ಬೆಳೆಯೊಳ ಭೂಮಿತಾಯ 
ಎದ್ದೊಂದು ಗಳಿಗೇ ನೆನೆದೇನ 
(ಜನಪದಗೀತೆ ; ಪು.೭) 


ಎಂದು. ಮುಂಬೆಳಗಿನ ಪ್ರಶಾಂತ ಗಂಭೀರವಾತಾವರಣದಲ್ಲಿ ಬೀಸುಗಲ್ಲಿನ ನಾದದ ಜೊತೆಗೆ 
ತೇಲಿಬರುವ ಈ ಮಧುರವಾಣಿ ನಮ್ಮನ್ನು ವಿಸ್ಮಯಗೊಳಿಸುತ್ತದೆ. ಏನು ಹಾಡಿದು, ಯಾವ 
ಧಾಟಯಿದು, ಏನು ಮೋಡಿಯಿದು ! ಯಾವ ಪಂಡಿತ ಕವಿಯೂ ತನ್ನ ಕಾವ್ಯದಲ್ಲಿ 
ಈ ಭೂಮಿತಾಯನ್ನು ಕಂಡಿಲ್ಲವಲ್ಲ ಪಂಡಿತ ಕವಿಗಳು ಕಂಡ "ಭೂರಮೆ'ಯೋ 
"ವಿಷಯವನಿತೆಯೋ' ಎಲ್ಲಿ? ಈ ಹಳ್ಳಿಯ ಹೆಣ್ಣುಮಗಳ ಹಾಡಿನಲ್ಲಿ ಮೈದೋರುವ ಎಳ್ಳು 
ಜೀರಿಗೆ ಬೆಳೆಯುವ ಭೂಮಿತಾಯಿ ಎಲ್ಲಿ ? ಈ ಹಾಡುಗಳನ್ನು ಬರೆದವರು ಯಾರು? 


ಬರೆದವರು ಯಾರೋ - ಹೆಸರಿಲ್ಲದ, ಹೆಸರೊಲ್ಲದ ನೂರಾರು ಅಜ್ಞಾತ ಕವಿಗಳು! 
ಯಾವ ರಾಜಮಹಾರಾಜರ ಅರಮನೆಯ ನೆಳಲಿನ ಸೋಂಕೂ ಇಲ್ಲದ, ತಮ್ಮ ಹಾಡಿನ 
ಮಹತ್ತನ್ನು ತಾವೇ ತಿಳಿಯದ ಮುಗ್ದ ಜನತೆ ಈ ಹಾಡುಗಳನ್ನು ಕಟ್ಟಿತು. ಈ ಹಾಡುಗಳ 
ಅಧಿದೈವ ಭೂಮಿತಾಯಿ; ಈ ಹಾಡುಗಳ ಸ್ಫೂರ್ತಿ ಕಾಯಕ. ಬೀಸುವಾಗ, ಕುಟ್ಟುವಾಗ, 
ನೆಡುವಾಗ, ಉಳುವಾಗ, ಕಳೆ ಕೀಳುವಾಗ, ಪೈರು ಕೊಯ್ಯುವಾಗ, ಕಾಳು ತೂರುವಾಗ, 
ತೊಟ್ಟಿಲನ್ನು ತೂಗುವಾಗ - ಮಾಡುವ ಕೆಲಸದೊಂದಿಗೇ ಮೂಡಿಬಂದ ಹಾಡುಗಳಿವು; 


೨೫೬ ಜನಪದ ಕವಿಗಳು ಕಂಡ ಸೌಂದರ್ಯ 


ಕೆಲಸದೊಂದಿಗೆ ಮೂಡಿ ಮಾಡುವ ಕೆಲಸವನ್ನು ಹಗುರವನ್ನಾಗಿ ಮಾಡಿದ ಶಕ್ತಿಗಳಿವು. 
ಅಂದಂದಿನ ಅನುಭವಕ್ಕೆ ತಾನು ಕವಿ ಎಂಬ ಹೆಮ್ಮೆಯ ಸೋಂಕಿಲ್ಲದ ಜೀವ ಪಡಿಮಿಡಿದ 
ಕಿಡಿಗಳಿವು. ನೆಲಕ್ಕೆ ಹಸಿರು ಮೂಡುವಷ್ಟು ಸಹಜವಾಗಿ, ಮೋಡಕ್ಕೆ ಹನಿಯೊಡೆಯುವಷ್ಟು 
ಸಹಜವಾಗಿ, ಗಿಡಕ್ಕೆ ಹೂವರಳುವಷ್ಟು ಸಹಜವಾಗಿ ಮೂಡಿದ ಮುಕಕಗಳಿವು. 
ಶತಶತಮಾನಗಳಿಂದ ಎದೆಯಿಂದ ಎದೆಗೆ ಪರಂಪರಾಗತವಾಗಿ ಸಾಗಿಬಂದ. ಅಚ್ಚಳಿಯದ 
ಆಸಿಗಳಿವು. 


ಒಂದು ಕಡೆ ಪಂಡಿತರಿಗೂ ವಿವಿಧ ಕಳಾಮಂಡಿತರಿಗೂ ಪ್ರಿಯವಾದ ಪೌಢ 
ಕಾವ್ಯ ಅರಮನೆಯ ಮಹಾ ಕವಿಗಳಿಂದ ರಚಿತವಾಗುತ್ತಿದ್ದರೆ, ಮತ್ತೊಂದು ಕಡೆ ಮುಗ್ಗವಾದ 
ಜನತೆ ತನ್ನ ಸಾಮಾನ್ಕ ಶ್ರೀಮದನುಭವವನ್ನು ಜನಪದ ಗೀತೆಗಳಲ್ಲಿ ಮೂಡಿಸುತ್ತಿತ್ತು 
ಇವುಗಳಲ್ಲಿ ಪಂಡಿತಪ್ರಿಯವಾದ ಸಂಸ್ಕೃತ ಭೂಯಿಷ್ಠ ಪದ ಚಮತ್ಕಾರಗಳಿಲ್ಲ ಇಲ್ಲಿನ ಮಾತು 
ಜನಸಾಮಾನ್ಯರ ಆಡು ಮಾತು. ಇಲ್ಲಿ ಚಿತ್ರಿತವಾಗಿರುವುದು ರಾಜ ಮಹಾರಾಜರ 
ವಸಂತವಿಹಾರವೋ,ವಿಜಯಾತ್ರೆಯೋ ಅಲ್ಲ, ದೈನಂದಿನ ಸಾಮಾನ್ಯ ಸಂಗತಿ. ಇಲ್ಲಿ ಯಾವ 
ಅಷ್ಟಾದಶ ವರ್ಣನೆಗಳ ಸಂಪ್ರದಾಯದ ಬಂಧನವೂ ಇಲ್ಲ ಇಲ್ಲಿರುವುದು ನಿಜವಾದ 
ಜೀವನದ ಅಕೃತಕವಾದ ನಿರೂಪಣೆ. ಈ ಅನುಭವ ಯಾವ ಸನ್ಮಾನ ಪ್ರಶಸ್ತಿಗಳ 
ಪ್ರೇರಣೆಯಿಂದಾಗಲೀ, ಬರೆಯುವುದಾದರೆ ನೀನೇ ಬರೆಯಬೇಕೆಂದು 'ಪಂದಿತರ್‌ ತಗುಳ್ದು 
ಬಿಚ್ಛಳಿಸೆ'  ಕಾವ್ಯವಾದುದಲ್ಲ ತುಂಬಿದ ಅನುಭವ ತನಗೆ ತಾನೇ ಬಿಡುಗಡೆಗೊಂಡು 
ತನಗರಿಯಂದೆಯೆನ ಕಾವ್ಯವಾಗಿದೆ. ಬರೆದವರೂ ಬಹುಮೆಟ್ಟಗೆ ನೆಮ್ಮು 
ಅಕ್ಕ-ತಂಗಿ-ತಾಯಂದಿರು. ಹೆಣ್ತನದ ಮಾರ್ದವತೆಯಿಂದ ಮೂಡಿದ ಈ ಹಾಡುಗಳಲ್ಲಿ 
ವೈವಿಧತೆಯಿದೆ; ಒಲವಿದೆ, ಚೆಲುವಿದೆ; ನಲವಿದೆ, ನವೃತೆಯಿದೆ; ಸರ್ವಾಕರ್ಷಕ ಶಕ್ತಿಯಿದೆ. 


ನ 


ಬದುಕನ್ನು ಕುರಿತು, ಬದುಕಿನ ಎಲ್ಲ ಮುಖಗಳನ್ನು ಕುರಿತು, ಈ ಜನಪದ 
ಕವಿಗಳಿಗೆ ಆತ್ಮೀಯತೆ ಇದೆ. ಈ ಆತ್ಮೀಯತೆಗೆ ಆಧಾರ ಜೀವನ ಪ್ರೀತಿ. ಈ ಪ್ರೀತಿಯ 
ಬೆಳಕು ತುಳುಕುವುದು ತಾಯ್ತನದ ಕಣ್ಣುಗಳಿಂದ. ಪ್ರೀತಿಯ ಮಾತೃಹೃದಯ ಎಲ್ಲಕಡೆಯೂ 
ಆತ್ಮೀಯತೆಯಿಂದ ಒಂದಾಗಿ ಸೌಂದರ್ಯವನ್ನು ಕಾಣುತ್ತದೆ. ಕಂಡ ಚೆಲುವನ್ನು ತನ್ನ 
ಅನುಭವಗಳಿಂದ ಬಣ್ಣಿಸುತ್ತದೆ. ಪಕೃತಿಲೋಕದ, ಮಾನವಲೋಕದ ಮತ್ತು ತಾನು ಭಾವಿಸುವ 
ದೇವಲೋಕದ ಎಲ್ಲ ಚೇತನಗಳ ಬಗೆಗೂ ಈ ಜೀವ ನಂಟನ್ನು ನೇಯುತದೆ. 
ಬೆಳುದಿಂಗಳನ್ನು ಕಂಡು - 


ಬಾರಯ್ಯ ಬೆಳುದಿಂಗಳೇ 
ನಮ್ಮೂರ ಹಾಲಿನಂಥ ಬೆಳುದಿಂಗಳೇ 


ಎನ್ನುತ್ತದೆ. ಬೆಳುದಿಂಗಳನ್ನು ಬದುಕಿನ ನಂಟನೆಂಬಂತೆ ಪ್ರೀತಿಯಿಂದ "ಬಾರಯ್ಕ' ಎನ್ನುತ್ತದೆ. 
ತನ್ನ ಊರಿನ ಹಾಲಿನ ನೆನಪನ್ನು ತರುವ ಈ ಬೆಳುದಿಂಗಳು ಕವಿಯ ಅಕ್ಕರೆಯ ಆಹ್ಮಾನದಲ್ಲಿ 


ಸೌಂದರ್ಯ ಸಮೀಕ್ಷೆ ೨೫೭ 


ಒಂದು ವ್ಯಕ್ತಿಯಾಗುತ್ತದೆ. ಗೌರಿ ಹಬ್ಬದ ಕತೆಯಲ್ಲಿಯೂ ಇದೇ ಆತ್ಮೀಯತೆ ಕಾಣುತ್ತದೆ. 
ಕೈಲಾಸದ ಮಹಾರಾಣಿಯಾದ ಪಾರ್ವತಿಗೆ ತನ್ನ ತೌರೂರಾದ ಭೂಲೋಕಕ್ಕೆ 
ಹೋಗಬೇಕೆಂದು ಆಸೆಯಾಯಿತಂತೆ. ಅವಳು ಶಿವನನ್ನು ಒಂದು ದಿನ ಕುರಿತು 
ಕೇಳಿದಳಂತೆ - 


ಹರದಿ ಪಾರ್ವತಿದೇವಿ ಪರಮ ಸಂತೋಷದ 
ಸರಸವಾಡುತ ತನ್ನ ಪುರುಷನೊಡನೆ 
ವರ ಭಾದ್ರಪದ ಶುದ್ದ ತದಿಗೆ ನಾಳೆ ದಿವಸ 
ಅರಸರೇ ತೌರೂರಿಗೋಗಿ ಬರುವೆ.. 
(ನಾಡಪದಗಳು : ಪು. ೧೯೬) 


ಎಂದು. ಸರಿ, ಶಿವ ಅವಳನ್ನು ಒಲ್ಲದ ಮನಸ್ಸಿನಿಂದ ಕಳುಹಿಸಿದನಂತೆ. ಪಾರ್ವತಿ 
ತೌರೂರಿಗೆ ಹೋಗಿಬರುತ್ತಾಳೆ. ಇದೊಂದು ಕಥನ ಕವನ. ಈ ಕವನದಲ್ಲಿ ಕವಿ ಒಂದು 
ತತ್ಹವನ್ನು ಹೇಳಿದ್ದಾನೆ. ಹೇಳುವುದರಲ್ಲೂ ಅದನ್ನು ಅತಿ ಸರಳವಾಗಿ ಹೇಳಿದ್ದಾನೆ. ಪಾರ್ವತಿ 
ಕೈಲಾಸದ ಮಹಾರಾಣಿಯಾದರೂ ಮಣ್ಣಿನ ಮಗಳು; ಅವಳು ಲೋಕಮಾತೆಯಾದರೂ 
ತೌರೂರಿನ ಹಂಬಲವನ್ನು ತುಂಬಿಕೊಂಡ ಹೆಣ್ಣು! ಅವಳ ತೌರೂರು ಈ ಭೂಮಿ. 
ಅದರ ಮೇಲಿನ ಅಕ್ಕರೆಗಾಗಿ ಅವಳು ವರುಷಕ್ಕೊಮ್ಮೆ ಗೌರಿ ಹಬ್ಬದಲ್ಲಿ ಇಲ್ಲಿಗೆ ಬರುತ್ತಾಳೆ. 
ಹೀಗಾಗಿ ಅವಳ ತೌರೂರಿನವರಾದ ನಮಗೆಲ್ಲಾ ಪಾರ್ವತಿ ಅಕ್ಕನಾಗಬೇಕು; ಅವಳ ಕೈ 
ಹಿಡಿದ ಶಿವ ನಮಗೆ ಭಾವನಾಗಬೇಕು! ನೆಲ ಮುಗಿಲಿಗೆ ಬಾಂಧವ್ಯವನ್ನು ಬೆಸೆಯುವ 
ಈ ಶಿವ ಪಾರ್ವತಿಯರ ಪ್ರೀತಿಯ ಬೆಳುದಿಂಗಳಿನಲ್ಲಿ ನಾವು ಕೈಲಾಸದ 
ನಂಟರಾಗಿಬಿಟ್ಟದ್ದೇವೆ! ಈ ಒಂದು ಸುಂದರ ಆತ್ಮೀಯ ಭಾವನೆಯನ್ನು ಜನಪದ ಕವಿ 
ಈ ಹಾಡಿನಲ್ಲಿ ಹೇಳಿದ್ದಾನೆ. ಈ ಕವಿಗಳ ಕಣ್ಣಿಗೆ ದೇವರೆಂದರೆ, ಕೇವಲ ಪೂಜನೀಯವಾದ 
ಆದರೆ ನಮ್ಮಿಂದಾಚೆಗೆ ಎಲ್ಲೋ ಇರುವ ಶಕ್ತಿಯಲ್ಲ ದೇವರೂ ನಮ್ಮವನೇ, ಅಣ್ಣನೋ, 
ಅಕ್ಕನೊ, ಭಾವನೋ ಇದ್ದಂತೆ - ಅಷ್ಟು ಹಿತವಾದವನು, ಪ್ರಿಯವಾದವನು, 
ಸಮಾಪದವನು, ಎನ್ನುವ ಆತ್ಮೀಯತೆ ತುಂಬಿಕೊಂಡಿದೆ. ಬೀರೇ ದೇವರೋ, ತಿರುಪತಿ ' 
ತಿಮ್ಮಪ್ಪನೋ, ಕಬ್ಬಲ್ಲಬೆನುವನೋ, ಮೈಸೂರು ಚಾಮುಂಡಿಯೋ, ನಂಜನಗೂಡಿನ 


ಲ 
ನಂಜುಂಡನೋ ಇವರೆಲ್ಲ ಬಲು ಹತ್ತಿರದವರು. ನಂಜನಗೂಡಿನ ದೇವರನ್ನು ಕುರಿತು - 


ನಂಜನಗೂಡಾಗೆ ನಮಗಾರೆ ನೆಂಟರು 
ನಂಜಪ್ಪಕಾಣೆ ಮನೆ ಸ್ವಾಮಿ - (ನಾಡಪದಗಳು : ಪು. ೧೦೧) 


ಎನ್ನುವ ಮಾತಿನಲ್ಲಿ ಕೇವಲ ಸಲಿಗೆಯ ಭಾವವನ್ನು ಮಾತ್ರವಲ್ಲ ಬದುಕಿನ ಪರಮ 
ಸತ್ಯವನ್ನೇ ಈ ಕವಿಗಳು ನುಡಿದಿದ್ದಾರೆ. ಈ ಭಾವನೆಗಳು ದೇವರ ಮಹತ್ತನ್ನು ತಗಿಸದೆ, 
ಮಾನವ ವ್ಯಕ್ತಿಗಳಂತೆ ಮೂರ್ತಿಕರಿಸಿ ದೇವರು ಬಲು ಹತಿರದವನೆಂಬಂತೆ ಚಿತ್ರಿಸಿ 
ಮಾನವತ್ವದ ಬೆಲೆಯನ್ನು ಹೆಚ್ಚಿಸಿವೆ - ಎನ್ನಿಸುತ್ತದೆ. ಕೇವಲ ಸುಂದರವಾದ, ಕಾಪಾಡುವ 
ಶಕ್ತಿಗಳನ್ನು ಮಾತ್ರ ತನಗೆ ಬೇಕಾದವರೆಂಬಂತೆ, ನಂಟನೆಂಬಂತೆ ಭಾವಿಸುವುದರಲ್ಲಿ ' ಮಾತ್ರ 


೨೫೮ ಜನಪದ ಕವಿಗಳು ಕಂಡ ಸೌಂದರ್ಯ 


ಇವರ ಪ್ರೀತಿ ನಿಲ್ಲುವುದಿಲ್ಲ ಮೃತ್ಯುವನ್ನು "ಜವರಾಯ'ನೆಂದು ಕರೆದು, ಅವನು ಮನೆಯ 
ಬಾಗಿಲಿಗೆ ಬಂದಾಗಲೂ- 


ಎಂದೂ ಬಾರದ ಜವರಾಯ (1 ಇಂದೇಕೆ ಬಂದೀರಿ 
ಕೊಳ್ಳೆಯ್ಮ ನೀರ ಕುಡಿನೀರ- : (ನಾಡಪದಗಳು : ಪು ೨೬) 


ಎನ್ನುತ್ತದೆ. ಕರಾಳವಾದ ಮೃತ್ಕುವನ್ನೂ ಮನೆಯ ನೆಂಟನೆಂಬಂತೆ ಆಹ್ವಾನಿಸಿ 
ಉಪಚರಿಸುತ್ತದೆ! ಈ ಚೇತನಕ್ಕೆ ಎಲ್ಲವೂ ಶುಭ; ಎಲ್ಲವೂ ಪ್ರಿಯ; ಎಲ್ಲವೂ ಆತ್ಮೀಯ. 
ಏಕೆಂದರೆ ಕ್ಷಣಿಕವಾದ ತುಮುಲಗಳಿಗೆ ಬೆದರಿ ನಿಲ್ಲುವ ಅಳ್ಳೆದೆಯ ಸೋಂಕು ಇಲ್ಲಿಲ್ಲ 
ಇಲ್ಲಿರುವುದು ಎಲ್ಲವನ್ನೂ ಪ್ರೀತಿಯ ತೋಳಿನಲ್ಲಿ ತಬ್ದುವ ಕೆಚ್ಚು ಬಂದುದೆಲ್ಲವೂ ದೈವದ 
ಪ್ರೀತಿಯ ಲೀಲೆ ಎಂಬ ಅನುಭವವಿರುವುದರಿಂದಲೇ.... 


ಕರುಣ ಬಂದರೆ ಕಾಯೊ ಮರಣ ಬಂದರೆ ಒಯ್ಕೊ 1 
ಕರುಣಿ ಕಲ್ಮಾಣ ಬಸವಣ್ಣ | ಕಾಸಿ ಲಿಂಗ 
ಕಡಿತನಕ ಕಾಯೊ ಅಭಿಮಾನ (ಗರತಿಯ ಹಾಡು : ಪು. ೫) 


ಎನ್ನುತ್ತದೆ. ದೈವೀ ಶ್ರದ್ಧೆಯಿಂದ ತುಂಬಿದ ಈ ಚೇತನ, ಪ್ರೀತಿಯ ಮೂಲಕ 
ಎಲ್ಲದರೊಂದಿಗೆ “ತ ೀಯತೆಯನ್ನು ಸಾಧಿಸಿರುವುದರಿಂದಲೇ ಅದು ಎಲ್ಲೆಲ್ಲಿಯೂ ಚೆಲುವನ್ನು 
ಕಾಣಲು ಸಮರ್ಥವಾಗಿರುವುದು. 


28 


ಜನಪದ ಗೀತಗಳಲ್ಲಿ ಬಹುಮಟ್ಟಿಗೆ ಮಿಡಿಯುತ್ತಿರುವುದು ಹೆಣ್ಣಿನ ಪಾಡು. 
ತಾಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಸೊಸೆಯಾಗಿ ತೋರುವ ಹೆಣ್ಣಿನ ಭಾವತರಂಗಗಳೇ 
ಈ ಕವಿತೆಯ ವಸ್ತು. ಈ ಹೆಣ್ಣುಮಕ್ಕಳು ತಮ್ಮ ಸುತ್ತ ಕಂಡ ಚೆಲುವಿನ ವಸ್ತುಗಳ 
ನೆನಕೆಯಿಂದ ತಾವು "ಕಂಡ ವ್ಯಾಪಾರವನ್ನು ವರ್ಣಿಸುತ್ತಾರೆ. ತನ್ನ ತಮ್ಮನನ್ನು ವರ್ಣಿಸುವ 
ಅಕ್ಕ ಒಬ್ಬಳು - 


ಬಾವೂಲಿ ಇಟ್ಟುಕೊಂಡು ಕಾವೂಲಿ ತಿದ್ದುವ 
ಗಾಳಿ ಬಂದತ್ತ ಬಳಕೂತ | ನನ ತಮ್ಮ 
ಬಾಳಿಯೆಲಿಗಿಂತ ಬಲು ಚಲುವ (ಗರತಿಯ ಹಾಡು : ಪು. ೨೪) 


ಎಂದು ಸುಳಿಗಾಳಿಗೆ ಬಳುಕಾಡುವ ಬಾಳೆಯ ಎಲೆಯ ಸೊಗಸನ್ನು ಕಂಡ ಅಕ್ಕ ತನ್ನ 
ತಮ್ಮನನ್ನು ಬಾಳೆಎಲೆಗೆ ಹೋಲಿಸುತ್ತಾಳೆ; ಅಷ್ಟೇ ಅಲ್ಲ ಅವನು ಅದಕ್ಕಿಂತ ಚೆಲುವ 
ಎನ್ನುತ್ತಾಳೆ. ಇಂತಹ ಹೆಣ್ಣು ತನ್ನ ತಮ್ಮ ತೌರಿಗೆ ಬರುವ ಸುಳುವನ್ನು ತಿಳಿದು - 


ಎಂದು ಇಲ್ಲದ ನನ್ನ ಎಡಗಣ್ಣ ಹಾರೀತ 1 
ಚೆಂದರ ಹುಬ್ಬ ಕುಡಿಬೆಳಕ | ನನ ತಮ್ಮ 
ಸಂಜೀಗ್ಹ್ಡಡೆದವ್ನ ಮಗ ಬಂದ (ಗರತಿಯ ಹಾಡು : ಪು. ೧೮) 


ಸೌಂದರ್ಯ ಸಮೀಕ್ಷೆ ೨೫೯ 


ಎನ್ನುತ್ತಾಳೆ. ಹಿಂದಿನ ಪದ್ಮ ತಮ್ಮನ ನಿಲುವನ್ನು ಬಾಳೆ ಎಲೆಗಿಂತ ಚೆಲುವ ಎಂದು 
ಬಣ್ಣಿಸಿದರೆ, ಇಲ್ಲಿ ತಮ್ಮನ ಕಣ್ಣನ್ನು ಅದರ ಬೆಳಕನ್ನು ಮಾತ್ರ ಬಣ್ಣಿಸುತ್ತದೆ. "ಚಂದರ 
ಹುಬ್ಬು -ಕುಡಿ ಬೆಳಕ' ಎಂಬ ಪ್ರತಿಮೆ ಮುಖದಲ್ಲಿ ಮುಖ್ಯವಾದ ಚೆಲುವಿನ ಅಂಶವನ್ನು 
ಗುರುತಿಸಿ ರೂಪಿಸಿದೆ. ರೇಖಾ ಚಂದ್ರನನ್ನು ತಮ್ಮನ ಹುಬ್ಬಿಗೂ ಎಳೆ ಬೆಳುದಿಂಗಳ 
. ಮಂದಸ್ಥಿತವನ್ನು ಅವನ ಕಣ್‌ ಬೆಳಕಿಗೂ ಹೊಂದಿಸಿಕೊಂಡು ನುಡಿಯುವ ಈ ಮಾತು 
ಎಂತಹ ಅಪೂರ್ವವಾದ ಚೆಲುವನ್ನು ತೋರುತ್ತದೆ. ತನ್ನ ಅಣ್ಣನ ಸೌಂದರ್ಯ ಪ್ರಿಯತೆಯನ್ನು 
ಗುರುತಿಸಿದ ತಂಗಿಯೊಬ್ಬಳು - 


ತೋಟಕ್ಕೆ ಹೋದಣ್ಣ ಊಟಕ್ಕೆ ಬರಲಿಲ್ಲ | 
ತೋಟದಾ ಹೂವ ತಲಿ ತುಂಬ | ಇಟಗೊಂಡು 
ಊಟದ್ದಂಬಲವ ಮರೆತಾನ. 


(ಗರತಿಯ ಹಾಡು : ಪು. ೨೨) 


ಎನ್ನುತ್ತಾಳೆ. ತೋಟದ ಹೂವನ್ನು ತಲೆ ತುಂಬ ಮುಡಿದ ಅಣ್ಣನಿಗೆ ಊಟದ ಹಂಬಲವೇ 
ಮರೆತು ಹೋಯಿತಂತೆ. ಊಟದ ಹಂಬಲವನ್ನು ಮರೆತು ಆ ಹೂವುಗಳ ಸೊಗಸಿಗೆ 
ಮಾರುವೋದ ಅವನ ಸೌಂದರೃಷ್ಟಿಯತೆಯಾದರೂ ಎಷ್ಟು ದೊಡ್ಡದು ! ಚೆಲುವಾದ 
ಹೂವುಗಳನ್ನು ಕಂಡರೆ ಅವನಿಗೆ ಅಷ್ಟೊಂದು ಪ್ರೀತಿ; ಆ ಪ್ರೀತಿಯನ್ನು ಗುರುತಿಸಿ 
ಬಣ್ಣಿಸುವವಳು ಈ ತಂಗಿ! ಅಂತೆಯೆ ತಾಯಿಯಾದವಳು ಮಗುವಿನ ಸೌಂದರ್ಯವನ್ನು 
ಬಣ್ಣಿಸಿರುವ ರೀತಿ ಅಪೂರ್ವವಾಗಿದೆ. ಮಗುವಿನ ಎಲ್ಲ ಚರ್ಯೆಗಳೂ ತಾಯಿಗೆ 
ಪ್ರಿಯವಾಗಿಯೆ ತೋರುತ್ತವೆ. ಮಗುವಿನ ಚೆಲುವನ್ನು ತಾಯಿ ಹೀಗೆ ವರ್ಣಿಸುತ್ತಾಳೆ - 


ಕಾಡ್ಗೀಗ್ದಚ್ಚಿದ ಕಣ್ಣು ತೀಡಿ ಮಾಡಿದ ಹುಬ್ಬು 
ಮಾವಿನ ಹೋಳು ನಿನ ಕಣ್ಣು | ಕಂದಯ್ಕ 
ಮಾವ ಬಣ್ಣಿಸಿ ಕರೆದಾನ - (ಗರತಿಯ ಹಾಡು : ಪು. ೪೪) 
ಕಾಡಿಗೆ ಹಚ್ಚಿದ ಕಣ್ಣು ತೀಡಿ ಮಾಡಿದ ಹುಬ್ಬು ಹಾಗಿರಲಿ, ಮಗುವಿನ ಕಣ್ಣನ್ನು ಮಾವಿನ 
ಹೋಳು ಎನ್ನುವುದು ಎಷ್ಟು ಸೊಗಸಾಗಿದೆ ! ಮಾತೆತ್ತಿದರೆ ಕಮಲವೊಂದನ್ನೆ ತಂದು 
ಕಣ್ಣಿಗೆ ಹೋಲಿಸುತ್ತಾರೆ ಪ್ರೌಢ ಕವಿಗಳು. ತೊಟ್ಟಿಲೊಳಗೆ ಕೈಕಾಲು ಆಡಿಸುವ ಮಗುವನ್ನು 


ಕಂಡು ಒಬ್ಬ ತಾಯಿ - 


ತೊಟ್ಟಲೊಳಗಿನ ಕಂದ ತೋಳ ಬೀಸುವ ಚಂದ 1! 
ರಟ್ಟಿ ನೊಂದಾವು ಎಲೆ ಕಂದ | ನಿಮ್ಮವ್ವ 
ದೃಷ್ಟಿ ಮುರಿಲಾಕೆ ಅರಿಯಳು. (ಗರತಿಯ ಹಾಡು : ಪು. ೫೪) 


ಎನ್ನುತ್ತಾಳೆ. ತೊಟ್ಟಿಲ ಒಳಗೆ ತನ್ನಷ್ಟಕ್ಕೆ ತಾನೇ ತೋಳನ್ನು ಬೀಸುವ ಮಗುವಿನ 
ಚೆಂದವನ್ನು ಇವಳು ಸವಿದರೂ, ಒಡನೆಯೇ ಅದಕ್ಕೆ ಎಷ್ಟು ನೋಯುತ್ತದೆಯೋ ಎಂದು 


೨೬೦ ಜನಪದ ಕವಿಗಳು ಕಂಡ ಸೌಂದರ್ಯ 


ಕೊರಗುತ್ತಾಳೆ. ಈ ಮಾರ್ದವತೆಯೇ ಇಂತಹ ಹಾಡುಗಳ ಸೌಂದರ್ಯ. ತಾಯಿಯೊಬ್ಬಳು 
ಮಗುವನ್ನು ಕುರಿತು- 


ಆಡಿ ಬಾ ನನ ಕಂದ ಅಂಗಾಲ ತೊಳೆದೇನು | 
ತೆಂಗಿನಾ ಕಾಯ ಎಳನೀರ ತಕ್ಕೊಂಡು 
ಬಂಗಾರ ಮೋರೆ ತೊಳೆದೇನು - (ಗರತಿಯ ಹಾಡು : ಪು ೪೫) 


ಎನ್ನುತ್ತಾಳೆ. ಮಗು ಆಡಿ ಬಂದರೆ ಅದರ ಅಂಗಾಲನ್ನು ತೊಳೆಯಲು ಸಿದ್ಧವಾದ ತಾಯಿ, 
ತನ್ನ ಮಗುವಿನ ಬಂಗಾರ ಮೋರೆಯನ್ನು ತೊಳೆಯಲು ತೆಂಗಿನ ಕಾಯ ಎಳನೀರನ್ನು 
ಬಳಸುತ್ತೇನೆ ಎನ್ನುವುದು ತಾಯಿ ಪ್ರೀತಿಯ ಅಧಿಕ್ಕವನ್ನು ಸೂಚಿಸುತ್ತದೆ. ಮಗುವಿನ 
ಮುಖವನ್ನು "ಬಂಗಾರ ಮೋರೆ' ಎಂಬ ಮಾತಿನಲ್ಲಿ ವರ್ಣಿಸುವಾಗ ಮಾತು ಅಪುಯತ್ನ 
ಪೂರ್ವಕವಾಗಿಯೇ ಉಚಿತವಾದ, ಹಿತವಾದ ಉಕ್ತಿಯಲ್ಲಿ ಸಾರ್ಥಕ್ಕವನ್ನು ಪಡೆದಿದೆ 
ಎನ್ನಿಸುತ್ತದೆ. ಮಕ್ಕಳಿಂದ ಹೆಣ್ಣಿನ ಬದುಕು ಸಫಲ, ಮಕ್ಕಳಿಂದ ಮನೆಗೆ ತಂಪು - 


ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕೆ 1 
ಕೂಸು ಕಂದಯ್ಕ ಒಳ ಹೊರಗ | ಆಡಿದರೆ 
ಬೀಸಣಿಕೆ ಗಾಳಿಸುಳಿದಾವ 1 (ಗರತಿಯ ಹಾಡು : ಪು. ೪೫) 


ಮನೆಯ ನಂದನಕ್ಕೆ ಮಕ್ಕಳು ಮಂದಾನಿಲ. ಮಗುವೊಂದು ಒಳಗೆ ಹೊರಗೆ ಆಡಿದರೆ 

ಬೆಂದ ಮನಸ್ಸಿಗೆ ತಂಗಾಳಿಯ ಲೇಷನವಾಗುತ್ತದೆ. ಇಂತಹ ಮಕ್ಕಳು ಏನು ಮಾಡಿದರೂ 
ಚೆಲುವಾಗಿಯೇ ತೋರುತ್ತವೆ. ಹಟಮಾಡಿ ಅಳುವ ಮಗುವಿನಲ್ಲೂ ತಾಯಿಯ ಕಣ್ಣು 
ಚೆಲುವನ್ನು ಕಾಣಬಲ್ಲದು - 


ಅಳುವ ಕಂದನ ತುಟಿಯು ಹವಳದ ಕುದಿಹಂಗ 1 
ಕುಡಿ ಹುಬ್ಬು ಬೇವಿನೆಸಳಂಗ | ಕಣ್‌ ನೋಟ 
ಶಿವನ ಕೈ ಅಲಗು ಹೊಳದಂಗ (ಗರತಿಯ ಹಾಡು : ಪು. ೪೩) 


ಯಾವ ಮಹಾ ಕವಿಯೂ ಅಳುವ ಮಗುವಿನ ಇಂತಹ ಚಿತ್ರವನ್ನು ಕೊಟ್ಟಿಲ್ಲ ಈ ಚೆಲುವನ್ನು 
ಕಾಣಲು" ಪಾಂಡಿತ್ಕವಾಗಲೀ, ಶಾಸ್ತ್ರ ಪ್ರೌಢಿಮೆಯಾಗಲೀ ಬೇಕಾಗಿಲ್ಲ ಅಳುವ ಮಗುವಿನ 
ಚೆಲುವನ್ನು ಕಾಣಲು ಬೇಕಾಗಿರುವುದು ತಾಯಿಯ ಕಣ್ಣು ಇಂತಹ ಚಿತ್ರವನ್ನು ಕೊಡಲು 
ವಾತ್ಸಲ್ಕ ದೃಷ್ಟಿಗೆ ಮಾತ್ರ ಸಾಧ್ಯ! ಅಳುವ ಕಂದನ ತುಟಿ ಹವಳದ ಕುಡಿ; ಕುಡಿ 
ಹುಬ್ಬು ಬೇವಿನೆಸಳು. ಈ ಹೋಲಿಕೆಯ ಸಾರ್ಥಕ್ಕವನ್ನು ವಿವರಿಸಬೇಕಾಗಿಲ್ಲ ಈ ಎರಡು 
ಹೋಲಿಕೆಗಳೂ ವ್ಯಕ್ತ ಲೋಕದ, ಬಹಿರಂಗ ಸೌಂದರಾನುಭವದಿಂದ ತಂದವು; 
ಮೂರನೆಯದಾದ 'ಕಣ್‌ ನೋಟ ಶಿವನ ಕೈ ಅಲಗು ಹೊಳೆದಂಗ' ಎನ್ನುವುದು ಅವಕ್ತ 
ಸೌಂದರ್ಯದ ಹೊಳಹನ್ನು ರೂಪಿಸುತ್ತದೆ. ಕಂದನ ಕಣ್ಣಿನಲ್ಲಿ ಶಿವನ ಕೈ ಅಲಗಿನ ಹೊಳಹನ್ನು 


ಸೌಂದರ್ಯ ಸಮೀಕ್ಷೆ ೨೬೧ 


ಕಾಣುವ ತಾಯಿ ದೃಷ್ಟಿ ಬಹು ಹಿರಿಯದು. ಇದು ಕೇವಲ ಕಲ್ಪನಾ ಸೌಂದರ್ಯದ 
ಕೆಲಸವಲ್ಲ ಚಿತ್ತದ ಸೌಂದರ್ಯದ ಮೋಡಿ. ವ್ಯಕದಲ್ಲಿ ಅವಕ್ಷದ ಸೂತ್ರವನ್ನು ತಾಯಿಯ 
ಕಣ್ಣು ಗುರುತಿಸಿ ಹೇಳಿ ನಮ್ಮನ್ನು ರೋಮಾಂಚನಗೊಳಿಸುತ್ತದೆ. ಮಗುವಿನಲ್ಲಿ ದೈವತ್ವದ 
ಹೊಳಹನ್ನು ತಾಯಿಯಾದವಳು ಕಂಡರೆ, ಮಕ್ಕಳು ತಾಯಿಯಲ್ಲೇ ದೈವತ್ವವನ್ನು 
ಕಾಣುವುದುಂಟು. ಈ ಭಾವನೆಯೂ ಜನಪದ ಗೀತೆಗಳಲ್ಲಿ ವಕ್ಷವಾಗಿದೆ. ಒಬ್ಬಳು ಮಗಳು- 


ಯಾರ ಇದ್ದರು ನನ್ನ ತಾಯವ್ವನ್ಹೋಲೋರ 1 
ಸಾವಿರ ಕೊಳ್ಳಿ ಒಲಿಯಾಗ | ಇದ್ದರ 
ಜ್ಯೋತಿ ನಿನ್ನಾ ರು ಹೋಲಾರ - (ಗರತಿಯ ಹಾಡು : ಪು. ೧೧) 


ತಾಯಿಯ ಹೊರತು ಉಳಿದ ಬಳಗವೆಲ್ಲ ಸಾವಿರ ಇದ್ದರೂ ಅವರೆಲ್ಲ ಒಲೆಯೊಳಗಿನ 
ಕೊಳ್ಳಿ ಇದ್ದ ಹಾಗೆ. ಆದರೆ ತಾಯಿ ಜ್ಯೋತಿಯ ಹಾಗೆ. ಬೇರೆಯವರಿಂದ ಮಗಳಿಗೆ 
ದೊರೆಯುವ ಪ್ರೀತಿಯಲ್ಲಿ ಬೆಳಕಿಗಿಂತ ಉರಿ ಹೆಚ್ಚು ಕೊಳ್ಳಿಯಂತೆ. ಆದರೆ ತಾಯಿಯ 
ರುಚಿರ-ಶಾಂತ ಪ್ರೀತಿಯೋ ನಂದಾದೀಪದಂತೆ. ತಾಯಿ ಜ್ಯೋತಿ ಮಾತ್ರವಲ್ಲ ಗಂಗೆಯಂತೆ- 


ತಂದೀಯ ನೆನೆದರೆ ತಂಗಳ ಬಿಸಿಯಾಯ್ತು 1 
ಗಂಗಾದೇವಿ ನನ್ನ ಹಡೆದವ್ನ ! ನೆನೆದರೆ 
ಮಾಸಿದ ತಲೆಯು ಮಡಿಯಾಯ್ತು (ಗರತಿಯ ಹಾಡು) 


ಅಂತಹ ಹಾವಿತ್ರ ತೆ ತಾಯ್ತನಕ್ಕೆ ಇದೆ. ಪ್ರೀತಿಯು ಸೃಜಿಸುವ ಈ ಭಾವ ಮೌಲ್ಯವೇ 
ಜೀವನ ಸೌಂದರ್ಯ ತಾಯಿ, ಮಕ್ಕಳ ವಿಚಾರದಲ್ಲಿ ತೋರುವ ವಾತ್ಸಲ್ಯ ಮಕ್ಕಳು ತಾಯಿ 
ವಿಚಾರದಲ್ಲಿ ತೋರುವ ಪೂಜ್ಯತೆ; ಅಕ್ಕ-ತಂಗಿ, ಅಣ್ಣ-ತಮ್ಮಂದಿರು ಪರಸ್ಪರ ತೋರುವ 
ಅಕ್ಕರೆ - ಈ ಮಧುರ ಬಾಂಧವಸೌಂದರದದ ನಿರೂಪಣೆ ತುಂಬ ಸುಂದರವಾಗಿದೆ. 
ತಾಯನದಲ್ಲಿ ತನ್ನ ನಿಲುಗಡೆಯನ್ನು ಕಂಡುಕೊಳ್ಳುವ . ಈ ಸ್ತ್ರೀತ್ವ ಅಲ್ಲವನ್ನು ಆಶಿಸುವುದಿಲ್ಲ 
ಮಹತ್ತನ್ನು ಕೋರುತ್ತದೆ. 'ತಾಯೊಬ್ಬಳು ತನಗೆ ಎಂಥ ಮಗ "ಬೀಕು ಎನ್ನುವುದನ್ನು ದೇವರಲ್ಲಿ 
ನಿವೇದಿಸುತ್ತಾ - 


ಜಿನದತ್ತ ಜಿನಸ್ವಾಮಿ ಹೊನ್ನ ಪಾರ್ಶ್ವನಾಥ 
ನಿನ್ನಂಥ ಒಬ್ಬ ಮಗ ಬೇಕ 1 ಬಸ್ಥಾನ 
ಪದ್ಮಾವತಿಯಂಥ ಸೊಸೆ ಬೇಕ (ಗರತಿಯ ಹಾಡು : ಪು. ೫೮) 


ಎಂದು ಬೇಡುತ್ತಾಳೆ. ಈ ತಾಯ್ತನ ಬೇಡುವುದು ದೇವರಂಥ ಮಗನನ್ನು ! ಮಗುವಿನ 
ಕಣ್ಣ ಹೊಳೆಹಿನಲ್ಲಿ ಶಿವನ ಕೈ ಅಲಗಿನ ಹೊಳಹನ್ನು ಕಾಣಬಲ್ಲ ತಾಯಿ, ದೇವರನ್ನೇ 
ಮಗನನ್ನಾಗಿ ಬಯಸುವುದು ಸೋಜಿಗವೇನಲ್ಲ ಕೃಷ್ಣಾ ಮಲಪ್ರಹಾರಿಣೀ ನದೀ 
ಸಂಗಮದಲ್ಲಿರುವ ಕೂಡಸಂಗಮನ ಲಿಂಗವನ್ನು ಕಂಡು - 


೨೬೨ ಜನಪದ ಕವಿಗಳು ಕಂಡ ಸೌಂದರ್ಯ 


ಕೂಡಲ ಸಂಗಯ್ಯ ಹೊಳಿಯಾಗ ಹಾಾಂಗಿದ್ದಿ | 
ಹಳ್ಳೊತ್ತಿ ಸಣ್ಣ ಮಳಲೊತ್ತಿ |! ಗಂಗೀಯ 
ನೀರೊತ್ತಿ ಲಿಂಗ ನೆನೆದಾನ.... (ಗರತಿಯ ಹಾಡು : ಪು. ೬) 


ಎಂದು ತಾಯಿಯೊಬ್ಬಳು ಹೇಳುವ ಮಾತಿನಲ್ಲಿ ದೇವರನ್ನೂ ಮಗುವಿನಂತೆ ಭಾವಿಸುವುದರ 
ಮಾರ್ದವತೆಯಲ್ಲಿ ತಾಯಿಯ ಕಾರುಣ್ಮ ಮೈದೋರಿದೆ. 


೪ 


ಮಾನವಲೋಕದ ಹಲವು ಬಿಡಿ ಬಿಡಿ ಚಿತ್ರಗಳನ್ನು ಕೊಡುವುದರಲ್ಲಿ ಈ 
ಜನಪದ ಕಾವ್ಯಕಲೆ ನುರಿತದ್ದು ಜನಪದಕವಿಗಳ ಕಣ್ಣು ಯಾವ ವಸ್ತುವಿನಲ್ಲೇ ಆಗಲಿ 
ಮುಖ್ಯವಾಗಿ ಮನಸ್ಸಿನ ಮೇಲೆ ಯಾವ ಅಂಶ. ಪರಿಣಾಮ ಮಾಡುವುದೋ ಅದನ್ನು 
ಬಲುಸೊಗಸಾಗಿ ನಿರೂಪಿಸುತ್ತದೆ. ವಸ್ತುವಿನ ಸಮಗ್ರ ಸೌಂದರ್ಯಕ್ಕಿಂತ, ವಿವರ ವಿವರವಾದ 
ಬಣ್ಣನೆಗಿಂತ ಆ ಕ್ಷಣದಲ್ಲಿ ಹೊಳೆದ ಅಂಶಸೌಂದರ್ಯವನ್ನು ಬಣ್ಣಿಸುವುದರಲ್ಲಿ ಇದು ನಿಸ್ಸೀಮ 
ಕಲೆ. ಕಾವೃ ಪದ್ಧತಿಯನ್ನು ಬಲ್ಲ ಪಾಂಡಿತ್ಯ ವುತ್ತಶ್ರಿಗಳಿದ್ದ ಕವಿಗಳು ವಸ್ತುವನ್ನೋ ವೃಕ್ತಿಯನ್ನೋ 
ಸಮಗ್ರವಾಗಿ, ಅಡಿಯಿಂದ ಮುಡಿಯ ತನಕ ಬಣ್ಣಿಸುವಂತೆ ಈ ಸಹಜ ಕವಿಗಳು 
ಬಣ್ಣಿಸುವುದಿಲ್ಲ ಇಲ್ಲಿನ ಕಲ್ಪನೆ ಪಾಂಡಿತ್ಕಾದಿಗಳಿಂದ ಸಂಸ್ಕಾರಗೊಂಡುದಲ್ಲ 
ಪ್ರಾಮಾಣಿಕವಾದ ಅನುಭವದಿಂದ ರೂಪಿತವಾದುದು. ಆದುದರಿಂದಲೇ ತಮ್ಮನ 
ಮುಖದಲ್ಲಿ ಅಕ್ಕನಿಗೆ ಕಾಣುವುದು "ಚಂದರ ಹುಬ್ಬು ಕುಡಿ ಬೆಳಕು ಮಗುವಿನ ಮುಖದಲ್ಲಿ 
“ಹವಳದ ತುಟ, ಬೇವಿನೆಸಳಿನಂತೆ ಹುಬ್ಬು ಶಿವನ ಕ್ಟ ಅಲಗಿನಂಥ ಕಣ್‌ ಬೆಳಕು'. 
ಲಕ್ಕವ್ವ ಕಾಲು ತೊಳೆಯುವಾಗ ಈ ಕವಿಗಳ ಕಣ್ಣಿಗೆ ಕಾಣುವುದು ಇಷ್ಟು ಮಾತ್ರ- 


ಪಿಲ್ಲಿ ಕಾಲಿನೋಳೆ ಚೆಲ್ಲಿದ ನೆರಿಗ್ಗೋಳೆ 
ಕಲ್ಮೇಲೆ ಕಾಲ ತೊಳೆಯೋಳೆ | ಲಕ್ಕವ್ವ 
ಪಿಲ್ಲಿ ಹೊಳೆದವು ಬಿಸಿಲಿಗೆ - (ನಾಡ ಪದಗಳು : ಪು. ೨೩) 


ಲಕ್ಕವ್ವನ' ಸಮಗ್ರ ಶರೀರವಲ್ಲ ಅವಳ ಮುಖವೂ ಅಲ್ಲ ಅವಳು ಕಲ್ಲಮೇಲೆ ಕಾಲು 
ತೊಳೆಯುತ್ತಿದ್ದಾಳೆ, ಅದೂ ಬಿಸಿಲಲ್ಲಿ ಕವಿಯ ಕಣ್ಣು ಕಾಲು ತೊಳೆಯುವ ಕಿಯೆಯಷ್ಟನ್ನೆ 
ಗಮನಿಸಿದೆ. ಅಲ್ಲಿ ಕಾಣುವುದು, ಪಿಲ್ಲಿ ಹಾಕಿದ ಕಾಲು; ಚೆಲ್ಲಿದ ನೆರಿಗೆ. ಅವಳು ನಿಂತ ಕಲ್ಲು 
ಕಾಲು ತೊಳೆಯುವಾಗ ಬಿಸಿಲಿಗೆ ಹೊಳೆಯುವ ಪಿಲ್ಲಿ ಇಷ್ಟು ಚಿತ್ರವನ್ನು ಮಾತ್ರ ಈ ಕವಿಯ 
ಕಣ್ಣು ಚಿತ್ರಿಸಿದೆ. ಸಾಮಾನ್ಮ ಹಳ್ಳಿಯ ಹೆಣ್ಣು ಮಗಳು ಲಕ್ಕವ್ವ ಕಲ್ಲಿನ ಮೇಲೆ ಕಾಲು 
ತೊಳೆಯುವುದು ಅಂಥ ವಿಶೇಷದ ಸಂಗತಿಯಲ್ಲ; ಕವಿಯ ಕಣ್ಣು ಆ ಪಸಂಗದಲ್ಲಿ 
ಮುಖ್ಯವಾದುದನ್ನು ಸ್ವಭಾಮೋಕಿಯಿಂದ ಚಿತ್ರಿಸಿರುವುದೇ ವಿಶೇಷ. ಇದೇ ಕುಶಲತೆ 
ಹಲಸಂಗಿಯ ಜಕ್ಕವ್ಹನನ್ನು ಜಾನಪದ ಕವಿಯೊಬ್ಬ ವರ್ಣಿಸುವ ಮಾತಿನಲ್ಲೂ 
ಕಾಣಿಸುತ್ತದೆ. 


ಸೌಂದರ್ಯ ಸಮೀಕ್ಷೆ ೨೬೩ 


ಮೂಗಿನಾಗ ಮೂಗುತಿ ನಕ್ಕರೆ ಕರಿಹಲ್ಲು 
ಅಕ್ಕ ನೀನ್ಮಾರ ಮಗಳವ್ವ | ಹಲಸಂಗಿ 
ಗಚ್ಚೀನ ಗುಡಿಯ ಜಕ್ಕವ್ಹ (ಗರತಿಯ ಹಾಡು : ಪು. ೩) 


ಹಲಸಂಗಿಯ ಗುಡಿಯಲ್ಲಿ ಜಕ್ಕವ್ವ ಎನ್ನುವುದೊಂದು ಮೂರ್ತಿ. “ಜಕ್ಕವ್ಹನ ಮೂರ್ತಿಯಲ್ಲಿ 

ಮುಖವೆಲ್ಲ ಇರುವುದಾದರೂ ಕಾಣುವುದು ಕರಿ ಹಲ್ಲು ಮೂಗು ಮೂಗುತಿ. ಮೂಗುತಿ 
ಇರುವ ಕಾರಣದಿಂದ ಮೂಗು, ಹೊಳೆಯುವ ಕಾರಣದಿಂದ ಮೂಗುತಿ, ಕಪ್ಪಾಗಿರುವ 
ಕಾರಣದಿಂದ ಹಲ್ಲು ಇವನ ಕರಣಗಳನ್ನು ವಿಶೇಷವಾಗಿ ಸೆಳೆಯುತ್ತದೆ. ಇದೇ ರೀತಿಯಲ್ಲಿ 
ಈ ಕವಿತೆಯ ವರ್ಣನೆ ಮುಖವಾಗಿ ಇಂದ್ರಿಯಗಳ ಅನುಭವವನ್ನು ಬಿಡಿಬಿಡಿಯಾಗಿ 
ಚಿತ್ರಿಸತಕ್ಕದ್ದು ಅಥವಾ ಇತರ ಅಂಶಗಳನ್ನು ಕಂಡರೂ ಕವಿ ಅದನ್ನು ಉದ್ದೇಶ 
ಪೂರ್ವಕವಾಗಿ ಹಿಂದಕ್ಕೆ ಇರಿಸುತ್ತಾನೆ''' 


೫ 


ಮಾನವ ಲೋಕದ ನಲವನ್ನು ಮಾತ್ರವಲ್ಲ ನೋವನ್ನೂ ಹಾಡಾಗಿ ತೋಡಿಕೊಂಡಿದೆ 
ಜನಪದ ಕವಿಗಳ ವಾಣಿ. ಹೆಣ್ಣುಮಕ್ಕಳ ಜೀವನದಲ್ಲಿ ಬರುವ ಮೊದಲ ನೋವು 
ಹುಟ್ಟಿಬೆಳೆದ ತೌರೂರನ್ನು ತೊರೆದು ಹೋಗುವಾಗ. ಆ ಸಂದರ್ಭದಲ್ಲಿ ಸಂಸಾರದಲ್ಲಿ 
ಯಾರು ಯಾರ ಮನಸ್ಸಿನಲ್ಲಿ ಏನೇನು ಪರಿಣಾಮಗಳಾಯಿತು ಎನ್ನುವುದನ್ನು ಈ ಗೀತಗಳು 
ಕರುಣಾಪೂರ್ಣವಾಗಿ ಚಿತ್ರಿಸುತ್ತವೆ. ಮಗಳಿಗೆ ತೌರೂರಿನ ಪ್ರೀತಿ ಬಲುಹಿರಿದು. 
ತೌರೂರನ್ನು ಕುರಿತು - 


[a] 


ತೌರೂರ ದಾರಿಯಲಿ ಮುಳ್ಳಿಲ್ಲ ಕಲ್ಲೀ 
ಸಾಸುವೆಯಷ್ಟು ಮರಳಿಲ್ಲ | ಬಾನಲ್ಲಿ 
ಬಿಸಿಲಿನ ಬೇಗೆ ಸುಡಲಿಲ್ಲ 
(ಜನಪಗೀತೆ : ಪು. ೨೯) 
ಮಗಳು ಹೇಳುವ ಅನುಭವ ಇದು. ತೌರೂರಿನಲ್ಲಿ. ಬಾಣಂತಿತನವನ್ನು ಮುಗಿಸಿ ತನ್ನ 
ಮಗುವಿನೊಡನೆ ಗಂಡನ ಮನೆಗೆ ಹೋಗುವಾಗ - 
ತೊಟ್ಟಿಲ ಹೊತ್ತು ಕೊಂಡು ತೌರುಬಣ್ಣ ಉಟ್ಟುಕೊಂಡು 1 
ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು | ತೌರೂರ 
ತಿಟ್ಟತ್ತಿ ತಿರುಗಿ ನೋಡ್ಕಾಳ 
(ಜನಪದಗೀತೆ : ಪು. ೩೧) 
ಮೂರೇ ಮಾತಿನಲ್ಲಿ ಸಮಗ್ರ ಚಿತ್ರವನ್ನು ಬರೆದು, ಮಗಳು ಒಂದೇ ಒಂದು ಸಲ ತಿಟ್ಟನ್ನು 
ಇಳಿದರೆ ಮರೆಯಾಗುವ ತೌರೂರನ್ನು ತಿರುಗಿ ನೋಡಿದಳು ಎಂಬ ಮಾತಿನಲ್ಲಿ ಕವಿ ಎಂತಹ 


2, ಮಾಸ್ತಿ ವೆಂಕಟೇಶ ಐಯ್ಯಂಗಾರ್‌ : ಕರ್ಣಾಟಕ ಜನಪದ ಸಾಹಿತ್ಯ, ಪು. ೫೪ 


೨೬೪ ಜನಪದ ಕವಿಗಳು ಕಂಡ ಸೌಂದರ್ಯ 


ಅಪಾರ ವ್ಯಥೆಯನ್ನು ಧ್ವನಿಸುತ್ತಾನೆ. ಇಷ್ಟೊಂದು ಪ್ರಿಯವಾದ ತೌರೂರು ಕೂಡ 
ದಾರುಣವಾಗುತ್ತದೆ ತಾಯಿ ಇಲ್ಲದಿದ್ದರೆ. ತಾಯಿಯಿಲ್ಲದ ತೌರೂರಿಗೆ ಹೋಗಿ ಪಡೆದು 
ಬಂದ ಕಹಿ ಅನುಭವವನ್ನು ಹೆಣ್ಣು ಮಗಳೊಬ್ಬಳು ಹೀಗೆ ತೋಡಿಕೊಳ್ಳುತ್ತಾಳೆ - 


ತಾಯಿಲ್ಲ ತವರಿಗೆ ಹೋಗದಿರು ನನ ಮನವೆ 1 
ನೀರಿಲ್ಲ ಕೆರಿಗೆ ಕರು ಬಂದ 1 ತಿರುಗಾಗ 
ಆಗ ನೋಡಿದರ ದುಃಖಗಳ. (ಗರತಿಯ ಹಾಡು : ಪು. ೧೩) 


ಇಲ್ಲಿ ಆಕೆ ತನ್ನ ಅನುಭವಕ್ಕೆ ಎಷ್ಟು ಉಚಿತವಾದ ಹೋಲಿಕೆಯಿಂದ ಅಭಿವ್ಯಕ್ತಿಯನ್ನು 
ನೀಡಿದ್ದಾಳೆ ! ಹೆಣ್ಣಿನ ಜೀವನದಲ್ಲಿ ಇದಕ್ಕೂ ಮಿಗಿಲಾದ ವ್ಯಥೆ ಬಂಜೆತನ. ಬಂಜೆ 
ತನ್ನ ಬದುಕನ್ನು ಕುರಿತು- 


ಬಾಲಕರಿಲ್ಲದ ಬಾಲೆದ್ಕಾತರ ಜನ್ಮ 
ಬಾಡಗಿ ಎತ್ತು ದುಡಿದಂಗೆ | ಬಾಳೆಲೆಯ 
ಹಾಸ್ಕುಂಡು ಬೀಸಿ ಎಸದಂಗ, (ಗರತಿಯ ಹಾಡು : ಪು. ೬೭) 


ಎಂದು ನಿಂದಿಸಿಕೊಳ್ಳುತ್ತಾಳೆ. ಅಂದಂದಿನ ಮನೋವ್ಯಥೆ ಹಾಡಾಗುವಾಗ, ಅದು 
ಮೈದಾಳುವ ಉಚಿತವಾದ, ಧ್ವನಿಪೂರ್ಣವಾದ ಉಪಮೆಗಳ ಸೊಗಸು ಅಪೂರ್ವವಾಗಿದೆ. 


ಡೆ 


ಒಂದು ಸಂದರ್ಭವನ್ನೋ, ಅನುಭವವನ್ನೋ ಕಥಾ ಸೂತ್ರವೊಂದರಲ್ಲಿ ನೇರ್ಪಡಿಸಿ 
ನಿರೂಪಿಸುವ ಹಲವು ಕವಿತೆಗಳಲ್ಲಿ ಈ ಕವಿಗಳ ಕಥನ ಸೌಂದರ್ಯವನ್ನು ಕಾಣಬಹುದು 
"ಉತ್ತರೆ ಮಳೆ'ಯನ್ನೆ, ಅತ್ತೆಯ ಕುಹಕದಿಂದ ಗಂಡನ ಮನೆಯನ್ನು ತೊರೆದು 
ಹೋಗಬೇಕಾಗಿ ಬಂದ ಹೆಣೆಂಬಂತೆ ವ್ಯಕ್ತೀಕರಿಸಿ ಕತೆಯನ್ನು ಕಟ್ಟದ್ದಾನೆ ಕವಿ, ಗಂಡನ 
ಮನೆಯಿಂದ ಹೊರಬಂದ ಉತ್ತರ ದೇವಿ 


ಚಿಕ್ಕಿಯ ಬೆಳಕಲ್ಲಿ ಹಾದೀಯ ಸವೆಸುತ್ತ 
ಮುಂಗಣ್ಣ ನೀರ ಸುರಿಸುತ್ತ | ಉತ್ತರ ದೇವಿ 
ಬಂದಾಳು ಬಾಗೂರ ಬಯಲೀಗೆ. (ಜನಪದ ಗೀತೆ: ಪು. ೩೪) 


ಹೀಗೆ ದುಃಖಿತಳಾಗಿ ನಡೆದಳಂತೆ. ಉತ್ತರ ಮಳೆ ಹೊಯ್ಯುವ ಕಾಲದ ಪ್ರಕೃತಿ ವ್ಯಾಪಾರವನ್ನು 
ಈ ಕವಿ ಹೀಗೆ ಕಂಡು ಚಿತ್ರಿಸಿದ್ದಾನೆ. ಅಂತೆಯೇ "ಜವರಾಯ'ನೆಂಬ ಕವನದಲ್ಲೂ "ಒಳ್ಳೊಳ್ಳೆ 
ಮರನ ಕಡಿಬಂದ' ಜವರಾಯನಿಗೂ, ಲೋಕದ ಹೆಣ್ಣೊಬ್ಬಳಿಗೂ ಸುಂದರವಾದ ಸಂವಾದ 
ನಡೆಯುತ್ತದೆ. ಕಡೆಗೆ ಜವರಾಯ ಅವಳನ್ನು ಕರೆದೊಯುತಾನೆ. ಹೀಗೆ ಪ್ರಕೃತಿ ವ್ಯಾಹಾರವನ್ನು 
ಮಾತ್ರವಲ್ಲ ನಂಜನಗೂಡ ನಂಜುಂಡನಿಗೂ ಮೈಸೂರ ಚಾಮುಂಡಿಗೂ ನಡೆಯುವ 
ಪ್ರಣಯವನ್ನು ಕವಿ ಸವಿಸ್ತಾರವಾಗಿ ಬಣ್ಣಿಸುತ್ತಾನೆ. ಮನಸ್ಸಿಗೆ ಹೊಳೆದದ್ದಕ್ಕೆ ಒಂದು 


ಸೌಂದರ್ಯ ಸಮೀಕ್ಷೆ ೨೬೫ 


ನಿರ್ದಿಷ್ಟವಾದ ರೂಪವನ್ನು ಕೊಡುವ, ಅದರಲ್ಲೂ ವ್ಯಕ್ತೀಕರಿಸಿ ಹೇಳುವ 
ನಾಟಕೀಯತೆಯೂ ಈ ಕಾವದಲ್ಲಿರುವ ಒಂದು ಸೊಗಸು. ಕೆರೆಗೆ ಹಾರ' ವೆಂಬ ಕಥನ 
ಕವನ, ಕೆರೆಗೆ ಆಹುತಿಯಾದ ಸಣ್ಣ ಸೊಸಿ ಭಾಗೀರಥಿಯ ದಾರುಣವಾದ ಕಥೆಯನ್ನು 
ಚಿತ್ರಿಸುವುದರ ಜೊತೆಗೆ ಹೆಣ್ಣಿನ ಪ್ರೀತಿಗಾಗಿ ಮರಣದಲ್ಲೂ ಅವಳನ್ನು ಹಿಂಬಾಲಿಸಿದ 
ಗಂಡ ಮಹಾದೇವರಾಯನ ಪಾತ್ರವನ್ನು ಚಿತ್ರಿಸಿ ದಾಂಪತ್ಕ ಪ್ರೇಮದ ಹಿರಿಮೆಯನ್ನು 
ಸಾರುತ್ತದೆ. ಹೀಗೆಯೆ ಎಷ್ಟೋ ಚಾರಿತ್ರಿಕ ಘಟನೆಗಳನ್ನು ಈ ಕವಿಗಳು ಲಾವಣಿ, 
ಸಾಂಗತ್ಯಗಳ ಧಾಟಿಯಲ್ಲಿ ಹಿಡಿದಿಟ್ಟಿದ್ದಾರೆ. ಈ ಕಥನದಲ್ಲಿ ಗಾಂಭೀರ್ಯ ಲಾಲಿತ್ಯ ಕರುಣ, 
ಹಾಸ್ಕ ಮೊದಲಾದ ಎಲ್ಲ ಅಂಶಗಳೂ ಇವೆ. ಬದುಕಿಗೆ ಸಂಬಂಧಪಟ್ಟ ಎಲ್ಲ ಮುಖಗಳನ್ನು 
ಈ ಜನಪದ ಕವಿಗಳು ತಮ್ಮದೇ ಆದ ರೀತಿಯಲ್ಲಿ ಹಿಡಿದಿಟ್ಟಿದ್ದಾರೆ. 


ಕ್ಕ 


ಮಾನವ ಲೋಕದಲ್ಲೆಂತೋ ಅಂತೆಯೆ ಪ್ರಕೃತಿ ಲೋಕದ ಚೆಲುವನ್ನು ಈ ಕವಿಗಳ 
ಕಣ್ಣು ಮೆಚ್ಚಿಕೊಂಡಿದೆ. ಸುತ್ತ ಲೋಕದಲ್ಲಿ ಏನೇನು ಚೆಲುವಾಗಿದೆ ಎನ್ನುವುದನ್ನು ಅವರು 
ಗುರುತಿಸಿದ್ದಾರೆ - 


ಗಿಡದಾಗ ಗಿಡ ಛೆಲುವ ಮಾವಿನ ಗಿಡ ಛೆಲುವ, 
ಹಕ್ಕಿ ಪಕ್ಕಾ ಗ ಗಿಣಿ ಛೆಲುವ | ಮ್ಮಾಲೀನ 
ಚಿಕ್ಕಾಗ ಛೆಲುವ ಚಂದ್ರಾಮ (ಗರತಿಯ ಹಾಡು : ಪು. ೭೫) 


ಎಂದು ಅವರು ಚೆಲುವಿನ ತೀರ್ಮಾನವನ್ನು ಚಿತ್ರಿಸಿದ್ದಾರೆ. ಹಾರಿಬಂದ ಗಿಣಿಯೊಂದನ್ನು 
ಕಂಡು - | 


ಹಚ್ಚನ ಮೈಯವ ಹವಳದ ತುಟಿಯವ 
ಎತ್ತ ಹೋಗಿದ್ಕೋ ಗಿಣಿ ರಾಮ 1. (ಗರತಿಯ ಹಾಡು : ಪು. ೭೨) 


ಎಂದು ಹೆಣ್ಣೊಬ್ಬಳು ವರ್ಣಿಸುವಾಗ, ಹಳ್ಳದ ದಂಡೆಯಲ್ಲಿನ ಗುಬ್ಬಿಗಳನ್ನು ಕಂಡು- 


ಹಳ್ಳದ ದಂಡ್ಕಾಗ ಹಸುರು ಬಣ್ಣದ ಗುಬ್ಬಿ | 
ಬಿಸಿಲೀಗೆ ಬಾಯ ಬಿಡುತಾದ | ಆ ಗುಬ್ಬಿ 
ಕುಶಲದ ನಗುವ ನಗತಾವ 


ಎಂದು ಗುಬ್ಬಿಗಳ ನಗೆಯನ್ನು ಕಾಣುವಾಗ - ಆತ್ಮೀಯತೆಯ ಜೊತೆಗೆ, ನಲವನ್ನೂ 
ಕಾಣುತ್ತಾರೆ. ಗುಬ್ಬಿ ನಗುವುದು ನಾವು ಕಾಣದ ಸಂಗತಿ; ಆದರೆ ಉಲ್ಲಾಸದ ಗಳಿಗೆಯಲ್ಲಿ 
ಗುಬ್ಬಿ ನಗುವಂತೆ ಈ ಕವಿಗೆ ಕಂಡದ್ದು ಬರಿಯ ಕಲ್ಪನೆಯಲ್ಲ ವಾಸವ. "ಕುಣಿಗಲ್‌ 
ಕೆರೆ'ಯನ್ನು ವರ್ಣಿಸುವುದಂತೂ ಈ ಕಾವ್ಕ ಜಾತಿಯಲ್ಲಿ ಅಪೂರ್ವವಾದ ರೀತಿ. ತುಂಬಿದ 
ಕೆರೆಯನ್ನು ಕಂಡು- 


೨೬೬ ಜನಪದ ಕವಿಗಳು ಕಂಡ ಸೌಂದರ್ಯ 


ಮೂಡಲ್‌ ಕುಣಿಗಲು ಕೆರೆ ನೋಡೋರ್‌ಗೊಂದೈಭೋಗ 
ಮೂಡಿ ಬರ್ತಾನೆ ಚಂದಿರಮಾ - ತಾನಂದನೋ 
ಮೂಡಿ ಬರ್ದಾನ ಚಂದಿರಮಾ - 


ಎಂದು ಹಾಡುತ್ತಾರೆ. ಈ ತುಂಬಿದ ಕೆರೆ ನೋಡೋರಿಗೆ ಒಂದು 'ಐಭೋಗ'ವಂತೆ; 
ಕೆರೆಯನ್ನು ಕಂಡದ್ದರಿಂದಾಗುವ ಆನಂದಾನುಭವ ಈ "ಐಭೋಗ', ಈ ಅನುಭವವನ್ನು 
ಚಿತ್ರಿಸಲು ಕವಿ ಬಳಸುವ ಉಪಮೆಗಳನ್ನು ನೋಡಿ- 


ಬಾಳೆಯ ಹಣ್ಣಿನಂತೆ ಬಾಗಿದ್‌ ಕುಣಿಗಲು ಕೆರೆ 
ಭಾವ ತಂದನೆ ಬಣ್ಣದ್‌ ಸೀರೆ | ತಾನಂದನೋ 
ಭಾವ ತಂದನೆ ಬಣ್ಣದ್‌ ಸೀರೆ 


ನಿಂಬೇಯ ಹಣ್ಣಿನಂತೆ ತುಂಬಿದ್‌ ಕುಣಿಗಲು ಕೆರೆ 
ಅಂದಾ ನೋಡೋಕೆ ಶಿವ ಬಂದ್ರು - ತಾನಂದನೋ 
ಅಂದಾ ನೋಡೋಕ್‌ ಶಿವ ಬಂದ್ರು. 


ಈ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದೆಯಂತೆ; ನಿಂಬೆಹಣ್ಣಿನಂತೆ ತುಂಬಿದೆಯಂತೆ. "ಮೂಡಿ 
ಬರ್ತಾನೆ ಚಂದಿರಮಾ' ಎನ್ನುವುದರಿಂದ ಈ ಕವಿ ಕುಣಿಗಲು ಕೆರೆಯನ್ನು ಕಂಡದ್ದು 
ಬಹುಶಃ ಬೆಳುದಿಂಗಳಿನಲ್ಲಿ ಇರಬಹುದು. ಬಾಳೆಯ ಹಣ್ಣು ನಿಂಬೆಯ ಹಣ್ಣು ಎಂಬ 
ಉಪಮೆಗಳು ಬೆಳುದಿಂಗಳಿನಲ್ಲಿ ಕೆರೆ ಕಂಡ ರೀತಿಯಲ್ಲಿ ಸೂಚಿಸುತ್ತವೆ. ಅದರಲ್ಲೂ 
"ಭಾವ ತಂದನೆ ಬಣ್ಣದ್‌ ಸೀರೆ' ಎನ್ನುವ ಮಾತು ಬಹು ಸುಂದರವಾದುದು. ಹೆಣ್ಣು 
ಮಗಳ ಕಣ್ಣಿಗೆ ನಿರಿನಿರಿಯಾಗಿ ತೆರೆತೆರೆಯಾಗಿ ಕಾಣುವ ಕೆರೆಯ ಹರಹು ಬೆಳುದಿಂಗಳಿನಲ್ಲಿ 
ಥಳಥಳಿಸಿ, ಎಂದೋ ಒಮ್ಮೆ ತನ್ನ ಭಾವ ತಂದುಕೊಟ್ಟ ಬಣ್ಣದ ಸೀರೆಯನ್ನು ನೆನಪಿಗೆ 
ತರುತ್ತದೆ. ಆದರೆ ಈ ಕೆರೆಯ ಅಂದ ಅಷ್ಟೇ ಅಲ್ಲ ಇಷ್ಟು ಮಾತಿನಲ್ಲೆ ಮುಗಿಯುವುದಿಲ್ಲ 
ನಿಂಬೆಯ : ಹಣ್ಣನ್ನೋ, ಬಾಳೆಯ ಹಣ್ಣನ್ನೋ, ಭಾವತಂದ ಬಣ್ಣದ ಸೀರೆಯನ್ನೋ ನೆನಪಿಗೆ 
ತಂದು ಚೆಲುವಾಗುವುದರಲ್ಲೇ ಹರ್ಯವಸಾನವಾಗುವುದಿಲ್ಲ ಈ ಅನುಭೂತಿ ಇನ್ನೂ 
ಮಿಗಿಲಾದುದು. ಆದುದರಿಂದಲೇ "ಅಂದಾ ನೋಡೋಕೆ ಶಿವಬಂದ್ರು' - ಎನ್ನುತ್ತದೆ. 
ಇಂಗ್ಲೀಷಿನಲ್ಲಿ "A sight for Gods ಎನ್ನುತ್ತೇವಲ್ಲ ಆ ಮಾದರಿಯದು ಈ ಮಾತು. 
ಅಷ್ಟೇ ಅಲ್ಲ ಅದಕ್ಕೂ ಮಿಗಿಲು. ಈ ಕೆರೆಯ ಅಂದವನ್ನು ನೋಡಲು ಶಿವನೇ 
ಬಂದನೆಂದ ಮೇಲೆ ಇದರ ಚೆಲುವನ್ನು ಹೇಳಬೇಕೆ? ಇಂತೆಯೇ ಮುಂಬೆಳಗಿನ ಸೊಗಸನ್ನು 
ಚಿತ್ರಿಸುವಾಗಲೂ ಈ ಕವಿತೆ ಅಪೂರ್ವತೆಯನ್ನು ಸಾಧಿಸುತ್ತದೆ- 


ಬೆಳ್ಳಾನೆ ಬೆಳಗಾಗಿ | ಬೆಳ್ಳಿಮೂಡಲವಾಗಿ 
ಒಳ್ಳೊಳ್ಳೆ ಮೀನು ಗರಿಗೆದರಿ ಆಡ್ಕಾವ 
ಗರತಿ ಗಂಗವ್ಹನ ಉಡಿಯಾಗ (ಗರತಿಯ ಹಾಡು ಪು. ೭೩) 


ಸೌಂದರ್ಯ ಸಮೀಕ್ಷೆ ೨೬೭ 


ಬಹು ಸರಳವಾದ ರೀತಿಯಲ್ಲಿ ಬೆಳಗಾದ ಅನುಭವವನ್ನು ನೇರವಾಗಿ ಈ ಕವಿತೆ 
ನಿರೂಪಿಸುತ್ತದೆ. ಅದರಲ್ಲೂ "ಒಳ್ಳೊಳ್ಳೆ ಮೀನು ಗರಿಗೆದರಿ ಆಡ್ಕಾವ ಗರತಿ ಗಂಗವ್ವನ 
ಉಡಿಯಾಗ' ಎಂಬ ಮಾತು, ಈ ಚೆಲುವನ್ನು ಕಂಡವಳೂ ಒಬ್ಬಳು ತಾಯಿ ಎನ್ನುವುದನ್ನು 
ಸ್ಪಷ್ಟಪಡಿಸುತ್ತದೆ. ಬೆಳಗಾಗ ತಿಳಿ ನೀರಿನಲ್ಲಿ ಆಡುವ ಮೀನುಗಳನ್ನು ಕಂಡು ಈ ತಾಯಿಗೆ, 
ತಾಯಿಯ ಮಡಿಲಲ್ಲಿ ಮೀನಾಡುವ ಮಕ್ಕಳ ಚಿತ್ರ ನೆನಪಿಗೆ ಬರುತ್ತದೆ. ಬೆಳಗಿನ 
ಪ್ರಶಾಂತತೆಯನ್ನೂ ಶುಭ್ರತೆಯನ್ನೂ ಈ ಚಿತ್ರ ದ್ವನಿಸುವುದರ ಜೊತೆಗೆ ತಾಯ್ತನದ 
ಮಮತೆಯನ್ನೂ ದ್ವನಿಸುತ್ತದೆ. ಅಷ್ಟೇ ಅಲ್ಲ ಈ ಕವಿತೆ ಚೆಲುವನ್ನು ಸಾಧಿಸುವ ರೀತಿಯೂ 
ಇದರಲ್ಲಿ ಸ್ಪಷ್ಟವಾಗುತ್ತದೆ. ಈ ಕವಿಗಳು ಒಂದು ಚೆಲುವಿನ ನೆನಕೆಯಿಂದ ಮತ್ತೊಂದರ 
ಚೆಲುವನ್ನು ಕಾಣುತ್ತಾರೆ. "ತಮ್ಮನ ಹುಬ್ಬನ್ನು' "ಚೆಂದದ ಹುಬ್ಬು ಎಂದು ಬಿದಿಗೆಯ 
ಚಂದ್ರನ ಚೆಲುವನ್ನು ನೆನೆಯುವುದು, ತಾಯಿ ಮಗುವಿನ ಹುಬ್ಬಿನ ಚೆಲುವನ್ನು ಕಾಣುವಾಗ 
ಬೇವಿನೆಸಳನ್ನು ನೆನೆಯುವುದೂ ಹೇಗೋ ಹಾಗೆ, ಕುಣಿಗಲು ಕೆರೆಯನ್ನು ನೋಡುವಾಗ 
'ಭಾವ ತಂದ ಬಣ್ಣದ ಸೀರೆ'ಯನ್ನೂ ಆಡುವ ಮೀನನ್ನು ಕಂಡು ಮಕ್ಕಳಾಟವನ್ನು 
ನೆನೆಯುವುದೂ ಇಲ್ಲಿನ ಸೌಂದರ್ಯ ವ್ಯಾಹಾರದ ಮುಖ್ಯ ಲಕ್ಷಣ. ಮಾನವ ಲೋಕವ್ಯಾಹಾರಗಳ 
ಸವಿನೆನಹಿನಿಂದ ಪ್ರಕೃತಿ ವ್ಯಾಪಾರವನ್ನು, ಪ್ರಕೃತಿ ವ್ಯಾಹಾರಗಳ ನೆನಕೆಯಿಂದ ಮಾನವ 
ವ್ಯಾಹಾರವನ್ನು ರಂಜಿಸಿ ಒಂದರ ಚೆಲುವಿನಿಂದ ಮತ್ತೊಂದರ ಚೆಲುವನ್ನು ಅಲಂಕರಿಸಿ 
ಬೇರೊಂದು ಚೆಲುವನ್ನು ಸೃಜಿಸುವುದು ಈ ಕಲೆಯ ಜೀವಾಳ. ಆದರೆ ಪರಸ್ಪರ ನೆನಕೆಯ 
ಸಾಮರಸ್ಯದಿಂದ ಮೂಡುವ ಈ ಚೆಲುವು ಕೇವಲ ಇಂದ್ರಿಯಾನುಭವದ ಮಟ್ಟದಲ್ಲೇ 
ವಿರಮಿಸುವುದಿಲ್ಲ ತಾಯಿಯ ಕಣ್ಣು ಮಗುವಿನ ಮುಖದ ಚೆಲುವಿನಲ್ಲಿ ಹವಳದ 
ತುಟಿಯನ್ನೋ ಬೇವಿನೆಸಳನ್ನೋ ಕಾಣುವುದರಲ್ಲಿ ನಿಲ್ಲುವುದಿಲ್ಲ ಶಿವನ ಕೈ ಅಲಗಿನ 
ಹೊಳಹನ್ನು ಕಾಣುತ್ತದೆ. ಕುಣಿಗಲು ಕೆರೆಯ ಚೆಲುವು ಮಾನವ ಲೋಕದ ನೆನಪುಗಳನ್ನು 
ತಂದರೂ ಕಡೆಗೆ ಏರಿರುವ ಮಜಲು ಇದರ ಅಂದ ಶಿವನಿಗೆ ಪ್ರಿಯವಾದುದು 
ಎಂಬಲ್ಲಿಗೆ. ತಿಳಿ ನೀರಿನಲ್ಲಿ ಆಡುವ ಮೀನು ಮಕ್ಕಳಾಟವನ್ನು ನೆನಪಿಗೆ ತಂದರೂ ಆ 
ಅನುಭವಕ್ಕೆ ನೀರು ಬರಿಯ ನೀರಲ್ಲ ಗರತಿ ಗಂಗವ್ಹನ ಉಡಿ. ಇವರು ಕಾಣುವ ಎಲ್ಲ 
ಚೆಲುವೂ ಬಹುವೇಳೆ ಶಿವದ ನೆಲೆಯನ್ನು ತಲುಪುತ್ತದೆ - ಕಡೆಯಲ್ಲಿ ವಕ್ತದ ಚೆಲುವಿನಲ್ಲಿ 
ಅವಕ್ಷದ ಹೊಳಹನ್ನು ಬಹು ಸುಲಭವಾಗಿ ಗುರುತಿಸುತ್ತದೆ ಇವರ ಕಣ್ಣು ಸೃಷ್ಟಿಸಮಸ್ತದಲ್ಲೂ 
ವ್ಯಾಪಿಸಿರುವ, ವ್ಯಕ್ತವಾಗಿರುವ ಪರಾ ಸೌಂದರ್ಯದ . ಅನುಭವವನ್ನು ಬಣ್ಣಿಸುತ್ತದೆ. 


ಹೂವಿನಾಗ ಹುದುಗ್ಮಾನ, ಮಾಲ್ಕಾಗ ಮಲಗ್ಗಾನ 1 
ಮೊಗ್ಗಾಗಿ ಕಣ್ಣತೆರೆದಾನ | ಲಿಂಗಯನ 
_ ನೋಡಟಿಗೆ ನಿದ್ದಿ ಬಯಲಾಗಿ (ಗರತಿಯ ಹಾಡು : ಪು.೬) 


ಒಂದೇ ಪರಾತ್ನರ ಶಕ್ತಿ ಹೂವಿನಲ್ಲಿ ಹುದುಗಿ, ಮಾಲೆಯಲ್ಲಿ ಮಲಗಿ, ಮೊಗಿನಲ್ಲಿ ಕಣ್ಣು 
ತೆರೆದುದನ್ನು ಕಂಡವರು ಇವರು. ಈಶ್ವರೀ ಶಕ್ತಿಯ ವಿಲಾಸವನ್ನು ಕಂಡು ಇವರ ಲೋಕನಿದ್ರೆ 


೨೬೮ ಕ ಜನಪದ ಕವಿಗಳು ಕಂಡ ಸೌಂದರ್ಯ 


ಬಯಲಾಯಿತಂತೆ. ಬದುಕಿನ ನಿದ್ದೆಯಲ್ಲಿ ಅನುಭಾವದ ಎಚ್ಚರವಾಗಿದೆ. ದೈವೀ 
ಅನುಭಾವದಿಂದ ಎಚ್ಚರಗೊಂಡ ಇವರ ಕಣ್ಣುಗಳು ಇಂದ್ರಿಯ ಸೌಂದರದಿಂದ ಆತ್ಮ 
ಸೌಂದರ್ಯ್ಮದವರೆಗಿನ ಚೆಲುವಿನ ನಿಲುವುಗಳನ್ನು ಗುರುತಿಸಿ ಹಾಡಿರುವುದು ಆಶ್ಚರವೇನಲ್ಲ 


ಜನಪದಕವಿಗಳ ಸೌಂದರ್ಯ ದೃಷ್ಟಿಯ ತಳಹದಿ ಸೃಷ್ಟಿಸಮಸ್ತದೊಂದಿಗೆ. ಅವರಿಗಿರುವ 
ಆತ್ಮೀಯತೆ. ಈ ಆತ್ಮೀಯತೆಯಲ್ಲಿ ಮಾತೃಭಾವವೇ ಸ್ಥಾಯಿ. ಈ ವಾತ್ಸಲ್ಯದ ಕಣ್ಣು ಎಲ್ಲ 
ವಸ್ತುಗಳ ಮೇಲೂ, ತನ್ನ ಪ್ರೀತಿಯ ಬೆಳಕನ್ನು ಚೆಲ್ಲಿ ಚೆಲುವನ್ನಾಗಿ ಮಾಡಿ ಎತ್ತಿ 
ಹಿಡಿಯುತ್ತದೆ. ಬದುಕಿನ ಎಲ್ಲಭಾವಗಳನ್ನೂ ಹಾಡನ್ನಾಗಿ ಪರಿವರಿಸುತ್ತದೆ; ಈ 
ಪರಿವರ್ತನೆಯಲ್ಲಿ ಅನಾಯಾಸವಾಗಿ ದೈನಂದಿನ ಸಾಮಾನ್ಕ ಅನುಭವ ಅಲಂಕರಣವಾಗಿ 
ಒದಗಿಬರುತ್ತದೆ. ಸಾಮಾನದಿಂದ ಅಸಾಮಾನದವರೆಗೆ, ಅನುಭವದಿಂದ ಅನುಭಾವದವರೆಗೆ 
ವ್ಯಾಪ್ತವಾದ ಚೆಲುವನ್ನು ಹಿತವಾಗಿ, ಮಿತವಾಗಿ ಶಕ್ತಿ ಪೂರ್ಣವಾಗಿ ಅಭಿವಕ್ಷಗೊಳಿಸುವ 
ಈ ಹಾಡುಗಳು ಬಾಳಿಗೊಂದು ಭರವಸೆಯನ್ನೂ, ಬದುಕಿನ ಬಗೆಗೆ ಒಲವನ್ನೂ 
ಮೂಡಿಸುತ್ತವೆ. ದಿನದಿನದ ನಮ್ಮ ಬಾಳಿನ ಬೀಸುಗಲ್ಲಿಗೆ ಈ ಹಾಡುಗಳು ಸ್ಫೂರ್ತಿಯಾಗಿ 
ಬರುತ್ತವೆ; ನಾವು ಎಷ್ಟು ಜೋಳವನ್ನು ಬೇಕಾದರೂ ಬೀಸಿ ಹಾಕಬಹುದು. ಎಷ್ಟು 
ಜೋಳವನ್ನು ಬೀಸಿದರೂ, ಈ ಹಾಡುಗಳು ಮಾತ್ರ ಚಿರಂತನವಾಗಿ ಉಳಿದಿವೆ; 
ಉಳಿಯುತ್ತವೆ- 


ಆದಾವ ನಮ ಜೋಳ ಉಳಿದಾವ ನಮ ಹಾಡು 
ಈಗ ಸಾಕವ್ವ ನಿನ ಕಲ್ಲ | ಕೈಯಾನ 
ಹಾಕಿದುಂಗರ ಸವೆದಾವ ಟ (ಗರತಿಯ ಹಾಡು : ಪು. ೯೦) 


ಭಾಗ ೫ 


ನವೋದಯ ಕವಿಗಳ ಸೌಂದರ್ಯಾನುಭವ 


IG ಘಾಡ Sk ಳ್ಳ ಸವ ತಯ 


Sad. ಈ: USS SEAMEN NA 
| ದು Pg A gy | ನ 
ಲ ಹತಲ ನ ತ ಭನವಿ ಇಡಿ ಜಜ್ಜಿ. ಷಿ ಸತ 
NL NY = ನಮ ಹ್ಮ್‌ ನ ಎ 

. ಹಿ.ಎಯಂತ್ತತೆ. ಸಾಕೆ ಎಲ್ಲಾ ತಣೆಕೆನನ್ನಿ ಹಾಡೇ; ಸಿ ಪವ್ರಿತಘೆ. ಫು 


a ಬಾರ್‌ SE NS 
ಇದೆ | WO ತ್ಲ ಜರದ. ee 
ಚಾ ಜುಜೆ ತತ್ತಿ ಹರ್ದಾ 4 *ಬುವತ್ಮಕೊಳಿಸುವ Pa 
೫್‌ಸದೊ ಬೆರೆ 'ಎಎಸಸ್ಟಿ ಬರುತ ಸಾನೆಗೆ ತರ! 
gr ನಳನ ಬಸವಾ. ತ ತಾಧುಗಳು: ಸಸರ್ವಿಜಾಲ - 


ಗೆ 


ಅತೋ ಪುನ ಜು ಹ 
ಕ ಯ ಇಡ 'ಚರದತಭನಾಷ್ಮಿ.. ತ 


Lp & 
ಹ 
ಜಾ 


ತೆ 
ೆ ಕ | ಗ್‌ | 


ಪೀಠಿಕೆ 


ನವೋದಯ ಕವಿಗಳ ಸೌಂದರ್ಯಾನುಭವ 


ಕಳೆದ ಶತಮಾನದ ಉತ್ತರಾರ್ಧದಲ್ಲಿ ಪಡುವಣ ದಿಕ್ಕಿನಿಂದ ಬೀಸಿದ ಒಂದು ಗಾಳಿ 
ನಮ್ಮ ಸಾಹಿತ್ಯದ ಮಹಾರಣ್ಯದಲ್ಲಿ ನವ ವಸಂತೋದಯಕ್ಕೆ ಕಾರಣವಾಯಿತು. ಹೊಸ 
ಬೆಳಕು,ಹೊಸ ಚಿಗುರು, ಹೊಸ ಕಂಠಗಳು ತೆರೆತೆರೆಯಾಗಿ ಚಿಮ್ಮಿ ಮ್ಹಾನವಾಗಿದ್ದ 
`ಆವರಣವನ್ನು ನಮೋಲ್ಲಾಸದಿಂದ ತುಂಬಿದುವು. ಬಹುಕಾಲದಿಂದ ಹರಿದು ಬಂದು 
ನಿಂತಲ್ಲಿಯೇ ನಿಂತ ನೀರಿಗೆ ಹೊಸ ನೀರು ನುಗ್ಗಿ ಸಂಗಮವಾಗಿ ವಿವಿಧ ಛಂದೋಗತಿಗಳಲ್ಲಿ 
ಪ್ರವಹಿಸಿ ವಿಶಾಲವಾದ ಕ್ಷೇತ್ರವನ್ನು ಹಸುರಾಗಿಸಿತು. ಅನೇಕ ಬಗೆಯ ಕೃಷಿಗೆ, ಪ್ರಯೋಗಕ್ಕೆ 
ನಮ್ಮವರು ಕೈ ಹಾಕಿ ನೂತನ ಸಂತೆಯನ್ನು ಬೆಳೆದರು. 


ಈ ನವೋದಯದ ಪರಿಣಾಮವಾಗಿ ಕವಿಮನೋಧರ್ಮದಲ್ಲಿ ಸ್ಪಷ್ಟವಾಗಿ 
ಗುರುತಿಸುವಂತಹ ತೀವ್ರವಾದ ಬದಲಾವಣೆಗಳಾಗಿವೆ. ಮೊದಲನೆಯದು ವಸ್ತುವನ್ನು ಕುರಿತದ್ದು 
ಹಿಂದಿನ ಕವಿಗಳು ರಾಮಾಯಣ ಭಾರತಾದಿಗಳಿಂದ ಪುರಾಣ ಪ್ರಸಿದ್ಧವಾದ ಕಥಾನಕಗಳನ್ನು 
ಆರಿಸಿಕೊಂಡು ತಮ್ಮ ಪ್ರತಿಭೆಯನ್ನು ವಿಸ್ತರಿಸಬೇಕಾಗಿತ್ತು. ಜೊತೆಗೆ ಅವರನ್ನು ಜಗ್ಗುತ್ತಿದ್ದ 
ಕವಿಸಮಯಾದಿ ಕಟ್ಟುಪಾಡುಗಳನ್ನು ಅದರ ಹಿಂದಿನ ಪಂಡಿತ ಮನೋಧರ್ಮವನ್ನೂ 
ಗೌರವಿಸಬೇಕಾಗಿತ್ತು ಒಟ್ಟಿನಲ್ಲಿ ಅವರ ಸೌಂದರ್ಕಾನುಭವ ಬಹುಮಟ್ಟಿಗೆ ವಸ್ತು ನಿಷ್ಠ 
ಮಾಧ್ಯಮದ ಮೂಲಕ ಅಭಿವ್ಯಕ್ತಿಯನ್ನು ಪಡೆಯಬೇಕಾಗಿತ್ತು ಆದರೆ ನವೋದಯದ ಕವಿಗೆ 
ಅಂತಹ ಪೌರಾಣಿಕ ವಸ್ತುವಿನ ಅಗತ್ಯ ಅನಿವಾರವೇನಲ್ಲ ತನ್ನ ಕಣ್ಣಿಗೆ ಕಂಡದ್ದು ಮನಸ್ಸಿಗೆ 
ತಟ್ಟಿದ್ದು. ಏನು ಬೇಕಾದರೂ ತನ್ನಪರಿಭಾವನೆಯ ವಸ್ತುವಾಗಬಹುದು ಇವನಿಗೆ. ಏನನ್ನು 
ಬೇಕಾದರೂ ಸೌಂದರಾನುಭವದ ವಸ್ತುವನ್ನಾಗಿಸಿಕೊಂಡು ಅದರಿಂದ ರಸವನ್ನು ನೀಡುವೆನೆಂಬ 
ಧೈರ್ಯ ನಂಬುಗೆ - ಈ ಕವಿಗಿದೆ. ಇದಕ್ಕೂ ಮಿಗಿಲಾಗಿ ವಸ್ತುವೊಂದನ್ನು ಕುರಿತು ಇಂದಿನ 
ಕವಿ ನೋಡುವ ದೃಷ್ಟಿಯಲ್ಲೂ ವೈವಿಧ್ಯತೆಯಿದೆ. ಎಲ್ಲಕ್ಕೂ ಮಿಗಿಲಾಗಿ ತನ್ನ ಅನುಭವವನ್ನು 
ಅಭಿವಕ್ರಗೊಳಿಸುವ ರೀತಿಯಲ್ಲೂ ವಿಶೇಷ ವೈವಿಧ್ಯತೆಯಿದೆ. ಹಿಂದಿನ ಕಂದ ಷಟ್ಪದಿಗಳ 
ಕಟ್ಟನ್ನು ಮುರಿದು ಸ್ವತಂತ್ರವಾದ ಛಂದೋರೂಪಗಳನ್ನು ಇಂದಿನ ಕವಿ ನಿರ್ಮಿಸಿಕೊಂಡಿದ್ದಾನೆ. 
ರಮಣೀಯವಾದ ಅಚ್ಚುಕಟ್ಟಾದ ರಚನೆಯಿಂದ ಹಿಡಿದು ಸ್ವಚ್ಚಂದ ಛಂದಸ್ಸಿನವರೆಗೆ ವಿವಿಧ 


ವಿ.ಎ ಪೀಠಿಕೆ 


ಛಂದೋರೂಪಗಳನ್ನು ನಾವು ಗುರುತಿಸಬಹುದು. ಒಂದು ಮಾತಿನಲ್ಲಿ ಈ ಪರಿವರ್ತನೆಯನ್ನು 
ಕುರಿತು ಹೇಳುವುದಾದರೆ, ಕವಿಯ ಮನೋಧರ್ಮ ವಸ್ತುನಿಷ್ಠವಾದ ಮಹಾಕಾವ್ಕ 
ಪದ್ಧತಿಯಿಂದ ವ್ಯಕ್ತಿ ನಿಷ್ಠವಾದ ಭಾವಗೀತೆಯ ಪದ್ಧತಿಗೆ ಬದಲಾಗಿದೆ. 


ಸಗನ್ನಡ ಕಾವ್ಯವನ್ನು ಭಾವಗೀತೆ ಎಂದು ಹೆಸರಿಸಿರುವ ಕ್ರಮದಲ್ಲೇ ನಾವು 
ಸಷ್ಟವಾಗಿ ಇಂದಿನ ಕವಿಮನೋಧರ್ಮವನ್ನು ಗುರುತಿಸಬಹುದು. ಭಾವಗೀತೆಯ ಪ್ರಧಾನ 
ಲಕ್ಷಣ ಅದು ವಕ್ತಿನಿಷವಾಗಿರಬೇಕೆನ್ನುವುದು. ಇಲ್ಲಿ ಭಾವ ಎಂದರೆ ಕವಿಭಾವ; ಕವಿಯ 
ಪರಿಭಾವನೆಯಿಂದ ರಸತ್ವಕ್ಕೇರಿದ ಭಾವ; ಹಾಗೆ ರಸತ್ವಕ್ಕೇರಿದ ಯಾವ ಭಾವವೇ ಆಗಲಿ 
(ಆಲಂಕಾರಿಕರು ಹೇಳುವ ಒಂಬತ್ತು ಭಾವಗಳಷ್ಟೆ ಇಲ್ಲಿ ನಿಯತವಲ್ಲ) ಕವಿಯ ವೃಕ್ತಿನಿಷ್ಟವಾದ 
ಸೌಂದರ್ಕಾನುಭವದ ಗೀತವಾಗುತ್ತದೆ. ಆದಂದರಿಂದ ಈ 'ಭಾವ' ಕವಿಯ 
ಸೌಂದರಾನುಭವವೇ. ಭಾವಗೀತ ಎಂದರೆ ಸೌಂದರ್ಕಾನುಭವದ ಗೀತ. 


ಭಾವ - ಎಂದರೆ, ಆಗುವಿಕೆ; ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಆಗುವ 
ಪರಿವರ್ತನೆ " ಎಂದು ಸಂಸ್ಕೃತದಲ್ಲಿ ಅರ್ಥವಿದೆ. ಕವಿಕರ್ಮದಲ್ಲೂ ಸಹ ಕವಿಯ ಮನಸ್ಸು 
ಭವಸ್ಥಿತಿಯಿಂದ ಭಾವಸ್ಥಿತಿಗೆ ಪರಿವರ್ತನೆ ಹೊಂದುವುದರಲ್ಲೇ ಕಾವ್ಯದ ಉಗಮವಿದೆ. 
"ಭವದಮೇಲಿಂದೆದ್ದು ಭಾವದೊಳು' ಸಂಚರಿಸುವುದರಲ್ಲಿಯೆ ವಸ್ತುವಿಗೆ ಕಾವೃತ್ವ 
ಪ್ರಾಪ್ತವಾಗುತ್ತದೆ ಕವಿಯ ಪರಿಭಾವನೆಯಲ್ಲಿ ಹೀಗೆ ಕವಿ ಪರಿಭಾವನೆಯಲ್ಲಿ ನಾವು 
ಗುರುತಿಸುವ "ಈ ಭಾವ' ಅಥವಾ ಸೌಂದರ್ನಾನುಭವ ವಸ್ತುವಿನೊಂದಿಗೆ ಕವಿ ಪಡೆಯುವ 
ಒಂದು ರೀತಿಯ ಐಕ್ಕಾತಾನುಭವರೂಪವಾದುದು. ವಸ್ತುವೊಂದನ್ನು ಕುರಿತು ಶರಿಭಾವಿಸುತ್ತಾ 
ಕವಿ, ಒಂದು ರೀತಿಯ ಆತ್ಮಸಂಗವನ್ನು ಪಡೆಯುವುದು, ಹಾಗೂ ತಾನೇ ನೋಡುವ 
ವಸ್ತುವೇ ಆದೆನೆನ್ನುವುದು - ಈ ಅನುಭವದ ಶಿಖರ. ಕವಿದೃಪ್ಪಿ, ವಸ್ತುವಿನಲ್ಲಿ ಸಂಗಮಿಸಿ 
ಮೂರನೆಯದೊಂದನ್ನು ತೆರೆದು ತೋರುವುದು ಈ ಒಂದು ಸಾಮರಸಾನುಭವದಿಂದಲೇ. 
ಯಾವಾಗ ಕವಿ ಭವಸ್ಥಿತಿಯಿಂದ ಭಾವಸ್ಥಿತಿಗೇರಿ ವಸ್ತುಭಾವಲೀನವಾಗುವನೋ ಆ ಭಾವ 
ಅಥವಾ ಸೌಂದರಾನುಭವ! ಅನಿವಾರ್ಯವಾಗಿ ಗೀತರೂಪವೊಂದನ್ನು ಧರಿಸಿದಾಗ ಅದು 
ಭಾವಗೀತ ಎನ್ನಿಸಿಕೊಳ್ಳುತ್ತದೆ. ಕವಿ ತಾನು ಹಸುರನ್ನು ಕಾಣುತ್ತಾ ಹಸುರೇ 
ಆದೆನೆನ್ನುವಷ್ಟರಮಟ್ಟನ ಒಂದು ಸಾಮರಸ್ಮವನ್ನು ವಸ್ತುವಿನೊಂದಿಗೆ ಪಡೆಯುವುದು ಈ 
ಭಾವದ ಲಕ್ಷಣ. ಕವಿ 'ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲಿ', ಎಂದಾಗ ಆ 
ಮಾತು ಕವಿ ಹಸುರೆಂಬ ವಸ್ತುವಿನಲ್ಲಿ ತಾನು ಒಂದಾದ '"ಭಾವ'ವನ್ನು ಹೇಳುವ ಒಂದು 
ರೀತಿ. ಹೀಗೆ ನೇರವಾಗಿ ಆ ಐಕ್ಕತಾಭಾವವನ್ನು ಹೇಳಿದಾಗಲಾಗಲೀ, "ಹಸುರು ಚೆಲುವಿನ 


, Monior Williams P. 754. 
ಸ ಸೌಂದರ್ಕಾನುಭವ ಎಂದರೆ ಕೇವಲ ಆಹ್ಹಾದಕಾರಿಯಾದ, ಸಂತೋಷಕಾರಿಯಾದ ಅನುಭವ ಎಂದಲ್ಲ 
ಹರ್ಷವಾಗಲೀ ಶೋಕವಾಗಲೀ, ಏನೇ ಆಗಲಿ, ರಸತ್ವಕ್ಕೇರಿದರೆ ಅದು ಸೌಂದರ್ಕಾನುಭವವೇ. 


ಸೌಂದರ್ಯ ಸಮೀಕ್ಷೆ ೨೭೩ 


ಎದೆಯುಸಿರು' ಎಂದು ಹೇಳಿದಾಗಲಾಗಲೀ, ಹಸುರನ್ನು ಕಲ್ಪನಾಮಯವಾಗಿ 
ಬಣ್ಣಿಸಿದಾಗಲಾಗಲೀ - ಅದು ಕವಿ ಚೆಲುವಿನ ವಸ್ತುವಿನೊಂದಿಗೆ ಕವಿ ಪಡೆದ ಆ 
ಸಾಮರಸಾನುಭವದ ಅಭಿವ್ಯಕ್ತಿಯೇ. ಅಥವಾ ಅದು ಕವಿಯ ಭಾವವನ್ನು ಹೇಳುವ ಗೀತವೇ!। 
ಇದು ಭವದ ಮಾತಲ್ಲ: ಭಾವದ ಗೀತೆ. ಆ ಭಾವ ಮಾತಿಗೂ ಮಾರಿದ ಉಕ್ತಿಯೊಂದನ್ನು 
ಬಯಸುವುದರಿಂದಲೇ "ಭಾವಗೀತೆ'ಯಾಯಿತು. ಭಾವಗೀತವೆಂದರೆ ಕವಿಯ ವೃಕ್ತಿನಿಷವಾದ 
ಸೌಂದರಾನುಭವದ ಗೀತರೂಪಹವಾದ ಅಭಿವ್ಯಕ್ತಿ ಎಂದು ಹೇಳಬಹುದು. 


ಈ 


ಹಿಂದಿನ ಕವಿಗಳ ಕಾಲಕ್ಕಿಂತ ಇಂದಿನ ಕವಿಗಳ ಕಾಲ ವಿಶೇಷ ವೈವಿಧ್ಯತೆಯಿಂದ 
ತುಂಬಿದೆ. ಅನುಭವ ಕ್ಷೇತ್ರ ವಿಶಾಲವಾದಂತೆ ಜಟಿಲವೂ ಆಗಿದೆ. ಹಳೆಯ ನಂಬಿಕೆಗಳನ್ನು 
ತಲೆಕೆಳಗು ಮಾಡುವ ಹೊಸ ವಿಚಾರಗಳು, ಸಮಾಜದ ಅನೇಕ ಕಟ್ಟುಕಟ್ಟಳೆಗಳ 
ಬುಡವನ್ನೆಲ್ಲಾ ಅಲ್ಲಾಡಿಸುವ ನೂತನ ಪದ್ಧತಿಗಳೂ, ವಿಜ್ಞಾನ ತೆರೆದು ತೋರುವ ನೂರಾರು 
ವಿಸ್ಮಯಾದ್ದುತಗಳು, ಪ್ರಪಂಚಾದ್ಯಂತ ನಡೆಯುತ್ತಲಿರುವ ಸಾಮಾಜಿಕ ರಾಜಕೀಯ ಚಳುವಳಿಗಳ 
ಪರಿಣಾಮದಿಂದ ನಮ್ಮ ಜನತೆಯಲ್ಲಾದ ಪರಿವರ್ತನೆಗಳು, ಮಹಾಮೇಧಾವಿಗಳ ಹೊಸ 
ತತ್ವ, ಆಲೋಚನೆ, ಸಿದ್ಧಾಂತಗಳು, ವಿವೇಕಾನಂದ, ಅರವಿಂದ, ಗಾಂಧಿ ಮೊದಲಾದ 
ಮಹಾವೃಕ್ತಿಗಳ ಪ್ರಭಾವಗಳು - ನಮ್ಮ ಬದುಕನ್ನು ಪರಿವರ್ತಿಸಿವೆ. ಈ ಎಲ್ಲ ಪರಿವರ್ತನೆಯ 
ಪ್ರಭಾವ ಕವಿಚೇತನದ ಮೇಲೆ ಆಗುವುದು ಅನಿವಾರ್ಯ ಕವಿ ಮನೋಧರ್ಮ ಇದೆಲ್ಲವನ್ನು 
ಪ್ರತಿಬಿಂಬಿಸುವುದೂ, ಪ್ರತಿನಿಧಿಸುವುದೂ, ಪ್ರತಿಮಿಸುವುದೂ ಅನಿವಾರ್ಯ 


ಈ ಹೊಸ ಕಾವೃ ಬಹು ಮುಖವಾಗಿ ಆವಿರ್ಭವಿಸಿದೆ. ಪ್ರಧಾನವಾದ ಕವಿತ್ರಯರಾದ 
ಶ್ರೀ ಕುವೆಂಪು, ಬೇಂದೆ, ಪು.ತಿ.ನ. ಇವರು ಮತ್ತು ಉಳಿದ ಕವಿಗಣವೂ ಸೇರಿ ನವೋದಯ 
ಕಾವ್ಯವನ್ನು ಕಟ್ಟಿದ್ದಾರೆ. ಕುವೆಂಪು ಅವರ ಕಾವ್ಕ ಹುಟ್ಟಕೊಂಡದ್ದು ಮಲೆನಾಡಿನ ಸಹ್ಯಾದ್ರಿಯ 
ಪರ್ವತಾರಣ್ಮಗಳಲ್ಲಿ, ಅದುವರೆಗೂ ಕನ್ನಡ ಜನತೆಯ ಕಣ್ಣಿಗೆ ಕೇವಲ "ಭಯಂಕರ'ವಾದ 
ಆ ಮಲೆನಾಡಿನ ರುದ್ರಸೌಂದರ್ಮ "ರಸಿಕಧೀರ'ರಾದ ಕುವೆಂಪು ಅವರ ವಾಣಿಯಲ್ಲಿ ಸಾವಿರ 
ಬಗೆಯಾಗಿ ಮೈದೋರಿ ಬೆರಗುಗೊಳಿಸಿತು. ಕಂಡರಿಯದ ಕೇಳರಿಯದ ಆ ಸೌಂದರದಲ್ಲಿ 
ನಿಸರ್ಗದ ಅನೇಕ ಮುಖಗಳ ಪರಿಚಯವಾಗಿತು. ಪ್ರಕೃತಿಯ ಸಾನಿಧ್ಯದಲ್ಲಿ ಕವಿ ಪಡೆದ 
ವಿವಿಧಾನುಭವಗಳೂ, ಪ್ರಕೃತಿ ಉಪಾಸನೆಯಲ್ಲಿ ಕವಿದರ್ಶಿಸಿದ ಪರಮಾನುಭವಗಳೂ 

ಕಾವ್ಮ ಸೌಂದರವಾಗಿ ಅಭಿವ್ಯಕ್ತಿಯನ್ನು ಪಡೆದವು. ಪ್ರಕೃತಿಯನ್ನು ಕುರಿತ ಒಂದು ಬಗೆಯ 
ಚಿರಂತನ ದಾಹ, ಸೌಂದರ್ಯದ ಕಡಲಿನಲ್ಲಿ ಧುಡುಮ್ಮನೆ ಧುಮುಕಿ ರಸಪಾನ ಸ್ನಾನಗೈಯ್ಯುವ 
ಆ ಸಿದ್ಧಿ ಇವುಗಳು ಕುವೆಂಪು ಅವರಲ್ಲಿ ತೀವ್ರತರವಾಗಿ ಅನುಭವಕ್ಕೆ ಬರುತ್ತವೆ. ಅವರ 
ಕಾವ್ಯಕ್ಕೆ ಪ್ರಕೃತಿ ಶ್ವಾಸಕೋಶವಾದರೆ, ಆಧ್ಯಾತ್ಮ ಮತ್ತೊಂದು ಶ್ವಾಸಕೋಶ. 


೨೬೪ ಪೀಠಿಕೆ 


ಶ್ರೀರಾಮಕೃಷ್ಣ ಅರವಿಂದರು ತಿದ್ದಿದ ಅನುಭಾವ ದೃಷ್ಟಿ ಅದು ತೆರೆದು ತೋರಿರುವ ಚೆಲುವು 
ಇವರ ಎಲ್ಲ ಕವಿತೆಯ ಜೀವಾಳವಾಗಿದೆ. ಬೇಂದ್ರೆಯವರ ಕವಿತೆಯ ಉಗಮ ಜನ 
ಜೀವನದಿಂದ. ಕಡಲಿನಿಂದ ಎದ್ದ ಮುಗಿಲು, ಬೆಂದ ನೆಲದ ಮೇಲಾಡಿ ಹರ್ಷವರ್ಷವನ್ನು 
ಸುರಿಸುವಂತೆ ಇವರ ಕವಿತೆ. ಜೀವನ ಸೌಂದರ್ಯವನ್ನು - ಅದರಲ್ಲೂ ಬಾಳಿನ ಏಳು 
ಬೀಳುಗಳಲ್ಲಿ ಪಟ್ಟಪಾಡುಗಳನ್ನು ಜನಸಾಮಾನ್ಯದ ಆಡುಮಾತಿನಲ್ಲಿ ಹಾಡನ್ನಾಗಿ ಮಾಡಿ 
ನೀಡುವ ಮೋಡಿ ಇವರಿಗೆ ಕರಗತವಾಗಿದೆ. ಶ್ರೀ ಅರವಿಂದರ ಪ್ರಭಾವ ಇವರ ಅನುಭಾವ 
ಗೀತಗಳಲ್ಲಿ ಕಾಣುತ್ತದೆ. ಜನಸಂಗ ದೂರವಾದ ಪರ್ವತಾರಣ್ಯಗಳ ಚೆಲುವನ್ನು ಕುವೆಂಪು 
ಅವರು ತೆರೆದು ತೋರಿದರೆ, ಜನ ಜೀವನದ ಆಡುಂಬೊಲವಾದ ನಿಸರ್ಗದ ಚೆಲುವನ್ನು 
ಬೇಂದ್ರೆಯವರು ತೋರಿದ್ದಾರೆ, ಕುವೆಂಪು ಅವರ ಸೌಂದರ್ಯಾನುಭವದಲ್ಲಿ ಅಸ್ಪಷ್ಟತೆಯ 
ಮಬ್ಬಿಲ್ಲ ಕಣ್ಮಟ್ಟಿಲ್ಲ ಕವಿಯಾವ ವಎತ್ತರಕ್ಕೇರಿದರೂ, ಆ ಏರುವೆ ಸ್ಪಷ್ಟವಾಗಿ ತೋರುತ್ತದೆ. ಆದರೆ 
ಬೇಂದ್ರೆಯವರಲ್ಲಾದರೋ ಬರೀ ಸಾನು ಪ್ರದೇಶ ದೃಗ್ಗೋಚರವಾದರೆ, ಅದರ ಶಿಖರ 
ಸದಾ ಅಸ್ಪಷ್ಟತೆಯ ಮಬ್ಬಿನಲ್ಲಿ ಮರೆಯಾಗಿರುತ್ತದೆ. ಇವರಿಬ್ಬರ ಅನುಭಾವ 
ಗೀತೆಗಳನ್ನೋದಿದರೆ ಈ ಅಂಶ ಸ್ಪಷ್ಟವಾಗುತ್ತದೆ. ಮತ್ತೊಬ್ಬ ಪ್ರಮುಖ ಕವಿ ಪು.ತಿ.ನ. 
ಅವರ ವಿಶಿಷ್ಟತೆಯೇ ಬೇರೆ. ಕುವೆಂಪು ಅವರಲ್ಲಿ ಸೌಂದರ್ಯವನ್ನು ಕುರಿತ ಧ್ಯಾನಶೀಲತೆಯೇ 
ರಸಾನುಭವದ ಉಗಮವಾದರೆ, ಪು.ತಿ.ನ. ಅವರಲ್ಲಿ ಚೆಲುವಿನ ಅನುಭವವನ್ನು ಕುರಿತ 
ಚಿಂತನಶೀಲತೆಯೇ ರಸಾನುಭವದ ಉಗಮವಾಗಿದೆ. ಪು.ತಿ.ನ. ಅವರು ಜಿಜ್ಞಾಸುವಾದ 
ಕವಿ. ಅವರಿಗೆ ವಸ್ತುವಿನ ಚೆಲುವು ಮನಸ್ಸಿನಲ್ಲಿ ಮಾಡುವ ಆನಂದಾನುಭವವಷ್ಟೆ ಕಾವ್ಯದ 
ವಸ್ತುವಲ್ಲ ಆನಂದಾನುಭವದ ಚಿಂತನೆಯೂ ಇವರ ಕವಿತೆಯ ವಸ್ತು ನಿಸರ್ಗವಾಗಲೀ, 
ಜೀವನವಾಗಲೀ, ಇವರಿಗೆ ಪ್ರಧಾನವಾಗಿ ಚಿಂತನೆಯ ವಸ್ತು ಹಾಗೆ ಚಿಂತನಾಪ್ರಸೂತವಾದ 
ಆನಂದಾನುಭವವೇ ಇವರ ಕೃತಿಗಳಲ್ಲಿ ಮೂರ್ತಗೊಳ್ಳುತ್ತದೆ. ಈ ಚಿಂತನೆಯೆಲ್ಲ ಬಹು 
ಮಟ್ಟಗೆ ಕೊರಗಿನಲ್ಲಿ ವಿಷಾದದಲ್ಲಿ ನಿಲುಗಡೆಯಾಗಿರುವಂತೆ ತೋರುತ್ತದೆ. ಕುವೆಂಪು 
ಅವರಲ್ಲಿ ಉತ್ಸಾಹವೂ, ಪು.ತಿ.ನ. ಅವರಲ್ಲಿ ವಿಷಾದವೂ, ಬೇಂದ್ರೆಯವರಲ್ಲಿ ಉಲ್ಲಾಸವೂ 
ಸೌಂದರ್ಕಾನುಭವದ ಸ್ಥಾಯಿಯಾಗಿರುವಂತೆ ತೋರುತ್ತದೆ. ಕುವೆಂಪು, ಬೇಂದ್ರೆ ಅವರಲ್ಲಿ 
ರಾಮಕೃಷ್ಣ ಅರವಿಂದರ ಪಭಾವವನ್ನು ಗುರುತಿಸಬಹುದು. ಈ ಮೂವರು ಕವಿಗಳ ರೀತಿ ಬೇರೆ 
ಬೇರೆಯಾದರೂ, ಗುರಿ ಒಂದೇ. ಜೀವನವನ್ನು ಕುರಿತು, ಸಾಮಾನ್ಕ ಜನತೆಯನ್ನು ಕುರಿತು 
ಅಲ್ಲಿರಬಹುದಾದ ಚಾರಿತ್ರ ,ದ ಚೆಲುವನ್ನು ತೆರೆದು ತೋರಿದವರು ಕಥನ ಕವಿ ಶ್ರೀನಿವಾಸರು. 
ಇವರು ಪ್ರಧಾನವಾಗಿ ಕತೆಗಾರರು; ಅವರ ಕಥನದ ಚೆಲುವೂ ಮೆಚ್ಚುವಂಥದು. ಅಂತೆಯೇ 
"ಎಂಡಗುಡಕ' ಪ್ರಪಂಚವನ್ನು ತೆರೆದು ತೋರಿದ ರಾಜರತ್ನಂ ಅವರ ವಿಶಿಷ್ಟತೆಯೂ 
ಚಿರಂತನವಾದುದು. ಇದರ ಜೊತೆಗೆ ಮನೆಯ ಹೊಸ್ತಿಲ ಒಳಗೆ ಮನೆಮಾಡಿದ ಸಂಸಾರದ 
ಸೌಂದರ್ಯವನ್ನು ತೆರೆದು ತೋರಿದ ಕೆ.ಎಸ್‌. ನರಸಿಂಹಸ್ವಾಮಿಯವರನ್ನು ಮರೆಯುವ 


ಸೌಂದರ್ಯ ಸಮೀಕ್ಷೆ ೨೭೫ 


ಹಾಗಿಲ್ಲ ಇವರ ಕಾವ್ಯದ ನಯ, ನವುರು, ಕೌಶಲ - ಅಪೂರ್ವವಾದ ಸ್ನಿಗ್ಧ 
ಮಾಧುರದಿಂದ ಮಲ್ಲಿಗೆಯ ಕಂಪಿನಂತೆ ಎದೆಯ ಬಾಗಿಲನ್ನು ತಟ್ಟುತ್ತದೆ. ಹೊಸಿಲಾಚೆಯ 
ನಗರ ನಾಗರೀಕತೆಯ ಗೊಂದಲವನ್ನು, ಅವ್ಯವಸ್ಥೆಯನ್ನು - ಕಾವ್ಯದ ಸೌಂದರ್ಕಾನುಭವದ 
ವಸ್ತುವಾಗಿಸಲು ಪ್ರಯತ್ನಿಸುತ್ತಿದ್ದಾರೆ ನಮ್ಮ ನವ್ಕ ಕವಿಗಳು. ಬೇರೊಂದು ನೂತನ ಸೃಷ್ಟಿಯ 
ಹಂಬಲ ಇವರೆದೆಯಲ್ಲಿ ತುದಿಯುತಿದೆ. ನಿಂತಲ್ಲೆ ನಿಲ್ಲದೆ ಹೊಸತೊಂದನ್ನು ಹಿಡಿಯುವ 
ಕಾತರ ಇವರಲ್ಲಿ ಮೂಡಿರುವುದು ಒಂದು ಒಳ್ಳೆಯ ಸೂಚನೆ. 


ನವೋದಯದ ಕವಿಗಣ ಈ ಮೂವತ್ತು ನಾಲ್ವತ್ತು ವರುಷಗಳಲ್ಲಿಯೇ ಆಂಗ್ಲ 
ಸಾಹಿತ್ಯ ನೂರಾರು ವರ್ಷಗಳಲ್ಲಿ ಸಾಧಿಸಿದ್ದನ್ನು ಸಾಧಿಸಿದೆ ಎಂದರೆ ಅದು ಉತ್ತೇಕ್ಷೆಯ 
ಮಾತಲ್ಲ ಕೆಲವು ಮುಖಗಳಲ್ಲಿಯಂತೂ ಆಂಗ್ಲಸಾಹಿತ್ಮ ಕಾಣದ ಎತ್ತರ - ಆಳೆಗಳನ್ನು 
ಅದು ಸ್ಪರ್ಶಿಸಿದೆ ಎನ್ನಲು ಹಿಂಜರಿಯಬೇಕಾಗಿಲ್ಲ ಈ ಕಾವ್ಕ ಸೃಷ್ಟಿಯ ಸರಿಯಾದ 
ವಿಮರ್ಶೆಯಾಗಲೀ, ಮೌಲ್ಯ ನಿರ್ಣಯವಾಗಲಿ ತುಂಬ ಕಷ್ಟ. ಏಕೆಂದರೆ ನಮ್ಮಲ್ಲಾಗಿರುವ 
ಕಾವ್ಯಸೃಷ್ಟಿಯ ಆಸ್ವಾದನಕ್ಕೆ ತಕ್ಕ 'ಸಹೃದಯ ಸೃಷ್ಟಿ' ಈಗಾಗಲೇ ಆಗಿದೆ ಎಂದು 
ಧೈರ್ಯವಾಗಿ ಹೇಳಿಕೊಳ್ಳುವಂತಿಲ್ಲ ಅನಂತರ ವಿಮರ್ಶನ ದೃಷ್ಟಿ ಉದಯವಾಗಿ ಇದರಲ್ಲಿ 
ಜಳ್ಳೆಷ್ಟು ಕಾಳೆಷ್ಟು ಎನ್ನುವುದನ್ನು ಕೇರಿ ತೂರಿ ನೋಡಬೇಕಾಗಿದೆ. ಆದುದರಿಂದ ಮೊದಲು 
ಈ ಸಾಧನೆಯ ಮುಖಗಳ ಪರಿಯ ಅಗತ್ಯವಷ್ಟೇ ಅಲ್ಲ ಅನಿವಾರವೂ ಹೌದು - 
ರಸವಿಮರ್ಶಕರಿಗೆ. 


ಸೌಂದರ್ಯ ತತ್ವ 


ನವೋದಯ ಕವಿಗಳ ಸೌಂದರ್ಯಾನುಭವ-1 


೧ 


ಸುಂದರ ದಿನ ಸುಂದರ ಇನ 
ಸುಂದರ ವನ ನೋಡು ಬಾ 

ಎಳೆ ಬಿಸಿಲೊಳು ತಿಳಿಗೊಳೆದೊಳು 
ಜಲದಲೆಗಳು ನಲಿನಲಿಯಲು 
ನೋಡು ಬಾ | ಕೂಡು ಬಾ! 
ಬೇಗ ಬಾ | ಬಾ! ಬಾ! ! 


ಇದು ಸುತ್ತಣ ನಿಸರ್ಗದಲ್ಲಿ ಒಂದು ಬೆಳಗು ಸೌಂದರಾನುಭವವನ್ನು ಪಡೆದ ಕವಿಯ 
ಉಲ್ಲಾಸದ ಕರೆ. ಅದೇ ರಸಜೀವಿ ಮತ್ತೆ ಒಮ್ಮೆ - 


ಅಂಗಳದವರೆಯ ಚಪ್ಪರದಡಿಯಲಿ 
ಮೈ ಮರೆತೊರಗುವುದಾನಂದ! 
ಮಲಗಿರೆ ನಡುವಗಲುರಿ ಬಿಸಿಲಲ್ಲಿ 
ಬೇಸಗೆ ಬಿಸಿಯುಸಿರಾಡುತಿರೆ 
ಹಸುರಾದೆಲೆಗಳ ಬಳ್ಳಿಯ ಕೆಳಗಡೆ 
ತಂಪೊಳು ಮಲಗುವುದೆನಿತಂದ! 3 


ಹೀಗೆನ್ನುತ್ತಾನೆ. ಇದೇನು ಹುಚ್ಚು ಈ ಕವಿಗೆ! ಈತ ಕರೆಯುತ್ತಿರುವುದು ಬೇಸಗೆಯ 
ದಿನ ನೀಲಗಿರಿಯ ಶಿಖರದ ಅರಮನೆಯ ವಾಸದ ಆನಂದಕ್ಕಲ್ಲ ಅಂಗಳದವರೆಯ 
ಚಪ್ಪರದಡಿ ಹಸುರಾದೆಲೆಗಳ ಬಳ್ಳಿಯ ಕೆಳಕ್ಕೆ! ತಿಳಿಗೊಳದ ಅಲೆಗಳು ಎಳೆ ಬಿಸಿಲಿನಲ್ಲಿ 


ನಲಿಯುವುದನ್ನು ನೋಡುವುದಕ್ಕಾಗಲೀ, ಅಂಗಳದವರೆಯ ಚಪ್ಪರದಡಿ ಮಲಗಿ 


1. ಕುವೆಂಪು - ಕೊಳಲು. ಪು. 84 
2 ಕುವೆಂಪು - ಕೊಳೆಲು. ಪು. 62 


ಸೌಂದರ್ಯ ಸಮೀಕ್ಷೆ ಪತ 


ಸುಖಿಸುವುದಕ್ಕಾಗಲೀ, ಎಷ್ಟು ಜನ ಮುಂದೆ ಬರುತ್ತಾರೆ! ಈ ಬಗೆಯ ವ್ಯಾಹಾರಗಳಲ್ಲಿ 
ಏನು ಸುಖವಿದ್ದೀತು - ಎನ್ನಿಸುತ್ತದೆ ಬಹಳ ಜನಕ್ಕೆ. ಆದರೆ ನಲವನ್ನೇ ಕಾಣುವ ಕವಿ 
ಜೀವಕ್ಕೆ ಅಷ್ಟೇ ಸಾಕು, ಆನಂದವನ್ನು ಪಡೆಯಲು. 


ಕವಿಜೀವದ ಬ್ಯಾಸರ ಹರಿಸಾಕ 

ಹಾಡ ನುಡಿಸಾಕ 

ಹೆಚ್ಚಿಗೇನು ಬೇಕ? 

ಒಂದ ಹೂತ ಹುಣಸೀಯ ಮರ ಸಾಕ!!! 


ಏನು ಸೋಜಿಗ ಈ ಕವಿಗಳ ರೀತಿ! ಸಾಮಾನ್ಯವಾದ ಕಲ್ಲು - ಮಣ್ಣುಗಳನ್ನು ಮಕ್ಕಳು 
ಬೆಳ್ಳಿಬಂಗಾರ ಎಂದುಕೊಂಡು ಆಟವಾಡುವಂತೆ, ಸಾಮಾನ್ಯವಾದ ನಿರ್ಮಿಶೇಷವೆನ್ನಿಸುವ 
ವಸ್ತುಗಳಲ್ಲಿ ಈ ಕವಿಗಳು ಆನಂದವನ್ನು ಪಡೆಯುವರಲ್ಲ! ಎಷ್ಟು ಸುಲಭವಾಗಿ ಕವಿಜೀವ 
ವಸ್ತುವೊಂದರ ಅಂತರಂಗವನ್ನು ಪ್ರವೇಶಿಸಿ ಒಂದು ಬಗೆಯ ನಲವನ್ನು ಪಡೆಯುತ್ತದೆ! 
ಈ ನಲವು ಕೇವಲ ಸುಖರೂಹವಾದ ಆಹ್ಹಾದವಲ್ಲ ಕೇವಲ ಹೊರಗನ್ನು ಕಂಡಬೆರಗಿನ 
ಉದ್ಧಾರವಲ್ಲ ಗಿಡದಲ್ಲಿ ಅರಳಿದ ಮಲ್ಲಿಗೆಯ ಹೂವೊಂದನ್ನು ಕಂಡು ಕವಿ ಹೀಗೆ 
ಬೆರಗಾಗುತಾನೆ - 


ನೋಡು ಇದೊ ಇಲ್ಲರಳಿ ನಗುತಿದೆ 
ಏಳುಸುತಿನ ಮಲ್ಲಿಗೆ 

ಇಷ್ಟು ಹಚ್ಚನೆ ಹಸುರು ಗಿಡದಿಂ 
ದೆಂತು ಮೂಡಿತೊ ಬೆಳ್ಳಗೆ! * 


ಈ ಸೋಜಿಗ ಹೂವಿನ ಹೊರಮೈ ಚೆಲುವನ್ನು ಕಂಡದ್ದರಿಂದ ಆದುದಲ್ಲ ಅದು ಇಂತಹ 
ಹಸುರು ಗಿಡದಲ್ಲಿ ಇಷ್ಟು ಬೆಳ್ಳನೆಯ ಹೂ ಹೇಗೆ ಮೂಡಿತು - ಎಂಬ ರಹಸ್ಕದ 
ಚಿಂತನೆಯಿಂದ, ಈ ಚಿಂತನೆಯೂ ಸುಂದರವಾಗಿದೆ. ದಾಳಿಂಬೆಯನ್ನು ತಿನ್ನುತ್ತಾ ಕವಿ - 


[2 


ದೇಯವಿದನಾ ರೂಕ್ಷ ವೃಕ್ಷವೀ ಪೃಥುವಿಯಿಂ 
ದೆತ್ತಿ ಮುದವೆರೆವವೊಲಾವರ್ತಿ ಚೋದಿಸಿತು? * 


ಎನ್ನುತ್ತಾನೆ. ತಾನು ತಿನ್ನುವ ದಾಳಿಂಬೆಯ ಹಣ್ಣಿನ ಮೂಲಕ ತನ್ನ ರಸನೆಯನ್ನು ತಣಿಸಿ 
ಮುದವನ್ನೆರೆಯುವಂತೆ, ಈ ರೂಕ್ಷವಾದ ಮರ ಈ ಪೃಥುವಿಯಿಂದ ರಸವನ್ನೆತ್ತಿ 
ಅನುವುಗೊಳಿಸುವಂತೆ ಯಾವ ಪ್ರೀತಿ ಇದನ್ನು ಹೀಗೆ ಚೋದಿಸಿತು - ಎಂದು 
ಬೆರಗಾಗುತ್ತಾನೆ. ಪಾರಿಜಾತದ ಸೊಗಸನ್ನು ಸವಿದು - 


1. ಬೇಂದ್ರೆ - ಸಖೀಗೀತ, ಪು. 38 
ಜಿ.ಎಸ್‌.ಶಿ. - ಚೆಲುವು - ಒಲವು, ಪು.1. 
3: ಪು.ತಿ.ನ - ರಸಸರಸ್ವತಿ, ಪು. 29 


೨೭೮ ಸೌಂದರ್ಯ ತತ್ವ 


ಪಾರಿಜಾತ ಹುಟ್ಟಸಿದನ 
ಎದೆಯ ಹದವು, ಮನದ ಹದನ 
ಏನು ಮಾಟ ಎಂಥ ಆಟ, ಇದರ ಕೂಟ ತಿಳಿಯದು ' 


ಎಂದು ಬೆರಗಾಗುತಾನೆ. ಲೋಕದ ಚೆಲುವಿನ ವಸ್ತುಗಳು ಕವಿಗೆ ತರುವ ಈ ಬೆರಗೇ 
ಅವನ ಪರಿಭಾವನೆಯ ವಸ್ತು. ಈ ಬೆರಗು ವಸ್ತುವಿನ ಹೊರಮೈ ಚೆಲುವಿನಿಂದಲೂ 
ಆಗಬಹುದು. ಅದರ ಅಂತರಂಗದ ರಹಸ್ಯದ ಚಿಂತನೆಯಿಂದಲೂ ಆಗಬಹುದು. ಮೇಲೆ 
ಉದಾಹರಿಸಿದ ಮೂರು ಬಗೆಯ ಬೆರಗೂ ಹೂವಿನ ಹೊರಮೈ ಚೆಲುವಪ್ಟನ್ನೇ ಕಂಡು 
ನಿಂತು "ಅಹ' ಎಂಬ ಉದ್ದಾರದಲ್ಲಿ ಪರೃವಸಾನವಾಗುವ ಬೆರಗಲ್ಲ; ಕಣ್ಣಿಗೆ ಕಂಡದ್ದು 
ರುಚಿಗೆ ಸಿಕ್ಕಿದ್ದು ಮನಸ್ಸಿಗೆ ತಟ್ಟಿದ್ದು - ಅದರದರ ಐಂದ್ರಿಯ ಸಂತೃಪ್ತಿಯನ್ನು ಮೀರಿ 
ಬೇರೊಂದು ನಿಲುವನ್ನರಿಯಲು ಕಾತರಿಸುವ ಜಿಜ್ಞಾಸೆಯ ಬೆರಗು. ಈ ಬೆರಗಿನಿಂದ 
ಮೊದಲಾದ ಅವನ ಶಪರಿಭಾವನೆ ವಸ್ತುವಿನಲ್ಲಿ ತನ್ನನ್ನು ಬೆಸೆದುಕೊಳ್ಳುವ, ವಸ್ತುವಿನ 
ಚೆಲುವಿನಲ್ಲಿ ಬೆರೆತು ಒಂದಾಗುವ ಉನ್ಮಾದವಾಗುತ್ತದೆ. ಕವಿಯ ಮನಸ್ಸೇ ಹಾಗೆ - 


ಎಲ್ಲೋ ಅಂಗೈ ಅಗಲ ಹಸುರು ಕಂಡರೆ ಸಾಕು 
ಮನದ ಆಸೆಗಳಲ್ಲಿ ಸೇರುತಿಹವು! ' 


ಹಸುರನ್ನು. ಕಂಡರೆ ಹಾಗೆ ಸೇರಿಕೊಳ್ಳುವುದು ಮಾತ್ರವಲ್ಲ ಮಲೆನಾಡಿನ ಹಸಿರು ಕಡಲಲ್ಲಿ - 


ಹಸುರಾದುದೊ ಕವಿಯಾತ್ಮಂ 
ರಸಪಾನ ಸ್ನಾನದಲಿ! 


ಕವಿಯ ಆತ್ಮ ಹಸುರಿನಲ್ಲಿ ಹಸುರಾಯಿತು. ಹಾಗೆ ಹಸುರಾದುದು ಹಸುರು ಎಂಬ ವಸ್ತು 
ತನ್ನ ವರ್ಣಾದಿ ವೈಭವದಿಂದ ಕವಿಯ ಮನಸ್ಸಿನ ಮೇಲೆ ಮಾಡಿದ ಪರಿಣಾಮದಿಂದ 
ಮಾತ್ರವಲ್ಲ "ರಸಹಾನ ಸ್ನಾನ' ದಿಂದ ಹಸುರಾಯಿತು. ಈ "'ರಸಹಾನ ಸ್ನಾನ'ವೇ 
ಸೌಂದರಾನುಭವ. "ರಸ' - ಸೃಷ್ಟಿಯ ಸೌಂದರ್ಯ ಶಕ್ತಿ. ಆ ಸೃಷ್ಟಿಯ ಸೌಂದರ್ಯದ 
ಚೈತನ್ಯದ ಸ್ನಾನಪಾನದಿಂದ ಕವಿಯ ಆತ್ಮ ಹಸುರಾಯಿತು. ಕೋಗಿಲೆಯ 'ಚಿಕು ಹೂ' 
ಎಂಬ ದನಿಯನ್ನಾಲಿಸಿದ ಕವಿ- 


ಈ ಶಾಶ್ವತ ರುತಿಗೊಂದಿದ 
ಅಂದದಂದಿನ ಸೃತಿಯೋಲಿದ 
ಪಿದಿವಾನಂದದೊಳಾನಂ- 
ತ್ತವ ಮುಟ್ಟಹೆನೆಂಬೆ * 
ಬೇಂದ್ರೆ - ನಾದಲೀಲೆ ಪ್ರ. 23 
ಚನ್ನವೀರ ಕಣವಿ -ಆಕಾಶಬುಟ್ಟಿ, ಪು. 70 
ಕುವೆಂಪು - ಪಕ್ಷಿಕಾಶಿ ಪು. 39. 
ಪು.ತಿ.ನ - ಗಣೇಶ ದರ್ಶನ, ಪು. 24 


ಫಿ ಬ 0613 


ಸೌಂದರ್ಯ ಸಮೀಕ್ಷೆ ೨೭೯ 


ತನ್ನ ಸೃತಿಯ ಭಂಡಾರದಲ್ಲಿರುವ ಈ ಕೋಗಿಲೆಯ ದನಿಯನ್ನು ನೆನೆದಾಗಲೆಲ್ಲಾ ನಾನು 
ಆನಂತ್ಯದ ಸ್ಪರ್ಶವನ್ನು ಪಡೆಯುತ್ತೇನೆ ಎನ್ನುತ್ತಾನೆ. ಲೋಕವಸ್ತುಗಳಲ್ಲೆಲ್ಲಾ ನಲವನ್ನು ಕಾಣಲು 
ಅದನ್ನು ಉಳಿದವರಿಗೆ ಕಾಣಿಸಲು - ಕವಿಯ ಸತತ ಪ್ರಯತ್ನ ನಡೆದಿದೆ. ಹೀಗೆ ಕರಣಗಳ 
ಮೂಲಕ ನಲವನ್ನು ಪಡೆಯುವುದೂ ಒಂದು ಬೆರಗಾಗಿಯೇ ತೋರುತ್ತದೆ: 


ಹಸಿರೆಲೆಗಳಂಜಲಿಯೊಳಾತು ರವಿತೇಜಮಂ 
ಜೀವಕರ್ಫ್ಯವನೆರೆವ ಬನದ ನಲವು. 

ಕೆರೆ ಕೆರೆಯ ಹರಹಿಡಿನೊಲು ಜಲ ಹಾಸವನು ಮೆರಸಿ 
ತಿರೆ ಬಣ್ಣಗೊಳಿಸುವೀ ಬಿಸಿಲ ನಲವು 

ಅಲೆ ಕೆದರೆ ತರು ಬೆದರೆ ನೀಲದಿಂ ಧುಮ್ಮುಕ್ಕಿ ' 
ಕೋಡಿಗೇರುತ ಗಾಳಿ ಮೊರೆವ ನಲವು 

ಬೆಳಕೆಲರು ಹಸಿರುಗಳ ಪೌತ್ರನಾನೀ ನಲವ 

ನನ್ನ ಕರಣದಿ ಕೊಂಡು ನಲಿವ ನಲವು ' 


ಈ ಲೋಕ ಎಷ್ಟೊಂದು ರೀತಿಗಳಲ್ಲಿ ತನ್ನ ನಲವನ್ನು ಹರಡಿರುತ್ತದೆ. ಈ ಎಲ್ಲ ನಲವನ್ನು, 
ಈ ಎಲ್ಲದರ ಮಗುವಾದ ಮಾನವ ತನ್ನ ಕರಣಗಳಲ್ಲಿ ಕೊಂಡು ನಲಿಯುವುದರಲ್ಲೂ 
ನಲವಿದೆ. ಇಂಥ ನಲವಿನ ಅನುಭೂತಿಯನ್ನು ಹೀಗೇ ಎಂದು ವಿವರಿಸಲಾಗುವುದಿಲ್ಲ 
ಹೇಗೋ ಮಾಡಿ ಹಾಡಿನಂತೆ ಮಾತಿನಲ್ಲಿ ಅದನ್ನು ಕವಿ ಹಿಡಿದಿಡಲು ಪ್ರಯತ್ನಿಸುತಾನೆ. 
ಚೆಲುವು ನೀಡುವ ನಲವಿನ ಈ ರಸಾನುಭವವನ್ನು ಕವಿ ಹೇಳಲಾರ, ಹೇಳೆದಿರಲಾರ - 


ಹೇಳಿದರೆ ಹಾಳಾಗುವುದೋ ಈ ಅನುಭವದ ಸವಿಯು 
ಹೇಳದಿರೆ ತಾಳಲಾರನೋ ಕವಿಯು. 


ನುಡಿಗಳನು ತೊಡಗಿದರೆ ತೊದಲುವುದು ನಾಲಗೆಯು 
ಕಳ್ಳರಂದದೊಳೋಡುವುದು ಪದಗಳೆಲ್ಲ 

ತನ್ನಧಿಕತೆಗೆ ತಾನೆ ಮೂರ್ಛೆಹೋಹುದು ಭಾವ 
ಮಾತ ಮೀರಿದ ಮೌನದೊಳು ಮಗ್ನವಾಗಿ! 


ಒಲುಮೆಯಪ್ಪುಗೆಯಂತೆ ಎನಲು ಸಾಧಾರಣ 
ಯೋಗಿಯ ಸಮಾಧಿ ಎನೆ ಅತಿ ಅಪೂರ್ವ 
ಕವಿಯ ರಸ ರತಿ ಎನಲು ಕವಿಗೋರ್ವನಿಗೆ ವೇದ್ಯ 
ಮೃತ್ಕು ಮಾಧುರ್ಯಮೆನೆ ಬದುಕಿಹರಿಗರಿದಯ,]! * 


ಪು.ತಿ.ನ - ಮಲೆದೇಗುಲ, ಪು. 18 
ಡ್ಡ ಕುವೆಂಪು - ಪಕ್ಷಿಕಾಶಿ, ಪು. 11. 


೨೮೦ ಸೌಂದರ್ಯ ತತ್ವ 


ಇಂಥ "ಉಭಯ ಸಂಕಟ'ದಲ್ಲಿ ಕವಿ ಸಿಲುಕುತ್ತಾನೆ. ಆದರೆ ಈ ಅನುಭವದಲ್ಲಿ ಕವಿ 
ಒಂದು ಅಪೂರ್ವಾನಂದದಲ್ಲಿ ನಿಲ್ಲುತ್ತಾನೆ. ಅದು ಒಂದು ಬಗೆಯ ಸೌಂದರೃ ಸಮಾಧಿ- 


ವರ್ಣನದಿಂದ್ರಿಯ ನಂದನವನು ದಾಂಟುತೆ ದರ್ಶನಮುಕ್ತಿಯ ಸೇರಿ 
ವ್ಯಕ್ತಿತೆ ಮೈಮರೆವುದು ಸೌಂದರ್ಕ ಸಮಾಧಿಯೊಳಾನಂದವ ಹೀರಿ ' 


ಇದು ಅದರ ವರ್ಣನೆ. ಇಂತಹ "ದರ್ಶನ ಮುಕಿ'ಯಲ್ಲಿ ಕವಿಗೆ ಎನ್ನಿಸುತ್ತದೆ- 


ಇಂತಹ ಸುಂದರ ಪ್ರಾತಃಕಾಲದಿ 
ಜೀವಿಸುವುದಕಿಂತಲು ಬೇರೆಯ ಗುರಿ 
ಜೀವಕೆ ಬೇಕಿಲ್ಲ ' 


ಎಂದು. ಏನೋ ಒಂದು ತೃಪ್ತಿ ಇದಕ್ಕಿಂತ ಮಿಗಿಲಾದುದು ಇನ್ನಿರಲಾರದು ಎಂಬ ಭಾವನೆ 
ತುಂಬುತ್ತದೆ. ಹೂವಿನ ಸೌಸವವನ್ನು ಸವಿದು- 


ಇದೇ ಸಾಕು ಈ ಹೂವಿನ ಪರಿಮಳ 
ಬಾಳ ಬೀದಿಯಲಿ ಹೊನ್ನಜಳ * 


ಎನ್ನಿಸುತ್ತದೆ. ಈ ನಲವು ಏನು? ಇದರ ಸ್ವರೂಪವೇನು? ಇದು ಏಕೆ ತನ್ನನ್ನು ಹೀಗೆ 
ಮೋಹಿಸುತ್ತದೆ, ಇತ್ಯಾದಿ ಅರಿವಿನ ಪುಶ್ನೆಗಳೆಲ್ಲಾ ಬೇಸರದ ಕಂತೆಯಾದೀತು, ಈ 
ಹೊತ್ತಿನಲ್ಲಿ ಸೌಂದರ್ಯವು ನೀಡುವ ಆನಂದದಲ್ಲಿ ಒಂದಾದ ಹೊತ್ತಿನಲ್ಲಿ ಉಳಿದ 
ಜಿಜ್ಞಾಸೆಗಳೆಲ್ಲ ಏಕೆ? ಅದರ ಮೂಲವನ್ನರಿಯುವ ಆಸೆಯ ಬಂಧ ಏಕೆ - 


"ಅರಿವಾ'ಸೆಯೆ ಮಾಯಾ ಬಂಧ 

'ಇರು'ವುದೆ ಮುಕ್ತಿಯ ಆನಂದ 

"ಅರಿವಾ'ಸೆಯ ಬಿಡು "ಇರು'ವಾಸೆಯ ತೊಡು 
ಇಂತಹ ಸಮಯದಿ ಇರುವಿಕೆಗಿಂತಲು 
ಹೆಚ್ಚಿನ ಅರಿಎಲ್ಲ! * 


ಸೌಂದರ್ಕಾನುಭವ ಸಮಯದಲ್ಲಿ "ಇರು'ವಿಕೆಗಿಂತಲೂ ಹೆಚ್ಚಿನ "ಅರಿವಿಲ್ಲ ಎನ್ನುವುದು 
ಅದರ ಮತ. ಸೌಂದರ್ಕಾನುಭವ ಸಮಯದಲ್ಲೇನೋ ಸರಿ. ಆದರೆ ಅನಂತರ ಈ 
ಅರಿವಾಸೆಯ ಬಂಧ ಜಿಜ್ಞಾಸುವಾದ ಕವಿಯನ್ನು ಅಷ್ಟುಸುಲಭವಾಗಿ ಇರಲು ಬಿಡುವುದಿಲ್ಲ 
ಸೌಂದರ್ಯ ನೀಡುವ ನಲವು ಆನಂದವನ್ನು ಕೊಡುವಂತೆ ಸೌಂದರ್ಯವನ್ನು ಕುರಿತ 


ಕುವೆಂಪು - ಪಕ್ಷಿಕಾಶಿ ಪು. 24 
ಕುವೆಂಪು - ಪಕ್ಷಿಕಾಶಿ, ಪು. 
ಕೆ.ಎಸ್‌.ನ. - ಉಂಗುರ, ಪು. 19 
ಕುವೆಂಪು - ಪಕ್ಷಿಕಾಶಿ, ಪು.22 


A 


ಉಟ 


ಕ್‌ 


ಸೌಂದರ್ಯ ಸಮೀಕ್ಷೆ ೨೮೧ 


ಜಿಜ್ಞಾಸೆಯೂ ಆನಂದವನ್ನುಕೊಡದಿರುವುದೆ? ಈ ಲೋಕದ ಚೆಲುವು ನಮ್ಮನ್ನು ಹೀಗೆ 
ಮೈಮರೆಸುತ್ತದೆ, ನಲಿಸುತ್ತದೆ. ಆದರೆ ಅದು ಏಕೆ ಮೈಮರೆಸುತ್ತದೆ, ಅದು ನೀಡುವ 
ಚೆಲುವೆಂಬ ನಲವು ಹೇಗೆ ನಮ್ಮಲ್ಲಿ ಮೂಡುತ್ತದೆ - ಎಂಬ ಜಿಜ್ಞಾಸೆಯೂ ಕವಿಯನ್ನು 
ಕಾಡುತ್ತದೆ. ಕವಿ ಶಾಸ್ತ್ರಕಾರನಲ್ಲವಾದ್ದರಿಂದ ಈ ವಿಚಾರವೂ ಅವನ ಚಿಂತನೆಯಲ್ಲಿ 
ರಸವಾಗುತ್ತದೆ. ಸೌಂದರ್ಮ ಮತ್ತು ಸೌಂದರ್ಕಾನುಭವವನ್ನೇ ತನ್ನ ಪರಿಭಾವನೆಯ ವಸ್ತುವಾಗಿ 
ಮಾಡಿಕೊಂಡ ಕವಿ- 


ಜಗದೀ ದೈನಂದಿನ ಜಂಗಮತೆ 
ನನ್ನೊಳು ಜನಿಯಿಸಿತೇತಕೆ ಮಮತೆ. ' 


ಎಂದು ಚಿಂತಿಸುತ್ತಾನೆ. ಚೆಲುವಿನ ನೆಲೆಯನ್ನು ಬೆಲೆಯನ್ನು ತಿಳಿಯಲು 
ತವಕಿಸುತ್ತಾನೆ. 


ಈ ಚಿಂತನೆ, ಸೌಂದರ್ಯವನ್ನು ಕುರಿತ ಜಿಜ್ಞಾಸೆ ನವೋದಯ ಕವಿಗಳ ಒಂದು 
ವಿಶಿಷ್ಟತೆಯಾಗಿದೆ. ಹಿಂದಿನ ಕವಿಗಳು ತಮ್ಮ ಕಣ್ಣಿಗೆ ಕಂಡ ಮನಸ್ಸಿಗೆ ಮುಟ್ಟದ ಚಿಲುವಿನ 
ಪರಿಗಳನ್ನು ಗುರುತಿಸಿ ಬಣ್ಣಿಸಿದರಷ್ಟೇ ಹೊರತು ಅದರ ಜಿಜ್ಞಾಸೆಗೆ ತೊಡಗಲಿಲ್ಲ ಹಾಗೆ 
ತೊಡಗುವುದು ಅವರ ಕಾವ್ಯೋದ್ದೇಶವೂ ಆಗಿರಲಿಲ್ಲ ಅಂತಹ ಚಿಂತನೆಯ ಅಗತ್ಯವಿರಲಿಲ್ಲ 
ಅವರ ಕಾವ್ಯಕ್ಕೆ. ಆದರೆ ಇಂದಿನ ಕವಿಗೆ ಈ ಚಿಂತನೆಯೂ ರಸಾನುಭವದ ವಸ್ತುವಾಗಿದೆ. 
ತನ್ನ ಅಂತರಂಗದ ವ್ಯಾಹಾರವನ್ನೇ ತನ್ನ ಹರಿಭಾವನೆಯ ವಸ್ತುವಾಗಿಸಿಕೊಂಡು ಅದನ್ನು 
ಆನಂದದಾಯಕವಾಗಿ ಮಾಡಿ ಇಂದಿನ ಕವಿ ನೀಡಿದ್ದಾನೆ. ಶ್ರೀ ಪು.ತಿ.ನ. ಅವರ ಕೆಲವು 
ಕವನಗಳಲ್ಲಿ ಅದರ ವರ್ಣನವನ್ನೂ, ಬೇಂದ್ರೆ ಅವರ ಕೆಲವು. ಕವನಗಳಲ್ಲಿ ಅದರ 
ಹೊಳಹುಗಳನ್ನು. ಕುವೆಂಪು ಅವರ ಕೆಲವು ಕವನಗಳಲ್ಲಿ ಅದರ ದರ್ಶನವನ್ನೂ ಇನ್ನೂ 
ಹಲವರಲ್ಲಿ ಅದರ ಪರಿಗಳನ್ನೂ ನಾವು ಗುರುತಿಸಬಹುದು. 


ವ 


ಸೌಂದರ್ಯ - ಎನ್ನುವುದೊಂದು ಸಮ್ಮೋಹಕ ಶಕ್ತಿ ಇತರ ಎಲ್ಲ ವಸ್ತುಗಳಿಂದಲೂ, 
ವಿಷಯಗಳಿಂದಲೂ ಮನಸ್ಸನ್ನು ಕ್ಷಣಕಾಲವಾದರೂ ಬಿಡಿಸಿ ಒಂದೆಡೆ ಸೇರಿಸುವ 
ಶಕ್ತಿಯುಳ್ಳದ್ದು ಈ ಸೆಳೆತವನ್ನು ಕುರಿತು ಕವಿ - 


ಮೇಜಿನ ಮೇಲೊಂದು ರೋಜದ ಹೂವು 


ಕಂಗಳು ತಂಗುವ ಸೊಗಸಿನ ರೇವು” 


ಶೈ ಪು.ತಿ.ನ - ರಸಸರಸ್ವತಿ ಪು. 37 
2. ಪು.ತಿ.ನ.- ಮಾಂದಳಿರು ಹು. 4 


೨೮೨ ಸೌಂದರ್ಯ ತತ್ವ 


ಎಂಬ ಎರಡು ಮಾತಿನಲ್ಲಿ ಬಣ್ಣಿಸುತ್ತಾನೆ. "ಕಂಗಳು ತಂಗುವ ಸೊಗಸಿನ ರೇವು' ಬಲು 
ಸುಂದರವಾದ ಮಾತು. ಹತ್ತು ದಿಕ್ಕಿಗೆ ಅಲೆಯುವ ಕಣ್ಣಿನ ಹಡಗು ರೋಜದ ಹೂವಿನ 
ಈ ಸೊಗಸಿನ ಬಂದರಿನಲ್ಲಿ ಕ್ಷಣಕಾಲ ತಂಗುತ್ತದೆ. ಈ ಹೂವಿನ ಸೊಗಸಿಗೆ ಮನಸ್ಸು 
ಮಾರುಹೋಗುತ್ತದೆ; ಮೈ ಮರೆಯುತ್ತದೆ. ಇಂಥ ಒಂದು ಹೂವು ಕವಿ ಜೀವವನ್ನು 
ಬರಿದೇ ಮೈಮರೆಸುವುದಿಲ್ಲ - 


ಹರಿವ ಮನವನು ಹಿಡಿದು ಒಂದೆಡೆ 
ನಿಲಿಸಿ ತೊಳೆದಿದೆ ಹೂವಿದು ' 


ಹರಿಯುವ ಮನಸ್ಸನ್ನು ಹಿಡಿಯುವುದು ಮಾತ್ರವಲ್ಲ ನಮ್ಮ ಮನಸ್ಸನ್ನು ತೊಳೆದು 
ಸಂಸ್ಕಾರಗೊಳಿಸುತ್ತದೆ. ಹೀಗೆ ಇದು ತನ್ನ ಹೊರಗಿನ ಬಣ್ಣ ಬೆಡಗುಗಳಿಂದ ಆಕಾರ 
ಅಚ್ಚುಕಟ್ಟುಗಳಿಂದ ನೋಡುವ ಕಣ್ಣನ್ನು ಸೆರೆಹಿಡಿದು ಮನಸ್ಸನ್ನು ಒಂದು ಬಗೆಯ ಕ್ಷಣ 
ರಸವಿಸೃತಿಯಲ್ಲಿ ಅದ್ದುತದೆ. ಯಾವಾಗ ಈ ಲೋಕದ ಚೆಲುವನ್ನು ಸವಿದರೂ ನಮಗೆ 


ಇದೇ ಮೊದಲೆಂಬಂತೆ ಒಂದು ವಿಶೇಷ ಆನಂದವನ್ನುಂಟುಮಾಡುತ್ತದೆ. 


ಡೆ 


ಸೌಂದರ್ಮ ನಮ್ಮ ಅಂತರಂಗದ ಮೇಲೆ ಮಾಡುವ ಈ ಆಕರ್ಷಣೆಯ 
ಪರಿಣಾಮವೆಂದರೆ, ನಮಗೆ ಲೋಕ ವಿಷಯಬಂಧಗಳಿಂದ ಆಗುವ ಬಿಡುಗಡೆ. ಈ 
ಬಿಡುಗಡೆಯ ಸಮಯದಲ್ಲಿ ನಮಗೂ ಸೌಂದರ್ಯದ ವಸ್ತುವಿಗೂ ಇರುವ ಸಂಬಂಧ ಲೌಕಿಕ 
ಪ್ರಯೋಜನದ ಸಂಬಂಧವಲ್ಲ ನಲವಿನ ಸಂಬಂಧ. ಇದೊಂದು 'ಮುದದ ಬೇಹರ' 
- ಪು.ತಿ.ನ. ಅವರ ಮಾತಿನಲ್ಲಿ ಕಲಾವಿದನಿಗೂ ಸುಂದರವಾದ ವಸ್ತುವಿಗೂ ಈ ಕಾಲದಲ್ಲಿ 
ನಡೆಯುವುದು ಒಂದು ಬಗೆಯ ಹೃದಯ ಸಂವಾದ; ಮೋದದ ವ್ಯಾಹಾರ. ಚೆಲುವು 
ಯಾವಾಗಲೂ ತನಗೆ ತಾನೇ ನಾದವರ್ಣರೂಪಗಳಿಂದ ನಮ್ಮ ಸುತ್ತ ಇರುವುದಾದರೂ 
ಅದು ಗೋಚರಿಸುವುದು ಯಾವುದೊ ಒಂದು ಚಿತ್ತ ಸ್ವಾಸ್ಥ್ಯದ ಮೂಹೂರ್ತದಲ್ಲಿ 
ಕವಿಯಲ್ಲಿ ಚೆಲುವಿನ ಬೆರಳಿಗೆ ಮಿಡಿಯುವ ಒಂದು ಸ್ಥಿತಿ ಎಷ್ಟರ ಮುಟ್ಟಿಗೆ 
ಪ್ರಾಪ್ರವಾಗುತ್ತದೆಯೋ ಅಷ್ಟರಮಟ್ಟಗೆ ಅವನ ಹೃದಯವೀಣೆ ನಮಗೆ ಆನಂದದ ರಾಗಗಳನ್ನು 
ಕೇಳಿಸುವುದು. ಅಂತಹ ಒಂದು ಸ್ಥಿತಿಯಲ್ಲಿ ಹೊರಗಿನ ಲೋಕ ಚೆಲುವಿನ ಮೈದೋರಿ 
ಕವಿಯೊಡನೆ ನುಡಿಯುವುದು. 'ಕವಿ' ಎಂಬ ಕಿರುನಾಟಕದಲ್ಲಿ ಶ್ರೀ ಪು.ತಿ.ನ. ಅವರು 
ಈ ಅಂಶವನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಕವಿಯೊಬ್ಬ ಚೆಲುವಿನ ನಡುವೆ ತನಗಾಗುವ 
ನಲವಿನ ಸ್ಥಿತಿಯನ್ನು ಹೀಗೆ ಬಣ್ಣಿಸುತ್ತಾನೆ - 


ಎಂಥ ಸುಂದರ ದಿನವು ಮೈದೋರಿದಂತಿಹುದು 
ಇಂದೆನ್ನ ಬಾಳಿನೊಲು! ಹಗುರವಾಗಿದೆ ಚಿತ್ತ 
ತೀಕ್ಷ್ಣ ವಾಗಿದೆ ಕರಣ, ನಿರ್ಲಿಪ್ತವಾಗಿಹುದು 


ಸ ಜಿ.ಎಸ್‌.ಶಿ. - ಚೆಲುವು - ಒಲವು ಪು.2. 


ಸೌಂದರ್ಯ ಸಮೀಕ್ಷೆ ೨೮೩ 


ಜೀವಾತ್ಮ ಸ್ಥಿರತೆಯಿಂದೆಚ್ಚತ್ತು ಅಲೆತಕ್ಕೆ 
ಮೈತೆತ್ತು ಕೊನೆಗೆ ಸಂಚಲನ ಸುಪಿಗೆ ಸಂದ 
ತಿಗುರಿಯೊಲು ನಾನಿಹೆನು. ಅಂತಲ್ಲ ಅಂತಲ್ಪ 
ಬಾಳವೀಣೆಗೆ ಬಿಗಿದ ಕರಣಗಳ ತಂತಿಗಳ 
ಮನವೊಪ್ಪೆ ಶ್ರುತಿಮಾಡಿ ನೂರು ಬೆರಳುಗಳಿಂದ 
ಮಿಡಿವಂತೆ ತೋರುತಿದೆ ಪರಮಾತ್ಮ..." 


ಚಿತ್ತ ಹಗುರವಾಗಿದೆ ಕರಣ ತೀಕ್ಷ_ವಾಗಿದೆ. ಜೀವಾತ್ಮ ನಿರ್ಲಿಪ್ತವಾಗಿದೆ. ಇಂತಹ 
ಸ್ಥಿತಿಯಲ್ಲಿಯೇ ಕವಿಯ ಕಣ್ಣಿಗೆ ಚೆಲವು ಮೈದೋರುವುದು. ಬೇಂದ್ರೆಯವರು ಈ ಒಂದು 
ಸ್ಥಿತಿಯನ್ನು ಕುರಿತು ಒಂದೆಡೆ - 


ತೇಲಾಡುವಾಗ ಮನಸು 
ಮೇಲಾಡುತಾವ ಕನಸು 
ತಾಕಾಡುವಾಗ ಇತ್ತ 

ತೇಕಾಡುತಾವ ಚಿತ್ತ ₹ 


ಎಂದು ವರ್ಣಿಸುತ್ತಾರೆ. ನಾವೆಲ್ಲ ಈ ಲೋಕಕ್ಕೆ ಅಂಟಕೊಂಡಿದ್ದೇವೆ. ಲೋಕದ ವಸ್ತುಗಳನ್ನು 
ನಾವು ಸ್ವಂತದ ಫಲಾಫಲಗಳ ದೃಷ್ಟಿಯಿಂದ ನೋಡುತ್ತಾ "ಇತ್ತ' ಈ ಲೋಕದ ಸುಖಕ್ಕೆ 
ತಾಕಾಡುತ್ತಾ ನಾವು ಸುಮ್ಮನೆ ತೇಕಾಡುತ್ತೇವೆ, ತಳಮಳಗೊಳ್ಳುತ್ತೇವೆ. ಆದರೆ ಯಾವಾಗ 
ನಾವು ಈ ಬಂಧನದಿಂದ ಮೇಲೆದ್ದು ತೇಲಾಡುತ್ತೇವೋ ಆಗ ಕನಸು ಮೇಲಾಡುತ್ತವಂತೆ. 
ಭವದಿಂದ ಎದ್ದು ಭಾವದಲ್ಲಿ ತೇಲುವ, ವಸ್ತುವಿನ ಲೌಕಿಕ ಇಚ್ಛೆಗಳ ಸೆರೆಯಿಂದ 
ಬಿಡಿಸಿಕೊಂಡು ನಿಲ್ಲುವ ಈ ಚಾತುರ್ಕ .ಲಭಿಸಿದಷ್ಟೂ ಕವಿಗೆ ಸೌಂದರಾನುಭವ ಶಕ್ತಿ 
ಪ್ರಾಪ್ತವಾಗುತ್ತದೆ. ಕವಿಗಿರುವ ಈ ಶಕ್ತಿಯನ್ನು ಪು.ತಿ.ನ. ಅವರು "ಭವನಿಮಜ್ಜನ ಚಾತುರ್ಯ 
ಮತ್ತು ಲಘಿಮಾ ಕೌಶಲ” ಎಂದು ಕರೆಯುತ್ತಾರೆ. ಇಂತಹ ಸ್ಥಿತಿ ಪ್ರಾಪ್ತವಾದ ಚೇತನಕ್ಕೆ 
ವಸ್ತುವಿನೊಂದಿಗೆ ನಲವಿನ ಸಂಬಂಧವನ್ನು ಬೆಳೆಸುವುದು ಕಷ್ಟವಾಗುವುದಿಲ್ಲ ಪು.ತಿ.ನ. ಅವರ 
"ಬಿಡುವು' ಎಂಬ ಸಾನೆಟ್‌ ಈ ವಿಚಾರವನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ. 

ಆಹ ಬಿಡುವೆ, ಶಾಂತಿ ದಯಪಾಲಿಸಿಹ ನಲ್ಪರವೆ, 

ಎನಿತು ಚೆಲುವಾಗಿಸಿಹೆ ಈ ಬಳಕೆ ಸಂಜೆಯನು! 

ದಿನದ ಸ್ವರ್ಣಾದಾಯವೊಯ್ಯುತಿದೆ ದಿವಕಬ್ರ; 


ತುಹಿನ ಕಿರಣನ ಕೋಡು ಮುದದ ಮದ್ದಾನೆ ಬಾನ್‌- 
ಸರದೊಳೆಗೆ ಮಲಗಿ ಕೋಡೆತಿದೊಲು ತೋರುತಿದೆ; 
ಶೆ ಪು.ತಿ.ನ. - ಕವಿ ಮತ್ತು ದೋಣಿಯ ಬಿನದ, ಪು. ೩೫ 


ಡ್ಯ ಬೇಂದ್ರೆ - ಗಂಗಾವತರಣ ಪು. ೧೭ 
| ಪು.ತಿ.ನ ಅವರ ರಸಸರಸ್ವತಿಯ ಮುನ್ನುಡಿಯನ್ನು ನೋಡಿ. 


೨೮೪ ಸೌಂದರ್ಯ ತತ್ವ 


ಹಲಸು ಸಂಪಿಗೆ ಮಾವು ತೆಂಗು ತೆಂಗಿನ ಬಳಗ 
ಬಳಸಿ ತುರುಗಳ ನಡುವೆ ರೇಖಿಸಿಹ ಕರುಮಾಡ 
ತರುವುದಕ್ಷಿಗೆ ಯಕ್ಷ ರಾಜಧಾನಿಯ ಬೆರಗ. 
ಪ್ರತಕ್ಷಕಿಂದಾಯ್ತು ಭವ ನಿಯುಕ್ತಿ ವಿಮುಕ್ತಿ. 
ಯಣಮುಕ್ತ ಬಂಧುವನು ಮಾನಿಸುವ ಕುಲದಂತೆ' 
ಮನವ ಮಾನಿಸುತಿಹುದು ಕಂಡುದನೆ ಚೆಲುವೆಂಬ 
ಸತ್ಯದರಿವಿಂ ಸೃಷ್ಟಿ. ಮುಗಿಲಮರೆ ತಾರೆಯಿಗೊ 
ತುಡಿಯುತಿದೆ ರಾಧೆಯೊಲು ಕಾತರದ ನೋಟ ಬೀರಿ 
ಘನ ಗಹನನೆದೆ ಬನದೊಳವಿತಿರುವ .ಬೆಗೆಯ ತೋರಿ! 


ಇಲ್ಲಿ ಚಿತ್ರಿತವಾಗಿರುವುದ ಕವಿಯ ಮನಸ್ಸಿನ ಅಥವ ನಲವಿನ ಕ್ಷಣದ ಒಂದು ಸಂಜೆ. 
ದಿನ ಬಳಕೆಯ ಸಂಜೆ ಇಷ್ಟೊಂದು ಚೆಲುವಾಗಿ ತೋರಲು ಕಾರಣ ಈ "ಬಿಡುವು. 
ಈ 'ಬಿಡುವು' ಎನ್ನುವುದು ದೈನಂದಿನ ಗಡಿಬಿಡಿಯಿಂದ ದೊರೆತ 'ಪುರಸತ್ತು' ಅಲ್ಪ 
ಇದೊಂದು, ಭಗವದ್ಗೀತೆಯಲ್ಲಿ ಹೇಳಿರುವ ಆಕರ್ಮಸ್ಥಿತಿ. ಈ 'ಬಿಡುವು' ಕವಿ ಎಂತಹ 
ಗೊಂದಲದ ನಡುವೆ ತೊಡಗಿದ್ದರೂ ಸಾಧ್ಯ ಇದೊಂದು ಚಿಲುವನ್ನು ಕಾಣಲು ಹದಗೊಂಡ 
ಮನಃಸ್ಥಿತಿ, ಇಂತಹ ಸ್ಪಿಶಿಯಲ್ಲಿ ಸಂಜೆಯ ನಭದಲ್ಲಿ ಕಂಡ ರೇಖಾಚಂದ್ರ ಮುದದ 
ಮದ್ದಾನೆಯೊಂದು ಬಾನ್‌ಸರಸಿಯಲ್ಲಿ ಮುಳುಗಿ ಕೋಡೆತ್ತಿದಂತೆ ತೋರುತ್ತದೆ. ದಿನಬಳಕೆಯ 
ದೂರದ ಮನೆಯೊಂದರ ಮಹಡಿ ಹಲಸು ಸಂಪಿಗೆ ತೆಂಗುಗಳಿಂದ ಬಳಸಿದ ಕರುಮಾಡ, 
ಇಂದು ಈ ಸಂಜೆ ಬೆಳಕಿನಲ್ಲಿ ಕಣ್ಣಿಗೆ ಯಕ್ಷ ರಾಜಧಾನಿಯಂತೆ ತೋರಿ 
ಬೆರಗನ್ನುಂಟುಮಾಡುತ್ತದೆ. ಯಾವುದು ಪ್ರತಕ್ಷವೋ ಅದಕ್ಕೆ ಈಗ ಕವಿಯ ಅನುಭವದಲ್ಲಿ 
"ಭವನಿಯುಕ್ತಿ ವಿಮುಕ್ತಿ' ಒದಗಿದೆ. ಯಾವುದು ದಿನದ ಭಾರದಿಂದ ಜಗ್ಗುತ್ತ ತನಗೆ 
ಪರಿಚಿತವಾಗಿತ್ತೋ ಆ ಮನೆ ಈಗ ತನ್ನ ಲೌಕಿಕ ಸಂಹರ್ಕವನ್ನ ಕಳೆದುಕೊಂಡು ನಲವಿನ 
ವಸ್ತುವಾಗಿ ಯಕ್ಷರಾಜಧಾನಿಯ ಬೆರಗನ್ನು ತರುತ್ತಿದೆ. ಯಣಮುಕ್ತ ಬಂಧುವನ್ನು ಮಾನಿಸುವ 
ಕುಲದಂತೆ ಲೋಕಭಾವ ಯಣಮುಕವಾಗಿ ರಸಲೋಕಕ್ಕೇರಿದ ಏನೆಲ್ಲವನ್ನೂ ಕಣ್ಣು 
ಚೆಲುವೆಂದು ಅಂಗೀಕರಿಸುತ್ತದೆ. ಬಿಡುವಿನ ಈ ಕ್ಷಣ ನಡೆದಿರುವ ಮೋದದ ವ್ಯಾಹಾರದಲ್ಲಿ 
ಆಗಿರುವುದು ಬಿಡುಗಡೆ; ಕವಿಗೂ ತನ್ನ ದೈನಂದಿನ ವ್ಯವಹಾರದ ಬಂಧನಗಳಿಂದ 
ದೊರೆತಿರುವ ಬಿಡುಗಡೆ; ಕವಿ ಹರಿಭಾವನೆಯಲ್ಲಿ ವಸ್ತುವಿಗೂ ಅದರ ಲೌಕಿಕ 
ಸಂಬಂಧದಿಂದ ಒದಗಿರುವ ಬಿಡುಗಡೆ. ವಸ್ತು ಆತ್ಮಗಳೆರಡರ ಈ ಬಿಡುಗಡೆಯ ನಿಲುಗಡೆ 
ನಲವೆಂಬ ನಿಲುವಿನಲ್ಲಿ ಈ "ಮುದದ ಬೇಹರ'ದಲ್ಲಿ ಒಲವಿನ ಕೊಡುಪಡೆಯಲ್ಲಿ ವಸ್ತು 
ಆತ್ಮಗಳೆರಡೂ ಒಂದು ರೀತಿಯ ಸಾಮರಸ್ಯವನ್ನು ಪಡೆದಿರುವುದರಿಂದಲೇ ಈಸಂಜೆಯ 
ಅನುಭವ ಇಷ್ಟು ಸುಂದರವಾಗಿರುವುದು. ಸಕ್ಕರೆ ಎಂಬ ವಸ್ತು ನಾಲಗೆಯನ್ನು ಸೇರಿ 
1. ಪು.ತಿ.ನ. - ರಸ ಸರಸ್ವತಿ, ಪು. 31. 


ಸೌಂದರ್ಯ ಸಮೀಕ್ಷೆ ೨೮೫ 


ಅದರಿಂದ ಸಿಹಿ ಎಂಬ ವಿಶೇಷಾನುಭವವಾಗುವಂತೆ ವಸ್ತು ಮತ್ತು ಆತ್ಮ ಇವೆರಡರ ಮಧುರ 
ಸಂಗಮದಿಂದ ಚೆಲುವೆಂಬ ಅನುಭವ ಮುನಸ್ಸಿಗಾಗುತ್ತದೆ. ಈ ಅನುಭವ 
ಅರ್ಧನಾರೀಶ್ವರನಂತೆ. ಅಲ್ಲಿ ಸಾಮರಸ್ಕವಿದೆ. ಆ ಸಾಮರಸ್ಕದಲ್ಲಿ ಪುರುಷ ರೂಪವೂ ಸ್ತ್ರೀ 
ರೂಪವೂ ಬೆಸೆದುಕೊಂಡಿದೆ. ಅಂತೆಯೇ ವಸ್ತು ಆತ್ಮಗಳ ಸಂಪೂರ್ಣ ಸಮೀಕರಣ 
ಸೌಂದರ್ಯ. ಒಂದು ಮಾತಿನಲ್ಲಿ ಹೇಳುವುದಾದರೆ - "ವಸ್ತಾತ್ಮ ಮಧುರ 
ಸಮ್ಮಿಳನೋತ್ಸವಾಗಮಂ'' 


ಲೋಕದಲ್ಲಿ ಚೆಲುವಿನ ವಸ್ತುಗಳಿವೆ. ನಮ್ಮಲ್ಲಿ ಅದನ್ನು ಸವಿಯುವ ಶಕ್ತಿ ಇದೆ. 
ಇವೆರಡರ ಸಂಗಮದಿಂದಾಗುವ ಆನಂದದ ಮರ್ಮವೇನು, ಈ ಒಳಜಗಕ್ಕೂ ಈ 
ಹೊರಜಗಕ್ಕೂ ನಂಟನ್ನು ನೇಯುವ ಶಕ್ತಿಯಾವುದು ಎನ್ನುವ ಪ್ರಶ್ನೆ ಮೂಡುತ್ತದೆ. ಈ 
ಪ್ರಶ್ನೆಗೆ ಬೇಂದ್ರೆಯವರು ಹೀಗೆ ಉತರ ಕೊಡುತ್ತಾರೆ - 


ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ 

ಕಣ್ಣಿಗು ಕಣ್ಣಾಗಿ ಒಳಗಿಹುದು 

ರೂಪ ಲಾವಣ್ಮಕೆ ಅಳೆಯಲು ಬಾರದು 
ಅವುಗಳೆ ಇದರೊಂದು ಕಣವಿಹವು. 
ಇದಿರಿಗೆ ಚೆಲುವಾಗಿ ಇದುವೆ ತಾನೆನುವಾಗ 
ಒಲವಾಗಿ ಒಳಗಿಂದ ಹೊಮ್ಮುತಿದೆ 
ಅಲ್ಲಿತ್ತು ಸ್ವಾನಂದ ಇಲ್ಲದೆ ರಸರಂಗ 
ಎಲ್ಲೇನು ಒಂದೆಂದೆ ಚಿಮ್ಮುತಿದೆ * 


ಈ ಚೆಲುವು ಕಣ್ಣಿಗೆ ಕಾಣುವ ವಸ್ತುಗಳ ರೂಪ ಲಾವಣ್ಯಗಳಲ್ಲಿಲ್ಲ ಈ 
ರೂಪಲಾವಣ್ಮ್ಯಗಳೇ ಸೌಂದರ್ಯದ ಕಣಗಳಾಗಿವೆ. ಇದಿರಿಗೆ ಕಾಣುವುದು ಚೆಲುವು 
ಎನ್ನುತ್ತಿರುವಂತೆಯೇ ಒಳಗಿನಿಂದ ಅದನ್ನು ಒಲಿಯುವ ಶಕ್ತಿಯೊಂದು ಕೂಡುತ್ತದೆ. ನಾವು 
ಸುಂದರವಾಗಿದೆ ಎಂದಾಗ ಅಲ್ಲಿ ನಮಗೆ ಸೌಂದರಾನುಭವವಾಗುವಂತೆ ಮಾಡುವ 
ಶಕ್ತಿಯೊಂದಿದೆ- 


ಜಗಚೆಲುವೆನ್ನುವ ಬಗೆಯನುರಣನೆ 
ವಿಶ್ವಾತ್ಮನ ನಿರ್ಹೇತುಕ ಕರುಣೆ * 


ಚೆಲುವನ್ನು ಕಂಡು ಅದರ ಅನುಭವದಿಂದ ನಮ್ಮ ಬಗೆ ಅನುರಣಿತವಾಗುತ್ತದೆ. ಹೀಗೆ 
ಚೆಲುವಿನ ರೂಪದಲ್ಲಿ ನಮ್ಮ ಚಿತ್ತವನ್ನು ನಲವಿನಿಂದ ತರಂಗಿತವನ್ನಾಗಿಸುವ ಈ ಶಕ್ತಿ 
ವಿಶ್ವಾತ್ಮನ ಆವ್ಕಾಜವಾದ ಕರುಣೆಯೇ - ಎಂದು ಕವಿ ಹೇಳುತ್ತಾರೆ. ನಿಜವಾದ. ಮೋದದ 
1 ಪು.ತಿ. - ರಸ ಸರಸ್ವತಿ, ಪು. 49 | 

2. ಬೇಂದ್ರೆ - ಸಖಿಗೀತ, ಪು. 84 

3. ಪು.ತಿ.ನ. - ರಸ ಸರಸ್ವತಿ, ಪು. 38 


ವ 


೨೮೬ ಸೌಂದರ್ಯ ತತ್ವ 


ವ್ಯಾಪಾರದ ಲಕ್ಷಣವೇ ಇಷ್ಟು. ಅದು ನಿರ್ಹೇತುಕವಾದುದು, ದೈವೀಕರುಣೆಯಂತೆ. ಈ 
ಕರುಣೆ ಒಂದು ನಿರಂತರ ಕಾರಂಜಿಯಾಗಿ ಪುಟಯುತ್ತಿದೆ, ಎಲ್ಲರ ಎದೆಗಳಲ್ಲೂ ಹೊರಗೆ 
ಚೆಲುವಾಗಿ ಪುಟದರೆ, ಒಳಗೆ ಅದನ್ನು ಸವಿಯುವ ಒಲವಾಗಿ ಹರಿಯುತ್ತದೆ- 


ಎಲ್ಲಿಂದ ಬಂದೊಂದು ಸೌಂದರ್ಯ ರುರಿಯಿಂದ 
ಎದೆಎದೆಗು ಕಾರಂಜಿ ಪುಟಯುತಿದೆ. 
ಯಾರಿಂದೊ ಚಲಿಸುವ ಕಾಣದ ಸೂತ್ರವು 
ಪುರುಷ ಪ್ರಕೃತಿಗಳನ್ನು ಕುಣಿಸುತಿದೆ. 

ಘನರಸ ಆನಂದ ಆನಂದ ದ್ರವರಸ 

ಯಾವುದೊ ಕಾವಿಗೆ ಆಗುತಿದೆ ' 


ಸೌಂದರ್ಯವೆಂಬುದೊಂದು "ರುರಿ'. ಆ ರಸದ ರುಂರಿ ಫನವಾದಾಗ ಆನಂದ, 
ಆ ಆನಂದ ಮತ್ತೆ ದ್ರವವಾದಾಗ ರಸ. ಸೌಂದರ್ಯವೇ ಆನಂದ, ಆನಂದವೇ ಸೌಂದರ್ಯ 
ಅದೊಂದು ದೈವೀರಹಸ್ಕ - 


ಆ. ವಿಶ್ವಚೇತನದಾ 
ಸಂದನವೆ ಸೌಂದರ್ಯ; ಅದುವೆ ಜೀವನದ ಮೂಲ 
ಬಂಧುರತೆ ಬೊಮ್ಮನದು. " 


ಸೌಂದರ್ಯ ವಿಶ್ವ ಚೈತನ್ಯದ ಸ್ರಂದನ, ನಮ್ಮ ಜೀವನಕ್ಕೆ ಅದೇ ಮೂಲ, ಸೌಂದರ್ಯದಿಂದಾಗುವ 
ಈ ಬಂಧುರತೆ ಬೊಮ್ಮನದು. ಏಕೆಂದರೆ - 


೫ 


ಸೌಂದರ್ಯಮೇ ವಿಶ್ವತತ್ವಂ, ಆ ಪರತತ್ವ 
ಭಾಸಮೇ ಸೌಂದರ್ಯ " 


ಈ ಒಂದು ಬಂಧುರತೆಗಾಗಿಯೆ ರಸದ ನೀರಡಿಕೆಯುಳ್ಳ ಚೇತನ ಕಾತರಿಸುತ್ತದೆ. ಈ 
ಕಾತರದಲ್ಲಿ ಅದಕ್ಕೆ ಈ ಲೋಕದಲ್ಲಿ ದೊರೆಯುವ ಚೆಲುವಿನ ಸ್ಪರ್ಶ ಇನಿತಿನಿತು; ನಲವಿನ 
ಒಂದು ಕ್ಷಣದಲ್ಲಿ ಕಂಡು ಮರುಕ್ಷಣದಲ್ಲಿಯೇ ಜಾರಿಹೋಗುವುದು ಇದರ ಲಕ್ಷಣ. 
ಚೆಲುವಿನ ಅಧಿದೇವಿ ಒಂದೆಡೆ ಕವಿಗೆ ಹೇಳುತ್ತಾಳೆ - 


ರವಿಯ ಮಿಗುವ ಹಿರಿ ಬೆಳಕು 
ಹೊಳಹು ನಾನು ಎಲ್ಲದಕು 
ಆಹ ಎನಲು ತೋರುವೆನ್‌ 


ಸ ಬೇಂದ್ರೆ : ಸಖೀಗೀತ ಪು. 84 
ತ ಡಿ.ವಿ.ಜಿ. : ಮಂಕುತಿಮ್ಮನ ಕಗ್ಗ ಪು. 106 
ಡಿ.ವಿ.ಜಿ. : ನಿವೇದನ ಪು. 43. 


ಸೌಂದರ್ಯ ಸಮೀಕ್ಷೆ ೨೮೭ 


ಉಹುಎನ್ನಲು ಜೌರುವೆನ್‌ 
ಎಲ್ಲದರೊಳು ಎಲ್ಲೆಲ್ಲಿಯು 
ಹೊಂಚುತಿರುವೆನಂಚೊಳೆ 
ಮಿಂಚಿಗಿಂತ ಚಂಚಲೆ. ' 


ಇಂಥವಳು ಈ ಚೆಲುವಿನ ಮೂರ್ತಿ... ಇವಳು ಮೈದೋರುವುದು ನಲವಾಗಿ - 


ನಲವೆ ನನ್ನ ಕಿರಣವು 
ನರರೆದೆಯೇ ಕರಣವು 
ಎಲ್ಲದರೊಳು ಎಲ್ಲೆಲ್ಲಿಯು 

ಕಾಂಬ ಚೆಲುವೆ ವಿವರಣವು 
ನನ್ನಖಂಡ ಕಾಂತಿಯ; 

ನೋಡು ನೋಡು ಎಲ್ಪೆಡೆಯೊಳು 
ನನ್ನ ಈ ವಿಭೂತಿಯ! * 


ಸೌಂದರ್ಯವೆಂಬುದು ನಲವಿನ ಒಂದು ವಿಶೇಷ ಭೂತಿ - ವಿಭೂತಿ. ಅಲ್ಲಿ ಇಲ್ಲಿ 
ಎಲ್ಲೆಲ್ಲಿಯೂ ಕಾಣುವ ಚೆಲುವೇ ಈ ನಲವಿನ ಅಖಂಡ ಕಾಂತಿಯ ವಿವರಣೆ. ಈ 
ಲೋಕದ ಪ್ರತಿಯೊಂದೂ ತನ್ನಲ್ಲಿ ಈ ಚೆಲುವನ್ನು ಹಿಡಿದು ಬಿಡಲು. ಪ್ರಯತ್ನಿಸುತ್ತದೆ; 
ಕವಿಯೂ ಪ್ರಯತ್ನಿಸುತ್ತಾನೆ. ಆಗ ಅವನಿಗೆನ್ನಿಸುತ್ತದೆ: ಈ ಲೋಕದ ಚೆಲುವೆಲ್ಲಾ 
ಎಲ್ಲಿಂದಲೋ ಬಂದು ಅತಿಥಿಗಳಂತೆ ನಿಂತು ಮನವನ್ನು ತಣಿಸಿ ನಡೆಯುವ ಮೋದದ 
ಹಾದಿಯ ದಾರಿಗರೆಂದು. 


ಅದೃಶ್ಯಲೋಕ ಅನೂಹ್ಮ ರೂಪದ 
ಅನಂತ ಕಾಲದ ಯಾತ್ರಿಕರೇ, 

ಮಣ್ಣಿನ ಮನದಲಿ ಹೊನ್ನನೆ ಬೆಳೆಯುವ 
ಅಪೂರ್ವ ತೇಜದ ಮಾಂತ್ರಿಕರೇ, 
ಅತಿಥಿಗಳಹ ನೀವೆಲ್ಲರು ಇಲ್ಲಿಗೆ 
ನೆಲಸಲು ಬಂದವರಲ್ಲ 

ಒಂದೆಗಳಿಗೆ ಅಮೋದಕೆ ಬರುವಿರಿ 
ಬಂದರಗಳಿಗೆಯೊಳೇ ಮೈಗರೆವಿರಿ, 
ವಿಜನ ವಿಜನ ಮನವು . 

ಶೂನ್ಮ ಶೂನ್ಮ ದಿನವು" 


1. ಪು.ತಿ.ನ: ಕವಿ ಮತ್ತು ದೋಣಿಯ ಬಿನದ, ಪು.55 
2. ಪು.ತಿ.ನ: ಕವಿ ಮತ್ತು ದೋಣಿಯ ಬಿನದ, ಪು. 55 
3. ಗೋ.ಕೃ. ಅಡಿಗ.: ಕಟ್ಟುವೆವು ನಾವು (ಅತಿಥಿಗಳು) ಪು.64 


೨೮೮ ಸೌಂದರ್ಯ ತತ್ವ 


ಎಷ್ಟೊಂದು ರೂಪದಲ್ಲಿ ದಿನವೂ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತಾರೆ, 
ಮುಂಬೆಳಗಾಗಿ, ಸಂಜೆಯಾಗಿ, ಇಬ್ಬನಿಯಾಗಿ, ಮಳೆಹನಿಯಾಗಿ, ಗಾಳಿಯಾಗಿ, ಸಸ್ಯ 
ಸೌಂದರವಾಗಿ, ಮಾನವಲೋಕದಲ್ಲಿ ಬಗೆ ಬಗೆಯ ರೂಪವಾಗಿ, ಭಾವವಾಗಿ, ಅನಂತ 
ವೇಷಧಾರಿಗಳಾಗಿ ಈ ಅತಿಥಿಗಳು ಬಂದು ನಿಲ್ಲುತ್ತಾರೆ. ನಾವು ಗುರುತಿಸಿದೆವೋ ಅವರು 
ನಮ್ಮವರು; ಗುರುತಿಸಲಿಲ್ಲವೋ ಅವರು ತಮ್ಮಪಾಡಿಗೆ ತಾವು ಹೋಗುತ್ತಾರೆ. ಗುರುತಿಸಿದಾಗ, 
ಅವರೊಡನೆ ಸಖ್ಯ ಬೆಳಸಿದಾಗ ಅವರು ಹೇಳುತ್ತಾರೆ, ತಾವು ಆನಂದದ ಮೂರ್ತಿಗಳೆಂದು. 
ಆದರೂ ಇವರೆಲ್ಲ ಇಲ್ಲಿಗೆ ನೆಲಸಲು ಬಂದವರಲ್ಲ ಹಾಗೆ ಬಂದು ಹೀಗೆ ಹೋಗುವ 
"ಮೋದದ ಹಾದಿಯ ದಾರಿಗರು.' ಇಂಥವರ ಸ್ಪರ್ಶದಿಂದ ಕವಿಹೈದಯಕ್ಕೆ ಹೊಸ ಬೆಳಕು 
ಬರುತ್ತದೆ. ಅಲ್ಲಿ ಸಂಗಮದ ಆನಂದವಿದೆ, ಮರುಕ್ಷಣದಲ್ಲೆ ವಿರಹದ: ವಿಷಾದವೂ ಇದೆ. 
ಆಗ- 


"ಆಹ' ಎನಿಸುತ ಬಂದು “ಅಯ್ಕೋ' ಎನಿಸಿ ನಡೆಯುವ ಚಂಚಲೆ 
ನಿನ್ನ ಮಿದುಪದ ಸೋಂಕಲೀ ಮನ ನೂರು ಮಿಂಚಿನ ಗೊಂಚಲೆ ' 


ಎನಿಸುತ್ತದೆ. ಇಂತು ಮಿಂಚಿನಂತೆ ಚಂಚೆಲವಾದುದು ಈ ಚೆಲುವು. ಇದರ. ಪೂರ್ಣಾನುಭವ 
ಸ್ಥಿರವಾಗಿ ನಿಲ್ಲುವುದು ಯಷಿ ಯೋಗಿ ಸಿದ್ಧಾದಿಗಳಿಗೆ. ನಮಗೆ ಲಭಿಸುವುದು ಅಲ್ಪಸ್ವಲ್ಪ 
ಆದರೂ. - 


ಅರೆಯರೆಯೆ ನಮಗೆ ತೋರ್ಪೊಲವು ಚೆಲುವುಗಳೆಲ್ಲ 
ಪರಿಪೂರ್ಣ ಸುಖಸತ್ವ ಸಾಗರದ ತೆರೆಗಳ್‌ 3 


ಎನ್ನುವುದು ಅನುಭವಕ್ಕೆ ಬರುತ್ತದೆ. ಆದುದರಿಂದ ನಾವು ಈ ಲೋಕದ ಚೆಲುವನ್ನು 
ಒಲಿಯಬೇಕು, ಆರಾಧಿಸಬೇಕು- 


“ಚೆಲುವೇ ದೇವರು. ಒಲವೇ ಪೂಜೆ 
ಎಂಬುದೆ ರಸಜೀವನದೋಜೆ 


ಎಂದು ಭಾವಿಸಬೇಕು. ಅಷ್ಟೇ ಅಲ್ಲ - 


“ಸುಂದರವಾಗಿರು 
ಸೌಂದರ್ಯದ ಸೇವೆಯ ನೀ ಮಾಡುವ ಮಹದುಪಕಾರ! 
ಸುಂದರವಾಗಿರು: 
ಸೌಂದರೃದಿ ಸಿದ್ಧಿಪುದಾಭಗವತ್‌ ಸಾಕ್ಷಾತ್ಕಾರ! * 
ಜಿ.ಎಸ್‌. ಶಿವರುದ್ರಪ್ಪ : ಕಾರ್ತೀಕ ಪುು.9. 
ಡಿ.ವಿ.ಜಿ. ಮಂಕುತಿಮ್ಮನ ಕಗ್ಗ ಪು. 61-219 
ಕುವೆಂಪು : ಕೋಗಿಲೆ ಮತ್ತು ಸೋವಿಯತ್‌ ರಷ್ಕಾ ಪು. 58. 
ಕುವೆಂಪು : ಚಂದ್ರಮಂಚಕೆ ಬಾ ಚಕೋರಿ ಪು. 29. 


ಫ್‌ (| 


ಸೌಂದರ್ಯ ಸಮೀಕ್ಷೆ ೨೮೯ 


ಎಂಬ ಶ್ರದ್ಧೇ ಉದಿಸಬೇಕು. ಈ ಶ್ರದ್ಧೆಯ ಉಪಾಸನೆಯಲ್ಲಿ ಅನನ್ಯವಾದ ತಾದಾತ್ಮ 
ಲಭಿಸಬೇಕು, ಅದೊಂದು ರಸತಪಸ್ಸಾಗಬೇಕು ಕವಿ ಹೇಳುತ್ತಾನೆ - 


ಗಗನವನು ನೋಡು ಮೈ ನೀಲಿಗಟ್ಟುವವರೆಗೆ 
ಕಡಲನೀಕ್ಷಿಸು ವಾರಿರಾಶಿ ಧಮನಿಗಳಲ್ಲಿ 

ಧುಮ್ಮಿಕ್ಕಿ ಮೊರೆವನ್ನೆಗಂ, ಕಟ್ಟಿರುಳಿನಲ್ಲಿ 

ನೀನೆ ಕತ್ತಲೆಯಾಗಿ ನಿನ್ನೊಳೆ ಮಿರು 'ಮಿರುಗೆ 
ಕೋಟ ಸಂಖ್ಯೆಯ ತಾರೆಯನ್ನೆಗಂ ಧ್ಯಾನಗೈ. 
ಕೇಳು ಸುಗ್ಗಿಯ ಹಕ್ಕಿ ಕರೆಯೆ ಸಗ್ಗವ ಕೂಗಿ 
ಮೈಯ ನೆತ್ತರುಮೆಲ್ಲಮಿಂಚರದ ಹೊನಲಾಗಿ, 
ಸರ್ವಸೃಷ್ಟಿಯನೊಂದೆ ಮುಕ್ಕುಳಲಿ ಪಾನಗೈ! 
ವಿಶ್ವವಿದು ನಿನ್ನಾತ್ಮದಾ ಕಾಲದೇಶದಲಿ 

ನಿನ್ನ ಮೈಯಾಗಲಿ; -. ವಸುಂಧರೆಯ ಹೃದಯವಾಗಿ 
ವಿಸ್ತೃತ ಸಮುದ್ರಗಳೆ ಶ್ವಾಶಕೋಶಗಳಾಗಿ, 

ತೇಲಲಿ ಜಗತ್ತು ರಸಸಿದ್ದಿಯಾಕಾಶದಲಿ. 

“ಒಂದು: ಎರಡೆಂದೆಂಬ. ಹುಸಿಯನೆಲ್ಲವ ಬಿಟ್ಟು, 
--ಉಳಿಯಲೆಂದೆಂದಿಗೂ ಮೂಕವಾಗಿಹ ಗುಟ್ಟು! ! 


ಎಂದು.. ಇದು. ರಸಸಿದ್ಧಿ ಇಂತಹ ಸಿದ್ದಿಗೆ ಕಾತರಿಸುವುದು, . ಸಾಧನೆ ಮಾಡುವುದು, 
ಆರಾಧಿಸುವುದು, ಏರುವುದು - ಇದೇ. ಬಾಳಿನ. "ಸರ್ವೋತ್ತಮ. -ಗಂತವ್ಮ' ಎನ್ನುವುದು 
ಕವಿಯ ಸೌಂದರಸಿದ್ದಿಯ ಹಂಬಲವನ್ನು ತೋರಿಸುತ್ತದೆ. ಈ ನಿರಂತರ ಆರಾಧನೆಯಲ್ಲಿ 
ರಸಜೀವಿಗೆ ಒಮ್ಮೆ "ಚಿರನೂತನ ಸೌಂದರ್ಯ ' ಮೂರ್ತಿಯ `ದರ್ಶನವಾಗುತ್ತದೆ. ಅಲ್ಲಿನ 
ತನಕ ಅವನು ಕಾಣುವುದೇನಿದ್ದರೂ ಆ: ತಾಯಿಯ: ಜಡೆಗಳ. ವಿಲಾಸ . ವಿನ್ಕಾಸವನ್ನು; ಅಲ್ಲಿನ 
ತನಕ ಈ ಸಖೇದಾಶ್ಚರ್ಯವಾದ ತುಡಿತ. - 


“ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಇಂದಿಗೂ 
ಕಾಣದಲ್ಲ!'' 


K 
“ನಿನ್ನ ಕೆಂದುಟಯ ಹಿಂದುಗಡೆ ಅಮಿತ ಸಂಖ್ಯೆಯ 
ಸೂರ್ಯ ಚಂದ್ರೋದಯಗಳ ಅಗಣಿತ ರಹಸ್ಯಗಳು 
ಹಣ್ಣಾಗಿ ಹುದುಗಿಕೊಂಡಿವೆ. | 


y, ಕುವೆಂಪು : ಕೃತ್ತಿಕೆ ಪು. 29 7, 
2. ಜಿ.ಎಸ್‌.ಶಿ.: ಚೆಲುವು - ಒಲವು ಪು. 61. 


೨೯೦ ಸೌಂದರ್ಯ ತತ್ವ 


ನಿನ್ನ ಕಣ್ಗಳ ತಿಳಿಗೊಳದಾಳದಲಿ ನೂರಾರು ಹೇರಾಸೆ 
ಗಳ ಮಾಯೆಯ ಮೋಹ ಬೀಡು ಬಿಟ್ಟಿದೆ. 


ನಿನ್ನ ಮುಂಗುರುಳುಗಳ ಮರೆಯಲ್ಲಿ ವಿಶ್ವಗ್ರಾಸಿಯಾದ 
ಕದ್ದಿಂಗಳ ಕತ್ತಲೆ ಮನೆಮಾಡಿದೆ. 

ನಿನ್ನ ಚೆಂಗೆನ್ನಗಳ ಪರ್ಣಶಾಲೆಯಲ್ಲಿ ಇಂದ್ರಧನು 
ವರ್ಣಮಯ ವಸಂತಮಾಸದ ಮಹಾಕುಸುಮ ಸಮ್ಮೇಳನ 
ನೆರೆದಿದೆ. 


ನಿನ್ನೊಂದು ಕಿರುಗನಸಿನೆದುರಿನಲಿ ಹಿಮಾಲಯ ಮಹಾಶೈಲವೂ 
ನಾಚಿ ತಲೆಬಾಗಿ ನಿಂತಿದೆ. 

ನಿನ್ನೊಂದು ಮೆಲುನಗೆಯ ಶಾಶ್ವತ ಜ್ಯೋತಿಯ ಮುಂದೆ 

ಯುಗ ಯುಗಾಂತರ ಸ್ಥಾಯಿಗಳೆಂದು ಹೆಮ್ಮೆಯಿಂದ ಹೊಳೆಯುತಿಹ 
ಶಶಿ ಶೂರ್ಯ ತಾರೆಗಳ ದೀಪ್ತಿ ಕ್ಷಣ ಭಂಗುರವಾಗಿದೆ. 

ಏಕೆನೆ, ನೀನು ಚಿರನೂತನ ಸೌಂದರ್ಕ ಮೂರ್ತಿ ' 


-ಕವಿ ಕುವೆಂಪು ಅವರಿಗೆ ದರ್ಶನವಿತ್ತ "ಚಿರನೂತನ ಸೌಂದರ್ಯ ಮೂರ್ತಿ' 
ಇವಳು. ಇವಳೇ ಮಾಯೆ, ಇವಳೆ, ರತಿ, ಇವಳೇ ಕಲಾಸುಂದರಿ. “ಪ್ರೇಮ ಸೌಂದರ್ಯ 
ರೂಪದಿ ಸುಳಿದು ವಿಶ್ವಮಂ ಶುಷ್ಕತಾ ಶೂನಕ್ಕೆ ಬಿಡದೆ ಹೊರೆಯುವ ರಸವೆ” ? ಇವಳು. 
ಈ ಸೌಂದರಮೂರ್ತಿ ಈ ಕವಿಗೆ ಮೊದಲು "ರತಿ'ಯಾಗಿ ಗೋಚರಿಸಿದಳು ಪ್ರಕೃತಿಯಲ್ಲಿ 
ಆಗ ಕವಿಗೆ ಇವಳಾರೆಂಬ ಕುತೂಹಲ ಕೆರಳಿತು- 


ತಳಿತಿಹ ವನದೊಳು ಹೀಲಿಯ ಕಂಗಳ 
ಕೆದರಿದ ನವಿಲಿನ ಮುಕ್ತಿಯ ಬೆಡಗಿಗೆ 
ಚೈತ್ರದ ಬಣ್ಣದ ಸಿರಿಯನು ಸೇರಿಸಿ 
ನಿನ್ನನು ನೆಯ್ದಾ ರಸಯಷಿ ಯಾರು? 
ಕೂಸಿನ ಕೆನ್ನೆಯ ತಾಯಿಯ ಮುತ್ತನು 
ನಲ್ಲನೆ ಕೆನ್ನೆಗಳಿನಿಯಳ ಮುತ್ತನು 
ಎಲ್ಲರ ಹೃದಯದ ದೇವರ ಮುತನು 
ಪೋಣಿಸಿ ನಿನ್ನನ್ನು ಮಾಡಿದರಾರು? 


1. ಕುವೆಂಪು : ಕಿಂಕಿಣಿ ಪು. 44 
2 ಕುವೆಂಪು : ಚಿತ್ರಾಂಗದಾ ಪು. 11 (ಪಂಕ್ತಿ 12.13) 


ಸೌಂದರ್ಯ ಸಮೀಕ್ಷೆ ೨೯೧ 


ಶೂನ್ಮ ಸಮಾಧಿಯೊಳಿದ್ದಾ ಬೊಮ್ಮನ 
ಚುಂಬಿಸಿ ಎಚ್ಚರಗೊಳಿಸಲು ನೀನು, 
ನಿನ್ನಾ ಪ್ರೀತಿಯ ಮುತ್ತಿನ ಲೀಲೆಯೊ- 
ಳುದಿಸಿತು ವಿಶ್ವದ ಸಕಲೈಶ್ಚರ್ಯ!! 


ಎಂದು ಕವಿಗೆ ಬೆರಗು ಕವಿಯಿತು. ಶೂನ್ಮ ಸಮಾಧಿಯೊಳಿದ್ದ ಬ್ರಹ್ಮನನ್ನು ಇವಳು 
ಚುಂಬಿಸಿ ಎಚ್ಚರಗೊಳಿಸಲಾಗಿ ಆ ಮುತ್ತಿನ ಲೀಲೆಯಿಂದ ಸೌಂದರ್ಮ ರೂಪವಾದ ಈ 
ವಿಶ್ವದ ಸಕಲೈಶ್ಚರ ಉದಿಸಿತಂತೆ. ಹಿಂದೆ ಎಂದೊ ಒಮ್ಮೆ ಸೂರ ಚಂದ್ರ ಭೂ ಗ್ರಹಗಳು, 
ಕಾಣದ ತಾರೆಗಳು ಎಲ್ಲವೂ ಒಂದಾಗಿದ್ದಾಗ, ಕರಗಿ ಕುದಿದು ಹೊಳೆಯುತ್ತಿದ್ದಾಗ, 
ಕಾಲದೇಶಗಳು ಮೈಮರೆತು ಚೇತನ ಜಡದಲ್ಲಿ ಅವಿತು, ಸುಂದರವಾದ ವನಗಿರಿ ರುರಿಗಳ 
ಬೆಂಕಿಯ ಮುದ್ದೆಯಲ್ಲಿ ಒಂದಾದ ಕಾಲದಲ್ಲಿ ವೈಣಿಕನಾದ ನಟರಾಜನು ತನ್ನ ವೀಣೆಯನ್ನು 
ಮಿಡಿದು ನರ್ತನಕ್ಕೆ ತೊಡಗಿದಾಗ ಮೂಡಿತು ಈ ಸೃಷ್ಟಿಯ ಸಮಸ್ತ ಸೌಂದರ್ಯ "ರತಿ'ಯಾಗಿ 
ಸೃಷ್ಟಿಶಕ್ತಿಯನ್ನು ಸೌಂದರಲೀಲೆಗೆ ಪೇರಿಸಿದ, ಅನಾದಿ ಗಾಯಕನಾಗಿ ವೀಣೆಯನ್ನು ಮಿಡಿದು 
ಸೃಷ್ಟಿಯ ಸಂಗೀತವನ್ನು ಬಾಜಿಸಲು ತೊಡಗಿದ, "ನಟರಾಜ'ನಾಗಿ ಈ ಎಲ್ಲ ಚಿಲುವುಗಳನ್ನು, 
ರೂಪಿಸಿದ, ಕಲ್ಪನಾ ಸುಂದರಿ'ಯಾಗಿ ಮಾನವ ಚಿರಂತನ ಸಖಿಯಾಗಿ ಅವನಾತ್ಮದಲ್ಲಿ 
ನೂರಾರು ರಮ್ಮವಾದ ಕನಸುಗಳನ್ನೂ ಆಕಾಂಕ್ಷೆಗಳನ್ನೂ ಚೋದಿಸಿ ಕಲಾಸೃಷ್ಟಿಗೆ 
ಕಾರಣವಾದ* ಆ ಶಕ್ತಿಯೇ ಸೌಂದರ್ಯದ ಚಿರಂತನ ಮೂರ್ತಿಯಾದ ಕಲಾಸುಂದರಿ. 
ಇವಳು- 


ಪ್ರಥಮ ಪೃಥುಲ ತಿಮಿರ ಜಾತೆ 
ನಿತ್ತನೂತನ ಪ್ರಸೂತೆ. " 


'ಮೇಲೆ ನೀಲಗಗನತಲ'ವಾಗಿ "ಕೆಳಗೆ ತಿರೆಯ ಹಸುರು ನೆಲ'ವಾಗಿ ಶೋಭಿಸುವವಳಿವಳು. "ಇವಳ 
ಮುಡಿಯ ಮೇಲುಗಡೆ ಇನ ಶಶಿಗಳೆ ನಿಚ್ಛನಡೆ, ಕಡಲಲೆಗಳ ಗಡಿ ಬಿಡಿ; ಇವಳಿಡುತಿಹ 
ಮೆಲ್ಲಡಿ'ಗಳಂತೆ! ಜನನ ಮರಣ ಕಾಲ ದೇಶಗಳೆಲ್ಲವೂ ಇವಳೆ ಚರಣನ್ಮಾಸ ಮಾತ್ರ. 
ಸೂರ್ಕಚೆಂದ್ರರ ಉದಯದಲ್ಲಿ ಇವಳು 'ಸ್ವರ್ಣ ಸ್ಪಪ್ಪರಂಗಿನಿ', "ಲಲಿತ ಚರಣ ಭೆಂಗಿಯಿಂದೆ' 
ಇವಳು ನಡೆದರೆ' ಬಹವು ಯತುಗಳೆಲ್ಲ ಹಿಂದೆ', ಇವಳು ಎವೆ ತೆರೆದರೆ ಹಗಲು, ಎವೆ 
ಮುಚ್ಚಿದರೆ ಇರುಳು. ಇವಳು 'ಶತಸಹಸ್ರ ನಿಯತಿಲೋಲೆ'ಯಾದರೂ ಅಕೂಲ ಮುಕಿಶೀಲೆ'. 
ನಿಯಮಗಳೆ ಇವಳಿಗೆ ಬಳೆ! ಹರ್ಷ ಶೋಕಗಳನ್ನು ನಾಕ ನರಕಗಳನ್ನು ಸೃಜಿಸುವ ಅರೂಪ 
ಸುಂದರಿ ಇವಳು. ತಾರಾದಿ ಗ್ರಹಗಳನ್ನೆ ಒಳಗೊಂಡ ನಭವನ್ನೆ ಮಾಲೆಯಾಗಿ ಸೂಡಿಕೊಂಡು : 


ಸೈ ಕುವೆಂಪು : ಕೊಳಲು ಪು. 41-42 
ks “ಕೊಳಲು' ಸಂಗ್ರಹದಲ್ಲಿನ "ನಟರಾಜ' (ಪು.9)) "ರತಿ' (ಪು. 40-42) "ಕಲಾ ಸುಂದರಿ' ಸಂಗ್ರಹದ 


ಮೊದಲ ಪದ್ಮ "ಕಲ್ಪನಾ ಸುಂದರಿ' (ಪು.7$ ಇವುಗಳಲ್ಲಿ ಈ ವಿಷಯವಿದೆ. 
ಡೆ ಕುವೆಂಪು : ಕಲಾಸುಂದರಿ ಪು.1 | 


೨೯೨ ಸೌಂದರ್ಯ ತತ್ವ 


ನಲಿಯುವವಳು! ಹೂವುಗಳಿಗೆ ಬಣ್ಣ ಬಳಿದು: ದುಂಬಿಗಳನ್ನು-` ಬಳಿಗೆ ಸೆಳೆದು 
"ಒಲುಮೆಯನ್ನು ಕಲಿಸುವವಳಿವಳು. ತತ್ವವಾಗಿ, ಕಾವ್ಯವಾಗಿ, ನೂರಾರು ಭಾವ ತರಂಗವಾಗಿ 
ತೋರುವವಳು ಇವಳು. ಕವಿಯ ಕಣ್ಣಿಗೆ ಬೆಳೆಕು ತಂದ ಅಸೀಮ ಸ್ಫೂರ್ತಿ ಈಕೆ. 
ಅಂದೊಮ್ಮೆ ತನ್ನ ಕನಕ ರಥವನ್ನು ತಂದು ದೂಳಾಡುತಿದ್ದ ಕವಿಶಿಶುವನ್ನು ತಾವರೆಯ 
ತೇರಿನಲ್ಲಿ ಕೂರಿಸಿಕೊಂಡು ನೀಲವ್ಕೋಮ ಯಾತ್ರಿಯಾದ ಈ ಮಹಾಶಕ್ತಿಯೇ, ಕುವೆಂಪು 
ಅವರು ಕಂಡ .'ಯತುಚಿನ್ನ್ಮಯಾ ಜಗನ್ಮಾತೆ'.. ಕನ್ನಡದ, ಮತ್ತೊಬ್ಬ ಕವಿ. ಬೇಂದ್ರೆಯವರು 
ದರ್ಶಿಸಿದ "“ಗಾಯಿತ್ರಿ'. ಯೂ. ಇವಳೇ. ಇವಳನ್ನು. ಕುರಿತು..- 


ಲಯದ ಬಸಿರ ಬಯಲಲ್ಲಿ ದೇವ - ಭವ-ಬೀಜ ಬಿತಿದಾಕೆ 
ಮೂಕು ಮೊಗ್ಗೆ ಮುನ್ನೂಕಿ ಬಂಡಿನಲಿ  ತಲೆಯನೆತ್ರಿದಾಕೆ 
ರಸವ ಮಾರಿ ತಾನಾರಿದಾತನಿಗೆ ಹೇಗೊ ರುಚಿಸಿದಾಕೆ 

ಸಾಕ್ಷಿ ಪುರುಷನ ಅಕ್ಲಿಯಲ್ಲೆ ಪ್ರತಕ್ಷ ರಚಿಸಿದಾಕೆ. 


ಜಡದ ಪ್ರಾಣಗತಿ ಜಡಿದು ಮಿಡಿದು ಸ್ವರಮೇಳಕೋದಿದಾಕೆ 
ಕೋಟಿ ಚಿಕ್ಕೆ ಪುಟಕಿರುವ ಬಯಲ ಹೊತ್ತಿಗೆಯನೋದಿದಾಕೆ 
ಪಿಂಡಗಳನು ಬ್ರಹ್ಮಾಂಡಗಳನ್ನು ಮಣಿಮಾಲೆ ಮಾಡಿದಾಕೆ 
ತನ್ನ ತಾಳಗತಿಯಲ್ಲಿ ವಿಶ್ವಗಳೆ ಗೀತ ಹಾಡಿದಾಕೆ. 


ಕೀಟಕೀಟದಲಿ ಮಾಟಮಾಡಿ ಹಲಚೆಲವು ತೋರಿದಾಕೆ 
ಪಶುವಿನೆದುರು .ಮರಿದೂಡಿ ಮೋಡಿಯಲಿ ಒಲವ ತೋರಿದಾಕೆ 
ಹಾವಭಾವದಲಿ. ಭೋಗಯೋಗದಲಿ ನಲಿವ ತೋರಿದಾಕೆ 

ಸಕಲ ವಿಕಲಗಳ ಕಲೆಯ ಜಾಲದಲಿ ಒಲವ ಮಾರಿದಾಕೆ. 


ಚತುರ್ಮುಖನ ನಾಲಗೆಯ ಹಾಸಿ. ತುಟದಿಂಬು ಮಾಡಿದಾಕೆ 
ವತ್ಸಾಲಾಂಭನದ ಹೃದಯ ಕಮಲದಲಿ ಮನೆಯ ಹೂಡಿದಾಕೆ 
ಹರನ ಮೈಯನರೆದುಂಬಿ ಲೀಲೆಯಲಿ ತಲೆಯನೇರಿದಾಕೆ 
ಹೀಗೆ ಕುಣಿಯೆ : ಆನಂದ ಲಹರಿ. ಈ ಜೀವ. ಸೇರಿದಾಕೆ... 


ಎಂದು ಹಾಡಿದ್ದಾರೆ. ಮೂರ್ತವೂ ಅಮೂರ್ತವೂ ಆದ ಈ ಚಿರಂತನ ಚೆಲುವಿನ 
ಮೂರ್ತಿಯನ್ನು ಮಾತಿನ ಮೋಡಿಯಿಂದ ಕಡೆದಿಡಲು ಯತ್ನಿಸಿಬ್ದಾರೆ.. ಕುವೆಂಪು ಅವರು 

'ಡ ಕಲಾಸುಂದರಿ, ಬೇಂದ್ರೆಯವರು ಕಂಡ ಗಾಯತ್ರಿ, ಅಖಂಡ ಸೌಂದರ್ಯ ದರ್ಶನದ 
ತಿಮೆಗಳು. ಕಣ್ಣಿನ ನಡುವೆ ಒಳಗಣ್ಣನ್ನು ತೆರೆದ ಈ ದಿವ್ಯಮಾಯೆಯನ್ನು. ಪು.ತಿ.ನ, 
' ಅವರೂ ಕಂಡು "ರಸ ಸರಸ್ಪತಿ' ಎಂದು ಹೆಸರಿಸಿ ಹಾಡಿದ್ದಾರೆ. ಇವಳು ಈ ರಸ ಸರಸ್ಪತಿ - 


1. ದ.ರಾ.ಬೇಂದ್ರೆ : ಹಾಡು - ಪಾಡು (ಗಾಯಿತ್ರೀ ಸೂಕ್ತ) ಪು.50 


ಸೌಂದರ್ಯ ಸಮೀಕ್ಷೆ ೨೯೩ 


ಶೈ 


ರಸ ಸರಸ್ವತಿ ದೇವಿ, ಕವಿಯಿಷ್ಟ ಸ್ವಪ್ನವೇ, 

ಕವಿಯ ಹೃತ್‌ಕುಹರದಿಂ ರಸಿಕಜನ ಹೊರತೆಗೆವ ಭವ ರತ್ನವೇ. 
ಒಳ ಹೊರಗೆ ಬೆರಸಿ ದಿಗ್‌ಭ್ರಮೆಗೊಳಿಸುವಪ್ಪರೇ, 

ಇಂದ್ರಿಯ ಮನೋಬುದ್ಧಿ ಧೃತ ಸತ್ಕ ಮತ್ಸರೇ, 

ಈರೇಳು ಲೋಕಗಳ ಈ ಲೋಕದಿಂದೆತ್ತಿ ಪಡೆಗೊಂಡ ವಿಕ್ರಮೇ 
ತುಳಿಯುವೆಡೆ ಚೆಲು ಚೆಲುವ ಕೊನರಿಸುತ ಜಗದೊಲವ 


ಕೊಳುವ ಹೃದಯಂಗಮೇ.....! 


ಈ ಸೌಂದರ್ಯದ ಅಧಿಷ್ಠಾತ್ರಿಯಲ್ಲಿ ಕವಿಯ ನಿರಂತರ ಪ್ರಾರ್ಥನೆ ಇದು : 


ಅಲ್ಲೆ ನಿಲ್ಲೆಂದಿಹದ ವ್ಯಾಪಾರವನ್ನು ನಿಲಿಸಿ 

ಅರಿಷಟ್ಕ ಸಮೆದ ಸೆರೆಯಿಂ ಮುದವ ಬಿಡಿಸಿ 

ಕರಣಕಾತ್ಮವೆ ವಿಷಯವಾದುದೆನೆ ಕಂಡಕಂಡೆಡೆಯಲ್ಲಿ ಚಿಲುವನಿರಿಸಿ 
ಇಂದುವರೆಗೆನ್ನ ನೀನಮೃತಕರದಿಂದೆತ್ತಿ ಪೊರೆದ ತೆರದಿ 
ಭವವನರಿತದ ಮಾರಿ ನಿಲುವ ರಸಪದಕೆನ್ನ ಸಲಿಸು ಜವದಿ.' 


ಪು.ತಿ.ನ : ರಸಸರಸ್ವತಿ ಪು :49 


ವಸ್ತು ವೈವಿಧ್ಯ 


ನವೋದಯ ಕವಿಗಳ ಸೌಂದರ್ಮಾನುಭವ - ೨ 


೧ 


ಈ ಸೃಷ್ಟಿಯನ್ನು ಕುರಿತು ಅನುಭಾವಿಗಳು ಹೇಳಿರುವ ಮಾತೊಂದುಂಟು : 
ಭಗವಂತ ತನ್ನ ಆನಂದವನ್ನು ತಾನೇ ಸವಿಯಲು ತನ್ನನ್ನು ತಾನೇ ನೂರಾರು ರೂಪಗಳಲ್ಲಿ 
ಅಭಿವಕ್ರಗೊಳಿಸಿಕೊಂಡಿದ್ದಾನೆ - ಎಂದು. ಕವಿಯಾದವನು ತನ್ನನ್ನು ತಾನೆ ನೂರಾರು 
ಭಾವದ ಪಾತ್ರಗಳಲ್ಲಿ ನಿಲ್ಲಿಸಿಕೊಂಡು ಚೆಲುವನ್ನು ಆಸ್ಟಾದಿಸುತ್ತಾನೆ, ಎಂದು ಕವಿ ಕರ್ಮವನ್ನು 
ಕುರಿತು ಅದೇ ಮಾತನ್ನು ಹೇಳಿದರೆ ಮೇಲಿನ ಅನುಭಾವಿಗಳೆ ಮಾತಿಗೆ 
ಅಪಚಾರವಾಗಲಾರದು. ವಸ್ತುವೊಂದನ್ನು ಕವಿ ಎಷ್ಟೆಷ್ಟು ಭಾವಗಳಲ್ಲಿ ನೋಡುತ್ತಾನೆಯೋ 
ಅಷ್ಟಷ್ಟು ವೈವಿಧ್ಯತೆಯನ್ನು ನಾವು ಗುರುತಿಸಬಹುದು. ವಸ್ತುವೊಂದರಲ್ಲಿ ಕವಿ ಪಡೆದ 
ಆತ್ಮಸಂಗದ ಸಮಯದಲ್ಲಿನ ಅವನ ಅಂದಂದಿನ ಮನಃಸ್ಥಿತಿಯ ರಾಗದಿಂದ ಅವನ ಕೃತಿ 
ರಂಜಿತವಾಗುತ್ತದೆ. ಇದು ವಸ್ತುವೊಂದನ್ನು ಒಂದು ಸಲ ಒಂದು ದಿಕ್ಕಿನಿಂದ ನೋಡುವ 
ರೀತಿಯಲ್ಲ ಹತ್ತುದಿಕ್ಕಿಗೆ ನಿಂತು ಹತ್ತು ಎಡೆಗಳಿಂದ ಹತ್ತು ಸಮಯಗಳಲ್ಲಿ ನೋಡುವ 
ರೀತಿ. ವಸ್ತುವಿನ ಚೆಲುವನ್ನು ನೂರು ಕಣ್ಣು ತೆರೆದು, ನೂರು ನಾಲಗೆ ಚಾಚಿ ನೂರು 
ಕಡೆಗಳಿಂದ ಆಸ್ವಾದಿಸುವ ಹರಿ. | 


ಕವಿ ತನ್ನ ಪರಿಭಾವನೆಗೆ ಏನೆಲ್ಲವನ್ನೂ ಒಳೆಗು ಪಡಿಸುತ್ತಾನಾದರೂ, ನಾವು ಕವಿಯ 
ಸೌಂದರ್ಕಾನುಭವದ ವಸ್ತುಗಳನ್ನು ಎರಡು ಬಗೆ ಎಂದು ವಿಂಗಡಿಸಬಹುದು. ಒಂದು 
ಬಹಿರಂಗದ್ದು ಮತ್ತೊಂದು ಅಂತರಂಗದ್ದು ಇಂದ್ರಿಯ ಗೋಚರವಾಗುವ ರೂಪಲೋಕದ 
ವಸ್ತುಗಳು ಅವನಲ್ಲಿ ಪ್ರಚೋದಿಸುವ ಭಾವಗಳನ್ನು ಕುರಿತ ಕೃತಿಗಳು ಒಂದು ರೀತಿ 
ಎನ್ನುವುದಾದರೆ, ಕವಿಯ ಅಂತರಂಗದ ಆಸೆಗಳು, ಹಂಬಲಗಳು, ನೋವುಗಳು, ಆಕಾಂಕ್ಷೆಗಳು, 
ಕನಸುಗಳು, ಆದರ್ಶಗಳು ಕವಿಯ ಸೌಂದರ್ಕಾನುಭವದಿಂದ ಕೃತಿಗಳಾಗುವ ಪರಿ ಬೇರೊಂದು 
ರೀತಿಯದು. ಅಂತರಂಗದ ಈ ಹಂಬಲವೇ ಮೊದಲಾದ ಕಾಂಕ್ಷೆಗಳು ಕವಿಯ ವೈಯಕ್ತಿಕ 
ಲೌಕಿಕ ಜೀವನದ ಸಂಘರ್ಷಕ್ಕೆ ಸಂಬಂಧಿಸಿರಬಹುದು, ಅಥವಾ ಕವಿಯ ಅನುಭಾವಿ 
ವಕ್ಷಿತ್ವದ ಊರ್ದ್ಧ್ವಗಮನಾಭಿಲಾಷೆಯ ಪರಿಣಾಮವಾಗಿರಬಹುದು. ಕವಿಯೊಬ್ಬ ತನ್ನ 


ರಿ.ಂವ 


ಜೀವನದಲ್ಲಿ ವಿಶೇಷ ಪರಿಣಾಮ ಮಾಡಿ ಗತಿಸಿದ ವ್ಯಕ್ತಿಗಳ ನೆನಪನ್ನು ಮಾಡಿಕೊಳ್ಳುವ 


ಸೌಂದರ್ಯ ಸಮೀಕ್ಷೆ ೨೯೫ 


ವಿಷಯವೂ ಅವನ ಪರಿಭಾವನೆಯ ವಸ್ತುವಾಗಿ ಕೃತಿಯಾಗಬಹುದು. ಸಂಜೆ ಪ್ರಶಾಂತ 
ವಾತಾವರಣದಲ್ಲಿ ಕುಳಿತ ಕವಿಗೆ ಒಮೆ ತನ್ನ ಹಳೆಯ ಪಳಕೆಯ ಮುಖಗಳ 
ನೆನಪಾಗುತ್ತದೆ. ಆಗ ಆ ವ್ಯಕ್ತಿಗಳೆಲ್ಲ "ಒಲ್ಲೆಯ : ತಳಿರೇಣಿ'ಯನ್ನೇರಿ ಬಂದಂತೆ ಕವಿಗೆ 
ಅನಿಸುತ್ತದೆ” - 


ದೇವರ ಚಿಂತೆಯೊಳೆದೆಯುಬ್ಬಿ 
ಶಾಂತಿಯು ಮೈದೋರೆ 

ಭಕ್ತಿಯು ಬಳ್ಳಿಯವೊಲು ಹಬ್ಬಿ 
ಪರಲೋಕವ ಸೇರೆ : 
ಒಲಿದಳಿದವರು 

ಒಯ್ಯನೆ ಬಹರು 

ಒಲ್ಮೆಯ ತಳಿರೇಣಿಯ ತಬ್ಬಿ! 
ಬರುವನು ಚನ್ನನು ಹಿರಿಯನವನು 
ತರುಣನು ಬಲಶಾಲಿ; 

ಸೋದರ ವಾಸುವು ಕಿರಿಯವನು 
ಎನ್ನಯ ಕಣ್ಣಾಲಿ 

ಜೀವನ ಹಿಡಿದು 

ದಾರಿಯ ನಡೆದು 

ಬಳಲಿ ನೊಂದು ಬೆಂದುರಿದವರು.!' 


ಈ ಅನುಭವದಲ್ಲಿ ಕವಿಗೆ ಒಂದು ಬಗೆಯ "ಸೊಗ ಮೊಗದೋರುವು'ದಂತೆ. ಹಿಂದಿನ 
ನೆನಪಿನಿಂದ ಸುಖಾನುಭವ ಪಡೆದ 'ಭಾವ'ದ ಪ್ರತಿಮೆ ಇದು. ಆದರೆ ಮತ್ತೊಬ್ಬ ಕವಿಗೆ 
ಇದೇ ನೆನಪುಗಳೂ ಶೋಕಪೂರ್ಣವಾದ ಚಿಂತನೆಯನ್ನೇಳಿಸುತ್ತವೆ. ಒಂದು ಸಂಜಿ - 


ಮನಕೆ ತಟ್ಟಿತು ಒಂದು 'ಏತಕೆ' - 
ನಾನದರಿಯೆನು ಏತಕೊ? | 
ಬೆರೆವುದೇತಕೆ ನಲಿವುದೇತಕೆ 
ಬೆರೆದೊಡಗಲುವುದೇತಕೆ?' 


ಹಳೆಯ ನೆನಪಿನಿಂದ ಈ ಬದುಕಿನ ವಿರಹಮಿಲನದ "ಆಟ'ದ ಪರಿಯನ್ನೇ ಕುರಿತು 
ಕವಿ ಚಿಂತನೆಗೊಳಗಾಗುವ ರೀತಿ ಇದು. ಕವಿಯೊಬ್ಬ ಒಂದು ತೀರ ಸ ಸಂದರ್ಭದಲ್ಲಿ 
ಭಯ ವಿಹ್ನೆಲನಾಗಿದ್ದಾಗ ಆ ಸ್ಥಿತಿಯನ್ನು ಕುರಿತು - 


ಯಾವ ಮುಳ್ಳಿನ ಹಾದಿ ತೆರೆವುದೊ 
ಮುಂದಾವ ಭೀತಿಯ ಕಂದರ? 


ಇರುಳ ನೆಮ್ಮದಿ ಹೊದಿಕೆ ಹರಿಯಿತು 
ಈ ಬಾನು ಬೆಂಕಿಯ ಹಂದರ * 

8 ಕುವೆಂಪು - ಕೊಳಲು ಪು. 20 

2. ಪು.ತಿ.ನ. - ಹಣತೆ ಪು. 20 

3. ಜಿ.ಎಸ್‌.ಶಿ-ದೇವಶಿಲ್ಪ ಪು.26 


೨೯೬ ವಸ್ತು ವೈವಿಧ್ಯ 
ಎಂದು ತನ್ನ ಅಂತರಂಗದ : ತಳಮಳವನ್ನೆ ತೆರೆಯಬಹುದು. ಕವಿ ತಾನು ಪಟ್ಟ ಪಾಡುಗಳನ್ನು 
ಒಳಬಗೆಯ ತಳಮಳಗಳನ್ನು - ಬಿಡಿ ಬಿಡಿ: ಪದ್ಮಗಳಲ್ಲಿ ತೋಡಿಕೊಂಡಂತೆ ನೀಳ್ಗವಿತೆಗಳಲ್ಲೂ 
ವಿಸರಿಸಬಹುದು. 'ಚನ್ನವೀರಕಣವಿಯವರ “ಭಾವಜೀವಿ', ಅಡಿಗರ "“ಒಳತೋಟ', 
ಬೇಂದ್ರೆಯವರ 'ಸಖೀಗೀತ', ಮಧುರ ಚನ್ನರ "ನನ್ನನಲ್ಲ, ಈ ಮಾದರಿಗೆ ಸೇರಿದವು. 
ಇವುಗಳಲ್ಲಿ ವಸ್ತು ಅಂತರಂಗದ್ದು ಈ ಒಳ ತೋಟ ಲೌಕಿಕ ಆಘಾತಗಳಿಂದ ಒದಗಿದಂತೆ, 
ಕವಿ ತಾನು ಆದರ್ಶದ ಹಾದಿಯಲ್ಲಿ ನಡೆಯುವಾಗ ಒದಗುವ ಆಘಾತಗಳಿಂದಲೂ 
ಆಗಬಹುದು. ಜೀವನದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತನ್ನ ಆರಾಧ್ಯಮೂರ್ತಿಯನ್ನು 
ಕುರಿತು - 


ಇದುವರೆಗು ನೀನೆನ್ನ ಕೈ ಹಿಡಿದು ನಡೆಸಿರುವೆ 
ಇನ್ನಾದರೂ ನನ್ನ ಕೈ ಬಿಡದಿರು -. ' 


ಎಂದು ಕವಿ ಮಾಡುವ ಈ ಕೋರಿಕೆ ಬೇರೆಯ ರೀತಿಯದು. ತನ್ನ ಬಾಳಿನಲ್ಲಿ 
ಬೇರೊಂದು ಶಕ್ತಿ ಕೃಷೆಗೈದು ತನ್ನನ್ನು ಮೇಲಕ್ಕೆತ್ತಿದ ಅನುಭವವನ್ನು ಕುರಿತು - 


ಭಾವನೆಯ ಬಾನಿನಲಿ ಇಂದ್ರಧನುರ್‌ ಯಾನದಲಿ 
ನಿನ್ನೊಡನೆ ಕುಳಿತು ನಾ ತೇಲುತಿರುವೆ: 

ಮೋಹನದ: ಮುಗುಳು ನಗೆಯನು . ಬೀರಿ. ಸುಂದರಿಯೆ 
ನೀನಗ್ನಿ ಮೇಘವನೆ ಹೋಲುತಿರುವೆ. 

ನಾನೇರಿದೆತ್ತರವ ನೋಡಿ 

ಚಿತ್ತ ಹಿಗುತಿದೆ; 

ಬೀಳುವೆನೊ ಎಂಬಳಕು ಮೂಡಿ 

ಮತ್ತೆ ಕುಗ್ಗುತಿದೆ 

ನಿನ್ನ ಮೊಗದಲಿ ಸದಾ ಮಾಸದಿಹ ಮುಗುಳುನಗೆಯೊಂದು 
ಸರ್ವದಾ ನವಿಲಂತೆ. ನಲಿಯುತಿಹುದು 

ನಿನ್ನ ಮೌನದ ಅರ್ಥವೇನಿಹುದೊ ಅದನರಿಯೆ 

ನಮ್ಮ ತಾವರೆ ತೇರು ತೇಲುತಿಹುದು! 


ಎಂದು ಹೇಳುತ್ತದೆ. ಮೊಟ್ಟ ಮೊದಲು ಮಲೆನಾಡಿನ ಮಣ್ಣಿನಲ್ಲಿ ಧೂಳಾಡುತಿದ್ದ ಕವಿಶಿಶುವನ್ನು 
ಕಾವೃರೂಪಿಯಾದ ದಿವ್ಕ ಶಕ್ತಿಯೊಂದು, ಎತ್ತಿಕೊಂಡು ತಾವರೆಯ ತೇರಿನಲ್ಲಿ ಕುಳ್ಳಿರಿಸಿಕೊಂಡು 
ಹೊರಟ ಅನುಭವ ಇಲ್ಲಿ ಚಿತ್ರಿತವಾಗಿದೆ. ಇದರ ವಸ್ತು ಏನಿದ್ದರೂ ಸಂಪೂರ್ಣ 
ಆಂತರಂಗಿಕವಾದದ್ದು ಅನುಭಾವ ಗೀತಗಳ . ರೀತಿಯೂ ಇಂಥಾದ್ವೆ. ಬೇಂದ್ರೆಯವರ 


| ಕುವೆಂಪು : ಅಗ್ನಿ ಹಂಸ ಪು. 6 
ಡ್‌ ಕುವೆಂಪು : ಕಲಾಸುಂದರಿ ಪು. 27 


ಸೌಂದರ್ಯ: ಸಮೀಕ್ಷೆ ೨೯೭ 


ನಾದಲೀಲೆಯ ಅನೇಕ ಪದ್ಯಗಳು, ದಿವೃದಾಹೆದಿಂದ ಕಾತರಿಸುವ ಚೇತನದ ಬಂದೊಂದು 
"ಅವಸ್ಥೆ'ಯನ್ನು ಒಂದೊಂದು ಪ್ರತಿಮೆಯ ಬಳಕೆಯಿಂದ ಚಿತ್ರಿಸುತ್ತವೆ... ಅನುಭಾವಿ ತನ್ನ 


ಮನಸ್ಸಿಗಾದ ಅನುಭವವನ್ನು - 


ಬಂತು ಬಂತೆಲೆ ಬಂತು ಬಂತು ಘನಸಿರಿ ಬಂತು 
ಬಂತೆಂದರೂ ಇದ್ದುದಿದ್ದೆಯಿತ್ತು! 

ಬಂತು ಬೆಳಗೆಂಬಂತೆ ಬಂತು ಹೊಳೆ ಬಂದಂತೆ 
ಇದ್ದದ್ದು ತುಂಬಿ ತುಳುಕುತ್ತಿತ್ತು! 


ಎಂಬ ಮಾತಿನಲ್ಲಿ ಹೇಳಿದಾಗಲೂ, ಅಲ್ಲಿಯೂ ತನ್ನ ಅಂತರಂಗದ ಅರೂಪವಾದ 
ಅನುಭವವನ್ನು ಯಾವುದೋ ಒಂದು ರೂಪದಲ್ಲಿ ಹೇಳಲು ಪ್ರಯತ್ನಪಡುತಿದೆ. ಕವಿ 
ಠಾಕೂರರ ಗೀತಾಂಜಲಿಯ ತುಂಬ, ಇಂಥ ಅಂತರಂಗದ ಅನುಭಾವದ ಅನುಭವಗಳ 
ಮೂರ್ತರೂಪಗಳನ್ನು ಕಾಣಬಹುದು. ಕನ್ನಡ ಕಾವ್ಮಗಳೆಲ್ಲೂ ಈ ಮಾದರಿಯ ಕವನಗಳು 
ಸಾಕಷ್ಟಿವೆ. | 


ಇಂದಿನ ಕವಿಗಳು ಸ್ವತಂತ್ರದೃಷ್ಟಿಯವರೆಂದು ಹೇಳಿದರೆ ಅವರು ಹಿಂದಿನದನ್ನು 
ಬಿಟ್ಟವರೆಂದು ಅರ್ಥವಲ್ಲ ವಸ್ತುಗಳ ಆಯ್ಕೆಯಲ್ಲಿ ವಿಶೇಷವಾದ ವೈವಿಧ್ಯವಿದೆ ಇಂದಿನವರಲ್ಲಿ; 
ಅದಕ್ಕೂ ಮಿಗಿಲಾಗಿ ಅದನ್ನು ನೋಡುವ ರೀತಿಯಲ್ಲಿ ವೃತ್ಕಾಸವಿದೆ. ಹಳೆಯ ಕವಿಸಮಯದ 
ವಸ್ತುಗಳನ್ನು, ಪೌರಾಣಿಕ ಪ್ರತಿಮೆಗಳನ್ನು ಇಂದಿನವರು. ಬಳೆಸಿರುವರಾದರೂ ಅವುಗಳಿಗೊಂದು 
ಹೊಸ ಅರ್ಥವನ್ನು ಇಂದಿನವರ ಅನುಭವ ತುಂಬಿದೆ. ಪು.ತಿ.ನ. ಅವರ ಬಹುಮಟ್ಟಿನ 
ಕವನಗಳಲ್ಲಿ ಈ ಪೌರಾಣಿಕ ಮನೋಭಾವದ ಪರಿಣಾಮವನ್ನು ಕಾಣಬಹುದು. ಮುಖ್ಯವಾಗಿ 
ಅವರ ವರ್ಣನೆಗಳಲ್ಲಿ ರಾಧಾ- ಕೃಷ್ಣರ, ಮತ್ತು ಪುರಾಣಕ್ಕೆ ಸಂಬಂಧಪಟ್ಟ. ಘಟನೆಗಳ 
ನೂತನ ವಿವರಣೆಗಳನ್ನು ಕಾಣಬಹುದು. ಸಂಜೆಯನ್ನು ಕುರಿತು - 


ತವಸಿ ಶಿವ ಪಾರ್ವತಿಯ ನಸುನೋಡುತೆವೆಮುಚ್ಚಿದಂದದೊಳು 
ಸಂಜೆಯಚ್ಛರಿ ಹೊನ್ನ ಬೆಳಕು? 


ಎನ್ನುತ್ತಾರೆ. ಮತ್ತೊಂದು ಸಂಜೆ 


ಬುವಿ ಬಾನಳೆದುರವಣಿಸಿದ 
ಹರಿ. ಪಾದಕೆ. ತಲೆಯೊಡ್ಡುತ 
ಕೆಳಲೋಕಕೆ ತೆರಳುತಿಹ 
ಬಲಿ ದೊರೆಯಂದದೊಳು' 
ಮಧುರ ಚನ್ನ -ನನ್ನನಲ್ಲ ಪು. 62 
ಕ ಪು.ತಿ.ನ. - ಗಣೇಶ ದರ್ಶನ ಪು.26 
3. ಪು.ತಿ.ನ. ಮಾಂದಳಿರು ಪು. 41 


೨೯೮ ವಸ್ತು ವೈವಿಧ್ಯ 


ತೋರುತ್ತದೆ. ಒಂದು ಬೆಳಗು - 


ದಾನವ ಹೃತ ಮೇದಿನಿಯಂ 
ದಂಷ್ಟಾಗದೊಳಿರಿಸಿ 
ಭೂದಾರಂ ಪಾತಾಳವ- 
ನುಳಿದೆದ್ದನೊ ಎನಿಸಿ 

ದೂರ ದಿಗಂತದೊಳೊಪಿದೆ 
ರವಿ ಮಂಡಿತ ಶೃಂಗಂ ' 


ವರಾಹಾವತಾರದ ಕಾಲದಲ್ಲಿ ಭೂದೇವಿಯನ್ನೆತ್ತಿ ತಂದ ವಿಷ್ಣುವಿನ ಲೀಲೆಯ ಚಿತ್ರವನ್ನು 
ಕಣ್ಣಿಗೆ ಕಟ್ಟುತ್ತದೆ. ಕವಿಯುವ ಇರುಳನ್ನು ಕಂಡು - 


ಬುವಿಯ ಚಾಪೆಯ ತೆರದಿ ಸುತ್ತಿಹೊತ್ತೊಯ್ದಂತೆ 
ಕತ್ತಲೆ ಹಿರಣ್ಯಾಕ್ಷ ಮುತ್ತಿ ಬಹ ನಕ್ಷತ್ರ- 
ಮೊತ್ತಮಂ ಧಿಕ್ಕರಿಸಿ ಬರುತಿಹನು ಗೆಲುವಾಗಿ 
ದಿವಕಶಾಂತಿಯ ತಂದು 


ಎಂದು ಕವಿಮಾಡುವ ವರ್ಣನೆಯಲ್ಲಿ ಆ ಪೌರಾಣಿಕ ಪ್ರಸಂಗ ಕವಿಯ ಕಣ್ಣಿನಲ್ಲಿ ಇರುಳಿನ 
ಚಿತ್ರಣವಾಗಿ ತೋರಿದೆ. ಹೀಗೆ ಇಂದಿನ ಕವಿ ಹಿಂದಿನ ಪುರಾಣ ಪ್ರಪಂಚದ 
ಪ್ರತಿಮೆಗಳನ್ನು ವಿನೂತನವಾದ ರೀತಿಯಲ್ಲಿ ಪ್ರಕೃತಿ ವರ್ಣನೆಗೆ ಬಳಸುತ್ತಾನೆ. ಇದೇ 
ಪ್ರತಿಮೆಗಳನ್ನು ಮಾನವಲೋಕದ ಹಲವು ಚಿತ್ರಣಗಳಿಗೂ ಬಳಸುವುದರಲ್ಲಿ ಕವಿ ಒಂದು 
ವಿಶೇಷತೆಯನ್ನು ತೋರಿಸಿರುವುದುಂಟು. ವಿಷ್ಣು ದಶಾವತಾರವೆತ್ತಿದ ಕಥೆಯನ್ನು, ಮಗುವಿನ 
ಬಾಲಲೀಲೆಯಲ್ಲಿ ಕಂಡು ಕವಿ ತೋರಿಸಿದಾಗ ಅದರಲ್ಲಿ ಒಂದು ಹೊಸ ಅರ್ಥವನ್ನು 
ನಾವು ಕಾಣುತ್ತೇವೆ - 


ನೆಲದ ಮೇಲೆ ಈಸುವುದು 
ನೋಡಿದಿರಾ ಮೀನಾವತಾರ! 
ಮನಕುಲೋದ್ಧಾರಕ ನನ್ನ ಕುವರ | 
ಬಯಲನೆಲ್ಲ ಬೆನ್ನಲ್ಲಿ ಹೊತ್ತಿರುವುದು 
ನೋಡಿದಿರಾ ಕೂರ್ಮಾವತಾರ! 
ವಂಶಾಧಾರಸ್ತಂಭ ನನ್ನ ಕುವರ! 
ತನ್ನ ತಾಯ ಬಸಿರನ್ನ ಬಗೆದು ಅವಳ ಕರುಳ ಮಾಲೆಯನ್ನು 
ಧರಿಸುವ ಎಚಿತ್ರ ನೃಸಿಂಹ ಸ್ವಾಮಿ 
ನೋಡಿದಿರಾ ಬಾಲ ಪ್ರಾಲ್ಡಾದ ನನ್ನ ಕುವರ * 

1. ಪು.ತಿ.ನ. ಮಾಂದಳಿರು ಪು. 34 

2. ಪು.ತಿ.ನ - ಗಣೇಶ ದರ್ಶನ ಪು. 30 

ತಿ. ಬೇಂದ್ರೆ - ಉಯ್ಯಾಲೆ ಪು. 18 


ಸೌಂದರ್ಯ ಸಮೀಕ್ಷೆ ೨೯೯ 


ಇಂತಹ ಬಣ್ಣನೆಯಲ್ಲಿ ದಶಾವತಾರದ ಕತೆಗೂ ಒಂದುಹೊಸ ಹೊಗರು ಬರುತ್ತದೆ, 
ಮಗುವಿನ ಬಾಲಲೀಲೆಗೂ ಒಂದು ದೈವಿಕತೆ ಬರುತ್ತದೆ. ಅಂದಿನ ಪುರಾಣ ಪುಜೆಗೆ 
ಇಂದಿನ ವಿಜ್ಞಾನದ ಅನುಭವ ಬೆರೆತಾಗ, ಕವಿ ಪೌರಾಣಿಕವಾದ ಒಂದು ಪ್ರತಿಮೆಯನ್ನು 
ಬೇರೊಂದು ಹೊಸ ಮೌಲ್ಯವನ್ನಾಗಿ ನೀಡುತ್ತಾನೆ. ಹಳೆಯ ಪೌರಾಣಿಕ ಪ್ರತಿಮೆಗಳು, 
ನಿತ್ಯ ಸತ್ಯದ ಪ್ರತಿಮೆಗಳೇ ಹೊರತು, ಕೇವಲ ಸತ್ತ ಅಥವಾ ಮೃತ ರೂಪಕ (2೦೩೮ 
Metaphars)nಗಳಲ್ಲ ಎನ್ನುವುದನ್ನು ಇಂದಿನ ಕವಿ ತೋರಿಸಿಕೊಡುತ್ತಾನೆ. ಇಂದಿನ 
ವೈಜ್ಞಾನಿಕ ಪ್ರಗತಿಯನ್ನು ನೋಡಿದಾಗ, ಈ ವಿಜ್ಞಾನ ನಾನಾ ಬಗೆಯ ರೂಪವನ್ನು ತಾಳಿ 
ನಮಗೆ ಇದು ಮಾರಕ ಎಂಬಷ್ಟು ಉಗ್ರವಾಗಿ ತಲ್ಲಣಗೊಳಿಸುವಾಗ, ಇದೂ ಕೂಡ 
ಹೊರನೋಟಕ್ಕೆ ಉಗ್ರವಾಗಿ ತೋರಿದರೂ, ಇದರ ಉದ್ದೇಶ ಲೋಕದ ಮಂಗಳವನ್ನು 
ಕಾಪಾಡುವುದೇ ಆಗಿದೆ ಎಂಬ ಭಾವನೆಯನ್ನು ಕವಿ - 


ಮುದುಡಿದ ವಿಜ್ಞಾನದ ಹೆಡೆ ಬಿಚ್ಚುತ 
ನಮ್ಮೊಳಪ್ರಜ್ಞೆಯನಂತ 

ತನ್ನೆದೆ ತಲ್ಲದೊಳಿಹ ಮಂಗಳವನು 
ಕಾಪಿಡೆ ತೊಟ್ಟಿದೆ ಪಂತ ! 


ಎಂದು ಹೇಳಿದಾಗ ಅದೆಷ್ಟು ದ್ವನಿ ಪೂರ್ಣವಾಗಿ ಅಂತರಂಗವನ್ನು ತಟ್ಟುತ್ತದೆ. ಈ ದೃಷ್ಟಿಗೆ 
ರಾಧಾಕೃಷ್ಣರ ರಾಸಲೀಲೆ ನಮ್ಮ ವಿಶ್ವದ ಗ್ರಹತಾರೆಗಳ ಚಲನ ವಲನವನ್ನೂ ವಿದ್ಭುದಣುಗಳ 
ವರ್ತುಲನರ್ತನವನ್ನೂ ಪತಿಮಿಸುತ್ತದೆ. ರಾಧಾಕೃಷ್ಣರ ರಾಸಲೀಲೆ, ಕೇವಲ ಎಂದೊ ಒಮ್ಮೆ 
ನಡೆದ ಪೌರಾಣಿಕ ಘಟನೆ ಮಾತ್ರ ಆಗದೆ ಇಂದಿಗೂ ಎಂದಿಗೂ ನಡೆಯುತ್ತಿರುವ ಸೃಷ್ಟಿ 
ವ್ಯಾಹಾರದ ಸಂಕೇತವಾಗುತ್ತದೆ. ಈ ರೀತಿಯಲ್ಲಿ ಹಳೆಯ ಪೌರಾಣಿಕ ಪ್ರಸಂಗಗಳನ್ನೇ, 
ಪ್ರತಿಮೆಗಳನ್ನೇ ಹೊಸ ರೀತಿಖುಲ್ಲಿ ಅನುಭವಿಸಿ ನೂತನ ವಿವರಣೆಯ ಮೂಲಕ 
ರಸಾನುಭವವನ್ನು ನೀಡಿರುವುದು ಇಂದಿನ ಕವಿಗಳ ಸೌಂದರಬೋಧೆಯ ಒಂದು ವಿಶಿಷ್ಟತೆ. 
ಹೀಗೆ ಮಾಡುವುದರಲ್ಲಿ ಹಳೆಯ ಪ್ರತಿಮೆಯನ್ನು ವಿನೂತನವಾಗಿ ವರ್ಣನೆಗೆ ಬಳಸುವುದು 
ಒಂದು ರೀತಿಯದಾದರೆ, ಅದರಿಂದ ಹೊಸತೊಂದು, ಕಾಣದ ಮೌಲ್ಯವನ್ನೇ ಕವಿ 
ಹೊರತೆಗೆದು ತೋರಿರುವುದು ಮತ್ತೊಂದು ರೀತಿ. ಕುವೆಂಪು ಅವರ 'ಕಂಸಶಿಲೆ' ಈ 
ಬಗೆಯ ಅನುಭವಕ್ಕೆ ಅತ್ಯುತ್ತಮವಾದ ಅಪೂರ್ವವೆನಿಸುವ ನಿದರ್ಶನ. ಕಂಸ ದೇವಕಿಯ 
ಏಳು ಶಿಶುಗಳನ್ನು ಬಂಡೆಗೆ ಬಡಿದು ಕೊಂದು ಎಂಟನೆಯದರ ಕೈಗೆ ಸಿಕ್ಕಿ 
ಕೊಲೆಯಾದವನು. ಆ ಒಂದು ಸಂದರ್ಭವನ್ನು ಕವಿ ವರ್ಣಿಸಿರುವ ಪರಿಯನ್ನುನೋಡಿ: 


ನೀನೊಬ್ಬನೆಯೆ ಅಲ್ಲ ಸಾವಿನಳುಕಿಗೆ ಸಿಕ್ಕಿ 
ಮುದ್ದಾಡಲರ್ಹವಹ ಶಿಶುಗಳೇಳನು ಶಿಲೆಗೆ 


1 ಪುತಿನ. ರಸಸರಸ್ಥತಿ ಪು. 18 


೩೦೦ ವಸು. ವೆವಿದ್ರ 


ಬಡಿದು ಕೊಂದೆಂಟನೆಯದರ ಕೈಲಿ ಸೀಳ್ಳೊಲೆಗೆ 
ತುತ್ತಾದವನು ಕಂಸ; ನಮ್ಮೆದೆಗಳನು ಕುಕ್ಕಿ 

ನೋಡಿದರೆ ಕಾಣುವುದು. ಮಕ್ಕಳೆಲುಬಿನ ರಾಶಿ! 
ಒಂದೊಂದು ಹೃದಯವೂ ಕಂಸಶಿಲೆ; ನೂರಾರು 
ಹೊಂಗನಸಿನಾದರ್ಶ ಶಿಶುಗಳಾಯೆಡೆ : ಚೂರು! ! 


'ಕಂಸಶಿಲೆ' ಮಧುರಾ ನಗರದ ಸೆರೆಮನೆಯ. ಕಾರ್ಗತ್ತಲೆಯ ಬದಿಯಲ್ಲಿ ಹುದುಗಿತ್ತು 
ಇಷ್ಟುದಿನ, ಕಂಸನ: ಕ್ರೌರ್ಯದ ಪ್ರತೀಕವಾಗಿ, ಈ ಕವಿ ಅದನ್ನು.ತೆರೆದು ತೋರುವವರೆಗೂ! 
ಆದರೆ: ಕಂಸನ ಕ್ರೌರಕ್ಕೆ ಜೀವಂತ ಸಾಕ್ಷಿಯಾದ ಈ: ಕಂಸಶಿಲೆ ಇರುವುದು ಅಲ್ಲಿ ಮಾತ್ರವಲ್ಲ 
ನಮ್ಮೆಲ್ಲರೆದೆಯೇ ಆಗಿದೆ ಎಂಬ ವಿನೂತನ ವ್ಯಾಖ್ಯಾನ ನಮ್ಮನ್ನು ಗಾಬರಿಗೊಳಿಸುತ್ತದೆ. ಈ 
ಹೊಸ ಬೆಳಕಿನಲ್ಲಿ ಕಂಸ ನಮ್ಮ ಮರುಕದ ಅನುಕಂಪದ ವ್ಯಕ್ತಿಯಾಗುತ್ತಾನೆ. ಏಕೆಂದರೆ ನಾವು 
ಕಟ್ಟುವ, ಕೊಲ್ಲುವ ಹೊಂಗನಸಿನಾದರ್ಶ ಶಿಶುಗಳ ಸಂಖ್ಯೆ. ಕಂಸನು. ಕೊಂದ ಮಕ್ಕಳ 
ಸಂಖ್ಯೆಗಿಂತಲೂ ನೂರು ಪಾಲು! ಕಂಸಶಿಲೆಗಿರುವ. ಈ ಚಿರಂತನ ಮೌಲ್ಯವನ್ನು ತೆರೆದು 
ತೋರಿರುವುದು ಇದರ ವಿಶಿಷ್ಟತೆ. ಹೀಗೆಯೇ ಹಲವು ಪೌರಾಣಿಕ. ಪ್ರತಿಮೆಗಳನ್ನು, ಅತಿ 
ಸಂಕ್ಷಿಪ್ತವಾಗಿ ಧ್ವನಿಪೂರ್ಣವಾಗಿ, ಬಳಸಿ ಒಂದೇ ಭಾವವನ್ನು ಚಿತ್ರಿಸುವ ಬಗೆಯೂ ಇತ್ತೀಚಿನ 
ಕವಿಗಳಲ್ಲಿ ಕಂಡು ಬರುವ ವಿಶೇಷವಾಗಿದೆ. ಭೋಗಮಯವಾದ ಜೀವನದಲ್ಲಿ ಮುಳುಗಿದ 
ಆಧುನಿಕ -ವಕ್ತಿಯೊಬ್ಬನೆಡೆಗೆ ಬಂದು ಕಾಡುತ್ತದೆ ಅನಂತ ದಾಹದ ಪಶ್ನೆ- 


ಇಷ್ಟಗಲ ಬಾಗಿಲನು. ತೆರೆದು ಬಂದಿತು ಪಶ್ನೆ; 

ಕತ್ತಲಿನ ಕೊಳದಲ್ಲಿ ಇಳಿದ ಮಿಂಚಿನ ಮೀನು! 

ಕಾಳಿಂದಿ ಮಡುವಿನ ನಿದ್ದೆ. ಕಲಕಿತು 

ಭೋಗದಷಪ್ಪಗೆಯಿಂದ ತಲೆಯೆತ್ತಿ ಕೇಳಿದೆ: 

"ಏನು,.. ಏನಾಗಬೇಕು?' 
"ಮೂರು: ಅಡಿ, ಮೂರೇ ಮೂರು ಅಡಿ: ನೆಲವ. ನೀಡುವೆಯೇನು, 


ಬ್ಯ. ಇಷ್ಟೆ ತಾನೇ, ಕೊಳ್‌ ತೆಗೆದುಕೊ, 
ಎನುಡಿದದ್ರೆ ತಡ ಮೆಟ್ಟತ್ತು ಮಂದರ. ಪಾದ 
ಹೆಡೆ ಹೆಡೆಯ ತುಳಿದು. ನಡೆಸಿತ್ತು ತಾಂಡವವ. 
"ಸಾಕೋ ಪಾಪೀ ಸಾಕು, ನಡೆ; ಕೊಟ್ಟ ದಾನವ 
ಮರಳಿ ಪಡೆಯುವೆ ನಾನು, ಓ ವಿಲಯ ಮೂರ್ತಿ 


1. ಕುವೆಂಪು - ಕೃತ್ತಿಕೆ ಪು. 58 


ಸೌಂದರ್ಯ ಸಮೀಕ್ಷೆ ೩೦೧ 


ಇರಲಿ, ಆ ಬಲಿಚಕ್ರವರ್ತಿಗೇ ಇರಲಿ 
ನೀತುಳಿದ ಅವರ. ಕೀರ್ತಿ' ' 


ಇಲ್ಲಿ ಕಾಳಿಂದಿ ಮಡುವಿನ ಮತ್ತು ಬಲಿಯ ಬಳಿ ವಾಮನನಾಗಿ ಬಂದು ಅವನನ್ನು 

ತುಳಿದ ವಿಷ್ಣುವಿನ, ಎರಡು ಪ್ರತಿಮೆಗಳನ್ನು ಇಂದಿನ ಮನಃಸ್ಥಿತಿಯ ಚಿತ್ರಣಕ್ಕೆ ಬಳಸಲಾಗಿದೆ. 
ನಾವು, ಇಂದಿನ ಚೇತನ ಬಹುಮಟ್ಟಿಗೆ ಭೋಗಮಯವಾಗಿದೆ - ಎಂದು ಭಾವಿಸಿದ್ದೇವೆ. 
ಈ ಜೀವ ಪವಡಿಸಿದ ಕಾಳಿಂದಿ ಮಡುವಿನ ನಿದ್ದೆಯನ್ನು ಕಲಕುತ್ತದೆ ಅವನ ಅನಂತದಾಹದ 
ಪ್ರಶ್ನೆ. ಅದು ಮೊದಲು, ಬಲಿಯೆಡೆಗೆ ಬಂದ ವಾಮನನಂತೆ ಇವನ ಹೃದಯದಲ್ಲಿ ಕೊಂಚ 
ಸ್ಥಳವನ್ನು ಕೇಳುತ್ತದೆ. ಇವನು ಅದೇನು ಮಹಾ, ಎಲ್ಲದರಂತೆ ಇದೂ ಇರಲಿ ಎಂದು 
ಒಂದಿಷ್ಟು ಜಾಗಕೊಡುತ್ತಾನೆ. ಆದರೆ ಅದು ಅವನ ಅಂತರಂಗವನ್ನೇ ಆಕ್ರಮಿಸಿ ಮಂದರ 
ಪಾದದಿಂದ ಹೆಡೆ ಹೆಡೆಯನ್ನೇ ತುಳಿಯತೊಡಗಿದಾಗ ಇವನು, ಆ ಹಿಡಿತದಿಂದ ಪಾರಾಗಲು 
ಒದ್ದಾಡುತ್ತಾನೆ; ಕೊಟ್ಟ" ದಾನವನ್ನೇ : ಮರಳಿ ಪಡೆಯಲು" ಹಂಬಲಿಸುತ್ತಾನೆ. ಏಕೆಂದರೆ 
ಇವನಲ್ಲಿ ಅಂದಿನ ಬಲಿಚಕ್ರವರ್ತಿಯ ಹಂಬಲ ಕೊಂಚ ಇದ್ದರೂ, ಲೌಕಿಕದ.ಸೆಳೆತಕ್ಕೆ ಸಿಕ್ಕ 
ಇವನಲ್ಲಿ ಆ ಸಂಪೂರ್ಣ ಸಮರ್ಪಣ ಭಾವಕ್ಕೆ ಮನಸ್ಸು ಸಿದ್ಧವಾಗಿರುವುದಿಲ್ಲ ಇಂತಹ 
ಒಂದು ತುಮುಲ ಸ್ಥಿತಿಯ ಚಿತ್ರಣಕ್ಕೆ ಎರಡು ಮೂರು ಪೌರಾಣಿಕ ಪ್ರತಿಮೆಗಳನ್ನು ಯಶಸ್ವಿಯಾಗಿ 
ಬಳಸಿರುವುದು ಇಲ್ಲಿನೊಂದು ವಿಶೇಷತೆ. ಭಾರತೀಯ ಪುರಾಣ ಪ್ರಪಂಚದ ಪ್ರತಿಮೆಗಳ 
ಜೊತೆಗೆ ಪಾಶ್ಚಾತ್ಮ ಪುರಾಣ ಪ್ರಪಂಚದ ಪ್ರತಿಮೆಗಳನ್ನೂ ಸೇರಿಸಿ ಚಿತ್ರಿಸುವ ಒಂದು 
ಸಂದರ್ಭ ಇಂದಿನ 'ನವ್ಮ ಕವಿ'ಗಳಲ್ಲಿ ಕಾಣುತ್ತಿದೆ. ರಾಮಚಂದ್ರಶರ್ಮರ "'ಬುವಿನೀಡಿದ 
ಸ್ಫೂರ್ತಿ' ಎಂಬ ಕವಿತೆಯಲ್ಲಿ "ನರಸಿಂಹ್‌' ಮತ್ತು ಸಿಂಕ್ಸ್‌' ಪ್ರತಿಮೆಯನ್ನು ಸಂಯೋಜಿಸಲಾಗಿದೆ. 

ಕಲ್ಪ ಕಲ್ಪದ ನನ್ನ ತಪ ಸಿದ್ದಿ ಪಡೆದಂದು 

ಬೆಳೆ ಬೆಳೆದು ಬ್ರಹ್ಮಾಂಡದಗಲ ಉಬ್ಬಿದ ಬಯಕೆ ಹೆಬ್ಬಸಿರನೊಡೆದಂದು, 

ನರಸಿಂಹ ನಾ ಬಂದೆ, 

ಕಣ್ಪೆರೆದೆ ಕಂಡೆ : 

ರೆಕ್ಕೆ ಬಡಿಯುವ ಸಿಂಹ, ಹೆಣ್ಣು ಮೊಗಹೊತ್ತ ಎಕರ ರೂಪ 

ಬದುಕುವಾಸೆಯೆ ನಿನಗೆ? ಅಯ್ಯೋ, ಅಯ್ಕೊ ಹಾಹ 

ಬೆಳಗಾಗ ನಾಗಾಲು, ನಡುಹಗಲಿಗೆರಡು, ಸಂಜೆಗೆ ಸ — 

ಯಾವ ಪ್ರಾಣಿಯು ಗೊತ್ತೆ? | 

ಗೊತ್ತಿರದೆ: ಸತ್ತೆ! ' 


ಭಾರತೀಯ ಹಾಗೂ ಪಾಶ್ಚಾತ್ಮ ಪುರಾಣ ಪ್ರಪಂಚದ ಪ್ರತಿಮೆಗಳ 


ಸಂಯೋಜನೆಯಿಂದ ಅಭಿವ್ಯಕ್ತಿಗೆ ಒಂದು ಬಗೆಯ ಸಂಕೀರ್ಣತೆ ಪ್ರಾಪ್ತವಾದರೂ, ಅದು 


RK ಜಿ.ಎಸ್‌.ಶಿ. ದೀಪದ ಹಜ್ವೆ ಪು. 54 - 55 
2. ರಾಮಚಂದ್ರ ಶರ್ಮ - ಬುವಿ ನೀಡಿದ ಸ್ಫೂರ್ತಿ, ಪು. 6 


೩೦೨ ವಸ್ತು ವೈವಿಧ್ಯ 


ಭಾರತೀಯ ಸಹೃದಯನ ಅಂತರಂಗವನ್ನು ತಟ್ಟುವುದೇ ಎಂಬ ಪ್ರಶ್ನೆಗೆ "ಹೌದು' 
ಎನ್ನಲಾಗುವುದಿಲ್ಲ - ಭಾರತೀಯ ಸಹೃದಯನ ಅಂತರಂಗದಲ್ಲಿ ಪಾಶ್ಚಾತ್ಮ ಪುರಾಣ ಪ್ರತಿಮೆ 
ಪಾಶ್ಚಾತ್ಮ ಓದುಗನ ಅಂತರಂಗದಲ್ಲಿ ರಕ್ತಗತವಾಗಿ ಬಂದಂತೆ, ಒಂದು ದಧ್ವನಿತರಂಗವನ್ನೇಳಿಸುವಂತೆ 
ಒಂದು ದೇಶದ್ದು ಮತ್ತೊಂದು ದೇಶದವನ ಹೃದಯದಲ್ಲಿ ಅಷ್ಟು ಪರಿಣಾಮ ಮಾಡಲಾರದು. 
ಎರಡರ ಪರಿಚಯವನ್ನು ತಕ್ಕಮಟ್ಟಿಗೆ ಮಾಡಿಕೊಂಡವರಿಗೆ ಮಾತ್ರ ಈ ಬಗೆಯ ಪ್ರತಿಮೆಗಳ 
ಮಿಶ್ರಣ ರಸಾನುಭವಕಾರಿಯಾಗಬಹುದೆಂಬ ಅಂಶವನ್ನು ಅಲ್ಲಗಳೆಯಲಾಗುವುದಿಲ್ಲ 


ಪೌರಾಣಿಕವಾದ ಸ್ಮರಣೆಗಳು ಇಂದಿನ ಕವಿಗೆ ಸ್ಫೂರ್ತಿಯಾಗುವಂತೆ ವೈಜ್ಞಾನಿಕವಾದ 
ಆಧುನಿಕ ಶೋಧನೆಗಳ ಪರಿಚಯವೂ ಇಂದಿನ ಕವಿಯ ಅನುಭವದ ಮೇಲೆ ವಿಶೇಷ 
ಪರಿಣಾಮವನ್ನುಂಟುಮಾಡಿದೆ. ಹಿಂದಿನ ಕವಿಗಳಿಗೆ ಈ ಸೃಷ್ಟಿಯ ಬಗ್ಗೆ ಇದ್ದ ಕಲ್ಪನೆ, 
"ಆದಿಶೇಷನೂ ಅಷ್ಟ ದಿಗ್ಗಜಗಳೂ ಇದನ್ನು ಹೊತ್ತಿವೆ' ಎನ್ನುವುದರಲ್ಲಿ ನಿಂತರೆ, ಇಂದಿನ 
ಕವಿಗೆ ಸೃಷ್ಟಿಯ ಮೊದಲಲ್ಲಿ - 


ಕಾಲವಲ್ಲಿರಲಿಲ್ಲ ದೇಶವಲ್ಲಿರಲಿಲ್ಲ 
ಗ್ರಹಕೋಟಿ ಶಶಿ ಸೂರ್ಯ ತಾರಕೆಗಳಿರಲಿಲ್ಲ 
ಬೆಳಕು ಕತ್ತಲೆ ಎಂಬ ಭೇದವಿನಿತಿರಲಿಲ್ಲ 
ಮಮಕಾರ ಶೂನ್ಯದೊಳು ಮುಳುಗಿದ್ದುವೆಲ್ಲ 
ಮೂಡಿದುದು ಮೊದಲು ಮಮಕಾರವೆಂಬುವ ಮಾಯೆ; 
ಬೆಂಕೊಂಡು ತೋರಿದುದು ಸೃಷ್ಟಿ ಎಂಬುವ ಛಾಯೆ, 
ಕಾಲದೇಶದ ಕಡೆಹದಲಿ ಸಿಕ್ಕಿ 
ಆದಿಮಲಯಾಗ್ನಿ ಹೊಮ್ಮಿದುದು ಉಕ್ಕಿ 
ಸುತ್ತಿದುದು; ಚಿಮ್ಮಿದುದು ದೆಸೆದೆಸೆಗೆ ಹಬ್ಬಿ 
ಘೂರ್ಣಿಸುತೆ ವಿಶ್ವದ ಅನಂತತೆಯ ತಬ್ಬಿ 

ಇಂತಹ ಸ್ಥಿತಿಯಲ್ಲಿ ಚೇತನ ಸ್ಪಷ್ಟ ವ್ಯಕ್ತಿತ್ವದಾಕಾಂಕ್ಷೆಯಿಂದ ನಿಂದಲ್ಲಿ ನಿಲ್ಲದೆ ಸಂಚರಿಸಿತು. - 


ಏ.ಂವ 


ಇಂಡ ಇಂತಿರಲು, ನೀರಿನಲಿ ತೇದ ಮಿಂಚಿನ ತೆರದಿ 
ಬಂಧನವ ಹರಿಯಲೆಳಸುವ ಕೇಸರಿಯ ತೆರದಿ 
ಹರಿದು ಭೋರಿಡುವ ಆ ಅಗ್ನಿ ಪ್ರವಾಹಂ 

ದಿಕ್ಕು ದಿಕ್ಕಿಗೆ ಸಿದಿದೊಡೆದು, ದೇಶ ದೇಹಂ 
ಗ್ರಹಭೂಮಿ ಶಶಿಸೂರ್ಕ ತಾರಾಖಚಿತಮಾಯ್ತು ' 


ಅನಂತರ ಈ ರೂಪ ನೀರಾಗಿ, ಹಸಿರಾಗಿ, ಮಿಗವಾಗಿ, ಮಾನವನಾಗಿ ಇಂದಿನ ನಾಗರಿಕತೆಯನ್ನು 


1. ಕುವೆಂಪು : ಕಲಾ ಸುಂದರಿ, ಪು. 46-47, 48 


೩೦೩ 
ಸೌಂದರ್ಯ ಸಮೀಕ್ಷೆ 


ಸಾಧಿಸಿದೆ - ಎನ್ನುವ ವಿಚಾರವನ್ನು “ಶಿಲಾತಪಸ್ವಿ' ಎಂಬ ಕವನದಲ್ಲಿ ಕುವೆಂಪು ಅವರು 
ಅತ್ಯಂತ ಕಾವ್ಯಮಯವಾಗಿ ಹೇಳಿದ್ದಾರೆ. ಇಂದಿನ ವಿಜ್ಞಾನ ಖಗೋಳೆ ಶಾಸ್ತಾದಿಗಳು ತೆರೆದ 
ಕವಿಯ ಪ್ರತಿಭಾ ನೇತ್ರಕ್ಕೆ ಒಂದು ಕಲ್ಲು ಕೊಡ ಶತಮಾನಗಳ ಸೃಷ್ಟಿಯೆ ಇತಿಹಾಸದ 
ಹೊತ್ತಗೆಯಾಗಿ ತೋರುತ್ತದೆ. ಒಂದು ಕೂಸು ಸೃಷ್ಟಿಯ ಸಮಸ್ತ ವ್ಯಾಹಾರವನ್ನು ತನ್ನಲ್ಲಿ 
ಹುದುಗಿಸಿಕೊಂಡ ರಹಸ್ಕವಾಗಿ ತೋರುತ್ತದೆ. "ಕೂಸು' ಕೇವಲ ಕುಸುಮ ಕೋಮಲತೆಯ 
ಮುದ್ದಿನ ಮುದ್ದೆಯಲ್ಲ ಅದು - 


ಕಲ್ಲಾಂತರಗಳೆ ಸಂಕ್ಷಿಪಾಕೃತಿ 
ಜಗಶಿಲಿಯ ಯು ಗಯುಗ ಕರ್ಮದ ಕೃತಿ 
ಶತಮಾನಂಗಳ ಸಂಗ್ರಹ ಸಂಸ್ಕೃತಿ 


ಅದರ ಅಂತರಂಗದಲ್ಲಿ 


ಯುಗ ಯುಗ ಕೋಟಿಯ ಬಾಳೆಳೆ ಕಣಸು 
ಪುನರಭಿನಯಿಸಿಹುದಾತ್ಮದಲಿ! 


ತೊಟ್ಟಲಿನಲ್ಲಿ ಮಲಗಿ ಕನಸುಕಾಣುವ ಆ ಶಿಶುವಿನ ಮನಸ್ಸಿನಲ್ಲಿ ಏನೇನಿರಬಹುದು- 


ಆಕೃತಿಗಳ್ಳಾಕಾರವೆ ಇಲ್ಲ 
ಅರ್ಥಾನರ್ಥದ ಸ್ಪಷ್ಟತೆ ಇಲ್ಲ 
ಹಸುಳೆಯ ಮೊದಲನೆ ತೊದಲಂತೆಲ್ಲ 
ಅರ್ಥದ ಮೆಚ್ಚಿಲದ ಕೆಚ್ಚು 1. 
ಪ್ರಳಯಸೃಷ್ಟಿಯ ಪ್ರಥಮದ ರತಿಯೋ? 
ಕಾಲದೇಶಗಳ ಭ್ರೂಣ ಸ್ಥಿತಿಯೋ? : 
ಅಸಿತ್ವತೆ ಹಿಡಿಯುತ್ತಿಹ ಮಿತಿಯೋ? 


ಸೃಷ್ಟಿ ಪೂರ್ವದಲ್ಲಿ ಇದ್ದ 'ಪು್ರಳೆಯ ಸೃಷ್ಟಿಗಳ "ಪ್ರಥಮರತಿ'ಯಲ್ಲಿ ಆಕೃತಿಗಳಿಗೆ 
ಆಕಾರವಾಗಲೀ, ಅರ್ಥಾನರ್ಥದ ಸ್ಪಷ್ಟತೆಯಾಗಲೀ ಇಲ್ಲದ ಆ ಕಾಲದ ಒಂದು ಸ್ಥಿತಿ 
ಇದರ ಅಂತರಂಗದಲ್ಲಿ ಪುನರಭಿನಯಿಸುತಿರಬಹುದೇ, ಅಥವಾ- | 


ಸೃಷ್ಟಿಯ ಕಂಕಾಲದ ತಾಂಡವ ಕಲಿ 
ಪ್ರೇತದವೋಲೊಯ್ಯನ್ನೆ ಮೂಡಿ 

ಪ್ರಲಯಾಗ್ನಿಯ ಕೇಸರಿ ಜಡೆಗಳ ವೋಲ್‌ 
ಕಂಗೆಟ್ಟಲೆಯುವ ಮುನ್ನೀರಳವೋಲ್‌ 
ಮೇಲ್ಜ್ವಾಯುವ ಹೊಗೆ ಮುಗಿಲ್ಲಂಡೆಗಳ ವೋಲ್‌ 
ಕುಣಿವನು ಭೂತಾಟವನಾಡಿ ! 


ಮುಂದೆ ಅಸೃಷ್ಟ ಭಿಮುಖವಾದ ವಿಲಯಾಗ್ನಿ, ಪ್ರಲಯಾಗ್ನಿಯ ಜಡೆಗಳಂತೆ, 
ಮೇರೆಯಿಲ್ಲದಲೆಯುವ ಮುನ್ನೀರ್ಗಳಂತೆ, ಮೇಲೆ ಹಾಯುವ ಹೊಗೆ ಮುಗಿಲ್‌ ಬಂಡೆಗಳಂತೆ 


೩೦೪ ವಸ್ತು ವೈವಿಧ್ಯ 


ಉಕ್ಕಿ ಹರಿದ ಪರಿಯೂ, ಕಡೆಗೆ ತಾರಾ ಗರ್ಭಿಣಿಯಾದ ಸೃಷ್ಟಿ ನಕ್ಷತ್ರ ಪ್ರಸವದ ಸಂತುಪ್ಪಿಯನ್ನು 
ಪಡೆದು, ಸ್ಥಳ ಜಲ ಸಸ್ಕಗಳಾಗಿ ತನ್ನ ಪ್ರಥಮ ರಚನೆಗಳನ್ನು ರೂಪಿಸಿದಾಗ, ಅಂದಿನ - 


ಬಹುಶಃ ಪ್ರಥಮ ಸಮುದ್ರದ ಬಾಳೋ 
ಬಹುಶಃ ಭೀಷಣ ವ್ಯಾಳೆಡ ಗೋಳೋ 
ಮೀನಿನ ಹಕ್ಕಿಯ ಮಂಗನ ಪಾಳೋ 
ಮೇಣ್‌ ಸಮ್ಮಿಶ್ರವೊ ಆ ಸ್ಮರಣೆ 
ಅಥವಾ ವಿಜ್ಞಾನ ನಿಸರ್ಗಕ್ಕೆ 
ಗೋಚರವಾಗದ ಆ ಸ್ವರ್ಗಕ್ಕೆ 

ಪರಮ ಹರಾತ್ಮದ ಸಂಸರ್ಗಕ್ಕೆ 

ಕೂಸಿನ ಕನಸೇರಿಹುದೇನೋ! " 


ಒಂದು ಕೂಸಿನ ಅಂತರಂಗದಲ್ಲಿ ಏನಿರಲಾರದು! - ಎಂಬ ಅತ್ಸದ್ದುತ 'ದರ್ಶನ' ಈ 
ಕವನದಲ್ಲಿ ಮೂಡಿದೆ. ಸೃಷ್ಟಿಯ - ಜೀವನ ವಿಕಾಸದ- ಮನೋವಿಕಾಸದ ವಿಷಯವನ್ನು 
ಕುರಿತು ಮನಸ್‌ಶಾಸ್ತ್ರ ಯೋಗವಿಜ್ಞಾನ, ಖಗೋಳೆ ವಿದೆ ಇತ್ಮಾದಿ ನೂತನ ವಿಚಾರ 
ಪರಿಪಾಕದಿಂದ ರೂಪಿತವಾದ ಹೊಸ ದೃಷ್ಟಿಯ ಕವಿಯ ಕಣ್ಣಿಗೆ ಈ ವಿಷಯ 
ಭವೃತಾನುಭೂತಿಗೆ ವಸ್ತುವಾಗಿದೆ. 


ಹಿಂದಿನ ಕವಿಗಿಂತ ಇಂದಿನ ಕವಿಗಳ ಸಾಮಾಜಿಕ ಪಜ್ಞೆ ವಿಶೇಷ ಆಯಾಮವುಳ್ಳದ್ದಾಗಿದೆ. 
ರಾಜ ಮಹಾರಾಜರ ಅರಮನೆಯ ನೆಳಲಿನಲ್ಲಿ ಪದ್ಮ ರಚಿಸುತ್ತಿದ್ದ ಕವಿಗೆ ರಾಜರ ಜೀವನವೇ 
ಕಾವ್ಶ ವಸ್ತುವಾಗಿತ್ತು ಆದರೆ ಇಂದಿನ ಕವಿ ದಿನದಿನದ ಜನದ ಕಷ್ಟಸುಖಗಳಲ್ಲಿ ತಾನೂ 
ಒಂದಾಗಿ ಬದುಕುವವನು; ಅವರು. ಪಟ್ಟ ಪಾಡನ್ನು ಹಾಡಾಗಿ ಪರಿವರ್ತಿಸತಕ್ಕವನು. ಹೀಗಾಗಿ 
ಸಾಮಾಜಿಕ ಅವ್ಯವಸ್ಥೆಯನ್ನು ಕಂಡು ಕುದಿದ ಕವಿ ಸುಧಾರಕನಾಗಿ ನಿಂತು ರೇಗಬಹುದು. 
ಇಂತಹ ಸಮಸ್ಯೆಗಳನ್ನು ಕೇವಲ ಲೋಕಾನುಭಾವದ ಸ್ಥಿತಿಯಲ್ಲೇ ಅನುಭವಿಸಿ, ಕವಿ 
ಅಭಿವಕ್ರಗೊಳಿಸಿದರೆ ಅವು ಕೇವಲ ಛಂದೋ ಬದ್ಧವಾದ ಉದ್ಧಾರಗಳಾಗಿ ಪ್ರಚಾರದ 
ಕವನಗಳಾಗುವ ಅಪಾಯವಿದೆ. ಇಂಥ ಪ್ರಚೋದನೆಯ ಕವನಗಳೂ ತತ್ಕಾಲದಲ್ಲಿ ಜನರ 
ಪ್ರಶಂಸೆಯನ್ನು ಪಡೆಯಬಹುದು; ಆದರೆ ಇಂಥ ವಸ್ತುವೂ ನಿಜವಾದ ಕವಿಯ ಕಾವ್ನಾನುಭವಕ್ಕೆ 
ಒಳಗಾದಾಗ, ಆ ಅನುಭವವವೂ ಒಂದು ಸಮರ್ಥವಾದ ಪ್ರತಿಮೆಯಾಗಿ ರೂಪುತಾಳುತ್ತದೆ. 
ಸಮಾಜದ ಆರ್ಥಿಕ ಅವೃವಸ್ಥೆಯ ಅನುಭವವನ್ನು ಕವಿ ಬೇಂದ್ರೆಯವರು "ಕುರುಡು ಕಾಂಚಾಣ' 
ಎಂಬ ಕವನದಲ್ಲಿ ಹಿಡಿದಿಟ್ಟರುವ ರೀತಿ ಈ ಬಗೆಯದು: 


ಕುರುಡು ಕಾಂಚಾಣ ಕುಣಿಯುತಲಿತ್ತೋ 
ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೊ - 


1. ಕುವೆಂಪು : ಕೋಗಿಲೆ ಮತ್ತು ಸೋವಿಯಟ್‌ ರಷ್ಯಾ "ಕೂಸಿನ ಕನಸು' ಪು 43. 44 


ಸೌಂದರ್ಯ ಸಮೀಕ್ಷೆ ೩೦೫ 


ಅದ್ಭುತವಾದ ಪ್ರತಿಮೆ ಸಿರಿವಂತಿಕೆಯ ಕುರುಡು ನರ್ತನಕ್ಕೆ. ಕುಣಿಯುವ ಈ ಕುರುಡು 
ಕಾಂಚಾಣದ ಮೂರ್ತಿಯ ಸ್ವರೂಪವೂ ಎಂಥದು! 


ಬಾಣಂತಿ ಎಲುಬ ಸಾಬಾಣದ ಬಿಳುಪಿನ 
ಕಾಣದ ಕಿರುಗೆಜ್ಜೆ ಕಾಲಾಗೆ ಇತ್ತೊ 

ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡೀಯ 

ತಣ್ಣನೆ ಜೋಮಾಲೆ ಕೊರಳೊಳಗಿತ್ತೋ 
ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ 
ಧೂಳಿಯ ಭಾಂಡಾರ ಹಣೆಯೊಳಗಿತ್ತೋ 
ಬಡವರ ಒಡಲಿನ ಬಡಬಾನಲದಲ್ಲಿ 

ಸುಡು ಸುಡು ಪಂಜು ಕೈಯೊಳಗಿತ್ತೋ ' 


ಈ ಕುರುಡು ಕಾಂಚಾಣದ. ತೊತ್ತಳದುಳಿತ, ಹೆಂಗಸರ, ಮಕ್ಕಳ, ಕೂಲಿ ಕುಂಬಳಿಯವರ 
ವೇದನೆ ಎಂತಹ ಅಪೂರ್ವವಾದ ದ್ವನಿಪೂರ್ಣವಾದ ರೀತಿಯಲ್ಲಿ ಈ ಒಂದು ಪ್ರತಿಮೆಯಲ್ಲಿ 
ಚಿತ್ರಿತವಾಗಿದೆ! ಇಂದಿನ ಆರ್ಥಿಕ ಅವ್ಯವಸ್ಥೆಯನ್ನು ಇದಕ್ಕಿಂತ ಶಕ್ತಿಯುತವಾಗಿ ಹೇಳಲು 
ಸಾಧ್ಯವಿಲ್ಲವೋ ಎಂಬಷ್ಟರ ಮಟ್ಟಗೆ ಈ ಚಿತ್ರ ಪರಿಣಾಮರಿಯಾಗಿದೆ. ಹೀಗೆಯೆ ಕುವೆಂಪು 
ಅವರ “ಕಲ್ಕಿ' ಈ ದೃಷ್ಟಿಯಲ್ಲಿ ಅತ್ಕಂತ ಯಶಸ್ವಿಯಾದ ಕವನ. ನವ್ಮ ಕವಿ ಅಡಿಗರ 
"ಗೊಂದಲಪುರ' ಇಂದಿನ ಶೋಷಣೆಯ ಚಿತ್ರವೊಂದನ್ನು ಹೀಗೆ ಗಹಿಸಿದೆ : 


ಉಳುವವರ ಎದೆಗೆ ಹಾಕಿತ್ತು ರಬ್ದರ್‌ ಟ್ಯೂಬು ಒಂದೆರಡು ಮೈಲಿ ಉದ್ದ ' 
ಅದರಾಚೆ ತುದಿಯಲ್ಲಿ ಕುಳಿತು .ಹೀರುತ್ತಿದ್ದ ರಕ್ತ ಮದ್ಮವನೊಬ್ಬ ಅಬ್ಬಬ್ಬ- 
ಒಂಟೆಯ ಡುಬ್ವ 

ಗುಂದೋದರನ ಪಟ್ಟ ಶಿಷ್ಕ ಧಾಂಡಿಗ ಜುಬ್ಬ ' 


ಇದೊಂದು ವೃಂಗೃಚಿತ್ರ, ನಮ್ಮ ಇಂದಿನ ಜನರ ಶೋಷಣೆಗೆ : ಇದು ಬೇಂದ್ರೆಯವರ 
ಕುರುಡು ಕಾಂಚಾಣದಂತೆ, ಕುವೆಂಪು ಅವರ “ಕಲ್ಕಿ'ಯಂತೆ ಇರುವ ಸ್ಥಿತಿಯನ್ನು ಬೇರೊಂದು 
ಪ್ರತಿಮಾ ಸೃಷ್ಟಿಯ ಮೂಲಕ ದ್ವನಿಸಿರುವ ರೀತಿಯದಲ್ಲ, ವಸ್ತು ಸ್ಥಿತಿಯನ್ನೆ ಪ್ರತಿಮೆಗೊಳಿಸಿ 
ಸಹಜವಾಗಿ ನಿರೂಪಿಸುವ ರೀತಿ. ಸಾಮಾಜಿಕ ಅವ್ಯವಸ್ಥೆ ವ್ಯಕ್ತಿಗಳ ವೇದನೆಗೆ ಹೇಗೆ 
ಕಾರಣವೋ, ಹಾಗೆ ಮಾನಸಿಕ ಕ್ಷೇತ್ರಗಳಲ್ಲೂ ಜನದ ಮೌಢ್ಯ ಅಂಧಾಚರಣೆಗಳೂ 
ಕಾರಣವಾಗಿವೆ. ಭಗವಂತನ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಹಲವರು ಮಾಡುವ 
ಶೋಷಣೆಯೂ ಕವಿಯನ್ನು ಕೆರಳಿಸುತ್ತದೆ. ಮಹಾ ಮಹಾ ವ್ಯಕ್ತಿಗಳು ಬಂದು ತಮ್ಮ 
ಅಮೂಲ್ಯವಾದ ತೇಜಸ್ಸನ್ನು ನೀಡಿದರೆ, ಆ ಜ್ಕೋತಿರೂಪವಾದ ಜ್ವಾಲೆಯನ್ನು ನಂದಿಸಿ 


ಸೈ ಬೇಂದ್ರೆ : ನಾದಲೀಲೆ, ಪು. 38. 


೩೦೬ ವಸ್ತು ವೈವಿಧ್ಯ 
ಅದರ ಬೂದಿಯ ಮಹಿಮೆಯನ್ನು ಕೊಂಡಾಡಿ ಅದರ ನೆಪದಲ್ಲಿ ಹೊಟ್ಟೆ ಹೊರೆಯುವ 
"ಪೂಜಾರಿ'ಗಳು ಎಲ್ಲ ಕಾಲಕ್ಕೂ ಇದ್ದಾರೆ. ಈ ಒಂದು ವಸ್ತುವನ್ನು "ದೇವರು-ಪೂಜಾರಿ' 
ಎಂಬ ಪ್ರತಿಮಾ ಕವನದಲ್ಲಿ ಕುವೆಂಪು ಅವರು ಅತ್ಯಂತ ಪರಿಣಾಮಕಾರಿಯಾಗಿ 
ಚಿತ್ರಿಸಿರುವುದು ಗಮನಾರ್ಹವಾಗಿದೆ. ಕವಿತೆ ಮೊದಲಾಗುವುದು ಹೀಗೆ 


ದಿಗಂತದಿಂದ ದಿಗಂತಕೆ ಹಬ್ಬಿದೆ 

ವಿಶ್ವವ ತಬ್ಬಿದೆ 

ರುಂದ್ರ ರಾತ್ರಿ! 

ಸಾಂದ್ರ ತಮಂಧದಿ ಮುಳುಮುಳುಂಗುತೆ ಕರಂಗಿದೋಲಿದೆ ಧಾತ್ರಿ! 


ಇದು ಒಂದಿರುಳಿನ ಚಿತ್ರವಲ್ಲ ಮಾನವ ಮತಿಗೆ ನಿರಂತರವೂ ಕವಿಯುತ್ತಿರುವ ಕತ್ತಲೆಯ 
ಚಿತ್ರ. ಆದರೆ ಆಗಾಗ ಬರುತ್ತದೆ ಒಂದು ಮೂರ್ತಿ - 


ಇರೆ ಇಂತುಟು ಭುವನದ ಬಾಳು, 

ಅದೊ ನೋಡದೊ ಕೇಳು; 

ನಿದ್ರೆಯ ಕದಡಿದೆ ಅವತಾರನ ತೂರೃದ ವಾಣಿ; 
ಕಂಪಿಸುತಿದೆ ಜಡೆತೆಯೊಳದ್ದಿದ ಕ್ಲೋಣಿ! 
ದಕ್ಷಿಣ ಹಸ್ತದಿ ಪ್ರಜ್ವಲಿಸುತ್ತಿದೆ ಉರಿವ ಹಿಲಾಲು 
ಕತ್ತಲೆಯನ್ನು ಕತ್ತರಿಸುವ ಬೆಂಕಿಯ ಕರವಾಳು; 


ಇಂತಹ ಮೂರ್ತಿಯ ಹಿಂದೆ ಹೊರಡುತ್ತದೆ ಆರಾಧಕರ ದಂಡು - 


ಮೌಢ್ಯ ಕಾನನಕೆ ಬೆಂಕಿಯ ಹೊತ್ತಿಸಿ 

ತಿಮಿರ ಸಮುದ್ರವ ಶೋಷಿಸಿ ಬತ್ರಿಸಿ 

ಪ್ರಸರಿಸಿ ಜ್ಹಾಲಾಜ್ಕೋತಿಯ ನಡೆದಿರೆ ಅವತಾರನು ಮುಂದೆ, 
ಅದೊ ಹೊರಟನು ಪೂಜಾರಿಯು ಹಿಂದೆ! 


ಹೀಗೆ ಹೊರಟ ಪೂಜಾರಿಗಳು ಮಾಡುವುದೇನು 7- 


ಅವತಾರನು ಹೊತ್ತಿಸಿದುರಿಯನು ಅಗ್ರೋದಕದಿಂ ನಂದಿಸುತೆ 
ಬೆಂಕಿಯನಾರಿಸಿ ಬೂದಿಯ ಮಾಡಿ 

ಆ ಬೂದಿಯ ಮಹಿಮೆಯನೇ ಕೊಂಡಾಡಿ 

ಅದೊ ಹೊರಟನು ಪೂಜಾರಿಯು ಹಿಂದೆ ! 


ದೂರದ ಬೆಳಕಿನಿಂದ ಆಕರ್ಷಿತರಾಗಿ ಬಳಿಗೆ ಬಂದ ಭಕ್ತರಿಗೆ ಈ ಪೂಜಾರಿ 
ಬೂದಿಯನ್ನು ಹಂಚುತಾನೆ - 


ಸೌಂದರ್ಯ ಸಮೀಕ್ಷೆ ೩೦೭ 


ಬೆಂಕಿಯ ನಂದಿಸಿ 
ಬೂದಿಗೆ ವಂದಿಸಿ 
ದೇವರ ಮರೆಗೈಯುತೆ ಪೂಜಾರಿಯೆ ಮಿಂಚುವನು; 


ಇಂತಹ ಪೂಜಾರಿಗಳು ಎಲ್ಲಕ್ಷೇತ್ರಗಳಲ್ಲೂ ಇದ್ದಾರೆ; ಇಂಥವರಿಂದ ನಮ್ಮ ಜನಜೀವನ 
ಶೋಷಿತವಾಗಿದೆ. ಸರಿ, ಮತ್ತೆ ಎಂದಿನಂತೆ 


ದಿಗಂತದಿಂದ ದಿಗಂತಕೆ ಹಬ್ಬಿದೆ ರುಂದ್ರರಾತಿ! 
ಸಾಂದ್ರ ತಮಂಧದಿ ಮುಳು ಮುಳುಂಗುತೆ 
ಕರಂಗಿದೋಲಿದೆ ಧಾತ್ರಿ! 


ಕವಿಯುತ್ತಿದೆ, ಈ ನಿರಂತರವಾದ ಕತ್ತಲೆ, ಇದರಿಂದ ನಮ್ಮ ಜನಕ್ಕೆ ಬಿಡುಗಡೆ ಎಲ್ಲಿ 
ಎಂಬ ಪಶ್ನೆ ಎದ್ದು ನಿಲ್ಲುತ್ತದೆ. ಈ ಒಂದು ಸಮಸ್ಯೆಯ ಪರಿಭಾವನೆಯ ಸುಂದರ ಪ್ರತಿಮೆ 
ಈ ಕವನ. 


ಸುತ್ತಣ ನಾಗರಿಕ ಜೀವನದ ಯಂತ್ರ ಜಗತ್ತೂ ಕವಿಯ ಮನಸ್ಸಿನ ಮೇಲೆ ಪರಿಣಾಮ 
ಮಾಡಿವೆ. ನಿಸರ್ಗದ ವಸ್ತುಗಳನ್ನು ಪ್ರತಿಮೆ, ಸಂಕೇತಗಳನ್ನಾಗಿ ಬಳಸಿದಂತೆ ಸಮಕಾಲೀನ 
ಕವಿಗಳು ನಾಗರಿಕ ಜೀವನದ ಯಂತ್ರ ಪ್ರಪಂಚದಿಂದಲೂ ಸಂಕೇತ, ಪ್ರತಿಮೆಗಳನ್ನು 
ನಿರ್ಮಿಸಿ ತಮ್ಮ ಅನುಭವಗಳನ್ನು ಅಭಿವ್ಯಕ್ತ್ಷಗೊಳಿಸಿದ್ದಾರೆ. ಇಂತಹ ಸಂಕೇತ ನಿರ್ಮಿತಿಗೆ 
ಒಂದು ಸಣ್ಣ ಉದಾಹರಣೆ ದ 


“ಟಿಕ್‌ ಟಿಕ್‌, "ಟಿಕ್‌; ಟಿಕ್‌, 

ಎಲ್ಲಿ ಇತ್ತೀ ವಾಚು? 

ಕೀಕೊಟ್ಟುದಿದಕೆಷ್ಟು ಜನ್ಮದಾಚೆ? 

ಈಗ ಗಕ್ಕನೆ ರೆಕ್ಕೆ ಬಡಿದು ಬಂದಿತು ಇಗೋ 
ಕುಕ್ಕುತಿದೆ ಕರುಳನ್ನು ತಡೆಯಲಾರೆ'' ' 


ಕಾರ್ಬಾನೆಗಳ ಯಂತ್ರ ಜಟಲತೆಯೂ ನೂರಾರು ತುಮುಲಗಳಿಂದ ತುಂಬಿದ 
ಮಾನವ ಮತಿಯ ಚಿತ್ರಣಕ್ಕೆ ಒಂದು ಪ್ರತಿಮೆಯಾಗಿ ಒದಗಿಬರುತ್ತದೆ - 


“ಎಲ್ಲಾ ಬಿಟ್ಟು ತಲೆಯೊಳಗೇ ಏಕೆ ಸುರುವಾಯ್ತೊ 

ಹಾಳಾದ ಕಾರಖಾನೆ! 

ನೂರಾರು ಯಂತ್ರದ ಗಾಲಿ ಚೀತ್ಮರಿಸಿ ಓಡುತಿವೆ ಇಲ್ಲಿ ಒಂದೇ ಸಮನೆ ' 
ಹಗಲಿರುಳು ಬಿಟ್ಟೂ ಬಿಡದೆ ಕಪ್ಪುಹೊಗೆಯುಗುಳಿ ' 

ಅಳಿಸಿ ಬಿಟ್ಟದೆ ಅಗೋ .ಆಕಾಶದ ನಕಾಶವನ್ನೇ!'' : 


1. ಗೋಪಾಲ ಕೃಷ್ಣ ಅಡಿಗ : ಚಂಡೆ ಮದ್ದಳೆ, ಪು. 8 
2. ಚನ್ನವೀರ ಕಣವಿ : ದೀಪಧಾರಿ, ಪು. 39 


೩೦೮ 


ಈ ಕಾರ್ಯಾನೆಯ ಚಿತ್ರ ಹೊರಗಿನದಲ್ಲ ಒಳಗಿನದು. ಇಂತಹ ಸ್ಥಿತಿಯಲ್ಲಿ ಇರುವ 
ಬೆಳಕನ್ನು ಕಳೆದುಕೊಂಡು ಅದರ ರಿಪೇರಿಗೆ ತುಡಿಯುವ ಹಿರಿಯ ಆಕಾಂಕ್ಷೆಯ 
ತುಯವನ್ನು ಚಿತ್ರಿಸಿರುವ ಒಂದು ಚಿತ್ರವನ್ನು ನೋಡಿ - 


"ಇದ್ದಕ್ಕಿದ್ದಂತೆಯೇ ತಂತಿ ಕತ್ತರಿಸಿ ಆರಿಹೋಗಿದೆ "ಬಲ್ಲು' 
ಹಾಲು ಹರಿಸಿದ ಬೆಳಕು ಸತ್ತು ಕರಿಮಸಿಯಾಗಿ 
ಚದುರಿದೆ ಇಲ್ಲಿ 

ಚೆಲ್ಲಾಪಿಲ್ಲಿ, 

ಎಷ್ಟು ಕರೆದರಚಿದರು ಬರಲಿಲ್ಲ ಆ ಅವನು 

ಆಗಿಲ್ಲ ಇದರ ರಿಷೇರಿ 

ಯುಗಯುಗಾಂತರವಾಯ್ತು ನಾ ಕಾಯತೊಡಗಿ 

ಆ ಅವನ ದಾರಿ! ' 


ಈ ಚಿತ್ರ ಅಂತರಂಗದ ಸದ್ಯದ ಸ್ಥಿತಿಯನ್ನೂ, ಕಾತರವನ್ನೂ ಚೆನ್ನಾಗಿ ದ್ವನಿಸುವುದಿಲ್ಲವೆ? 
ಸಮಾಜದಲ್ಲಿ ಬೋಧಕರು ಬಹಳಮಂದಿ. ಒಳಗೆ ಏನೂ ಸತ್ವವಿಲ್ಲದಿದ್ದರೂ, ತಾವೇ ಮಹಾ 
ಪ್ರಾಜರೆಂದು ಹಸಿದವರ ಮುಂದೆ ಉಪನ್ಮಾಸ ಮಾಡುವ ಜನಕ್ಕೇನು ಕೊರತೆ? ಇಂತಹ - 


ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತಿದೆ, ನೀರಿಲ್ಲದ ನಲ್ಲಿ 
ಮಟ ಮಟ ಮಧ್ಯಾಹ್ನದಲ್ಲಿ! 3 


ಒಂದೇ ಒಂದು ಸಣ್ಣ ಚಿತ್ರ ಇದು. ಇದರಲ್ಲಿ ಅಣಕವಿದೆ; ಚೆಲುವೂ ಇದೆ; ಪರಿಣಾಮ 
ರಮಣೀಯತೆಯೂ ಇದೆ. ಮನೆಯಲ್ಲಿ ರಭಸದಿಂದ ಬಿದ್ದೆದ್ದು ಹರಿದಾಡುವ ಅಂಬೆಗಾಲಿನ 


ಮಗುವನ್ನು - 


ತಾಸಿಗಿಪ್ಪತ್ತು ಮೈಲಿನ ವೇಗ ಮಾರುವುದು 

ಮನೆ ತುಂಬ ಓಡುವುದು ಅಂಬೆಗಾಲಿನ ಕಾರು! 

ನೋಡ ನೋಡುತ ಧುಮುಕಿ ಹೊಡೆದು ಮೇಲೇಳುವುದು 
ಬ್ರೇಕು ಹಾಕಲು ವೇಗ ಮತಿಷ್ಟು ಜೋರು! * 


ಎಂದು ವರ್ಣಿಸುವುದು ತುಂಬ ಸೊಗಸಾಗಿಯೇ ಇದೆ. 'ವಾಚು', "ರೈಲು', 'ಕಾರು', 
'ಬಲ್ಲು, ಇತ್ಮಾದಿ ಮಾತುಗಳು ಜನಸಾಮಾನ್ಯದ ಆಡು ಮಾತಿನಲ್ಲಿ ಅನಿವಾರವಾಗಿ 


| ಜಿ.ಎಸ್‌.ಶಿ. ದೀಪದ ಹೆಚ್ಚಿ ಪು. 12. 
2. ಕೆ.ಎಸ್‌.ನ.: ಶಿಲಾಲತೆ, ಪು. 41. 
ತಿ. ಚನ್ನವೀರ ಕಣವಿ: ದೀಪಧಾರಿ, ಪು. 43. 


ಸೌಂದರ್ಯ ಸಮೀಕ್ಷೆ .. ೩೦೯ 


ಬಳಕೆಯಾಗಿರುವುದರಿಂದ ಅವುಗಳನ್ನು ಹಾಗೆಯೇ ಪ್ರತಿಮೆ, ಸಂಕೇತಗಳಾಗಿ ಬಳಸಿದರೆ, 
ಸೌಂದರ್ನಾನುಭವಕ್ಕೆ ಅಡ್ಡಿ ಏನೂ ಆಗುವುದಿಲ್ಲ ಕವಿ ಯಾವುದನ್ನು ಬೇಕಾದರೂ ಬಳಸಲಿ, 
ಯಾವುದರ ಮೂಲಕವಾಗಲೀ ಅಭಿವಕಗೊಳಿಸಲಿ, ನಮಗೆ ಪ್ರಧಾನವಾದುದು ಅವು 
ಎಷ್ಟರಮಟ್ಟಿಗೆ ಕವಿಯ ರಸಾಂಶಗಳಾಗಿವೆ, ಅವು ಎಷ್ಟರಮಟ್ಟಿಗೆ ಸೌಂದರ್ಯದ ವಸ್ತುಗಳಾಗಿವೆ 
ಎನ್ನುವುದು. ಇಂದಿನ ಕವಿಯ ಜೀವನವೂ, ದೃಷ್ಟಿಯೂ ವಿಶಾಲವಾಗುತ್ತಿವೆ. ಅವನು ತನ್ನ 
ಸುತ್ತ ಕಂಡ ವಸ್ತುಗಳನ್ನು ಕಾವ್ವಾನುಭವದ ವಸ್ತುಗಳನ್ನಾಗಿ ಮಾಡಿ ಹೊಸ ಭಾವಮೌಲ್ಯಗಳನ್ನು 
ನಿರ್ಮಿಸಬೇಕಾದದ್ದು ಅನಿವಾರ್ಯ ಹಳೆಯದಕ್ಕೆ ಹೊಸ ರೂಪು ನೀಡುವ, ಹೊಸದೆಲ್ಲವನ್ನೂ 
ತನ್ನ ಅನುಭವದಲ್ಲಿ ಅರಗಿಸಿಕೊಳ್ಳುವ, ಹಿಂದಿನದನ್ನೂ ಇಂದಿನದನ್ನೂ ಸಮನ್ಹಯ ಮಾಡುವ 
ಒಂದು ಪ್ರಾಮಾಣಿಕ ಪ್ರಯತ್ನ ಕಾಣುತ್ತದೆ. ಅದರಿಂದ ಇಂದಿನ ಕವಿ ತನ್ನ ಅಭಿವ್ಯಕ್ತಿಯಲ್ಲಿ 
ವಿಶೇಷವಾದ ವೈವಿಧ್ಯವನ್ನು ತಂದಿದ್ದಾನೆ ಎನ್ನುವುದು ಗಮನಾರ್ಹವಾದ ಅಂಶವಾಗಿದೆ. 


೨ 


ಲೋಕದ ವಸ್ತುವೊಂದು ಕವಿಯ ಮನಸ್ಸಿನ ಮೇಲೆ ಮಾಡಿದ ಸೌಂದರ್ಕಾನುಭವದ 
ಪರಿಯನ್ನು ಕವಿ ನೇರವಾಗಿ ಹೇಳಬಹುದು, ಕಲ್ಪನೆಯಿಂದ ಬೇರೊಂದೆಂಬಂತೆ ರೂಪಿಸಿ 
ಹೇಳಬಹುದು; ರಸಾವೇಶದ ನಿಲುವಿನಲ್ಲಿಯೇ ಚಿಂತನೆಗೆ ಒಳಹಡಿಸಿ, ಚಿಂತನಾ 
ಪ್ರಸೂತವಾದ ಅನುಭವವನ್ನು ಹೇಳಬಹುದು, ಅಥವಾ ತಾನು ದರ್ಶಿಸಿದ ಮಹತನ್ನು 
ಪ್ರತಿಮೆಯೊಂದರಲ್ಲಿ ಕಡೆದು ನಿಲ್ಲಿಸಬಹುದು. ಆದರೆ ಅಭಿವೃಕ್ತಿಯು ಈ ಎಲ್ಲ ಅಂಶಗಳನ್ನು 
ಒಳಗೊಂಡರೂ, ಈ ಪ್ರಕಾರದಿಂದ ಭಿನ್ನವೆಂಬಂತೆ ತೋರುವ ಒಂದು ಪರಿಯೂ ಉಂಟು. 
ಇದನ್ನು ಆಲೋಚನಾ ಜನ್ಮ ಎನ್ನಲಾಗುವುದಿಲ್ಲ ಅಥವಾ ಚಿಂತನ ಸೌಂದರ್ಮ ಎಂದರೂ 
ಸರಿಯಾಗುವುದಿಲ್ಲ ಇದು ಅದರದೊಂದು ಸಹಜಾಂಶವಾಗಿ ಉದ್ದಿನ್ನವಾಗಿ ಇಡೀ ಪದ್ಮದ 
ಮೇಲೆ ಉಜ್ವಲವಾದ ಬೆಳಕನ್ನು ಚೆಲ್ಲಿ ತನಗೆ ತಾನೇ ನಕ್ಷತ್ರದಂತೆ ಮಿರುಗುತ್ತದೆ ಇಲ್ಲಿನ 
ಭಾವ. ವಿರಳವೂ ವಿಶಿಷ್ಟವೂ ಆದ ಈ ಪ್ರಕಾರವನ್ನು ಹಲವು ನಿದರ್ಶನಗಳಿಂದ 
ಸ್ಪಷ್ಟಪಡಿಸಬಹುದು. ಪು.ತಿ.ನ ಅವರ 'ರಂಗವಲ್ಲಿ' ಎಂಬ ಕವಿತೆಯನ್ನು ನೋಡಿ : ಹಣ್ಣು 
ಹಣ್ಣು ಮುದುಕಿಯೊಬ್ಬಳು ಬೆಳಕಿನ ಮಬ್ಬಿನಲ್ಲಿ ಎದ್ದು ಬೆಟ್ಟವನ್ನು ಹತ್ತಿ ದೇಗುಲದ 
ಬಾಗಿಲಿಗೆ ಪ್ರತಿದಿನವೂ ರಂಗವಲ್ಲಿಯನ್ನು ಬರೆಯುವುದನ್ನು ಕವಿ ಕಂಡು ಅದನ್ನು 
ವರ್ಣಿಸುತ್ತಾರೆ. ಕವಿ ಕಂಡ ಪಾತ್ರದ ಈ ಶ್ರದ್ಧಾದಿ ವಿಶೇಷತೆಯ ಕಥನವೇ ಸಾಕು 
ಸೌಂದರಾನುಭವಕ್ಕೆ. ಆದರೆ, ಕವಿಯೇ ವ್ಯಾಖ್ಯಾನಕಾರಕನಾಗಿ ಒಂದು ಮಾತು ಹೇಳುತ್ತಾರೆ 


ದೇವನಿರವು ಸಟೆಯೊ ದಿಟವೊ - 
ಹೆರರು ತಿಳಿಯದಿರಿತಗಳನು 


೩೧೦ ಸ್ತು ವೈವಿಧ್ಯ 


ಹುದುಗಿ ಇರುವ ಪಾಪಗಳನು 
ಗುಟ್ಟನೆಲ್ಲವ, 

ಎದೆಯ ಹೊಗುತಲೆಲ್ಲ ತಿಳಿದು 
ಸಂತವಿಡುವನೊಬ್ಬನುಂಟು 
ಎನ್ನುವಚಲ ಭಕಿದಿಟವು 
ಮತ್ತು ಸೋಜಿಗ ' 


ದೇವರಿದ್ದಾನೆಯೋ ಇಲ್ಲವೋ, ಭಕ್ತಿ ಇರುವುದು ಮಾತ್ರ ನಿಜ ಮತ್ತು ಸೋಜಿಗ ಎನ್ನುವುದು 
ಭಕ್ತಿಯನ್ನು ಕುರಿತ ಆಲೋಚನೆಯಿಂದಾಗಲೀ ಚಿಂತನೆಯಿಂದಾಗಲೀ, ಪ್ರಜ್ಞಾಪೂರ್ವಕವಾದ 
ವ್ಯಾಖ್ಯಾನಂದದಿಂದಲಾಗಲೀ ಮೂಡಿದುದಲ್ಲ ಆದರೆ ಈ ಮಾತು ಈ ಸಂದರ್ಭದಲ್ಲಿ 
ಸುಂದರವೂ, ಇಡೀ ಹದಕ್ಕೆ ಶೋಭಾಯಮಾನವೂ ಆಗಿದೆ. ಮಗುವನ್ನು ಕುರಿತ 
'ತುಂಗಭದ್ರೆ' ಎನ್ನುವ ಕೆ.ಎಸ್‌.ನ. ಅವರ ಪದ್ಮದಲ್ಲೂ ಇಂತಹ ಪರಿಣಾಮವಿದೆ, ನಡುವಿನ 
ಎರಡು ಸಾಲುಗಳಲ್ಲಿ ಮಗು ತುಂಗಭದ್ರೆಗೆ, "ನಾನೊಂದು ದಡ ಮೀನಾಕ್ಷಿ ಒಂದು 
ದಡ' ಎಂದು ಕವಿ ಹೇಳಿ ಈ ಎರಡು ದಡಗಳ ನಡುವೆ “ಒಂದು ದಡ ಗದರಿದರೆ 
ಮತ್ತೊಂದು ದಡವಿಹುದು'' ಎನ್ನುವ ನಂಬುಗೆಯಿಂದ ತುಂಗಭದ್ರೆಯ ಹಡಗು ಚಂದ್ರನನ್ನು 
ಹೊತ್ತು ಸಂಚರಿಸುವುದು ಎಂದು ವರ್ಣಿಸಿ, ಕವಿ 
ಆ ಧೈರ್ಯ 


0 


ಲ 
ನನಗಿಲ್ಲ ನನ್ನಂಥ ಎಷ್ಟೋ ಬಾಳಿಗೆ ಇಲ್ಲ " 


4 


ಎನ್ನುತ್ತಾರೆ. ಒಂದು ದಡ ಗದರಿದರೆ ಮತ್ತೊಂದು ದಡವಿದೆ ಎಂಬ ಆ ನಂಬಿಕೆಯಿಂದ 
ಬರುವ ಧೈರ್ಯ - ಈ ಮಗುವಿಗಿದೆ, ನನಗಾಗಲಿ ನಮ್ಮಂಥ ಎಷ್ಟೋ ಮಂದಿಗಾಗಲಿ 
ಇಲ್ಲ ಎನ್ನುವ ವಾಖಾನ ರೂಪದ ಮಾತು ನಮ್ಮನ್ನು ರೋಮಾಂಚನಗೊಳಿಸುತ್ತದೆ ಒಂದು 
ಅಪೂರ್ವ ಭಾವನೆಯಾಗಿ. ಯುಗಾದಿಯನ್ನು ಕುರಿತು ಕವಿ ಪರಿಬಾವಿಸುತ್ತಾ ವರ್ಷ 
ವರ್ಷವೂ ಹೊಸ ಒಂದು ಹೊಸತನ್ನು ತರುತ್ತದೆ ಈ ಯುಗಾದಿ ಮರಗಿಡಗಳ ಬದುಕಿನಲ್ಲಿ 
ಆದರೆ - 


ವರುಷಕೊಮ್ಮೆ ಹೊಸತು ಜನ್ಮ 
ಹರುಷಕೊಂದು ಹೊಸತು ನೆಲೆಯು 
ಅಖಿಲ ಜೀವ ಜಾತಕೆ! 
ಒಂದೆ ಒಂದು ಜನ್ಮದಲ್ಲಿ 
ಒಂದೆ ಬಾಲ್ಕ ಒಂದೆ ಹರೆಯ 
ನಮಗದಷ್ಟೆ ಏತಕೆ? ' 

1 ಪುತಿನ: ಹಣತೆ. ಪು. 76 

2, ಕೆ.ಎಸ್‌.ನ. ದೀಪದ ಮಲ್ಲಿ ಪು. 24 

ತ್ರ ಬೇಂದ್ರೆ: ಗರಿ, ಪು. 117 


ಸೌಂದರ್ಯ ಸಮೀಕ್ಷೆ i ೩೧೧ 


ಎಂದು ಕವಿ ನಿಡುಸುಯ್ಕುವಲ್ಲಿ ಈ ವಿಲಕ್ಷಣವಾದ ಭಾವನೆ ನಮ್ಮನ್ನು ಆ ಸೊಗಸಿನ 
ಪರಿಭಾವನೆಯಲ್ಲಿ ಅದ್ದುತ್ತದೆ. ಕವಿಯೊಬ್ಬ ದಾರಿಯಲ್ಲಿ ನಡೆಯುವಾಗ ತರುಣಿಯೊಬ್ಬಳ 
ಮುಡಿಯಿಂದ ಜಾರಿಬಿದ್ದ ಮಲ್ಲಿಗೆಯ ಹೂವೊಂದನ್ನು ಕೈಗೆತಿಕೊಳ್ಳುತ್ತಾನೆ. ಆದರೆ ಅದನ್ನು 
ಮುಡಿದ ಹೆಣ್ಣು ಹೂ ಜಾರಿಬಿದ್ದುದರ ಅರಿವಿಲ್ಲದೆ ಹೊರಟು ಹೋಗುತ್ತಾಳೆ "ಅಪ್ಸರೆಯು 
ತೊರೆದೊಂದು ಮರ್ತ್ಕಾ ಮರ್ತ್ಶನ ಶಿಶು'ವಿನಂತಿದ್ದ ಹೂವನ್ನು ಕೈಗೆತ್ತಿಕೊಂಡು ಇವನು 
ಆ ಹೂವಿನ ಪರಿಗಾಗಿ ಮರುಗುತ್ತಾನೆ. ಆಗ ಆ ಭಾವದಲ್ಲೇ ಅನಿಸುತ್ತದೆ- 


ಮನೆಯ ತಲುಪಿದ ಮೇಲೆ ಕೊರಗುವಳೆ ಆ ತರುಣಿ 
ಹೂ ಜಾರಿ ಹೋದುದಕೆ ? ನಾನರಿಯೆನು: 
ನಾನಿದಕೆ ಮರುಗುವೆನು ; ಯಾವ ವಸ್ತುವೊ ಏನೊ 
ಸೆಳೆವುದಚ್ಚರಿಯಲ್ಲೆ ನಮ್ಮೆದೆಯನು. ! ! 


ಎಂದು ಯಾರದೋ ಅವಜ್ಞ್ಜತೆಯ ವಸ್ತು ಮತ್ತಾರದೋ ಮರುಕದ ವಸ್ತುವಾಗಿ ಹೃದಯವನ್ನು 
ಸೆಳೆಯುವುದಲ್ಲ - ಎಂಬ ಒಂದು ಭಾವ ತುಂಬ ಸುಂದರವಾಗಿ ಇಡೀ ಕವನದ ಮೇಲೆ 
ಒಂದು ಬಗೆಯ ಬೆಳಕನ್ನು ಚೆಲ್ಲುತ್ತಾ ನಿಲ್ಲುತದೆ. ಶ್ರೀನಿವಾಸರು, "ರಾಮನವಮಿ'ಯಲ್ಲಿ 
ಒಂದೆಡೆ ರಾಮ ಸೀತೆಯರ ಕತೆಯನ್ನು ಜವರೇಗೌಡರ ಬಾಯಲ್ಲಿ ವರ್ಣಿಸುತ್ತಾ 


ರಾಮನ ಒಡಲಿನ ಸೌಸವ ಕಂಡಿತು 
ದೇವಿಗೆ ಗಾಳಿಯಲಿ; 

ಹಲವು ಹೆಣಳಿಗೆ ಇಂತಹ ಪುಣ್ಮ 
ಬರೆದಿದೆ ತಾಳಿಯಲಿ " 


ಎನ್ನುತ್ತಾರೆ. ಸೀತೆಗೆ ಗಾಳಿಯಲ್ಲಿ ರಾಮನ ಒಡಲಿನ ಸೌಸವ ಕಂಡಿತು - ಎನ್ನುವ ಮಾತು 
ಸೀತೆಯ ಪಾತಿವ್ರತಕ್ಕೆ ಕಳಶವಿಡುವ ಮಾತು. ಆದರೆ - 


“ಹಲವು ಹೆಣ್ಗಳಿಗೆ ಇಂತಹ ಪುಣ್ಮ 
ಬರೆದಿದೆ ತಾಳಿಯಲಿ.'' 


ಎಂದು ಹೇಳುವ ಮಾತು ಬಲು ಸೊಗಸಾದ ವಾಖ್ದಾನವಾಗಿದೆ. ಕವಿ ಹೀಗೆ ಮಾಡುವ 
ವ್ಯಾಖ್ಯಾನವೆಂಬಂತೆ ತೋರುವ ಒಂದು ಮಾತು ಕಾವ್ಯದಿಂದ ಎದ್ದುನಿಂತು ಮಿನುಗುತ್ತದೆ. 
ಇಂಥ ಕಡೆಯಲ್ಲಿ ವ್ಯಾಖ್ಯಾನ ರೂಪದ ಈ ಒಂದು ಮಾತು ಕೃತಿಯ ಅನುಭವದ ಸಂದರ್ಭದಿಂದ 
ಮೂಡಿದುದೇ ಹೊರತು ತಂದು ಸೇರಿಸಿದ್ದಲ್ಲ - ಈ ಬಗೆಯ ಉಕ್ತಿ ಸೌಂದರ್ಯ ಪಾಶ್ಚಾತ್ಮ 
ಕವಿಗಳಲ್ಲಿ ಅದರಲ್ಲೂ ವರ್ಡ್ಸ್‌ವರ್ತ್‌ನಲ್ಲಿ ಕಾಣಸಿಗುತ್ತದೆ. ಸಂಸ್ಕೃತ ಮಹಾಕಾವ್ಯಗಳಾದ 


ಹಾಯಿ 


1. ಜಿ.ಎಸ್‌.ಶಿ.: ಚೆಲುವು-ಒಲವು ಪು. 50 
73 ಶ್ರೀನಿವಾಸ : ರಾಮನವಮಿ ಪ್ರ. 10. 


೩೧೨ ವಸ್ತು ವೈವಿಧ್ಯ 


ರಾಮಾಯಣ ಮಹಾಭಾರತಗಳಲ್ಲಿ ಹಲವು ಪ್ರಸಂಗಗಳಲ್ಲಿ - ಜೀವನದ ಅನುಭವದ 
ಪರಿಪಾಕದ ಪರಿಣಾಮವಾದ ಉಕ್ತಿಗಳಲ್ಲಿಯೂ ಇದನ್ನು ಗುರುತಿಸಬಹುದು. ಆದರೆ 
ಹಳಗನ್ನಡದ ಕಾವ್ಮಗಳಲ್ಲಿ ಕಾಣುವ ಅರ್ಥಾಂತರನ್ಕಾಸಾಲಂಕಾರ ರೂಪವಾದ 
ಲೋಕೋಕ್ತಿಗಳಿಂದ ಈ ಬಗೆಯ ವ್ಯಾಖ್ಯಾನ ರೂಪವಾದ ಮಾತುಗಳು ಭಿನ್ನ ಎನ್ನುವುದು 
ಸ್ಪಷ್ಟ. ಸಂಸ್ಕೃತ ಅಲಂಕಾರಿಕನಾದ ಜಗನ್ನಾಥನು ಹೇಳುವ 'ಚೆಮತ್ಸತಿ' ಇಂತಹ ಮಾತುಗಳನ್ನು 
ಕಂಡಾಗ ನೆನಪಿಗೆ ಬರುತ್ತದೆ. ಏನೋ ಒಂದು ಅನುಭವದ ಸಂದರ್ಭದಲ್ಲಿ ನಿಷನ್ನವಾಗಿ. 
ತಟಕ್ಕನೆ ಅದರಿಂದ ಮೇಲೊಗೆದು ನಿಂತು ನಮ್ಮ ಪರಿಭಾವನೆಯಲ್ಲಿ ರಸವನ್ನೊಸರಿಸುವ 
ಈ ಚೆಲುವಿನ ಪರಿ ಗಮನಾರ್ಹವಾದುದು. 


ದ್ರಿ 


ಚೆಲುವಿನ ವಸ್ತುವನ್ನು ಕಂಡು ಅದರಲ್ಲೊಂದು ಬಗೆಯ ಸುಖವನ್ನುಂಡು, ಅದರ ತೃಪ್ತಿಯಲ್ಲಿ - 


ಮಲ್ಲಿಕಾ ಬಕುಲ ಚಂಪಕಾ 


ಸಾಕು ನನಗೆ ಈ ಸುಖ' 


ಎಂದು ಮೈ ಮರೆವುದೊಂದು ಪರಿ; ಮನಕ್ಕೆ ತಟ್ಟಿದ ಚೆಲುವನ್ನು ಕುರಿತು ಕಲ್ಪನಾಕ್ಷಿಯಿಂದ- 


ನಕ್ಷತ್ರಾರತಿಯಂದದಿ ಹೂಗಳ 
ಗೊಂಚಲನೆತ್ತಿರುವ 

ಮಾವಿನ ಮರವಿದು ಮರವೋ, ನಭದಲಿ 
ಬರೆದರೊ ಚಿತ್ತರವ 1 


ಎಂದು ವರ್ಣಿಸುವುದು ಮತ್ತೊಂದು ಪರಿ. ಚೆಲುವಿನಲ್ಲಿ ಒಂದಾಗಿ - 


"ಹಸುರಾದುದೊ ಕವಿಯಾತ್ಮಂ 
ಹಸುರ್‌ ನೆತರ್‌ ಒಡಲಿನಲಿ! 3 


ಎಂದು ತಾದಾತ್ಮಾ ನುಭವವನ್ನು ಹೇಳುವುದು ಮತ್ತೊದು ಪರಿ. ಈ ಹಲವು ಶರಿಗಳಲ್ಲಿಯೂ 
ಸೌಂದರ್ಯದ ಪರಿಬಾವನೆಗೆ ಸಂದ ವಸ್ತು ಳೇಂದ್ರಸ್ಥಾನೆದಲ್ಲಿದೆ. 
ಆ ವಸುವಿನ ಸುತ್ತ ಈ ಮನಸ್ಸು ವಿಹರಿಸಿದೆ. ಅದರ ರಸವನ್ನು ಹೀರಿ ಒಂದಾಗಿದೆ. ಆದರೆ ಈ 
XK ರಸಿಕರಂಗ : ಬಾಸಿಗ, 


2. ಶ್ರೀನಿವಾಸ : ರಾಮನವಮಿ, ಪು. 13. 
3. ಕುವೆಂಪು : ಪಕ್ಷಿಕಾಶಿ.ಪು.39 


ಸೌಂದರ್ಯ ಸಮೀಕ್ಷೆ | ೩೧೩ 


ಎಲ್ಲ ಬಗೆಗಳಿಂದ ಬೇರೆಯಾದ ಒಂದು ಪ್ರಕಾರವನ್ನು ನಾವು ಆಧುನಿಕ ಕಾವ್ಯಗಳಲ್ಲಿ 
ಗುರುತಿಸಬಹುದು. ಇಂಥಲ್ಲಿ ವಸ್ತು ಕವಿಯ ಕಣ್ಣೆದುರಿಗಿದ್ದರೂ ಕವಿಗೊದಗುವ, ಕವಿ 
ಚಿತ್ರಿಸುವ ಅನುಭವ ಬೇರೊಂದು. ವಸ್ತುವೇನಿದ್ದರೂ ಬೇರೊಂದು ಅನುಭವದ ಸ್ಮರಣೆಯ 
ವಿಹಾರಕ್ಕೆ ಕವಿಗೆ ಒದಗುವ ಒಂದು ನೆಪದ ನಿಲುಗಡೆ ಮಾತ್ರ. ಕುವೆಂಪು ಅವರ ಒಂದು 
ಕವಿತೆ 'ಕೈಮುಗಿ ಈ ತಂತಿಯ ಕಂಬಕ್ಕೆ' ಈ ರೀತಿಗೊಂದು ನಿದರ್ಶನ. ಕವಿ ಒಂದು 
ತಂತಿಯ ಕಂಬದಡಿ ನಿಲ್ಲುತ್ತಾರೆ. ಕವಿಯ ಕಣ್ಣೆದುರಿಗಿರುವುದು “ತಂತಿಯ ಕಂಬ'. ಬುಡದಲ್ಲಿ 
ನಿಂತು ಬೀಸು ಗಾಳಿಗೆ ರುೂೂಯ್‌ ಗುಡುವ ಆ ಸದ್ದನ್ನು ಕೇಳಿ ಕವಿಗೆ ಒಳೆ ಬಗೆಯಲ್ಲಿ 
ಸುರುಳಿ ಬಿಚ್ಚುವ ಅನುಭವದ ಇದು - 


ಮಲೆನಾಡಿನ ಕಾಡಿನ ಮಧ್ಯೆ 

ಜಗದಿಂ ಜಗುಳಲ್ಮಿರುಳಿನ ನಿದ್ದೆ 

ಚೈತ್ರ ದಿನೇಶನ ಚಿನ್ನದ ಹೊನಲು 

ಬನದೆಲೆ ಹಸುರಲಿ ಹೊಳೆ ಹರಿಯಿತೆನಲು, 

ದನಿ ಜೇನಿಳಿಸುತ್ತಿದೆ ಕಾಜಾಣ, 

ಉಲಿಯುಲಿಯುತ್ತಿರೆ ಬಹುಖಗ ಸಂಮೇಲನ ಗಾನ, 
ಹುಚ್ಚಿಡಿದಂದದಿ ಹೂ ತುಂಬಿ 

ಬೆಳೆದಾ ಬಿತ್ತರದೆತ್ತರದಾ ನಂದಿಯ ಮರದಲ್ಲಿ 

ಲಕ್ಕ ಲಕ್ಕದಲಿ ಕಿಕ್ಕಿರಿದಿರೆ ಜೇನುಂಬುಳು ಮೇಣ್‌ ದುಂಬಿ 
ನಿಂತೇಕಾಂತದೊಳಾ ಮರದಡಿಯಲ್ಲಿ 

ನಾನಿಂತಹ ಅನುಭವವನು ಪಡೆದಿದ್ದೆ ' 


ಇಲ್ಲಿ "ತಂತಿಯಕಂಬ' ಎನ್ನುವ ವಸ್ತು ತನ್ನ ವಸ್ತುತ್ತವನ್ನು ಕಳೆದುಕೊಂಡು ಬೇರೊಂದು 
ಅನುಭವಕ್ಕೆ ಗವಾಕ್ಷವಾಗಿದೆ. ಏಕೆಂದರೆ ಕವಿ 'ತಂತಿಯಕಂಬ'ದ ವರ್ಣನೆಯನ್ನಾಗಲೀ, 
ಅದನ್ನೇ ವಸ್ತುವನ್ನಾಗಿಸಿ ಅದರ ಸ್ಥಿತಿಯನ್ನು ಚಿತ್ರಿಸುವುದರಲ್ಲಾಗಲೀ ತೊಡಗಿಲ್ಲ ತಂತಿಯ 
ಕಂಬದಲ್ಲಿ ಅವರನ್ನು ಹಿಡಿದದ್ದು ಅದರ ದನಿ: ಆ ದನಿ ತೇಲಿಸಿಕೊಂಡು ಹೋಯಿತು 
ಬೇರೊಂದು ಅನುಭವಕ್ಕೆ. ಇಂಥದ್ದೇ ಮತ್ತೊಂದು ನಿದರ್ಶನ ಪು.ತಿ.ನ ಅವರ "ಮಳೆಯ 
ನಾಡ ತೊಯ್ಯುತಿರೆ' ಎಂಬ ಕವಿತೆ. ಮಳೆ ಸುರಿಯುತ್ತಿದೆ; ಕತ್ತಲು ಕವಿಯ ಸುತ್ತ 
ಹಬ್ಬಿಕೊಂಡಿದೆ. ಆ ಮಳೆಯಾಗಲೀ ಆ ಕತ್ತಲಾಗಲಿ ಅವರ ಪರಿಭಾವನೆಯ 'ವಸ್ತು' ಅಲ್ವ 
ಅದರ ಬದಲು ದ್ವಾಪರಯುಗದ ನೆನಪಿಗೆ ಅವರ ಮನಸ್ಸು ಹಯಣಿಸಿ - 


1. ಕುವೆಂಪು : ಕೊಗಿಲೆ ಮತ್ತು ಸೋವಿಯಟ್‌ ರಷ್ಮಾ ಪು 64. 


೩೧೪ ವಸ್ತು ವೈವಿಧ್ಯ 


ಹಿಂದೆ ಸೆರೆಗೆ ಸಿಲುಕುತ 

ಕಂಸ ಭಯಕೆ ನಡುಗುತ, 

"ಹಡೆದ ಕೂಸು ಬಾಳುದೆಂತು' ಎನುತ ತಲ್ಲಣಿಸುತ 
ನೊಂದ ಪಿತರ ಚಿತ್ರವ 

ಕಾಂಬೆ ಕೃಷ್ಣಮುದಯವ ' 


ಅವರು ಕಾಣುವುದು ಶ್ರೀಕೃಷ್ಣನ ಜನ್ಮದಿನದ ಚಿತ್ರವನ್ನು. ಹಿಂದೆ ಇಂಥದೇ ಒಂದಿರುಳು 
ಕೃಷ್ಣನ ಉದಯವಾಯಿತು - ಎಂಬ ಭಾವವೇ ಈ ಅನುಭವಕ್ಕೆ ಪ್ರೇರಕ. ಮಳೆಯು 
ನಾಡನ್ನು ತೊಯ್ಕುವ ಸಮಯದಲ್ಲಿ ಕವಿ ಶ್ರೀಕೃಷ್ಣನ ಜೀವನದ ಎಲ್ಲಾ ವಿವರಗಳನ್ನು ನೆನೆದು 
ಹರ್ಷಿತರಾದರೂ ಆ ನೆನಹಿನ ನಿಲುಗಡೆ ವಿಷಾದದಲ್ಲೇ. ಏಕೆಂದರೆ ನಮಗೆ ಆ ಕೃಷ್ಣನ 
ಕತೆಯೆಲ್ಲಾ ಬರಿಯ ನೆನಪು. "ಇಂದು ನಮ್ಮ ಬಾಳುಗೋಳು, ಬಯಲು, ಹುಸಿಯು' 
ಎನ್ನಿಸುತ್ತದೆ. ಹಿಂದೆ ಉದಾಹರಿಸಿದ ಪದದಲ್ಲಿ ಕಿವಿಗೆ ನಾದರೂಪವಾಗಿ ಬಂದ 
ಶ್ರವಣಸೌಂದರ್ಯ ಕವಿಗೆ ಹಿಂದೆ ತಾನು ಮಲೆನಾಡಿನಲ್ಲಿ ಪಡೆದ ಸುಖಾನುಭವದ ಒಂದು 
ಪುಟವನ್ನು ತೆರೆದರೆ, ಈ ಪದ್ಯದಲ್ಲಿ ಮಳೆ ಹೊಯ್ಕುವಿರುಳು ಶ್ರೀ ಕೃಷ್ಣನ ಜೀವನ 
ಚಿತ್ರಗಳಿಂದ ಮೋದವನ್ನು ತಂದರೂ, ಸದ್ಯದ ಬಾಳಿನ ರಿಕ್ತತೆಯ ಕಹಿನೆನಹಿನಿಂದ, 
ನಿಡುಸುಯ್ಕಲಿನಲ್ಲಿ ನಿಲ್ಲಿಸುತ್ತದೆ. ಇದು ಈ ಇಬ್ಬರು ಕವಿಗಳ ಪ್ರಧಾನ ಮನೋಧರ್ಮವನ್ನು 
ಸೂಚಿಸುತ್ತದೆ. ಮೇಲೆ ಹೇಳಿದ ಎರಡು ನಿದರ್ಶನಗಳೆಲ್ಲೂ "ವಸ್ತು ಕೇವಲ ನಿಮಿತ್ತವಾಗಿ 
ಹಿಂದಾದ ಅನುಭವದ ಸುರುಳಿಯನ್ನು ಬಿಚ್ಚಿದರೆ, ವಸ್ತುವೊಂದು ಮುಂದಾಗಬಹುದಾದ 
ಘಟನೆಗಳ ಪರಂಪರೆಯನ್ನೇ ಬಿಚ್ಚಿ ತೋರುವ ರೀತಿಗೆ ಬೇಂದ್ರೆಯವರ "ಸಂಜೀಯ ಜಾವಿಗೆ' 
ಒಂದು ಅಪೂರ್ವ ನಿದರ್ಶನವಾಗಿದೆ. ಕವಿಯಾದ ತಂದೆ ಮಗು ಮಂಗಳೆಯನ್ನು 
ಆಡಿಸುತ್ತಿದ್ದಾರೆ - 

ಮಂಗಲೆಯೊಂದಿಗೆ 1 ಹಿಗ್ಗಾಯ್ತು ತಂದೆಗೆ 1 

ಕುಣುಸ್ಕಾಡಿ ಕೂಸಿಗೆ 1 ಅರಳೀಸಿ ಆಸೆಗೆ 1 

ರಾಗದ ಸಾಟಗೆ | ತೂಗ್ಯಾಡೋ ಧಾಟಗೆ | 


ಒಲಿದಾಡೊ ರೀತಿಗೆ | ಹಾಡ್ಮಾನೊ ಗೀತಿಗೆ 1 
ಸಂಜೆಯ ಜಾವಿಗೆ ! ಹೊರಟೀದಿ ಬಾವಿಗೆ 1 ? 


ಆಗ ತಂದೆಯ ಮುಂದೆ ಒಂದು ಚಿತ್ರಮೂಡುತ್ತದೆ. ಈಗ ಮಗುವಾಗಿರುವ ಈ ಮಂಗಳೆ, 
ಮುಂದೆ ಬೆಳೆದು ದೊಡ್ಡವಳಾಗಿ ಗಂಡನ ಮನೆ ಸೇರಿದ ಮೇಲೆ, ನೀರನ್ನು ಹೊತ್ತು 
ತಂದು ಅರಿಯದ ಈ ಬಾಲೆ ದೂರದಿಂದ ನೀರನ್ನು ಹೊತ್ತು ತರಬೇಕಾದ ಒಂದು 


| ಪು.ತಿ.ನ : ಹಣತೆ, ಪು. 41-43 
ಡಿ ಬೇಂದ್ರೆ: ಗಂಗಾವತರಣ, ಪು. 30-31 


ಸೌಂದರ್ಯ ಸಮೀಕ್ಷೆ ೩೧೫ 


ಪ್ರದೇಶದಲ್ಲಿ ಬದುಕಬೇಕಾಗಿ ಬಂದಾಗ ಏನು ಮಾಡಿಯಾಳು - ಎಂದು ಅನಿಸುತ್ತದೆ. 
ಹಾಗೆ ಬಂದ 'ಅನ್ನಿಸಿಕೆ' ಒಂದು ಚಿತ್ರವನ್ನು ನೇಯುತ್ತದೆ. ಸಂಜೆಯ ಜಾವದಲ್ಲಿ ಗರತಿಯಾದ 
ಹೆಣ್ಣುಮಗಳು ತಲೆಯ ಮೇಲೆ ನೀರಿನ ಕೊಡ ಹೊತ್ತು ಹೊರಟಿದ್ದಾಳೆ - 


ಸಂಜೀಯ ಜಾವಿಗೆ | ಹೊರಟೀದಿ ಬಾವಿಗೆ 1 
ಕಿರಗೀಯ ನಿರಿಗೆ 1 ಒದೆಯುತ ದಾರಿಗೆ 
ಗೆಜ್ಜೆಯು ಗೆಜ್ಜೆಗೆ | ತಾಕಾವ ಹೆಜ್ಜಿಗೆ 

`ಏನಾರ ನಡಿಗಿ ಯಾವೂರ ಹುಡುಗಿ 
ಸಂಜೀವ ಜಾವಿಗೆ |! ಹೊರಟಾಳ ಬಾವಿಗೆ ! 


ಸಂಜೆಯ ಹೊತ್ತಿನಲ್ಲಿ ಬಾವಿಯ ನೀರಿಗೆ ಹೊರಟದ್ದಾಳೆ ಈ ಎಳೆಹರೆಯದ ಹೆಣ್ಣು 
ದಾರಿಯಲ್ಲಿ ತನ್ನ ಸೀರೆಯ ನೆರಿಗೆಯನ್ನು ಒದೆಯುತ್ತಾ ಕಾಲಂದುಗೆಯ ಸದ್ದನ್ನು ಹರಡುತ್ತಾ 
ಕಂಡವರು " ಏನಾರ ನಡಿಗೆ | ಯಾವೂರ ಹುಡುಗಿ' ಎಂದು ಬೆರಗಾಗುವಂತೆ ಬಾವಿ 
ನೀರಿಗೆ ನಡೆದಿದ್ದಾಳೆ. ಆಗ ಹಾದಿಯುದ್ದಕ್ಕೂ ಅತ್ತಿತ್ತ ಬೇಲಿಯಲ್ಲಿ ಅರಳಿದ 
ಗುಲಬಾಕ್ಷಿಮಲ್ಲಿಗೆಗಳೂ ಬೆರಗಾಗಿ, ಕಲ್ಲನ್ನು ಕೇಳುತ್ತವಂತೆ - 


ಕಳಿಸೋದೆ ನೀರಿಗೆ ಇಂಥ ಸುಕುಮಾರಿಗೆ? 
ಚಾಚ್ಕವಂಗಾಲಿಗೆ | ಮುಚ್ಚಂಜಿ ನಾಲಿಗೆ ! 


ಎಂದು. ಈ ಹೆಣ್ಣುಮಗಳು ಗೆಳತಿಯರೊಂದಿಗೆ ನೀರುಸೇದಿ ತರುತ್ತಾಳೆ. ಕೆಲಸವನ್ನು 
ಆಟದಂತೆ ಮಾಡುವ ಇವಳ ರೀತಿಗೆ, ಗಂಭೀರವಾದ ಗರತಿಯ ಸೂಟಿಗೆ ಎಲ್ಲರೂ 
ಮೆಚ್ಚುತ್ತಾರಂತೆ. ಹೀಗೆಂದು ಒಂದು ಚಿತ್ರವನ್ನು ತಂದೆಯ ಮನಸ್ಸು ನೇಯುತ್ತಿದೆ. ಮತ್ತೆ 
ಈ ಕವಿತೆ ಮುಗಿಯುವುದು, ತಂದೆ ಆಡಿಸುತ್ತಿರುವ ಕೂಸಿನ ಚಿತ್ರದಿಂದ. ಇಲ್ಲಿ ಕವಿ 
ಮಗುವನ್ನಾಡಿಸುತ್ತಿದ್ದರೂ ಅದರ ಸೊಗಸನ್ನಾಗಲೀ, ಬಾಲಲೀಲೆಯನ್ನಾಗಲೀ ನಮಗೆ 
ಬಣ್ಣಿಸುತ್ತಿಲ್ಲ ಈ ಮಗುವಿನ ನಿಮಿತ್ತವಾಗಿ ಮುಂದಿನ ಅವಳ ಬಾಳಿನ ಪುಟದ ಒಂದು 
ಚಿತ್ರಣ, ತಂದೆಯ ಮನಸ್ಸಿನ ಶಂಕೆ - ಹಾರೈಕೆ - ಹರಕೆಗಳಿಂದ ರಂಜಿತವಾಗಿದೆ. 


1. ಬೇಂದ್ರೆ : ಗಂಗಾವತರಣ, ಪು. 30-31. 


ಪ್ರಕೃತಿ ರಂಗದಲ್ಲಿ 


ನವೋದಯ ಕವಿಗಳ ಸೌಂದರ್ಯಾನುಭವ-೩ 
೧ 


“ಪ್ರಕೃತಿ ಕವಿ ಪ್ರಜ್ಞೆಯನ್ನು ಮೊದಲು ಆಕರ್ಷಿಸುವುದು ತನ್ನ ವೈಭವಯುಕ್ತವೂ 
ವೈವಿಧ್ಯಪೂರ್ಣವೂ ಆಗಿರುವ ಸೌಂದರ್ಯದಿಂದ. ಆಕೆಯ ನಾನಾ ಬಂಗಿಯ ವರ್ಣಮಯ 
ನರ್ತನ ಅವನ ಚೇತನವನ್ನು ಸೆಳೆಯುತ್ತದೆ... ಕ್ರಮೇಣ ಬಹಿರ್ಮುಖವಾದ ಬಹಿರಂಗದ 
ಸೌಂದರ್ಯದ ಕಡೆಗೂ ತಿರುಗಿ ಉಪಾಸನಾರೂಪವನ್ನು ತಾಳುತ್ತದೆ. ಪ್ರಕೃತಿಯ ಅದ್ಭುತ ಶಕ್ತಿ 
ಅದ್ಭುತ ರಚನಾಕೌಶಲ, ಅನಿರ್ವಚನೀಯವಾದ ಮಹೋದ್ದೇಶ, ಅಚಿಂತ್ಯವಾದ ಪರಮ 
ಪುರುಷಾರ್ಥ ಇತ್ಯಾದಿಗಳ ಮನನದಿಂದ ಧ್ಯಾನಗೋಚರವಾಗುವ ಆಕೆಯ ರೂಪ ಆಕೆಯ 
ಸ್ವರೂಪ ಸತ್ಯವನ್ನೇ ಪರಿವರ್ತನಗೊಳಿಸುತ್ತದೆ. ಹೊರ ಹೊರಗೆ ಮೃಣ್ಮಯಿಯಾಗಿ ತೋರುವವಳು, 
ವೈಜ್ಞಾನಿಕವಾದ ನೋಟಕ್ಕೆ ನಿಯಮಮಯಿಯಾಗಿ ತೋರುವವಳು,ವೇದಾಂತಿಯ ದೃಷ್ಟಿಗೆ 
ಚಿನ್ಮಯೀ ಶಕ್ತಿಯಾಗಿ ತೋರುವವಳು, ಕವಿ ಪುಜೆಗೆ ಆ ಸತ್ತ ಮುಖಗಳ ಯಾವುದನ್ನೂ 
ಅಲ್ಲಗಳೆಯದ ಮತ್ತು ಆ ಎಲ್ಲ ಸತ್ಯ ಮುಖಗಳನ್ನು ಒಳಗೊಳ್ಳುವ ಬ್ರಹ್ಮಮಯಿಯಾಗಿ 
ಆನಂದಮಯಿಯಾಗಿ ಗೋಚರಿಸುತ್ತಾಳೆ.”' 


ಕವಿ ಚೇತನ ಪ್ರಕೃತಿ ಸೌಂದರ್ಮಾನುಭವದಲ್ಲಿ ಗ್ರಹಿಸುವ ವಿವಿಧ ಸ್ವರೂಪಗಳನ್ನು 
ವರ್ಣಿಸುವ ಕುವೆಂಪು ಅವರ ಈ ಹೇಳಿಕೆ ಅವರ ಸೌಂದರೃ ದರ್ಶನವನ್ನು ಕನ್ನಡಿಸುವುದರ 
ಜೊತೆಗೆ ನವೋದಯ ಸಾಹಿತ್ಯದಲ್ಲಿ ಪ್ರಕೃತಿ ಚಿತ್ರಿತವಾಗಿರುವ ಹಲವು ಪರಿಗಳನ್ನೂ 
ಸೂಚಿಸುತ್ತದೆ. ಏಕೆಂದರೆ ನವೋದಯ ಸಾಹಿತ್ಯದಲ್ಲಿ ಬೇರೆಲ್ಲ ಪ್ರಕಾರಗಳಿಗಿಂತ ಪ್ರಕೃತಿ 
ಸೌಂದರ್ಯವನ್ನು ಕುರಿತ ಭಾವಗೀತ ಪ್ರಕಾರವೇ ಕಾವ ಸೃಷ್ಟಿಯ ಬಹುಭಾಗವನ್ನು ಆಕ್ರಮಿಸಿದೆ. 
ಸೌಂದರ್ಯ ಎಂದರೆ ಪ್ರಕೃತಿ ಸೌಂದರ್ಯ ಸೌಂದರಾದಾಧನೆ ಎಂದರೆ ಪ್ರಕೃತಿ ಸೌಂದರ್ಮಾಧನೆ 
ಎನ್ನುವಷ್ಟರಮಟ್ಟಿಗೆ ಪ್ರಕೃತಿಯನ್ನೇ ಕುರಿತ ಗೀತೆಗಳು ವಿಶೇಷವಾಗಿ ರಚಿತವಾಗಿವೆ. ಅದರ 
ಹೊರಮೈ ಚೆಲುವಿನಿಂದ ಹಿಡಿದು, ಅಂತರಂಗದ ಚೆಲುವನ್ನೂ, ಅದರಲ್ಲಿನ ದೈವೀಕತೆಯನ್ನೂ 


1: ಕುವೆಂಪು - ವಿಭೂತಿ ಪೂಜೆ, ಪು. 27-28 


ಸೌಂದರ್ಯ ಸಮೀಕ್ಷೆ ೩೧೭ 


ತಾನು ದರ್ಶಿಸಿದ್ದೆನೆಂದು ಬರೆಯದ ಕವಿಯೇ ಇಲ್ಲವೆನ್ನುವಪ್ಪರ ಮಟ್ಟಿಗೆ ಈ ಪ್ರಕೃತಿ 
ಗೀತೆಗಳು ತುಂಬಿವೆ! ವಿಪುಲವಾದ ಈ ಗೀತೆಗಳಲ್ಲಿ ನಿಜವಾದ ಸೌಂದರಾನುಭವದಿಂದ 
ಮೂಡಿದುವೆಷ್ಟು, ಅನುಭವವಾಗದಿದ್ದಾಗಲೂ ಬರೆದುವೆಷ್ಟು ಎನ್ನುವುದು ವಿಮರ್ಶಕರ ಜರಡಿಯ 
ವಸ್ತುವಾದರೂ, ಹಿಂದಿನ ಕವಿಗಳಿಗಿಂತ ನವೋದಯ ಕವಿಗಳಿಗೆ ಪ್ರಕೃತಿ ಸೌಂದರ್ಯವನ್ನು 
ಕುರಿತು ಒಂದು ಬಗೆಯ ತೀವ್ರವಾದ ಹಂಬಲ, ಕಾತರ, ತೃಷ್ಟೆ ಉನ್ಮಾದ ಇವು ವಿಶೇಷವಾಗಿವೆ 
ಎನ್ನುವುದಂತೂ ಗಮನಾರ್ಹವಾದ ಸಂಗತಿಯಾಗಿದೆ. ಅಷ್ಟೇ ಅಲ್ಲ ಹಳೆಯ ಕಾವ್ಯಗಳಲ್ಲಿ 
ಒಂದು ವಸ್ತುವನ್ನು ಕುರಿತು ಒಬ್ಬ ಕವಿ ಮಾಡಿದ ವರ್ಣನೆಯನ್ನು ಮೆತ್ತೊಬ್ಬ ಕವಿಯೂ 
ಮಾದರಿಯಾಗಿರಿಸಿಕೊಂಡು ಸಂಪ್ರದಾಯವನ್ನು ಪಾಲಿಸಲು ಇಚ್ಛಿಸಿದಂತೆ, ಇಂದಿನ ಕವಿ 

ಅಷ್ಟಾಗಿ ಇಚ್ಛಿಸುವುದಿಲ್ಲ ಈ ಕಾರಣದಿಂದಲೇ ಇಂದು ಪ್ರಕೃತಿಯ ಚೆಲುವೊಂದನ್ನು ಕುರಿತು 
ಹತ್ತು ಕವಿಗಳು ಬರೆದ ಕವಿತೆ ಹತ್ತು ತೆರನಾಗಿರುತ್ತದೆ. ಈ ಕವಿಗಳು ಪ್ರಕೃತಿಯಲ್ಲಿ ಯಾವ 
ಯಾವ ವಸ್ತುಗಳನ್ನು ಕುರಿತು ಯಾವ ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ಎನ್ನುವ ವಿವರವಾದ 
ವ್ಯಾಖ್ಯಾನಕ್ಕೆ ಇಲ್ಲಿ ಅವಕಾಶವಿಲ್ಲವಾದುದರಿಂದ, ಕವಿ ಪ್ರಕೃತಿಯ ಚೆಲುವನ್ನು ಆಸ್ಚಾದಿಸುವಲ್ಲಿ 
ಯಾವ ಯಾವ ದೃಷ್ಟಿಯಿಂದ ಅದನ್ನು ಸವಿದಿದ್ದಾನೆ ಎನ್ನುವುದರ ಹಲವು ರೂಪ - 
ರೇಷೆಗಳನ್ನು ಇಲ್ಲಿ ಗಮನಿಸಬಹುದು. 


ನವೋದಯ ಕಾವ್ಕ ಪಧಾನವಾಗಿ ಭಾವಗೀತಾತ್ಮಕವಾದುದು. ಯಾವ ಯಾವ ಭಾವವೇ 


ಆಗಲಿ ಸ್ಥಾಯಿತ್ಚವನ್ನು ಪಡೆದು ರಸಾನುಭವಕಾರಿಯಾಗಬಹುದು, ಸೌಂದರಾನುಭವ ಸಮಯದಲ್ಲಿನ 


ಕವಿಯ ಭಾವ ಭಂಗಿಯೇ ಇಲ್ಲಿ ಪ್ರಧಾನ. ಅಶೃಂಖಲವಾದ ಕವಿಯ ಮನಸ್ಸು ತನ್ನನ್ನು 
ಯಾವ ಯಾವ ಭಾವದ ಪಾತ್ರಗಳಲ್ಲಿರಿಸಿಕೊಂಡು ಪ್ರಕೃತಿಯ ಚೆಲುವನ್ನು ಆಸ್ವಾದಿಸಲು 
ಪ್ರಯತ್ನಪಟ್ಟಿದೆಯೋ ಅಷ್ಟಷ್ಟೂ ವೈವಿಧ್ಯಗಳುಂಟು. 


ಇದುವರೆಗೆ ಪ್ರಕಟತವಾಗಿರುವ ಪ್ರಕೃತಿ ಗೀತೆಗಳ ಅಧ್ಯಯನದಿಂದ ನಾವು ಕವಿಯ 
ಪ್ರಕೃತಿ ಸೌಂದರ್ಕಾನುಭವದಲ್ಲಿ ಮೂರು ಪ್ರಧಾನ ಘಟ್ಟಗಳನ್ನು ಗುರುತಿಸಬಹುದು: 


೧. ಕವಿ ತಾನು ಸೌಂದರ್ಕೋಪಾಸಕನಾಗಿ ನೇರವಾಗಿ ಪ್ರಕೃತಿಯ ಸೌಂದರ್ಯವನ್ನು 
ಅನುಭವಿಸಿರುವ ಪರಿ. 


೨. ಕವಿ ತನ್ನ ಅಂದಂದಿನ ಮನಃಸ್ಥಿತಿಗೆ ಅನುಸಾರವಾದ ಯಾವುದೋ ಒಂದು 
ಭಾವದಲ್ಲಿ ನಿಂತು ಅದರ ಮೂಲಕ ಪ್ರಕೃತಿಯ ಚೆಲುವನ್ನು ಸವಿದಿರುವ ಪರಿ. 


೩. ಕವಿ ಬೇರೊಂದು ಭಾವದ ಪಾತ್ರಗಳನ್ನು ಸೃಷ್ಟಿಸಿಕೊಂಡು ಅದರ ಮೂಲಕ 
ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಿರುವ ಪರಿ. 


ಫಿ 


ಕವಿ ತಾನು ನೇರವಾಗಿ, ಸೌಂದರ್ಕೋಪಾಸಕನಾಗಿ ಪ್ರಕೃತಿಯ ಚೆಲುವನ್ನು ಕಂಡು 
ಮೈಮರೆತು ಅದರ ಬಹಿರಂಗದ ಚೆಲುವನ್ನು ಚಿತ್ರಿಸುವುದು ಒಂದು ರೀತಿಯದಾದರೆ, 


೩೧೮ ಪ್ರಕೃತಿ ರಂಗದಲ್ಲಿ 


ಪ್ರಕೃತಿಯ ಚೆಲುವಿನ ವಸ್ತುಗಳು ಮನಸ್ಸಿನ ಮೇಲೆ ಮಾಡುವ ಪರಿಣಾಮವನ್ನೇ ಚಿಂತನೆಗೆ 
ಒಳಹಡಿಸಿ ಆ ಚಿಂತನೆಯನ್ನು ಚಿತ್ರಿಸುವುದು ಇನ್ನೊಂದು ರಿತಿಯದು. ಇಂತಹ ಚಿಂತನಾ 
ಪ್ರಸೂತವಾದ ಸೌಂದರಾನುಭವವನ್ನು ಚಿತ್ರಿಸುವ ರೀತಿಗೆ ಪು.ತಿ.ನ. ಅವರ “ಜಗಚಿಲುವೆನ್ನುವ 
ಬಗೆಯನುರಣನೆ' ಎಂಬ ಕವಿತೆ ಒಂದು ನಿದರ್ಶನ. ಕವಿ ತನ್ನ ಸುತ್ತಲೂ ಹರಡಿದ 
ಪ್ರಕೃತಿಯ ಬಗೆ ಬಗೆಯಾದ ವಸ್ತುಗಳು ತನ್ನ ಅಂತಂರಗವನ್ನು ಏಕೆ ಹೀಗೆ ರಮಿಸುತ್ತವೆ 
ಎಂಬ ಜಿಜ್ಞಾಸೆಗೆ ತೊಡಗಿ - 


ಜಗದೀ ದೈನಂದಿನ ಜಂಗಮತೆ 
ನನ್ನೊಳು ಜನಿಯಿಸಿತೇತಕೆ ಮಮತೆ? 


ಎಂದು ಚಿಂತಿಸುತ್ತಾ ಕಡೆಗೆ 


ಜಗ ಚೆಲುವೆನ್ನುವ ಬಗೆಯನುರಣನೆ 
ವಿಶ್ವಾತ್ಮನ ನಿರ್ಹೇತುಕ ಕರುಣೆ' 


ಎಂಬ ತತ್ವವೊಂದನ್ನು ನೀಡುತ್ತಾರೆ. ಹೀಗೆ ಇಲ್ಲಿ ಕವಿ ತಾನು ವಸ್ತುವಿನ 
ಸೌಂದರಾನುಭವದಲ್ಲಿ ತೊಡಗಿದ ಕಾಲದಲ್ಲೇ ಅದು ತನ್ನ ಅಂತರಂಗದಲ್ಲಿ ಮಾಡುವ 
ಪರಿಣಾಮವನ್ನೂ ತನ್ನ ರಸಜಿಜ್ಞಾಸೆಗೆ ಒಳಪಡಿಸಿ - ಆ ಎರಡನ್ನೂ ನೀಡಿರುವ ಒಂದು 
ವಿಶ್ಚಿವಾದ ರೀತಿಯನ್ನು ನಾವು ಕಾಣಬಹುದು. ಒಂದು ವಸ್ತುವಿನ ಸೌಂದರ್ಮಾನುಭವ 
ಸಮಯದಲ್ಲಿ ಹಿಂದೊಮ್ಮೆ ಅದೇ ವಸ್ತು ಪ್ರಚೋದಿಸಿದ ಅನುಭವದೊಂದಿಗೆ ಹೋಲಿಸಿ 
ಅದರ ತಾರತಮ್ಯದ ಚಿಂತನೆಯಲ್ಲಿ ಚೆಲುವನ್ನು ಕಾಣುವುದು ಇದರಲ್ಲಿ ಇನ್ನೊಂದು ಪರಿ. 
ಒಮ್ಮೆ "ನೆರಳೆ'ನ್ನು ಕಂಡ ಕವಿ - 


ಅದೊ ಮತ್ತೆ! ಆ ಮರದ ಛಾಯೆ! 
ಎಂದಿನಂತೆಯೇ ಬಿದ್ದು ಸಾಯುತಿಹುದಲ್ಲಿ - 


ಮಸಿಯ ಚಿಲ್ಲಿದ ತೆರದಿ ಹಸುರು ಬಯಲಿನ ಮೇಲೆ 
ನೀಳವಾಗೊರಗಿಹುದು ಅಪಶಕುನ ರೂಪದಲಿ. 


ಬಯಲಿನಲಿ ವಿಕ್ರೀತ ದಾಸನೊಲು ಬಿಡುಗಡೆಯ 
ಬಯಸಲಾರದೆ ಬಯಸಿ. ದಿನದಿನವು ನೋಡುತಿಹೆ 
ದಿನದಿನವು ಬೆಳಗು ಹಗಲೆನ್ನದೆಯೆ, ಬಾನಿನಲಿ 
ರವಿ ಹೊಳೆಯುವಾಗೆಲ್ಲ ಮರದ ಕಾಲ್ದೆಸೆಯಲ್ಲಿ 


ಸೌಂದರ್ಯ ಸಮೀಕ್ಷೆ ೩೧೯ 


ಬಿದ್ದು ಬೇಸರದೆ ಸಾಯುತಿಹುದು ಶಿವ ಶಿವಾ 


ಒಂದು ಕ್ಷಣವಾದರೂ ತಪ್ಪಲೊಲ್ಲದು ದಾಸ್ಕ!' 


ಹೀಗೆ ಅದರಲ್ಲಿ ದಾಸ್ಯದ ಸಂಕೇತವನ್ನು ಕಾಣುತ್ತಾರೆ. ಸ್ವಾತಂತ್ರ ಪ್ರಿಯವಾದ ಕವಿ ಚೇತನಕ್ಕೆ 
ಆ ಸ್ಥಿತಿಯಲ್ಲಿ ನೆಳಲು, ದಾಸ್ಯದ ಸಂಕೇತದಂತೆ ಕಂಡದ್ದು ಸಹಜ. ಆದರೆ ಅದೇ ನೆರಳು 
ಮತ್ತೆ ಒಮ್ಮೆ - 


ಆ ಮರದ ತಣ್ಣೆಳಲು! 

ಹುಲ್ಲು ಮೈದಾನದಲಿ ನೋಡೆನಿತು ಇಂಪಾಗಿ, 
ಕಂಗಳಿಗೆ ತಂಪಾಗಿ, ಸೊಂಪುದಳಿರಿನ ಪ್ರೀತಿ 
ಇಂದ್ರಿಯಂಗಳ ಕಾಣ್ಕೆಗೊಳಗಾದ ರೀತಿಯಲಿ 
ಹಸರಿಸಿದೆ ಮರುಭೂಮಿಯಲ್ಲಿ ನೆಳಲ ಮರುವನದಂತೆ! 
ಈ ಮರವೆ ಆ ನೆಳಲು ನಿನತೊಂದು ಕರ್ತವ್ಯ 

ನಿನ್ನ ಕೃಪೆ; ನಿನ್ನ ಆತ್ಮದ ಒಂದು ಔದಾರ್ಯ! 


ಎಂಬಂತೆ ತೋರುತ್ತದೆ. ಒಮ್ಮೆ ಹಸುರು ಬಯಲಿನಲ್ಲಿ ಮಸಿ ಚೆಲ್ಲಿದಂತೆ, ಅಪಶಕುನದಂತೆ 
ದಾಸ್ಯದ ಸಂಕೇತದಂತೆ ಕಂಡ ನೆರಳು ಬೇರೊಂದು ಸಂದರ್ಭದಲ್ಲಿ ಕಂಗಳಿಗೆ ತಂಪಾಗಿ, 
ಮರದ ಕೃಪಾರೂಪಿಯಾದ ಆತ್ಮದ ಔದಾರದಂತೆ ಕಾಣುತ್ತದೆ - ಕವಿಯ ಅಂದಂದಿನ 
ದೃಷ್ಟಿಯಂತೆ. ಇವರೆಡು ವರ್ಣನೆಗಳೂ, ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ವಸ್ತುವಿನಿಂದ 
ಒಬ್ಬನೇ ಕವಿಗಾದ ಅನುಭವದ ಬೇರೆ ಬೇರೆ ರೂಪಗಳು. ಆದರೆ ಕವಿಯೇ, ಈ 
ಎರಡನೆಯ ಸಲದ ಅನುಭವದಲ್ಲಿ ಹಿಂದೆ ಇದೇ ನೆಳಲು ಮಾಡಿದ ಅನುಭವವನ್ನು 
ನೆನಸಿಕೊಂಡು ಈ ಎರಡರ ಚಿಂತನೆಯನ್ನು ತಾನೇ ಮಾಡಿರುವುದು ಸ್ಟಾರಸ್ಕವಾಗಿದೆ: 


""... ಒಮ್ಮೆ ನಿನ್ನನು ದಾಸನೆಂದಾಡಿ 

ನಿಂದಿಸಿಹೆ, ನಿನ್ನ ಕರ್ತವ್ಯವನ್ನು ಹಳಿದಿರುವೆ, 
ಚಿತ್ತ - ದಾಸ್ಕಕೆ ಚಿಹ್ನೆಯದು ಎಂದು; ಕರ್ತವ್ಶ 
ದಾಸ್ಯಗಳಿಗಿನಿತೇನು ಬಾಹ್ಮ ಭೇದಗಳಿಲ್ಲ 
ಅಂದು ಬಾಹ್ಯದ ನೋಡಿ ಅಣಕಿಸಿದೆ; ನಿಂದಿಸಿದೆ. 
ಇಂದು ಅಂತರಂಗವ ಹೊಕ್ಕು ಸುಖಿಸುವೆನು. 


ಅತಿ ಅತಿ ಆಅ ರಿ ಆಅ ಅ ಅ ಅಧಿ 0000000000000 ಆ ಆಧಿ ರಿ ಅಪಿ ಅ ಅ ಅ ವಿಧಿ ಅವ ಅ ಅ ಅ ಅಘ ಅಧ ಅವ ಅ ಅ ಅಂ 


1. ಕುವೆಂಪು : ನವಿಲು (ಮರದ ನೆರಳು) ಪು. 14 
2. ಕುವೆಂಪು : ಕೋಗಿಲೆ ಮತ್ತು ಸೋವಿಯಟ್‌ ರಷ್ಮಾ (ತಣ್ಣೆಳಲು) ಪು-4 


೩೨೦ ತ್ರಿ] ರಂಗದಲ್ಲಿ 


ಪ್ರಕ 
ಖುನಿ 


ಸವಿ ನೆಳಲೆ, ನನ್ನ ಆ ದರ್ಶನವ ಮರೆತು ಬಿಡು 
ನನ್ನ ಇಂದಿನ ದರ್ಶನಕೆ ಮನ್ನಣೆಯ ಮಾಡು. 


ಎಂದು ಈ ಎರಡು ಅನುಭವಗಳ ತಾರತಮೃದ ಚಿಂತನೆಯನ್ನು ಪದ್ಮರೂಪದಲ್ಲಿದಿಸಿದ್ದಾರೆ. 
ವಸ್ತುವೊಂದು ತನ್ನ ಮೇಲೆ ಮಾಡುತ್ತಿರುವ ಅನುಭವವನ್ನೂ ಆ ಅನುಭವದ ಚಿಂತನೆಯನ್ನೂ 
ಏಕಕಾಲದಲ್ಲಿ ಸೌಂದರಾನುಭವದ ವಸ್ತುವನ್ನಾಗಿ ಮಾಡುವಂತೆ, ಒಂದು ವಸ್ತು ಬೇರೆಯ 
ಕಾಲದಲ್ಲಿ ಮಾಡಿದ ಅನುಭವನ್ನು ಸದ್ಮಾನುಭವದೊಂದಿಗೆ ಹೋಲಿಸಿ ನಡೆಸುವ 
ಚಿಂತನೆಗಳೂ ಸೌಂದರಾನುಭವದ ವಸ್ತುವಾಗಿರುವ ಈ ಪರಿಯೂ ಗಮನಾರ್ಹವಾದುದು. 
ಇದರ ಜೊತೆಗೆ ಇನ್ನೂ ಒಂದು ಹರಿಯನ್ನು ಸೇರಿಸಬಹುದು. ಪ್ರಕೃತಿಯ ಸೌಂದರ್ಯವನ್ನು 
ಸವಿಯುತ್ತಿರುವಂತೆಯೇ, ಇಲ್ಲಿ ರೂಪಸಿಯಾಗಿ ತನ್ನನ್ನು ಉಲ್ಲಾಸಗೊಳಿಸುವ ಈ ಪ್ರಕೃತಿ, 
ಬೇರೊಂದೆದೆ ರಾಕ್ಷಸಿಯಾಗಿ ನಿಂತ ಕ್ರೌರ್ಯವನ್ನು ನೆನೆದು ಈ ಎರಡು ಮುಖಗಳ ಹಿಂದಿನ 
ನಿತ್ಸನಿಯಮವನ್ನು ಕುರಿತು ಚಿಂತನೆಯೂ ಇದರದೊಂದು ಪರಿ. ಕುವೆಂಪು ಅವರ 
“ಮೈಸೂರು-ಬಿಹಾರ'' ಎಂಬ ಕವಿತೆ ಈ ರೀತಿಗೆ ಒಂದು ನಿದರ್ಶನ. ಬಿಹಾರದಲ್ಲಿ 
ಭೂಕಂಪವಾದ ಸಂದರ್ಭ; ಅದರ ವಿವರಗಳನ್ನು ವೃತ್ತಪತ್ರಿಕೆಯ ಮೂಲಕ ತಿಳಿದ ಕವಿಯ 
ಅಂತರಂಗದಲ್ಲಿ ಪ್ರಕೃತಿಯ ಆ ಕ್ರೌರ್ಯದ ಚಿಂತನೆ ಮಡುವಾಗಿತ್ತು ಆಗೊಮ್ಮೆ ಪಭಾತದಲ್ಲಿ 
ವಿಹಾರ ಹೊರಟ ಕವಿ ಸುಂದರವಾದ ಉದಯದ ರಮಣೀಯತೆಯನ್ನು 
ಸವಿಯುತ್ತಿರುವಾಗಲೇ, ಇಲ್ಲಿ ಇಷ್ಟೊಂದು ರಮ್ಮವೂ, ಶಾಂತವೂ, ಆಗಿತೋರುವ ಇದೇ 
ಪ್ರಕೃತಿ, ಅಲ್ಲಿ ಬಿಹಾರದಲ್ಲಿ ಸಹಸ್ರಾರು ಜನರನ್ನು ಕಾಳಿಯಾಗಿ ಬಲಿ ತೆಗೆದುಕೊಂಡಿತೇ 
ಎಂಬ ಚಿಂತನೆ ಮೊದಲಾಗುತ್ತದೆ. ಆಗ ಎನ್ನಿಸುತ್ತದೆ - 


ಅಯಿ 


ಇಂದುವದನೆ ಕುಂದರದನೆ 
ಇಲ್ಲಿ ಪ್ರಕೃತಿ ರೂಪಸಿ! 
ಅಲ್ಲಿ ಭೂಮಿ ನಡುಗಿತಂತೆ 
ಲಕ್ಷ ಲಕ್ಷ ಮಡಿದರಂತೆ 
ರಕ್ತನಖಿ ರಕ್ತಮುಖಿ 

ಅಲ್ಲಿ ಪ್ರಕೃತಿ ರಾಕ್ಷಸಿ” 


ಎಂದು. ಈ ಎರಡು ಮುಖಗಳೂ ಒಂದೇ ಚೆಲುವಿನ ಬೇರೆ ಬೇರೆ ವಿನ್ಯಾಸಗಳು. ಪ್ರಕೃತಿ 
ಶಂಕರಿಯೂ ಹೌದು ಭಯಂಕರಿಯೂ ಹೌದು. ಈ ಎರಡು ಮುಖದ ಹಿಂದಿರುವ 
ನಿಯಮದ ಚಿಂತನೆಯಲ್ಲಿ ಆಶಾವಾದಿಯಾದ ಮತ್ತು ಶ್ರದ್ಧಾಳುವಾದ ಕವಿ - 


1. ಕು.ವಂ.ಪು : ಕೋಗಿಲೆ ಮತ್ತು ಸೋವಿಯಟ್‌ ರಷ್ಯಾ ಪು.9 
2 ಅಲ್ಲೆ; ಪಂಜರದ ಪಕ್ಷಿ ಪು. 10,11,12 


ಸೌಂದರ್ಯ ಸಮೀಕ್ಷೆ ೩೨೧ 


ಲೇಸು ಕೇಡುಗಳನ್ನು ಮೀರಿ 
ಮಹಾನಂದವಿರುವುದು 


ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾರೆ. ಇಂಥಲ್ಲೆಲ್ಲಾ ಪ್ರಕೃತಿಯ ಬಹು ಮುಖತ್ತವನ್ನು 
ಚಿಂತನೆಯ ಮೂಲಕ ಚಿತ್ರಿಸಲಾಗಿದೆ. 


ಕವಿ ಸೌಂದರ್ಯೋಪಾಸಕನಾಗಿ, ನೇರವಾಗಿ ಪ್ರಕೃತಿಯ ಚೆಲುವನ್ನು ಸವಿಯುವಲ್ವಿ 
ಕವಿ ಸೌಂದರ್ಯದ ವಸ್ತುವಿನೊಂದಿಗೆ ಪಡೆಯುವ ತಾದಾತ್ಮಾ ನುಭವದ ಚಿತ್ರಣವೂ ಒಂದು. 
ಈ ಅನುಭವದಲ್ಲಿ ಕವಿ ತಾನು ಪ್ರಕೃತಿಯಲ್ಲಿ ಒಂದಾಗಿ ಸವಿದ ಭಾವವನ್ನು ಚಿತ್ರಿಸುವಲ್ಲಿ 
ತನ್ನನ್ನು ಒಳಗೊಂಡ ದೃಶ್ಯದ ಚಿತ್ರವನ್ನೂ ಮತ್ತು ತನ್ನ ಮೇಲಾದ ಪರಿಣಾಮದಿಂದ ತಾನು 
ದರ್ಶಿಸಿದ ಪರಮ ತತ್ವವನ್ನು - ಕಾವ್ಯವನ್ನಾಗಿ ನೀಡಿರುವ ರೀತಿಗಳುಂಟು. ಅಂತೆಯೇ 
ಕವಿ ಪ್ರಕೃತಿಯ ಚೆಲುವಿನಲ್ಲಿ ಪಡೆದ ಆನಂದಾನುಭವವಹಷ್ಟ್ಪನ್ನೇ ಕಾವ್ಯವನ್ನಾಗಿ ನೀಡಿರುವ 
ರೀತಿಯೂ ಉಂಟು. “ಶರತ್ಕಾಲದ ಸೂರ್ಕೋದಯದಲಿ'” ಎಂಬ ಕುವೆಂಪು ಅವರ ಕವಿತೆ 
ಇಂತಹ ರೀತಿಗೊಂದು ನಿದರ್ಶನ. ಒಂದು ಸುಂದರವಾದ ಶರತ್ಕಾಲದಲ್ಲಿ ಕವಿ ತನಗಾದ 
ಅನುಭವನ್ನು, ಕೃತಿಯನ್ನಾಗಿ ರೂಪಿಸುವಾಗ, ಅದರ ಪುನರನುಭವದಲ್ಲಿ ಶರತ್ಕಾಲದ 
ಸೂರ್ಯೋದಯದ ಸಂದರ್ಭದಲ್ಲಿ ಸಂಚಾರ ಹೊರಟ ಕವಿಯೂ ಮತ್ತು ಆತ ಪಡೆದ 
ಅನುಭವವೂ ಕೃತಿಯ ವಸ್ತುವಾಗಿದೆ! ಆದುದರಿಂದಲೆ - 


ಶರತ್ಕಾಲದ ಸೂರ್ಕೋದಯದಲಿ 
ಸ್ವರ್ಗವು ಹೊಮ್ಮಿರೆ ಮರ್ತಹೃದಯದಲಿ 
ಹೊರ ಹೊರಟೆನು ನಾ ಸಂಚರಿಸೆ' 


ಎಂದು ಮೊದಲಾಗುತ್ತದೆ ಈ ಕವಿತೆ. ಅಂದರೆ ಕವಿ ತಾನು ಸೌಂದರ್ಕಾನುಭವಕ್ಕೆ ಹೊರಟ 
ಸಂಗತಿಯೂ ಈಗ ಕೃತಿ ರಚನಾ ಕಾಲದ ಪುನರನುಭವದಲ್ಲಿ ಸೌಂದರ್ಯಾಂಶವೇ! ಆ 
ಶರತ್ಕಾಲದ ಸೂರ್ಕೋದಯದಲ್ಲಿ ಮರ್ತೃ ಹೃದಯದಲ್ಲಿ ಸ್ವರ್ಗವು ಹೊಮ್ಮಿರುವಾಗ, ಕವಿ 
ಕಂಡ ಸ್ವರ್ಗೀಯ ದೃಶ್ಯ ಇದು - 


ಹಚ್ಚನೆ ಪಚ್ಚನೆ ವೇದಿಕೆಯಲ್ಲಿ 
ಸಾಸಿರಗಟ್ಟೆಲೆ ಮುತ್ತನು ಚೆಲ್ಲಿ 
ರನ್ನದ ಕಿರು ಹಣತೆಗಳಲ್ಲಿ 
ಶ್ಯಾಮಲ ತೈಲದಿ ಹೊನ್ನಿ ಬತ್ತಿ 
ಕಾಮನ ಬಿಲ್ಲಿನ ಬೆಂಕಿಯ ಹೊತ್ತಿ 
ಸೊಡರುರಿಯುತಿವೆ ಅಲ್ಲಲ್ಲಿ!' 

1. ಕುವೆಂಪು : ಪಕ್ಷಿಕಾಶಿ, ಪು. 14-15 


po 


ಇ 


ಜ.೨೨ ಪ್ರಕೃತಿ ರಂಗದಲ್ಲಿ 


ಕಣ್ಣು ಕಂಡದ್ದು ಇದು : ಬರಿಯ ಕಣ್ಣಿಗಲ್ಲ ಕವಿಯ ಕಲ್ಪನೆಯ ಕಣ್ಣಿಗೆ. ಸಚಿತ್ರವಾದ 
ಸವರ್ಣವಾದ-ಸಜೀವವಾದ ಈ ಕಲ್ಪನಾ ಸೌಂದರ್ಯದ ಮೋಡಿ ನಮ್ಮನ್ನು ಬೆರಗಾಗಿಸುತ್ತದೆ 
ತನ್ನ ಅಪೂರ್ವ ವಿಶಿಷ್ಟತೆಯಿಂದ. ಹಿಮಮಣಿಗಳ ಸ್ವರ್ಗೀಯ ಸೌಂದರ್ಯದಿಂದ ಆಕರ್ಷಿತವಾದ 
ಕವಿಯ ಚೇತನಕ್ಕಾದ ಅನುಭವವೆ ಬೇರೆ - 


ಬಾವಾವೇಶದಿ ನೋಡುತ ನಿಂತೆ 
ಹೃದಯದೊಳುರಿಯಿತು ರಸಮಯ ಚಿಂತೆ 
"ಉರಿ-ಕಿಡಿ'ದೆನು ಹಿಮಮಣಿಯಂತೆ!' 


ಆ ಅನುಭವವನ್ನು ಮಾತಿಗಿಳಿಸುವ ರೀತಿಯಿದು. ಸೊಡರುರಿವ ಇಬ್ಬನಿಯೊಡನೆ, ತಾನೂ 
"ಉರಿ-ಕಿಡಿ'ದೆ ನೆನ್ನುವ ಮಾತು, ಕವಿಗಾದ ಸೌಂದರಾನುಭವದ ರೀತಿಯ ವರ್ಣನೆಯಾಗಿದೆ. 
ಇಲ್ಲಿನ ಭಾವ, ಕೇವಲ ಒಲುಮೆಯ ಭಾವ, ರಸ ಪ್ರೇಮರಸ. ಈ ಪ್ರೀತಿಯ ಕಣ್ಣಿನಲ್ಲಿ 
ಕವಿ ವಸ್ತುವಿನ ಅಂತರಂಗದ ಚೆಲುವಿನ ನೆಲೆಯನ್ನು ಸೇರಿದ್ದಾರೆ "ಉರಿ-ಕಿಡಿ'ಯುವ 
ಅನುಭವದಲ್ಲಿ ಈ ಅನುಭವದ ಮೊದಲ ಸ್ಥಿತಿಯಲ್ಲಿ ಅನ್ನಿಸಿತು - 


ಕಲ್ಲಿನ ಯುಗ ಯುಗದಿರವೂ ಶೂನ್ಯ 
ಹುಲ್ಲಿನ: ಅರೆ ನಿಮಿಷದ ಹನಿ ಧನ್ಯ 
ತಳ ತಳಿಪುದೆ ಸಾರ್ಥಕ ಪುಣ 


ಎಂದು. ಆದರೆ ಆ ಅನುಭವ: ಇನ್ನೂ ಆಳವಾದಂತೆ, ರಸಾನುಭವದ ಪರಮಸ್ಥಿತಿಯಲ್ಲಿ 
ಮರಳಿ ಅನಿಸುತ್ತಿದೆ.- 


ಕಲ್ಲಲಿ ಮಣ್ಣಲಿ ಹುಲ್ಲಲಿ ಹುಡಿಯಲಿ 
ನೀರಿನ ಹನಿಯಲಿ ಬೆಂಕಿಯ ಕಿಡಿಯಲಿ 
ನನ್ನಲಿ ಎಲ್ಲಿಯ ಚೈತನ್ಯ! 


ಎಂದು. ಈ ಚೈತನ್ಯ ಸಂದನವನ್ನು ಪ್ರತಿಯೊಂದು ಅಣುಕಣದಲ್ಲೂ ಅನುಭವಿಸಿದ ಕವಿ - 
“ತೆಗೆ! ಜಡವೆಂಬುದೆ ಬರಿಸುಳ್ಳು''* 


ಎನ್ನುವ ರಹಸ್ಕವನ್ನು ಅರಿತಂತೆಯೇ, ಸೌಂದರ್ಯದ ಮೂಲತತ್ವ ಒಂದು 
ಚೇತನವನ್ನೂ ಮತ್ತೊಂದು ಚೇತನವನ್ನು ಬೆಸೆಯುವ ಪ್ರೀತಿ' ಎನ್ನುವುದನ್ನೂ ಅರಿಯುತ್ತಾರೆ. 
ಕವಿ ಹಿಮಮಣಿಗಳ ಸೊಬಗನ್ನು ಸವಿದಾಗ - 


"ಹನಿಯನು ನಾನನುಭವಿಸುವ ಪ್ರೀತಿ 
ಆ ಹನಿ ನನ್ನನು ರಮಿಸುವ ರೀತಿ" 


ಸೌಂದರ್ಯ ಸಮೀಕ್ಷೆ ೩೨೩ 


ಎನ್ನುತ್ತಾರೆ. ಎಂದರೆ ವಸ್ತು ಕವಿಯ ಮನಸ್ಸನ್ನು ಆಕರ್ಷಿಸಿ ರಮಿಸುವ ರೀತಿಯೇ ಕವಿ 
ವಸ್ತುವನ್ನು ಪ್ರೀತಿಸುವ ರೀತಿಯೂ! ಸೌಂದರ್ಯದ ವಸ್ತು ಅಂತರಂಗವನ್ನು ರಮಿಸುವಲ್ಲಿ ಅದನ್ನು 
ಪ್ರೀತಿಸುವ ರೀತಿಯೂ ಒಳಗಿನಿಂದ ಕೂಡಿಕೊಂಡು ಕವಿಗೆ ವಸ್ತು ಸುಂದರವೆಂಬ ಒಂದು 
ಅನುಭವವಾಗುತ್ತದೆ. ಇಂತಹ ಕವನಗಳಲ್ಲಿ ಚಿತ್ರಿತವಾಗಿರುವುದು ಕವಿಗಾದ ಸೌಂದರ್ನಾನುಭವದ 
ಆನಂದ ಮಾತ್ರವಲ್ಲ ಕವಿಯ ಅಂತರಂಗದ ಸೌಂದರ್ಕಾನುಭವದ ಎಚ್ಚರವೂ! ಕವಿಗೆ ಕೇವಲ 
ಪ್ರಕೃತಿಯ ಚೆಲುವು ಮಾತ್ರವಲ್ಲ ಅದನ್ನು ಸವಿದ ಕವಿಯೂ, ಕವಿಗಾದ ಸೌಂದರಾಾನುಭವದ 
ಪರಿಯೂ ವಸ್ತು ಇಲ್ಲಿ ಕಣ್ಣಿಗಾದ ಅನುಭವ, ಮನಸ್ಸಿಗಾದ ಅನುಭವ, ಅದನ್ನು ಬುದ್ಧಿ 
ಎಭಜಿಸಿ ನೋಡಿದ ಅನುಭವ, ಕಡೆಗೆ ಆತ್ಮಕ್ಕಾದ ಚೈತನ್ಮಾನುಭವ ಇವಿಷ್ಟೂ 
ಚಿತ್ರಿತವಾಗಿವೆ. ಇಲ್ಲಿಯೂ ಕವಿ ಪ್ರಕೃತಿಯ ಚೆಲುವಿನಲ್ಲಿ ಪಡೆದ ತಾದಾತ್ಮಾ ನುಭವವನ್ನು 
ಹೇಳಿದಂತೆ, ಅದನ್ನೇ ಯಾವ ವಿಶ್ಲೇಷಣೆಗೂ ಒಳಹಡಿಸದೆ ನೇರವಾಗಿ ತನಗಾದ 
ಅನುಭವವನ್ನೇ ಚಿತ್ರಿಸುವ ಹರಿಯೂ ಒಂದುಂಟು. ಅನುಭವದ ವರ್ಣನೆಯನ್ನಲ್ಲ 
ಅನುಭವವನ್ನೇ ನೇರವಾಗಿ ನೀಡುವ ರೀತಿ ಇದು. ಹಸುರು ಎಂಬ ಕವಿತೆ ಇದಕ್ಕೊಂದು 
ನಿದರ್ಶನ. ಕವಿ ಹಸುರನ್ನು ಕಾಣುತ್ತಾ ತಾವೂ ಹಸುರೇ ಆದರಂತೆ! ಆ ಅನುಭವದಲ್ಲಿ - 

ಹೊಸ ಹೂವಿನ ಕಂಪೂ ಹಸುರು; 

ಎಲರಿನ ತಂಪೂ ಹಸುರು! 

ಹಕ್ಕಿಯ ಕೊರಲಿಂಪೂ ಹಸುರು 

ಹಸುರು ಹರಿಳೆಯುಸಿರೂ' 


ಎಂದಾಗ ಹಸುರಿನ ಅನುಭವ ದೃಗಿಂದ್ರಿಯದ ಮೂಲಕವೆ ಆದರೂ, ಶಬ್ದ ಸ್ಪರ್ಶ 
ಗಂಧಾದಿಗಳಿಗೂ ಹಸುರೇರಿರುವುದು ಈ ತಾದಾತ್ಕಾನುಭೂತಿಯ ಶಿಖರ. ಇಲ್ಲಿ ತೆಗೆ 
ಜಡವೆಂಬುದೆ ಸುಳ್ಳು' ಇತ್ಕಾದಿ ಯಾವ ಮಾತೂ ಇಣುಕದೆ, ಕವಿ ಹಸುರಿನಲ್ಲಿ ಹಸುರಾದ 
ಅನುಭವವನ್ನು ಈ ಕವಿತೆ ನೇರವಾಗಿ ಹೇಳುತ್ತದೆ. ಹಿಂದಿನ ಹದ್ಮದಲ್ಲಿಯಂತೆ ಮೊದಲು 
ಹೀಗೆ ಕಂಡಿತು, ಆಮೇಲೆ ಹೀಗಾಯಿತು - ಎಂಬ ಯಾವ ಬುದ್ಧಿ ತರ್ಕದ ಪ್ರವೇಶವೂ 
ಇಲ್ಲದೆ ಕವಿತೆಯಲ್ಲಿ ನೇರವಾಗಿ ಕಎ- 


ನವರಾತ್ರಿಯ ನವಧಾತ್ರಿಯ 

ಈ ಶ್ಯಾಮಲ ವನಧಿಯಲಿ ' 
ಹಸುರಾದುದೊ ಕವಿಯಾತ್ಮಂ 
ರಸಪಾನ ಸ್ನಾನದಲಿ' 


1. ಕುವೆಂಪು : ಪಕ್ಷಿಕಾಶಿ, ಪು. 39 


ಹ 


೩೨೪ ಪ್ರಕೃತಿ ರಂಗದಲ್ಲಿ 


ಎಂದು ಒಮ್ಮೆಲೇ ಆ ನೇರವಾದ ಸೌಂದರ್ಕಾನುಭೂತಿಯನ್ನೇ ಚಿತ್ರಿಸಿರುವುದು 
ಗಮನಾರ್ಹವಾಗಿದೆ. “ಶರತ್ಕಾಲದ ಸೂರ್ಯೋದಯದಲಿ' ಎಂಬ ಕವಿತೆಯಲ್ಲಿ ಕವಿ ಪ್ರಕೃತಿಯ 
ದೃಶ್ಶ-ಅದರ ಅನುಭವದ ಮಜಲುಗಳು-ಕವಿ ಕಂಡು ಹೇಳುವ ತತ್ವ ಈ ನಾಲ್ಕು 
ಹಂತಗಳಿದ್ದರೆ, "ಹಸುರು' ಎಂಬ ಕವಿತೆಯಲ್ಲಿ ಕವಿ ಮತ್ತು ಕವಿ ಕಂಡ ದೃಶ್ಯ ಮತ್ತು 
ಪಡೆದ ತಾದಾತ್ಮಾ ನುಭವ - ಈ ಅಂಶಗಳು ಗೋಚರಿಸುತ್ತವೆ. ಕವಿಯ ವ್ಯಕ್ತಿತ್ವ 
ಪ್ರತ್ಯೇಕವಾಗಿ ನಮಗೆ ಅರಿವೇ ಆಗದ, ಕೇವಲ ಕವಿಯ ಆನಂದಾನುಭವ ಕಾವ್ಯವಾಗಿ 
ಪ್ರವಹಿಸಿ ನಮ್ಮನ್ನು ಸೆಳೆಯುವ ಇನ್ನೊಂದು ರೀತಿಯೂ ಈ ಅಭಿವ್ಯಕ್ತಿಯಲ್ಲಿ ಉಂಟು. 
ಕವಿ ಬೇಂದ್ರೆಯವರ `ಶ್ರಾವಣ' ಇದಕ್ಕೊಂದು ನಿದರ್ಶನ. ಅಲ್ಲಿ ನಾವು ಕಾವ್ಯದಲ್ಲಿ 
ಕವಿಯನ್ನು ನೇರವಾಗಿ ಕಾಣುವುದಿಲ್ಲ ಶ್ರಾವಣದ ವೈಭವವನ್ನು ಕಾಣುತ್ತೇವೆ. ಆ ಶ್ರಾವಣದ 


ಸೌಂದರ್ಯದಲ್ಲಿ ಕವಿ ಕರಗಿ ಹೋಗಿ ನಾವು ಕಾಣುವುದು ಕೇವಲ ಶ್ರಾವಣದ ಸೂರೆಯನ್ನು - 


ಶ್ರಾವಣ ಬಂತು ಕಾಡಿಗೆ! ಬಂತು ನಾಡಿಗೆ! 
ಬಂತು ಬೀಡಿಗೆ! ಶ್ರಾವಣ ಬಂತು! 


ಎಂಬ ಕವಿಯ ನಲವಿನ ಹಾಡು ತೆಕ್ಕನೆಯೆ ಓದುಗನನ್ನು ಸೌಂದರ್ಕಾನುಭವದ 
ಮಡುವಿನೊಳಕ್ಕೆ ಮೊಸಳೆಯಂತೆ ಎಳೆದುಕೊಳ್ಳುತ್ತದೆ. ಕವಿ ಕಂಡ ಶ್ರಾವಣದ ಚೆಲುವಿನ 
ಚಿತ್ರಗಳಿವು : 


ಶ್ರಾವಣ ಬಂತು ಹೊಳಿಗಳಿಗೆ | ಅದೇ ಶುಭಗಳಿಗೆ 
ಹೊಳಿಗೆ ಮತ್ತ ಮಳಿಗೆ 
ಅಗ್ಮೇದ ಲಗ್ನ | ಅದರಾಗ ಭೂಮಿ ಮಗ್ನ 
ಹಸುರುಟ್ಟ ಬಸುರಿಯಾ ಹಾಂಗ |1 
ನೆಲ ಹೊಲ ಹ್ಯಾಂಗ 1 
ಅರಿಸಿಣಾ ಒಡೆಧಾಂಗ 
ಹೊಮ್ಮುತಾವ | ಬಂಗಾರ ಚಿಮ್ಮುತಾವ 1 
ಗುಡ್ಡ ಗುಡ್ಡ ಸ್ಥಾವರಾಲಿಂಗ 
ಅವಕ ಅಭ್ಯಂಗ 
: ಎರಿತವನ್ನೋ ಹಾಂಗ 
ಕೂಡ್ಕಾವ ಮೋಡ! ಸುತ್ತೆಲ್ಲ ನೋಡ ನೋಡ! 


ಈ ಚಿತ್ರಗಳಲ್ಲೆಲ್ಲಾ ಕವಿ ಶ್ರಾವಣದ ವೈಭವವನ್ನು ತಾವೇ ತೆರೆದಿದ್ದಾರೆ, ನಮ್ಮ 
ಮುಂದೆ. ಶ್ರಾವಣದ ಸೌಂದರಾನುಭವದಲ್ಲಿ ಕವಿ ಒಂದಾಗಿದ್ದಾರೆ ಎನ್ನುವುದನ್ನು, ಪದದಲ್ಲಿನ 
ಕವಿ ಕಂಡು ಹೇಳುವ. ಬದಲು, ಪದ್ಯವೇ ಹೇಳುತ್ತದೆ. ಇಂಥ ಕಡೆ ಕವಿ ಪ್ರಕೃತಿಯಲ್ಲಿ ಕಂಡ 


1. ಬೇಂದ್ರೆ : ಹಾಡು - ಪಾಡು. ಪು. 21,22 


ಸೌಂದರ್ಯ ಸಮೀಕ್ಷೆ ೩೨೫ 


ತತ್ವವೊಂದನ್ನು, ತತ್ವವನ್ನಾಗಿ ಹೇಳದೆ, ಕವಿಯ ಅನುಭವವೇ ಆ ತತ್ವವನ್ನು ಧ್ವನಿಸುವ ರೀತಿ 
ತುಂಬ ಹಿತವಾಗಿರುತ್ತದೆ. ಉದಯ ಸಮಯದಲ್ಲಿ ಕವಿ ಚೈತನ್ಯ ದರ್ಶನದಿಂದ ತೆಗೆ 
ಜಡವೆಂಬುದೆ ಬರಿಸುಳ್ಳು' ಎಂದು ಹೇಳಿದ ಒಂದು ಪದ್ಯವನ್ನು ನೋಡಿದೆವು. ಅಂಥದೇ 
ಒಂದು ಬೆಳಗು, ಅದೇ ಅನುಭವವನ್ನು ಧ್ವನಿಸುವ ರೀತಿ ಇದು: 


ಗಿಡಗಂಟೆಯಾ ಕೊರಳೊಳಗಿಂದ 
ಹಕ್ಕೀಗಳ ಹಾಡು 

ಹೊರಟತು ಹಕ್ಕೀಗಳ ಹಾಡು 

ಗಂಧರ್ವರ ಸೀಮೆಯಾಯಿತು 

ಕಾಡಿನಾ ನಾಡು 

ಕ್ಷಣದೊಳು ಕಾಡಿನಾ ನಾಡು! 


ಉದಯದಲ್ಲಿ ಹಕ್ಕಿಗಳ ಹಾಡನ್ನು ಕೇಳಿದ ಕವಿಗಾದ ಅನುಭವ ಇದು. “ಹಾಡುವ ಹಕ್ಕಿ 
ಗಿಡಗಂಟೆಯ ಕೊರಳು. ಉದಯದಲ್ಲಿ ಗಿಡ ಪಡುವ ಆನಂದವನ್ನು ಹಕ್ಕಿಯ ಹಾಡು 
ಹೊರಸೂಸುತ್ತದೆ. ಇಂಥ ಮಾತಿನಲ್ಲಿ ಮಿಗಿಲಾದ ಚಾತುರ್ಮ ಮಾತ್ರ ಇಲ್ಲ ಪ್ರಕೃತಿಯನ್ನು 
ಕುರಿತ ವಿಲಕ್ಷಣವಾದ ಭಾವನೆಯಿದೆ. ಗಿಡದ ಆನಂದ, ಗಿಡದಲ್ಲಿ ಕುಳಿತ ಹಕ್ಕಿಯ 
ಆನಂದ, ಬೀಸುವ ಗಾಳಿಯ ಆನಂದ ಇವು ಬೇರೆ ಬೇರೆ ಎಂದು ತಿಳಿದವನು ಅವನ್ನು 
ಬಿಡಿಸಿ ಬಿಡಿಸಿ ಹೇಳುತ್ತಾನೆ. ಇವುಗಳೆಲ್ಲ ಒಂದು ಆನಂದ, ನಾಲ್ಕು ಕಡೆ ಕಂಡಿರತಕ್ಕದ್ದು 
ಎಂದು ಬುದ್ಧಿಯಿಂದ ತಿಳಿಯುವವನು ಇದೊಂದು ವಿಚಾರ ಎಂಬಂತೆ ಹೇಳುತ್ತಾನೆ. 
ಇದಕ್ಕೂ ಮುಂದಿನ ಒಮ್ಮೆಯನ್ನು ಅರಿತವನು ಬೇಂದ್ರೆಯವರು ಹೇಳಿದಂತೆ 'ಗಿಡಗಂಟೆಯ 
ಕೊರಳು' ಆನಂದದಿಂದ ಹಾಡಿತು ಎನ್ನುತ್ತಾನೆ. ಬಾಳೆಲ್ಲ ಒಂದು ಎನ್ನುವುದು ತಿಳಿವಿಗೆ 
ಮಾತ್ರ ಕಂಡಾಗ ಅಲ್ಲ ಅನುಭವದಿಂದ ಕಂಡಾಗ ಮಾತ್ರ ಈ ಮಾತು ಪ್ರಯತ್ನವಿಲ್ಲದೆ 
ಬರುತ್ತದೆ.''' ಹಕ್ಕಿಯ ಕೊರಳು ಗಿಡಗಂಟೆಯ ಕೊರಳು ಆಗಿರುವುದೇ ಕವಿಯ 
ಅನುಭವದಲ್ಲಿ ಎಲ್ಲವೂ ಚೈತನ್ಮಮಯವಾಗಿ ಗೋಚರಿಸಿದ್ದನ್ನು ಹೇಳುತ್ತದೆ. ಈ ಅನುಭವಕ್ಕೆ 
ಬೆಳಗು, ನಾವು ನೀವು. ಕಾಣುವ ಬರಿಯ ಬೆಳಗಲ್ಲ - 


ಶಾಂತಿ ರಸವೆ ಪ್ರೀತಿಯಿಂದ ಮೈದೋರಿತಣ್ಣಾ- 
ಇದು ಬರಿ ಬೆಳಗಲ್ಲೋ ಅಣ್ಣಾ 


ಎನ್ನುವಲ್ಲಿ ಕವಿ ಬೆಳಗಿನಲ್ಲಿ ಮೈದೋರಿರುವ ಶಾಂತಿರಸವನ್ನೇ, ಆ ಪರಮ ಕಾರುಣ್ಯವನ್ನೇ 
ಕಂಡಿದ್ದಾರೆ. ಮೊದಲು ಚೆಲುವಾಗಿ ಇಂದ್ರಿಯಗಳನ್ನು ಮೋಹಿಸುವ, ಒಂದು ರೀತಿಯ 
ನಲವಾಗಿ, ಅಂತರಂಗವನ್ನು ತಣಿಸುವ ಚೈತನ್ಯವಾಗಿ ಅನುಭವಕ್ಕೆ ಬರುವ ಈ ಸೌಂದರ್ಯ 


1. ಬೇಂದ್ರೆ. ಗರಿ. 1. 
2. ಬೇಂದ್ರೆ ಯವರ "ನಾದಲೀಲೆ'ಗೆ ಮಾಸ್ತಿಯವರು ಬರೆದ ಮುನ್ನುಡಿಯಲ್ಲಿ (ಪು. 8-10) 
3. ಬೇಂದ್ರೆ ಗರಿ, 1 


೩೨೬ ಪ್ರಕೃತಿ ರಂಗದಲ್ಲಿ 


ಆ ದೈವೀಕೃಷೆಯಲ್ಲದೆ ಬೇರೆಯಲ್ಲ ಎಂಬ ಅನುಭವವಾಗುತ್ತದೆ. ಕವಿಗೆ ಈ ಭಾವದಲ್ಲಿ - 


ಬಿಸಿಲಿದು ಬರಿ ಬಿಸಿಲಲ್ಲವೊ 
ಸೂರ್ಯನ ಕೃಪೆ ಕಾಣೊ! 


ಎನಿಸುತ್ತದೆ. ಅಷ್ಟೆ ಅಲ್ಲ ಈ ಲೋಕದ ಸೌಂದರ್ಯವೇನಿದ್ದರೂ ಪರಮಾತ್ಮನ ಇರವಿನ 
ಛಾಯೆಯಾಗಿ, ಸಂಕೇತವಾಗಿ ತೋರುತ್ತದೆ. ಮಾಲೆ ಮಾಲೆಯಾಗಿ ಹಾರುವ ಬೆಳ್ಳಕ್ಕಿಯನ್ನು 
ಕಂಡು - 


ದೇವರು ರುಜು ಮಾಡಿದನು 
ರಸವಶನಾಗುತ ಕವಿ ಅದ ನೋದಿದನು! 


ಎನ್ನುತ್ತಾರೆ. ಈ ರುಜು ಯಾವುದಕ್ಕೆ? ಸೃಷ್ಟಿಯ ಸೌಂದರದಲ್ಲೆಲ್ಲಾ ಚಿರಚೇತನ ರೂಪವಾಗಿ 
ನಾನಿದ್ದೇನೆ ಎನ್ನುವ ಒಪ್ಪಂದಕ್ಕೆ! 


ಸೃಷ್ಟಿಯ ರಚನೆಯ ಕುಶಲಕೆ ಚೆಂದಕೆ 
ಜಗದಚ್ಚರಿಯಂದದ ಒಪ್ಪಂದಕೆ 

ಚಿರ ಚೇತನ ತಾನಿಹೆನೆಂಬಂದದಿ 
ಬೆಳ್ಳಕ್ಕಿಯ ಹಂತಿಯ ಆ ನೆವದಿ 

ದೇವರು ರುಜು ಮಾಡಿದನು 
ರಸವಶನಾಗುತ ಕವಿ ಅದ ನೋಡಿದನು! 


ಕವಿ ಕಂಡದ್ದು ಬರಿಯ ಬೆಳ್ಳಕ್ಕಿಯ ಪಂಕ್ರಿಯನ್ನಲ್ಪ ನೀಲಾಕಾಶಪಟದಲ್ಲಿ ದೇವರ ರುಜುವನ್ನು! 
ಬೆಳ್ಳಕ್ಕಿಯ ಪಂಕ್ತಿ ಅವನ ಇರವಿಗೆ ನೆಪವಾದ ಒಂದು ರುಜು. ಲೋಕದ ಚೆಲುವಿನಲ್ಲಿ 
ಆತ್ಮ ಸೌಂದರ್ಯವನ್ನು ಕಂಡ ಪರಿ ಇದು. ಈ ಬಗೆಯ ಭಾವುಕ ದೃಷ್ಟಿಗೆ ಸೌಂದರ್ಯ 
ದೈವೀವಾಣಿಯಾಗಿ ಆಹ್ವಾನಿಸುವಂತೆ ತೋರುತ್ತದೆ - 


ಇನಿದೆಲ್ಲಾ ಸ್ವರ; ಎಲ್ಲವು ದೇವರು 
ನಮ್ಮ ಕರೆವ ರೀತಿ; 

ಒಮ್ಮೆ ಒಂದು ತೆರ, ಮತ್ತೆಬೇರೆ ತೆರ 
ಹರಿವುದವನ ಪ್ರೀತಿ ' | 


ಈ ಸೃಷ್ಟಿ ಸೌಂದರ್ಯವಾಗಿ ನೂರು ಸ್ವರದಿಂದ ಕರೆಯುತ್ತಿದೆ. ಹಾಗೆ ಸೌಂದರ್ಮವಾಗಿ ನೂರು 
ಬಗೆಯಿಂದ ಕರೆಯುವುದು ಆ ಭಗವತ್‌ ಪ್ರೀತಿ. ಕವಿ ಕಾಣುವುದು ಬರಿಯ 
1 ಕುವೆಂಪು : ಪಕ್ಷಿಕಾಶಿ, ಪು. 10 

2. ಕುವೆಂಪು : ಪಕ್ಷಿಕಾಶಿ, ಪು. 33. 

3 ಶ್ರೀನಿವಾಸ : ರಾಮನವಮಿ ಪು. 19. 


೧ 


ಸೌಂದರ್ಯ ಸಮೀಕ್ಷೆ ೩೨೭ 


ಚೆಲುವನ್ನಲ್ಲ ಆ ಚೆಲುವಿನಾಳೆದಲ್ಲಿರುವ ಚೈತನ್ಯದ ಸೆಲೆಯಾದ ಶಿವವನ್ನು. ಶಿವವನ್ನು 
ಕಾಣದ ಕವಿ ಕುರುಡನೇ ಸರಿ- 


ಶವಕಾಣದ ಕವಿ ಕುರುಡನೊ 
ಶಿವ ಕಾವ್ಯದ ಕಣ್ಣೋ! 


ಸೌಂದರ್ಕೋಪಾಸಕ ಏರುವ ಗುರಿ - ಈ ಶಿವದ ನೆಲೆ. ಸೌಂದರ್ಯದಲ್ಲಿ ಪರಮ 
ಸತ್ತ ರೂಪಿಯಾದ ಶಿವನನ್ನು ಕಾಣುವುದೇ ಈ ಸೌಂದರ್ಕೋಪಾಸನೆಯ ಗುರಿ. ಇಲ್ಲಿ 
ಕವಿ ಬರಿಯ ಕವಿಯಾಗದೆ ಅನುಭಾವಿಯಾಗುತ್ತಾನೆ. 


೩ 


ಕವಿ ತನ್ನ ಅಂದಂದಿನ ಮನಃಸ್ಥಿತಿಗೆ ಅನುಸಾರವಾದ ಭಾವವೊಂದರ ಮೂಲಕ 
ಪ್ರಕೃತಿಯ ಚೆಲುವನ್ನು ಕಾಣುವುದು ಸೌಂದರಾನುಭವದ ಪ್ರಧಾನವಾದ ರೀತಿಯಲ್ಲಿ 
ಎರಡನೆಯದು. ಕವಿ ತನ್ನ ಅಂದಂದಿನ ಭಾವಗಳ ಮೂಲಕ ಎಂದರೆ, ಅಂದು ಅವನನ್ನು 
ಆವರಿಸಿದ ವಿರಹವೋ, ಶೋಕವೋ, ರಾಜಕೀಯ ಸಾಮಾಜಿಕ ಅವ್ಯವಸ್ಥೆಗಳ ತುಡಿತಕ್ಕೆ 
ಸಿಕ್ಕ ಮನಸ್ಥಿತಿಯಲ್ಲೋ ಇರುವಾಗ ಆ ಕಣ್ಣಿಗೆ ಪ್ರಕೃತಿ ಕಂಡ ಪರಿ, ಕವಿ ಕೇವಲ 
ಸೌಂದರ್ಕೋಪಾಸಕನಾಗಿ ಪ್ರಕೃತಿಯನ್ನು ಕಂಡ ಹರಿಯಿಂದ ಬೇರೆಯಾದುದು. 


ಕವಿ ಅಧ್ಯಾತ್ಮ ಸಾಧಕನಾಗಿರುವಾಗ, ಆ ಅಧ್ಯಾತ್ಮದ ಹಂಬಲದ ತುಡಿತ ಅವನ 
ಅಂತರಂಗವನ್ನು ತುಂಬಿದಾಗ, ಪೂಜ್ಯವಾದ ' ಹವಿತ್ರವಾದ ಭಾವಗಳು ಮನಸ್ಸನ್ನು 
ಮಿಡಿಯುವಾಗ ಒಂದು ಸಂಜೆ ಹೀಗೆ ಕಾಣುತ್ತದೆ- 


"ಸಾಯಂಕಾಲವು ಮೌನವನಾಂತಿರೆ 
ಧ್ಯಾನದೊಳಿರ್ಹ ತಪಸ್ವಿನಿಯಂದದಿ! 
ಗುರುವಿನ ಮುಂಗಡೆ ಸುಳಿಯುವ ಶಿಷ್ಕನ 
ಚಲನೆಯ ತೆರದಲಿ ತಣ್ಣನೆ ಗಾಳಿಯು 
ಬೀಸುತಲಿದೆ...... ಮುಳುಗಿದ 

ಸೂರ್ಯನ ಕೆಂಪನು ತಳೆದಿರುವಂಚಿನ 
ಕಿರಿಯ ಮುಗಿಲ್ಗಳ ಮೊತ್ತವು ಚಲಿಸದೆ 
ಜಪ ಮಾಡುತಲಿದೆ. ನಿಂತಿಹ ಮರಗಳೊ 
ಮನವನು ಭಾವ ಸಮಾಧಿಯೊಳದ್ದಿಹ 
ರಸಯೋಗಿಗಳಂದದಿ ತೋರುತಲಿವೆ. 


1. ಕುವೆಂಪು : ಪಕ್ಷಿಕಾಶಿ ಪ್ರ. 10 


೩೨೮ 


ಅವರೆಯ ತೊಗರಿಯ ಹೊಲಗಳು ಕೂಡ 
ಯಾವುದೊ ಮಂತ್ರವನುಸುರುತಲಿರುವುವು 


ಎಲ್ಲವು ಸಂಧ್ಯಾಯೋಗಿನಿಯೆಡೆಯಲಿ 
ದೀಕ್ಷೆಯಕೈಗೊಳ್ಳುತಲಿವೆ.......... 


ಧ್ಯಾನದಲ್ಲಿರುವ ತಪಸ್ವಿ ಗುರು-ಶಿಷ್ಯ ಜಪಮಾಡುವ ಸಾಧಕರು; ರಸಯೋಗಿ, ಭಾವಸಮಾಧಿ, 
ಮಂತ್ರದೀಕ್ಷೆ; ಶಾಂತಿ-ಈ ಭಾವನೆಗಳ ಸಂಯೋಗದಿಂದಾಗುವ ಸೌಂದರಾಾನುಭವದ ಚಿತ್ರ 
ಇದು. ಇಂಥ ಚಿತ್ರಗಳು, ಕವಿಯ ವೈಯಕ್ತಿಕಾನುಭವದ ಚಿತ್ರವೆಂಬಂತೆ ಮಾತ್ರವಲ್ಲ 
ಯಹಾಶ್ರಮದ ವರ್ಣನೆಗೆ ಬೇಕಾದರೂ ಇದೇ ವರ್ಣನೆಯನ್ನು ಸಲೀಸಾಗಿ ವರ್ಗಾಯಿಸಿ 
ಯಷಹಾಶ್ರಮದ ಶಾಂತಿಯ ಆವರಣವನ್ನು ಸೃಜಿಸಲೂ ಬಹುದು - 


ಗಾಳಿಯ ವಾನಪುಸ್ಥಕೆ ತೆರಳಿತು ಕಾವಣ ಕಟ್ಟಿತು ಪರ್ಣಕುಟಿ 
ಜಡೆಗಟ್ಟದ ಹೆಮ್ಮರಗಳು ಕುಳಿತವು ಕೊನರಿದ ಬಳ್ಳಿಯ ಬದ್ಧಕಟ! ' 


ಎಂಬಂತಹ ವರ್ಣನೆಯೂ ಇದೇ ಭಾವದ ಕಣ್ಣಿಗೆ ಕಂಡ ಪ್ರಕೃತಿಯ ಚಿತ್ರವೇ. ಕವಿ ವಾತ್ಸಲ್ಮ 
ಭಾವದಿಂದಿರುವಾಗ ಒಮ್ಮೆ ಶ್ರಾವಣ ಒಂದು ತುಂಟ ಮಗುವಿನಂತೆ ತೋರುತ್ತದೆ. ಆಗ 
ಕವಿ - | 


ಗುಳ್ಳಗಂಚಿ ತೊಡವ ತೊಟ್ಟು 
ಹಾವಸೆಯಾ ಉಡುಪನುಟ್ಟು 
ನಗುವ ತುಟಿಯ ನೆನೆದ ಎವೆಯ 
ತರಳೆ ನೀನು ಶ್ರಾವಣಾ, 

ಅಳಲು ನಗಲು ತಡವೆ ಇಲ್ಲ 
ಇದುವು ನಿನಗೆ ಆಟವೆಲ್ಲ 
ಬಾರೋ ದಿವ್ಯ ಚಾರಣಾ 

ತುಂಟ ಹುಡುಗ ಶ್ರಾವಣಾ * 


ಎಂದು ವರ್ಣಿಸುತ್ತಾರೆ. ಶ್ರಾವಣದ ಹಸಿರು, ಮರಗಿಡಗಳನ್ನು ಹಿಡಿದಲ್ಲಾಡಿಸುವ 
ಗಾಳಿ, ಗಳಿಗೆಗೊಮ್ಮೆ ಮಳೆ - ಬಿಸಿಲು ಇವುಗಳಿಂದ ಶ್ರಾವಣ ತುಂಟ ಹುಡುಗನಂತೆ, 
“ನಗುವ ತುಟಿಯ ನೆನೆದ ಎವೆಯ'' ತರಳನಂತೆ ತೋರುತ್ತದೆ. ಇದೇ ಶ್ರಾವಣದ ಗಾಳಿಯನ್ನು 
ದೇಶಭಕ್ತ ಕ್ರಾಂತಿಕಾರಿಯಾಗಿ ನಿಂತ ಕವಿ- 


1. ಕುವೆಂಪು : ನವಿಲು ಪು. 29 
2. ಸು.ರಂ. ಎಕ್ಕುಂಡಿ : ಸಂತಾನ ಪು. 48. 
3. ಬೇಂದ್ರೆ : ನಾದಲೀಲೆ. (ಶ್ರಾವಣಾ) ಪು. 24. 


ಸೌಂದರ್ಯ ಸಮೀಕ್ಷೆ ೩೨೯ 


ಶ್ರಾವಣ ಸಂಧ್ಕಾ ಸಮಯ ಸಮೀರ 
ಸ್ವಾಗತ ನಿನಗೆ ಪಯೋಧಿಯ ವೀರ 
ಸ್ವಾತಂತ್ರ ದ ರುಚಿಯರಿತಿಹ ಧೀರ ' 


ಎನ್ನುವಲ್ಲಿ ಕವಿಗೆ ಅದು ಹೊಸ ಚೇತನದ ಸಂದೇಶವಾಹಕನಂತೆ ತೋರುತ್ತದೆ. 
ಹೀಗೆ ಕವಿಯ ಮನಸ್ಸಿನಲ್ಲಿ ಅಂದಂದು ಮೂಡುವ ಭಾವಗಳೂ ಆ ಭಾವದಲ್ಲಿ ಕವಿ ನಿಂತು 
ಪ್ರಕೃತಿಯನ್ನು ಕಂಡ ಕೃತಿಗಳೂ ವಿಶೇಷವಾಗಿವೆ. 


೪ 


ಕವಿ ನೇರವಾಗಿ ಸೌಂದರ್ಮಾನುಭವನ್ನು ಹಡೆಯುವ ಹರಿ ಒಂದು; ಅಂದಂದಿನ 
ಮನೋಭಾವದ ಬಣ್ಣದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಕಾಣುವುದು ಇನ್ನೊಂದು, 
ಇವೆರಡು ಹರಿಗಳಲ್ಲಿಯೂ ನಾವು ನೇರವಾಗಿ ಕವಿಯನ್ನು ಕಾಣುತ್ತೇವೆ. ಪ್ರಕೃತಿ 
ಸೌಂದರ್ಕಾನುಭವದಲ್ಲಿ ಇವೆರಡರಿಂದ ಭಿನ್ನವಾದ, ಮೂರನೆಯ ಪ್ರಧಾನವಾದ 
ಪರಿಯೊಂದುಂಟು. ಕವಿ ತಾನು "ವಸುನಿಷ್ಠ'ವೆಂದು ತೋರುವಂತಹ ಹಲವು ಪಾತ್ರಗಳನ್ನು 
ವ್ಯಕ್ತಿನಿಷ್ಠಾನುಭವದ ಮಾಧ್ಯಮವಾಗಿ ಮಾಡಿಕೊಳ್ಳುವುದು ಇದರ ವಿಶೇಷತೆ. ಅಲ್ಲಿ ನಮಗೆ 
ಬೇರೊಂದು ವ್ಯಕ್ತಿ ತನ್ನ ಭಾವದಲ್ಲಿ ಪ್ರಕೃತಿಯನ್ನು ಕಂಡದ್ದು ಹೀಗೆ ಎನ್ನಿಸಿದರೂ, 
ವಾಸ್ತವವಾಗಿ ಕವಿಯೇ ಹಲವು ಪಾತ್ರಗಳ ಮೂಲಕ ತನ್ನ ಅನುಭವವನ್ನು ಹೇಳುತ್ತಿದ್ದಾನೆ 
- ಎಂದು ತಿಳಿಯುತ್ತದೆ, ಅದನ್ನು ಪರಿಶೀಲಿಸಿದರೆ, ಕವಿ ವಿರಹಿಯರಾಗಿ, 
ಪ್ರಣಯಿಯಾಗಿ,ಸಾಧಕನಾಗಿ ಆಯಾ ಭಾವವನ್ನು ತಾನು ತಾಳಿಕೊಂಡು ನೋಡುವದಲ್ಲ 
ವಿರಹಿಯ, ಪ್ರಣಯಿಯ, ಸಾಧಕನ ಹಾತ್ರಗಳನ್ನು ಸ್ಪಷ್ಟವಾಗಿ ನಾವು ಗುರುತಿಸುವಂತಹ 
ರೀತಿಯಲ್ಲಿ ಸೃಜಿಸಿ ಆಯಾ ಹಾತ್ರಗಳ ಅಂದಂದಿನ ಭಾವಕ್ಕೆ ಪ್ರಕೃತಿ ಹೇಗೆ ಕಂಡಿತು 
ಎನ್ನುವುದನ್ನು ವರ್ಣಿಸುವುದು ಇದರ ರೀತಿ. ಕವಿಯಿಂದ ಸೃಜಿತವಾದ ಮಗುವಿನ ಪಾತ್ರದ 
ಕಣ್ಣಿಗೆ ಚಂದ್ರ ಕಂಡದ್ದು ಹೀಗೆ - 


ದೇವರು ಪೆಪ್ಪರಮೆಂಟೇನಮ್ಮಾ 
ಗಗನದೊಳಲೆಯುವ ಚಂದಿರನು? . 


ಎಂದು ಮಗು ತಾಯಿಯನ್ನು ಕೇಳುತ್ತದೆ. ಮಗುವಿನ ತಂದೆ ಉದಯದ ಪ್ರಕೃತಿ 
ಸೌಂದರ್ಯವನ್ನು ಕುರಿತು - 


ಓಕುಳಿಯನಾಡುತಿದೆ ಕೆನೆ ಮುಗಿಲ ಲೋಕದಲಿ 
ನಿನ್ನ ಕೆನ್ನೆಯ ಕೆಂಪು; ಕಾಣು ಕಂದಾ 1 
1. ಕುವೆಂಪು : ಪಾಂಚಜನ್ಯ ಪು. 25. 
2. ಕುವೆಂಪು : ಪಾಂಚಜನ್ಯ ಪು. 25 
3. ಕೆ.ವಿ. ಪುಟ್ಟಪ್ಪ : ಕಿರಿಯ ಕಾಣಿಕೆ (ಕರ್ನಾಟಕ ಸಂಘ ಮೈಸೂರು) "ಅರ್ಧ ಚಂದ'. ಪು. 22 


೩೩೦ ಪ್ರಕೃತಿ ರಂಗದಲ್ಲಿ 


ಜೋಗುಳವನುಲಿಯುತಿದೆ ಹಕ್ಕಿಗಳ ಹಾಡಿನಲಿ 
ನಿನ್ನ ಸವಿಗೊರಲಿಂಪು; ಕೇಳು ಕಂದಾ ! ! 


ಎಂದು ಹೇಳುವಲ್ಲಿ ಉದಯದ ಸೌಂದರ್ಯದಲ್ಲೂ ತನ್ನ ಮಗುವಿನ ಚೆಲುವನ್ನೇ ಕಂಡ 
ಕಾಣೈೆಯಿದೆ. ನಲ್ಲನ ಆಗಮನದಲ್ಲಿ ಕಾತರಳಾದ ನಲ್ಲಿಗೆ, ತನ್ನ ಪ್ರಿಯತಮನು ಬರುವನೋ 
ಬಾರನೋ ಎಂಬ ಭಯ-ತಲ್ಲಣ-ಶಂಕೆಗಳ ತುಯ್ತದಲ್ಲಿ ಇರುಳು ಕಂಡದ್ದು ಹೀಗೆ- 


ಕತ್ತಲಿದು ಮುನ್ನೀರಿನಂದದಿ 

ತಿರೆಯ ಮುಳುಗಿಸಿ ಹಬ್ಬಿದೆ; 

ಒದೆದ ಹಡಗುಗಳಂತೆ ಮನೆ ಮಠ 

ಅದರ ತಲದೊಳು ಬಿದ್ದಿವೆ - ಮನ 

ಬೆದರಿ ಬಯಕೆಯ ತಬ್ಬಿದೆ. * 
ಕವಿಯ ಚಿತ್ತ ಇಂತಹ ಒಂದೊಂದು ಹಾತ್ರಗಳನ್ನು ಸೃಜಿಸಿ ಅದರ ಭಾವಕ್ಕೆ ಪ್ರಕೃತಿಯ 
ಚೆಲುವು ಕಂಡ ಪರಿಯನ್ನು ಚಿತ್ರಿಸಿರುವ ರೀತಿ. ಇದು. ಹಾಗೆಯೆ ಅಂತಹ ಒಂದೊಂದು 
ಪಾತ್ರವನ್ನೇ ಸ್ಥಾಯಿಯಾಗಿಸಿಕೊಂಡು ವಿವಿಧ ಭಾವಗಳಲ್ಲಿ ಸಂಚರಿಸಲೂ ಬಹುದು. ಜಿ.ಪಿ. 
ರಾಜರತ್ನಂ ಅವರ "“ಯೆಂಡಗುಡುಕ ರತ್ನ” ಇಂತಹ ಒಂದು ಸ್ಥಾಯಿಪಾತ್ರ. “ಯೆಂಡ 
ಗುಡುಕ''ನ ಪಾತ್ರದ ಮೂಲಕ ಕವಿ, ಜೀವನದ ಅನೇಕ ಮುಖದ ಚೆಲುವನ್ನು 
ಚಿತ್ರಿಸಿರುವಂತೆಯೇ ಪ್ರಕೃತಿಯ ಚೆಲುವನ್ನೂ ಚಿತ್ರಿಸಿದ್ದಾರೆ. ಒಂದು ಸಂಜೆ "ಯೆಂಡಗುಡುಕ'ನ 
ಕಣ್ಣಿಗೆ ಹೀಗೆ ಕಾಣಿಸುತ್ತದೆ- 


“ಸಂಜೆ ಆಯ್ತ್‌ ಅಂದರ್‌ ಸಾಕ್‌ ಪಚ್ಚಿಮದೂರಾಚೇಲಿ 
ಮಡಗಿರೋ ಪಡಕಾನೇಗ್‌ ಓಡೋಯಾನೆ! 

ಪಟ್ಟಾಗಿ ಒಡದ್ದುಟ್ಟು ತೂರಾಡ್ತಾ ತೂಗ್ತಾನೆ 

ಕಣ್ಣಲ್ಲೆ ಕೆಂಪಿಗ್‌ ಮಾಡ್ತ ತೇಲಿಸಾನೆ 

ತೂರಾಡ್ತಾ ಮೋರಿಗೆ ಮೋಚ್ತಾನೆ ಸೂರಪ್ಠ- 
ಕೆಸರೆಲ್ಲ ಚಿಲ್ಲಂತ ಮೇಲ್‌ ಆರದೆ! 

ಅದಕಂಡು 'ಕತ್ಲಾತು, ಕತ್ಹಾತು' ಅನಕೊಂಡಿ 
ಬೆಪ್ತಕಡಿ ಲೋಕೆಲ್ಲ ಕೂಗ್‌ ಆಕ್ತದೆ! * 


ಕುವೆಂಪು : ಜೇನಾಗುವಾ ಪು. 32 
ಜೆ ಪು.ತಿ.ನ : ಪ್ರ 42 
ತಿ. ಜಿ.ಪಿ. ರಾಜರತ್ನಂ : ರತ್ನನ ಪದಗಳು, ಪು. 26 


ಸೌಂದರ್ಯ ಸಮೀಕ್ಷೆ ೩೩೧ 


ಬೆಳುದಿಂಗಳ ರಾತ್ರಿಯೊಂದು - 


ಬೆಳದಿಂಗಳ್‌ ರಾತ್ರೇಲಿ ಈ ಚೋರಿ ಬತ್ತದಂದ್ರೆ 
ಈಚ್ಚೆಂಡ ಚೆಲ್ಲಂಗೆ ನೆಪ್ಲಾಯದೆ 

ಆಕಾಸದ್‌ ಚಂದ್ರನ್ನ ಪಡಕಾನೆ ದೀಪಕ್ಕೆ 

ವೋಲಿಸ್ಸೆ ಮೋಯಂದ್ರೆ ತಪ್ಪಾಯದೆ. 

ಕುಡದೋರು ಮತ್ಪಂದು ಬೀಳೋಹಂಗ್‌ ಬಿದ್ದೋವೆ 
ಮನೆಗೋಳು ಮಠಗೋಳು ಬೀದಿಲೆಲ್ಲಾ 

ಪಡಕಾನೆ ಜನದಂಗೆ ಬಡದಾಡ್ತಾ ಕಾಯಾವೆ 
ಕಾಗೇಗಳ್‌ ಒಸ್ಸೀನ ಬುದ್ಗೀನಿಲ್ಲ ' 


ರತ್ನನ ಕಣ್ಣಿಗೆ ಕಂಡದ್ದು ಹೀಗೆ. ಕವಿ ತನ್ನನ್ನು ಇರಿಸಿಕೊಳ್ಳುವ ಪಾತ್ರ ಮಾನವ 
ಪಾತ್ರವಾಗುವಂತೆಯೇ, ಕವಿ ತನ್ನನ್ನು ಪ್ರಕೃತಿಯ ಒಂದು ಹಾತ್ರವಾಗಿಯೂ ಇರಿಸಿಕೊಂಡು 
ವಸ್ತುವಿನ ಚೆಲುವನ್ನು ಚಿತ್ರಿಸುವುದುಂಟು. ಪು.ತಿ.ನ. ಅವರ “ಹೊನಲ ಹಾಡು' ಈ ಜಾತಿಗೆ 
ಒಂದು ನಿದರ್ಶನ. ಕವಿ ಹೊಳೆಯೊಂದನ್ನು ಕಂಡು ಅದರ ವರ್ಣನೆ ಮಾಡುವುದು 
ಒಂದು ರೀತಿಯಾದಾದರೆ, ಹೊಳೆಯನ್ನು ಒಂದು ಸ್ವತಂತ್ರವ್ಯಕ್ತಿ ಎಂಬಂತೆ ಮೂರ್ತೀಕರಿಸಿ, 
ಹೊಳೆಯೇ ತನ್ನನ್ನು ವರ್ಣಿಸಿಕೊಂಡಂತೆ ಚಿತ್ರಿಸುವುದು ಮತ್ತೊಂದು ರೀತಿಯದು. ಹೊಳೆ 
ತನ್ನನ್ನು ತಾನೇ ಹೀಗೆ ಬಣ್ಣಿಸಿಕೊಳ್ಳುತ್ತದೆ. 


ಸೃವಿರ ಗಿರಿಯ ಚಲನದಾಸೆ 

ಮೂಕ ಬನದ ಗೀತದಾಸೆ 

ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವಿನಾಸೆ ನಾ 
ಕಿರಣ ನೆಯ್ದ ಸರಿಗೆಯುಡಿಗೆ 

ಇರುಳು ಕೊಟ್ಟ ತಾರೆ ತುಡಿಗೆ 

ಇಂದು ಕಳೆಯ ಹೂವೆ ಮುಡಿಗೆ ದೇವಕುವರಿ ನಾ; 
ಬೆಳ್ಳಿ ನೊರೆಯ ನಗುನಗುತ್ತ 

ತೆರೆಯ ನಿರಿಯ ಚುಮುಕಿಸುತ್ತ 

ಕಡಲ ವರಿಸೆ ತವಕಿಸುತ್ತ ನಡೆವ ವಧುವೆ ನಾ... ' 


ಎಂದು ಹೊನಲು ಹಾಡುವ ಗೀತದಲ್ಲಿ ಹೊನಲು ದಿವದ ಬೆಳಕನ್ನು ಮುಡಿಯುವ 
ದೇವಕುಮಾರಿಯಾಗಿ, ಕಡಲನ್ನು ವರಿಸಲು ತವಕಿಸುವ ವಧುವಾಗಿ ನಮ್ಮ ಎದುರು ನಿಲ್ಲುತ್ತದೆ. 
ಈ ಹೊನಲಿನ ಸ್ವಗತದ ಒಳಗೆ ಕವಿಯೇ ನಿಂತು ಹಾಡುತ್ತಿರುವುದು - ಎಂದು ನಮಗೆ 


1. ಜಿ.ಪಿ. ರಾಜರತ್ನಂ : ರ 


ತ್ದದ ಪದಗಳು, ಪು 22 
2 ಪುತಿನ: ಮಾಂದಳಿರು ಪು. 3 


೧ 


(ಗ 


ಪ್ರಕೃತಿ ಪ್ರಲೃತೊ ರಂಗದಲ್ಲಿ 


ಅನ್ನಿಸುವ ಈ ರೀತಿಯಿಂದ, ಕವಿ ಪ್ರಕೃತಿಯ ದೃಶ್ವಾನುಭವವನ್ನು ಮೂರ್ತೀಕರಿಸಿ, ತಾನು 
ಹೊರಗೆ ನಿಂತು ಬಣ್ಣಿಸುವ ಬೇರೆಯ ಬಗೆಯೊಂದುಂಟು. ಒಂದು ಇರುಳನ್ನು - 

ಕಿರಿ ಬೆರಳಲಿ ಚಿಳ್ಳಿ ಹರಳು 

ಕರಿ ಕುರುಳೊಳು ಚಿಕ್ಕೆ ಅರಳು 


ತೆರಳಿದಳಿದೊ ತರಳೆ ಇರುಳು 
ತನ್ನರಸನನರಸಲು ' 


ಎನ್ನುವುದಾಗಲೀ, ಚಳಿಗಾಲದ ಒಂದು ನೋಟವನ್ನು, “ಚಳಿಯಾಕೆ' ಎಂದು 
ಮೂರ್ತಿಕರಿಸಿ- 


ಹೊಳೆ ಹೊಂಡದುಸಿರನ್ನೆ 
ನಯವಾಗಿ ನೆಯ್ದಂಥ 
ಮಂಜಿನ ಮೇಲ್ಸೆರಗು ಮೈ ತುಂಬ 


COT 


ಮೈ ಮುಟ್ಟ ತುಟಿಮುಟ್ಟ 
ಮಿಸುಕದೆ ಮುಸುಕಿಗೆ ಹೋಗುವಾಕೆ * 


ಎಂದು ವರ್ಣಿಸುವುದಾಗಲೀ ಕವಿ ತಾನು ಹೊರಗೆ ನಿಂತು, ತನ್ನ ಅನುಭವಕ್ಕೆ ಬಂದ 
ಪ್ರಕೃತಿಯ ಚೆಲುವನ್ನು, ಒಂದು ಮೂರ್ತಿಯನ್ನಾಗಿ ಕಡೆದು ನಿಲ್ಲಿಸುವ ರೀತಿ. ಒಂದೊಂದು 
ಯತುವನ್ನೋ, ಉಷಾ-ಸಂಧೈಯರ ಸೊಬಗನ್ನೋ ಈ ರೀತಿಯಲ್ಲಿ ಚಿತ್ರಿಸುವಾಗ ಕವಿಗಳು 
ಬಹುಮಟ್ಟಿಗೆ ಸ್ತೀ ಮೂರ್ತಿಯನ್ನಾಗಿ ಮಾಡಿ ಚಿತ್ರಿಸಿದ್ದಾರೆ. ಈ ಮೂರ್ತಿಕರಣದಲ್ಲಿ 
ನಮ್ಮ ಕವಿಗಳು ಅದಕ್ಕೆ ಮಾನವತ್ನದಿಂದ ಮಿಗಿಲಾದ ಒಂದು ದೈವೀಕತೆಯ ಸ್ಪರ್ಶವನ್ನು 
ನೀಡಿ "ದೇವಿ'ಯನ್ನಾಗಿಸಿದ್ದಾರೆ. ಆದರೆ ಯುತುಗಳೆ ಚೆಲುವನ್ನು ಮಾನವ ವ್ಯಕ್ತಿಯನ್ನಾಗಿ 
ಮೂರ್ತೀಕರಿಸಿ, ಮಾನವ ಸಂಸಾರಕ್ಕೂ "ಯತು ಸಂಸಾರ'ಕ್ಕೂ ಒಂದು ಸಹಜ ಸಂಬಂಧ 
ಉಂಟೆಂದು ಚಿತ್ರಿಸಿರುವ ಒಂದು ವಿನೂತನವಾದ ಪರಿಯೂ ಗಮನಾರ್ಹವಾದುದು. 
ಚಳಿಗಾಲದ ಚಿತ್ರವೊಂದು, ಈ ನವೀನ ದೃಷ್ಟಿಯ ಕವಿಗೆ ಹೀಗೆ ತೋರುತ್ತದೆ - 


ಮೂರು ತಿಂಗಳು 

ಬೇಸರವ ನೀಗಿಕೊಳ್ಳಲು ಬಂದು ತಂಗಿದಳು 
ಮಗಳ ಮನೆಯೊಳು ಮುದುಕಿ ಮೋಜುಗಾರ್ತಿ 
ಮೊದಲೆರಡು ದಿನ ಕ್ಷೇಮ ಸಮಾಚಾರದ ಸುದ್ವಿ 


1, ಬೇಂದ್ರೆ : ನಾದಲೀಲೆ. ಪು. 62 
2, ಬೇಂದ್ರೆ : ಗರಿ, ಪು. 106 


ಸೌಂದರ್ಯ ಸಮೀಕ್ಷೆ ೩೩೩ 


ಬೇಡವೆಂದರು ಕೂಡ ಕೆಲಸಕ್ಕೆ ಹಾತೊರೆವ ಕೈ 
ಹಾಗೆಯೇ ನಾಲ್ಕುದಿನ ಸೈ: 
ಸುರುವಾಯ್ತು ರಗಳೆ 

ಅಷ್ಪಿಷ್ಟು ಮಾತಿಗೇ ವಟವಟಾ ಪಿಟಿಪಿಟೀ..... 

ಲಟಕೆ ಮುರಿದು ಚಿಟುಕು ಮುಳ್ಳಾಡಿಸುವ 

ಸುಮ್ಮ ಸುಮ್ಮನೆ ಕೆಮ್ಮಿಕ್ಕಾಕರಿಪ ತಾಪ 

ಗಿಡ ಬಳ್ಳಿಯನು ಹಿಡಿದು ಅಲ್ಲಾಡಿಸಿತು ಅವಳ ನಿಟ್ಟುಸಿರ ಶಾಪ! 
ಅಣಕಿಸುತ ಗಾಳಿಯಲಿ ಹಾರಿಹೋದುವು ಬತ್ತಿದೆಲೆಯ ಬಳಗ. 
ಗದಗುಟ್ಟಿ ನಡುಗಿ ಕಟಕಟ ಹಲ್ಲುಕಡಿದರು ಮಂದಿ 

ಮಾತು ಮಾತಿಗೆ ಅವಳು ಮಾತ್ರ "ಏನಂದೀ?' 

ಸುಕ್ಕುಗಟ್ಟಿದ ಮುಖಕೆ ಸೆರಗೆಳೆದು ಕೋಲೂರಿ 

ಹೊರಟು ಬಿಟ್ಟಳು ಒಮ್ಮೆಲೇ ಗಂಟು ತಲೆಗಿಟ್ಟು 

ಏನವಳ ಸೆಡವು ಸಿಟ್ಟು!” ' 


ಈ ಚಿತ್ರದಲ್ಲಿ ಚಳಿಗಾಲವನ್ನು "ಮುದುಕಿ'ಯ ಪ್ರತಿಮೆಯಲ್ಲಿ ಚಿತ್ರಿಸಿರುವುದು ತುಂಬಾ 
ವಿನೂತನವಾಗಿದೆ. | 


೫ 


ಕವಿಯ ಪ್ರಕೃತಿಸೌಂದರಾನುಭವವನ್ನು ಕುರಿತ ಈ ಹಲವು ನಿದರ್ಶನಗಳಿಂದ ನಮಗೆ 
ಇಂದಿನ ಕವಿ ಪ್ರಕೃತಿಯ ಚೆಲುವಿನೊಂದಿಗೆ ಎಷ್ಟೆಷ್ಟು ರೀತಿಯಲ್ಲಿ ಬೆರೆತು ಅದರ 
ಚೆಲುವನ್ನರಿಯಲು ಹವಣಿಸಿದ್ದಾನೆ. ಹಾಗೆ ಬೆರೆತು ಅದನ್ನು ಎಷ್ಟು ರೀತಿಯಲ್ಲಿ 
ಅಭಿವ್ಯಕ್ತಗೊಳಿಸಿದ್ದಾನೆ - ಎನ್ನುವುದು ಗೊತ್ತಾಗುತ್ತದೆ. ಒಮ್ಮೆ ಪ್ರೇಕ್ಷಕನಾಗಿ, ಒಮ್ಮೆ 
ಜಿಜ್ಞಾಸುವಾಗಿ, ಒಮ್ಮೆ ಉಪಾಸಕನಾಗಿ, ಒಮ್ಮೆ ತಾನೇ ಅದೆಂಬಂತೆ, ಒಮ್ಮೆ ತಾನು 
ಅದಲ್ಲವೆಂಬಂತೆ, ಹತ್ತಿರದಿಂದ, ದೂರದಿಂದ, ಬಹಿರಂಗದಿಂದ, ಅಂತರಂಗದಿಂದ ನಾನಾ 
ಬಗೆಯ ಭಾವಗಳಿಂದ ನಾನಾ ಬಗೆಯ ಪಾತ್ರಗಳಿಂದ - ಈ ಪ್ರಕೃತಿಯ ಚೆಲುವನ್ನು 
ಬಹು ಮುಖಿಯಾಗಿ ಸವಿದು ಬಣ್ಣಿಸಿರುವ ಈ ವೈವಿಧ್ಯ ನವೋದಯದ ಕವಿಗಳ ಒಂದು 
ವಿಶೇಷತೆಯಾಗಿದೆ. 


1. ಚನ್ನವೀರ ಕಣವಿ : ದೀಪಧಾರಿ. ಪು. 17. 


ಮಾನವ ರಂಗದಲ್ಲಿ 


ನವೋದಯ ಕವಿಗಳಲ್ಲಿ ಸೌಂದರ್ದಾನುಭವ - ೪ 
೧ 


ಪ್ರಕೃತಿ ಲೋಕದಲ್ಲೆಂತೋ ಅಂತೆ ಮಾನವ ಲೋಕದಲ್ಲಿಯೂ ನೆಳಲು - ಬೆಳಕು 
ಹಗಲು - ಇರುಳು, ಬಿಸಿಲು - ಬೆಳುದಿಂಗಳು, ತಂಗಾಳಿ - ಬಿರುಗಾಳಿ, ಮೋಡ, ಮಳೆ 
ಮಿಂಚು ಗುಡುಗು ಸಿಡಿಲುಗಳೂ, ಶಿಶಿರ ವಸಂತಗಳೂ ಉಂಟು. ಏಕೆಂದರೆ ಮಾನವ 
ಲೋಕವಾಗಲೀ ಪ್ರಕೃತಿ ಲೋಕವಾಗಲೀ ಒಂದೇ ಸೂತ್ರ ಆಡಿಸುವ ಎರಡು ಹಾತ್ರಗಳು 
ಮಾತ್ರ. ಈ ಎರಡು ಲೋಕಗಳ ಚೆಲುವನ್ನೂ ಅವುಗಳ ವೈವಿಧ್ಯವನ್ನು ಅದರ ಅಂತರಾಳದ 
ಏಕ ಸೂತ್ರವನ್ನೂ ಕಂಡು ಅಭಿವೃಕ್ತಗೊಳಿಸುವ ಸಾಮರ್ಥ್ಯವಿರುವ ಕಲೆಗಾರನೂ ಮಾನವನೇ. 
ಅವನು ತನ್ನ ಜೀವನದಲ್ಲಿ ಮತ್ತು ತನ್ನ ಸುತ್ತಣ ಜೀವನದಲ್ಲಿ ಕಂಡ, ಉಂಡ ಅನುಭವಗಳನ್ನು 
ತನ್ನ ಪರಿಭಾವನೆಗೆ ಒಳಪಡಿಸಿ ಈ ಮಾನವಲೋಕದ ಚೆಲುವನ್ನು ತೆರೆಯುತ್ತಾನೆ. 


ಮಾನವ ಲೋಕದ ಚೆಲುವು ಎರಡು ರೀತಿಯದು. ಒಂದು, ಹೊರಗಣ್ಣಿಗೆ ಕಾಣುವ 
ಶರೀರದ ಸೊಬಗು, ಕಣ್ಣನ್ನು ಸೆಳೆಯುವ ರೂಪ, ಹಾವ, ಭಾವ, ನಿಲುವು ಮಾರ್ದವ, 
ಮೆಲ್ಪು ಇಂಪು ಇತ್ಯಾದಿ. ಇನ್ನೊಂದು, ಒಳಗಣ್ಣಿಗೆ ಕಾಣುವ ಗುಣ ; ನಯ, ವಿನಯ, 
ಸೌಜನ್ಯ ಸೌಶೀಲ್ವ- ಇತ್ತ್ಯಾದಿ. ಚಾರಿತ್ರ ಕ್ಕೆ ಸಂಬಂಧಪಟ್ಟ ಚೆಲುವು. ಅಂತೆಯೇ ವ್ಯಕ್ತಿಯ 
ಬಹಿರಂಗ ವರ್ತನೆಗಳಲ್ಲಿ ಮತ್ತು ಅಂತರಂಗದ ಹೋರಾಟಗಳಲ್ಲಿ ಕಾಣುವ ಚೆಲುವು, 
ಮನುಷ್ಯ ಪ್ರೀತಿಯಲ್ಲಿ ಕಂಡು ಬರುವ ವೈವಿಧ್ಯಗಳೂ, ಸಂಸಾರದ ರಸ - ವಿಷ ನಿಮಿಷಗಳೂ 
ಕವಿಯ ಸೌಂದರ್ಯಾನುಭವದ ವಸ್ತುಗಳು. 


ಹಿಂದಿನ ಕವಿಗಳಂತೆ ಇಂದಿನ ಕವಿಗಳು ಮಾನವ ದೇಹದ ಚೆಲುವನ್ನು ಚಿತ್ರಿಸುವಲ್ಲಿ 
ಅಡಿಯಿಂದ ಮುಡಿಯವರೆಗೆ ವರ್ಣಿಸುವುದಿಲ್ಲ ತಾವು ಕಂಡ ವ್ಯಕ್ತಿಯ ನಿಲುವಿನಲ್ಲಿ ತಮ್ಮ 
ಮನಸ್ಸಿಗೆ ಆ ವ್ಯಕ್ತಿತ್ವ ತಟ್ಟಿದ ಹರಿಯನ್ನು ಇಂದಿನವರು ಚಿತ್ರಿಸುತ್ತಾರೆ. ಇಲ್ಲಿಯೂ ನೋಡುವ 
ವ್ಯಕ್ತಿ ಯಾರು ಎನ್ನುವುದರ ಮೇಲೆ ಈ ಚಿತ್ರಣದ ರೀತಿ ನಿಂತಿದೆ. ಒಬ್ಬ ಹೆಣ್ಣಿನ ಚಿತ್ರವನ್ನು 
ಚಿತ್ರಿಸುವಲ್ಲಿ ಆ ಹೆಣ್ಣನ್ನು ನೋಡುವ ಕಣ್ಣು ಪ್ರಣಯಿಯದೇ, ನಲ್ಲನದೇ, ತಾಯಿಯದೇ, 
ಮಗುವಿನದೇ - ಎನ್ನುವುದು ಮುಖ್ಯ ಹೊಸದಾಗಿ ಮದುವೆಯಾದ ಗಂಡನೊಬ್ಬ ತನ್ನ 


ನಲ್ಲೆಯ ಚೆಲುವನ್ನು ವರ್ಣಿಸುವಾಗ - 


ಸೌಂದರ್ಯ ಸಮೀಕ್ಷೆ ತ ೩೩೫ 


ನನ್ನವಳು ನನ್ನೆದೆಯ ಹೊನ್ನಾಡನಾಳುವಳು 
ಬೆಳಗುಗೆನ್ನೆಯ ಚನ್ನೆ ನನ್ನ ಮಡದಿ. 

ಹೊಳೆಯ ಸುಳಿಗಿಳಿಗಿಂತ ಆಳ ಕಣ್ಣಿನ ಚೆಲುವು 
ಅವಳೊಮ್ಮೆ ಹೆರಳ ಕೆದರಿ 

ಕಪ್ಪಗುರುಳನು ಬೆನ್ನ ಮೇಲೆಲ್ಲ ಹರಡಿದರೆ 
ದೂರದಲಿ ಗಿರಿಯ ಮೇಲೆ 

ಇಳಿದಂತೆ ಇರುಳ ಮಾಲೆ ! 


ಎಂದು ಹೇಳುವಲ್ಲಿ ಗಂಡ ತನ್ನ ನಲ್ಲೆಯ ಚೆಲುವಿನಲ್ಲಿ "ಚೆಳೆಗುಗೆನ್ನೆ'ಯನ್ನು ಹೊಳೆಯ 
ಸುಳಿಗಿಳಿಗಿಂತ ಆಳವಾದ ಕಣ್ಣನ್ನು, ಸಂಜೆ ಗಿರಿಯ ಮೇಲೆ ಇಳಿದ ಇರುಳ ಮಾಲೆಯನ್ನು 
ನೆನಪಿಗೆ ತರುವ ಕಪ್ಪುಗೂದಲು ಸೊಗಸನ್ನು ವರ್ಣಿಸುತ್ತಾನೆ. ಹಿಂದಿನಂತೆ ಕಮಲವಾಗಲೀ, 
ಕನ್ನೈದಿಲೆಯಾಗಲೀ, ದುಂಬಿಗಳ ಮಾಲೆಯಾಗಲೀ - ಹೆಣ್ಣಿನ ಈ ಬಣ್ಣನೆಗೆ ಬೇಕಿಲ್ಲ 
ಅಕ್ಕಿಯನ್ನು ಆರಿಸುತ್ತಾ ಕುಳಿತ ಹೆಣ್ಣುಮಗಳೊಬ್ಬಳ ಚಿತ್ರಣವನ್ನು ಕೊಡುವಲ್ಲಿ - 


ಹೆರಳಿನ ಭಾರಕ್ಕೆ ತುಂಬಿರುವ ಕೆನ್ನೆಯಲಿ 
ಹದಿನಾರು ವರುಷದ ನೆರಳು: 
ದೀಪದಂತರಳಿದ ಸಿರಿಗಣ್ಣ ಸನ್ನೆಯಲಿ 
ಹುಚ್ಚುಹೊಳೆ ಮುಂಗಾರಿನುರುಳು " 


ಎಂದು ಕವಿ ಚಿತ್ರಿಸುವ ವರ್ಣನೆಯಲ್ಲಿ ಆ ಮುಖದ ಭಾವ ಎಷ್ಟು ಸೊಗಸಾಗಿ 
ಚಿತ್ರಿತವಾಗಿದೆ! ದೇವರ ಮನೆಯ ಕಡೆಯಿಂದ ನಡೆದು ಬಂದ ಮಡದಿ ಗುರುಕೃಪೆಯಂತೆ 
ತೋರಿದಾಗ - | 


ನಿರಿ ನಿರಿ ಮೆರೆದುದು ನೀಲಿಯ ಸೀರೆ 
ಶರಧಿಯನುಟ್ಟಳೆ ಭೂಮಿಯ ನೀರೆ? 
ಹೂವೆಡಗೈಯಲ್ವಿ 
ಮಾಂಗಲ್ಯದ ತೋಳ್ಪೆರೆ ಕೊರಳಲ್ಲಿ 
ಬಿಡುಗಡೆ ಎದೆಯಲ್ಲಿ. 
ಚಂದ್ರ ಮುಖದಲಿ ತಾರೆಯ ಬಿಂದು; 
ಚಂದ್ರೋದಯದಲಿ ಮಿಂದುದೆ ಸಿಂಧು? * 


ಎಂಬ ಈ ವರ್ಣನೆಯಲ್ಲಿ ಕಾಣುವ ಧೀರವಾದ ಗಂಭೀರವಾದ, ಗೌರವಾರ್ಹವಾದ ಸ್ತ್ರೀರೂಪ . 
ಬೇರೆಯ ರೀತಿಯದು. ತಾಯಿಯಾದ ಹೆಣ್ಣೊಬ್ಬಳು ಹರೆಯದ ಗಂದೊಬನನ್ನು ತನ್ನ "ಗೆಳತಿಗೆ, 


ಕಂಡು ವರ್ಣಿಸುವ ರೀತಿ ತುಂಬ ಸೊಗಸಾಗಿದೆ ಬೇಂದ್ರೆಯವರ 'ಚೆಲುವ' ಎಂಬ 


ಕವಿತೆಯಲ್ಲಿ - | 
ಕ ಕೆ.ಎಸ್‌.ನ : ಮೈಸೂರು ಮಲ್ಲಿಗೆ, ಪು. 3 
ಸಿ ಕೆ.ಎಸ್‌.ನ : ಇರವಂತಿಗೆ ಪು. 


3. ಕುವೆಂಪು : ಪ್ರೇಮ ಕಾಶ್ಮೀರ, ಪು. 64 


೩೩೬ ಮಾನವ ರಂಗದಲ್ಲಿ 


ಯಾರವ್ವಾ ಇವ ಚೆಲುವಾ ತನ್ನಪ್ಪಕತಾನ ನೋಡಿ ನಲಿವಾ! 
ನಗಿಯೊಂದು ಬಗಿಯಾಟ 

ಕಣ್ಣು ಹಿಗ್ಗಿನ ತೋಟ 

ಚವತೀ ಚಂದ್ರಮನ್ನೋಲವಾ 

ಒಡೆದಿಲ್ಲ ಇನ್ನುಮಕ ಮಾಶಿ ಒಡೆದಿಲ್ಲ 

ತೊಡೆದಿಲ್ಲ ಇನ್ನೂ ತುಟ ಹಾಲು ತೊಡೆದಿಲ್ಲ 

ಹಿಡಿದಿಲ್ಲ ಕಣ್ಣಿಗೆ ಹೆಣ್ಣುಚ್ಚು 

ನೋಡವ್ವಾ ನನ ಗೆಣತಿ 

ಮೊಲೆಗೂಸು ಇರುವಾಗಿನ 

ಕಾಮಣ್ಣನೋಲು ಕಾಣುವಾ........ 


ಈ ಚಿತ್ರ ವಾತ್ಸಲ್ಯದ ದೃಷ್ಟಿಗೆ ಹರೆಯದ ಗಂಡು ಕಂಡ ಪರಿಯನ್ನು ರೂಪಿಸುತ್ತದೆ. 
ಇಲ್ಲಿಯೂ ಅಷ್ಟೇ, ತತ್ಕಾಲದಲ್ಲಿ ಕಣ್ಣನ್ನು ಕಟ್ಟದ ಮನವನ್ನು ತಟ್ಟದ ಚೆಲುವಿನ ಅಂಶ 
ಪ್ರಧಾನವಾಗಿದೆ. ಹಾಗೆ ಅವರು ಕಂಡ ಚೆಲುವಿನ ಅಂಶವನ್ನು ಕಲ್ಪನಾ ಸೌಂದರ್ಯವನ್ನಾಗಿ 
ಮಾಡಿ ನೀಡಿದೆ ಕವಿಯ ಪ್ರತಿಭೆ. ಈ ಕಲ್ಪನೆಯಲ್ಲಿ ನಾವೀನ್ಮವಿದೆ; ವೈವಿಧ್ಯಎದೆ. 
ಅಂತಲ್ಲದೆ ಕಂಡದ್ದನ್ನೇ ಯಥಾವತ್ತಾಗಿ ಚಿತ್ರಿಸುವಲ್ಲಿಯೂ ಅದರ ಸಹಜ ಸೌಂದರ್ಯವನ್ನು 
ಈ ಕವಿಗಳು ತೆರೆದಿದ್ದಾರೆ. ಸಣ್ಣ ಮಗುವನ್ನು ವರ್ಣಿಸುತ್ತಾ - 


| ಈ ಮಗಳು 
ತುಟಯ ತೆರೆದರೆ ಸಾಕು ಮೇಲೊಂದು ಸಣ್ಣಕ್ಕಿ 
ಕೆಳತುಟಿಯ ಹಿಂದೆ ಇನ್ನೊಂದು ಹಾಲಿನ ಚುಕ್ಕಿ. 
ಬಟ್ಟ ತಲೆ, ದುಂಡು ಮುಖ, ಕಿವಿಯವರೆಗೂ ಕಣ್ಣು. 
ಇಷ್ಟಾಗಿ. ಶಾಸ್ತ್ರಕ್ಕೆ ಹತ್ತುಕೂದಲು; ಒಂದು 

ಮರಳು ಜಡೆ, ಅದೂ ಬ್ರಹ್ಮ ಗಂಟು! 7 


ಎಂದು ಹೇಳುವಲ್ಲಿ ಮಗುವಿನ ಮುಖವಷ್ಟನ್ನೇ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುವ 
ಮೋಡಿಯನ್ನು ಕಾಣುತ್ತೇವೆ. ಮಗುವಿನ ಮುಖವನ್ನು ಕುರಿತು - 


ತುಂಬು ಕಿತ್ತಲೆ ಕೆನ್ನೆ, ನಗೆ ಮಿಂಚುಗಳ ಕುವರ ಕ್ರಾಂತಿಕಾರ, 


ಕ ಗರಿ : ಬೇಂದ್ರೆ, ಪು. 88 
v4 ಕೆ.ಎಸ್‌.ನ: ದೀಪದ ಮಲ್ಲಿ ಪು. 24 


ಸೌಂದರ್ಯ ಸಮೀಕ್ಷೆ ೩೩೭ 


ಹೊಳೆವೆಳೆಯ ಕಂಗಳಲಿ ಬೆಳುದಿಂಗಳನು ತುಂಬಿ 
ತಂದು ಮನೆಯಂಗಳಕೆ ಸುರಿವ ಧೀರ ! 


ಎಂದು ವರ್ಣಿಸುವ ರೀತಿಯೂ ಸೊಗಸಾಗಿದೆ. ಇಂತೆಯೇ ಇನ್ನೊಂದು ಉಜ್ಜಲವಾದ 
ಚಿತ್ರ ಮದುವೆಯ ಹೆಣ್ಣಿನದು. ಮದುವೆಗೆ ಹಿಂದಿನ ದಿನ ಏನೋ ಕಾರಣದಿಂದ ಖಿನ್ನಳಾಗಿ 
ಮಲಗಿದ ಹೆಣ್ಣಿನ ಚಿತ್ರ ಇದು - 


ಬಿಳಿ ವಲ್ಲಿ ಬೆನ್ನ ಹತಿರವಿಹುದು; ಹೂದಂಡೆ 
ಹೆರಳಲ್ಲಿ; ಮಾತಿಲ್ಲ; ಉಸಿರು. 

ಥಳ ಥಳಿಸುವ ಕಣ್ಣ ಮುಚ್ಚಿ ಕೆದರಿದ ಕುರುಳ 
ಹತಾರು ದಿಕ್ಕಿಗೆ ಹರಿಸಿ, 

ಹೊದಿಕೆಯ ಹೊರಗೆ ಮುಂಗೈ ಬೀಸಿ, ನಡು ಬೆರಳ 
ಉಂಗುರದ ನಡು ಹರಳ ಜ್ವಲಿಸಿ, 

ಬೆನ್ನ ಸೆರಗಿನ ಮೇಲೆ ಅರಿಯದೆ ತಂಗಿದ 
ಜರತಾರಿ ಹೂವನು ಮರೆತು, 

ತಲೆಯಿಟ್ಟು ತುಂಬು ದಿಂಬಿನಮೇಲೆ ಹಣೆಗಿಟ್ಟ ' 
ಕುಂಕುಮದ ಒತನ್ನು ಕುರಿತು, 

ಏನೇನೊ ಮಾತು - ದೇವರು ಬಲ್ಲ!- ಮಾತೆಲ್ಲ 
ಹೊಂದದೆ ಒಡೆದ ಕಿರು ಮುತ್ತು. 


ಕೆ.ಎಸ್‌. ನರಸಿಂಹಸ್ವಾಮಿಯವರ ಕುಸುರಿ ಕಲೆಗಾರಿಕೆ ಇದು. ಸಚಿತ್ರವಾದ 
ವರ್ಣಮಯವಾದ, ಉಜ್ವಲವಾದ - ಒಂದು ವರ್ಣಶಿಲ್ಲ ಇದು. ಇಲ್ಲೆಲ್ಲಾ ಕಲೆಗಾರ 
ತಾನು ಕಂಡ ಚಿತ್ರವನ್ನು ಯಥಾವತ್ತಾಗಿ ಚಿತ್ರಿಸುವುದರ ಮೂಲಕ ಚೆಲುವನ್ನು ತೆರೆದಿದ್ದಾನೆ. 
ಕವಿ ತಾನು ಹೊರಗೆ ಕಂಡ ಚೆಲುವನ್ನು ಅದು ಮನಸ್ಸನ್ನು ಮುಟ್ಟಿದ ಪರಿಯನ್ನು ಚಿತ್ರಿಸುವ 
ಒಂದು ರೀತಿ ಇದು. ಆದರೆ - ಒಟ್ಟು ಸೌಂದರ್ನ ಕವಿಯ ಮೇಲೆ ಮಾಡಿದ 
ಪರಿಣಾಮವನ್ನು ಬೇರೊಂದು ಚಿತ್ರದಿಂದ ಧ್ವನಿಸುವ ಬೇರೊಂದು ಕ್ರಮವನ್ನು ನಾವು 
ಗುರುತಿಸಬಹುದು. "ರತ್ನ' ತನ್ನ ಪುಟ್ಟಂಜಿಯ ರೂಪವನ್ನು ಕುರಿತು 


ಅಲ್ಲಲ್‌ ಕಮಲದ್‌ ಊ ತೇಲ್ಬುಟ್ಟು 
ಮೇಲ್‌ ಒಂದ್‌ ತೆಳ್ನೆ ಲೇಪ 


1. ಜಿ.ಎಸ್‌.ಶಿ: ಚೆಲುವು - ಒಲವು ್ರಾಂತಿಕಾರ), ಪು. 37 
2. ಕೆ.ಎಸ್‌.ನ: ಇರುವಂತಿಗೆ, ಪು. 3. 


೩೩೮ ಮಾನವ ರಂಗದಲ್ಲಿ 


ಚಿನ್ನದ್‌ ನೀರ್ನಲ್‌ ಕೊಟ್ಟಂಗೈತೆ 
ನನ್‌ಪುಟ್ನಂಜಿ ರೂಪ! ! 


ಎಂದು ಹೇಳುವ ಈ ಮಾತು ಕೇವಲ ಹೊರಗೆ ಕವಿ ಕಂಡ ಮೈಸಿರಿಯನ್ನು ಮಾತ್ರ 
ಚಿತ್ರಿಸುತ್ತಿಲ್ಲ ಜೊತೆಗೆ ಪುಟ್ನ್ಲಂಜಿಯ ಸುಕೋಮಲ ಸ್ವಭಾವವನ್ನೂ ಸೂಚಿಸುತ್ತದೆ. ಅಷ್ಟೇ 
ಅಲ್ಲ ಒಲಿದ ಗಂಡನಿಗೆ ಹೆಣ್ಣೂ ಕೇವಲ ಪ್ರೇಯಸಿ ಮಾತ್ರವಲ್ಲ ಅವಳು ಶ್ರೇಯಸಿಯೂ 
ಹೌದು. ಅವಳ ಬಗ್ಗೆ ಪೂಜ್ಕವಾದ ಪವಿತ್ರವಾದ ಭಾವನೆಯೂ ಬೆಳೆದ ಚೀತನಕ್ಕಾಗುತ್ತದೆ. 
“ರತ್ನ' ಪುಟ್ನ್ಟಂಜಿಯ ರೂಪವನ್ನು ಕುರಿತು - 


ದೇವಸ್ಥಾನ್ಟಾಗ್‌ ಎಂಗಿರತೈತೆ 
ಚಿನ್ನದ್‌ ನಂದಾದೀಪ 

ಅಂಗ್‌ ನನ್‌ ಅಟ್ಟೀನ್‌ ಬೆಳಗಿಸೈತೆ 
ನನ್‌ ಪುಟ್ನಂಜಿ ರೂಪ! 


ಎಂದು ಹೇಳುವಲ್ಲಿ ಪುಟ್ನಂಜೀ ರೂಪ ದೇವಸ್ಥಾನದಲ್ಲಿ ತೂಗುವ ಚಿನ್ನದ 
'ನಂದಾದೀಪದಂತೆ ಎನ್ನುವ ಮಾತು ಅವಳೆ ವ್ಯಕ್ತಿತ್ವದ ಶಾಂತ ಮಧುರ - ದಿವೃತೆಯನ್ನು 


- ಧ್ವನಿಸುತ್ತದೆ. ಕೈ ಹಿಡಿದ ಮಡದಿಯಲ್ಲಿ ತಾಯ್ತನವನ್ನು ಕಂಡು, ಚಿತ್ರಿಸುವ ಕವಿಯ ವೃಕ್ರಿತ್ವದ 
ಹಿರಿಮೆಯನ್ನೂ ನಾವು ಕಾಣುತ್ತೇವೆ ಈ ಒಂದು ಕವನದಲ್ಲಿ - 


ತಾಯ ಚರಣಕಿರಣವೊಂದು 
ಕೃಪೆಯೊಳೆನ್ನ ಪೊರೆಯಲೆಂದು 
ನಿನ್ನರೂಪದಿಂದ ಬಂದು 
ಸಲಹುತಿರುವುದೆನ್ನನಿಂದು " 


ಎಂದು ಕವಿ 'ಸತಿ'ಯನ್ನು ಕುರಿತು ಮಾಡುವ ವರ್ಣನೆಯಲ್ಲಿ ನಾವು ಆಗಲೇ ಸ್ತ್ರೀರೂಪದ 
ಅಂತರಂಗ ಸೌಂದರ್ಯವನ್ನು ಕಾಣುತ್ತೇವೆ. ಮೊದಮೊದಲು - ಮಗುವಾಗಿ ಜಗತ್ತಿಗೆ ಬಂದ 
ಗಂಡಸಿಗೆ ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ - ತನ್ನಿಂದ ಬೇರೆಯಾದ ಒಂದು 
ಜೀವವಾಗಿ ಹೆಣ್ಣು ತೋರುತ್ತಾಳೆ; ಆದರೆ ಬಾಳಿನ ಗೆಳತಿಯಾಗಿ ಕೈ ಹಿಡಿದು ಬಾಳನ್ನು 
ಸಾಗಿಸುವಾಗ, ಆ ಹೆಣ್ಣು ಮತ್ತು ತಾನು ಒಂದೇ ಎಂಬ ಅರಿವಾಗುತ್ತದೆ. ದೇಹಸಂಗದ 
ಜೊತೆಯಲ್ಲೇ ಆತ್ಮಸಂಗವೂ ಬೆಳೆಯುತ್ತದೆ. ಈ ಆತ್ಮಸಂಗದಿಂದ ಅವಳ ಅಂತರಂಗದ 
ಚೆಲುವಾದ ಸೈರಣೆ, ಮೆಚ್ಚು ಮಮತೆ, ನೇಹ ಕರುಣೆ ಇತ್ಯಾದಿಗಳ ಪರಿಚಯದಿಂದ, 
ತನ್ನ ಮಕ್ಕಳಿಗೆ ತಾಯಿಯಾಗಿ, ತೆಕ್ಕ್ಶನೆಯೇ ಬೇರೊಂದು ನಿಲುವಿನಲ್ಲಿ ನಿಲ್ಲುವ ಹೆಣ್ಣು 
ಮಾತೃ ಸ್ವರೂಪಿಣಿಯಾಗಿಯೂ ಗೋಚರಿಸುತ್ತಾಳೆ. ಆಗ ಅನ್ನಿಸುತ್ತದೆ - 


12. ಜಿ.ಪಿ. ರಾಜರತ್ನಂ : ರತ್ನನ ಪದಗಳು, ಪು. 56 ಮತ್ತು 58 
3, ಕುವೆಂಪು: ಚಂದ್ರಮಂಚಕೆ ಬಾ ಚಕೋರಿ, ಪು. 7. 


ಸೌಂದರ್ಯ ಸಮೀಕ್ಷೆ ೩೩೯ 


ಹೇ ಮಾಸತಿ, ಪ್ರೇಮಾವತಿ 
ಮೃಣ್ಮಯದಲಿ ಚಿನ್ಮಯರತಿ 
ಮನ್ನಿಸೆನ್ನ ಭಗವತಿ ' 


ಎಂದು. ಸ್ತ್ರೀರೂಪವನ್ನು ಕುರಿತ ಈ ಆತ್ಮ ಸೌಂದರದ ಮಜಲನ್ನು ಇಂದಿನ ಕವಿಗಳು 
ಚಿತ್ರಿಸಿರುವುದು ಗಮನಿಸಬೇಕಾದ ಅಂಶ. 


ಹ 
ಕವಿ ತನ್ನ ಸುತ್ತಣ ಜೀವನದಲ್ಲಿ ತನ್ನ ಮೇಲೆ ತಮ್ಮ ವ್ಯಕ್ತಿತ್ವದಿಂದ ಪ್ರಭಾವ ಬೀರಿದ 


ಶವ 
ಹಲವು ಗಣ್ಮ ವ್ಯಕ್ತಿಗಳೆನ್ನೋ ಮಹಾ ವ್ಯಕ್ತಿಗಳನ್ನೋ ಕುರಿತು ಬರೆದ ಗೀತೆಗಳಲ್ಲಿ ನಾವು 
ವ್ಯಕ್ತಿಯ ಚಾರಿತ್ರ ದ ಸೌಂದರ್ಯವನ್ನು ಕಾಣುತ್ತೇವೆ. ಹಾಗೆ ಪರಿಣಾಮ ಮಾಡುವ ವ್ಯಕ್ತಿ 
ಗಂಡಾಗಿರಬಹುದು, ಹೆಣ್ಣಾಗಿರಬಹುದು. ಗೆಳೆಯನಾಗಿರಬಹುದು, ಗುರುವಾಗಿರಬಹುದು, 
ಮಂಹಾತ್ಮನಾಗಿರಬಹುದು, ದೇಶದ ನಾಯಕನಾಗಿರಬಹುದು. ಆ ವ್ಯಕ್ತಿ 
ಸಮಕಾಲೀನನಾಗಿರಬಹುದು. ಪುರಾತನನಾಗಿರಬಹುದು. ಅಂತಹ ವ್ಯಕ್ತಿ ಚಿತ್ರಣ ಗುಣ 
ಪ್ರಶಂಸಾರೂಪವಾದ ಕವನವಾಗಿಯೂ ಚರಮಗೀತ ರೂಪವಾಗಿಯೋ ಉಪಾಸನಾ 


ರೂಪವಾದ ಕವನವಾಗಿಯೋ ಇರಬಹುದು. ಗಾಂಧೀಜಿಯನ್ನು ಕುರಿತು - 


“ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ ನೀನು; 
ಆಂಗ್ಲರಧಿಕಾರ ಮೋಹವನು ಮುರಿದೆ. 
ಅವರಿವರ ದುಷ್ಟತಿಗೆ ಕುದಿದು ಕಂಬನಿಗರೆದೆ 
ಉಪವಾಸದಗ್ನಿಯಲಿ ನಡೆದು ಬಂದೆ 


ಎಂದು ಗಾಂಧೀಜಿಯ ಗುಣಕಥನವನ್ನು ಮಾಡುವುದು ಒಂದು ರೀತಿಯಾದರೆ, 
ಗಾಂಧೀಜಿಯವರ ವೃಕ್ತಿತ್ವಕ್ಕೆ ಬೇರೊಂದು ಶಕ್ತಿ ಪೂರ್ಣವಾದ ಪ್ರತಿಮೆಯನ್ನು 
ನಿರ್ಮಿಸುವುದರ ಮೂಲಕ ಗಾಂಧೀಜಿಯ ಚಿತ್ರವನ್ನು ಕೊಡುವುದು ಬೇರೊಂದು. ಪ್ರು.ತಿ.ನ. 
ಅವರ “ನೆರಳು' ಇಂಥ ಒಂದು ಪ್ರತಿಮೆ. ಹಾರುವ ಗರುಡನ ನೆರಳನ್ನು ಕಂಡು - 


ಮೇಲೊಂದು ಗರುಡ ಹಾರುತಿಹುದು 
ಕೆಳಗದರ ನೆರಳು ಓಡುತಿಹುದು 
ಅದಕೊ ಅದರಿಚ್ಛೆ ಹಾದಿ 

ಇದಕೊ ಹರಿದತ್ತ ಬೀದಿ 

ನೆಲ ನೆಲದಿ ಮನೆಮನೆಯ ಮೇಲೆ 


1. ಕುವೆಂಪು : ಚಂದ್ರಮಂಚಕೆ ಬಾ ಚಕೋರಿ, ಪು.9 
ತ ಕೆ.ಎಸ್‌.ನ. : ಉಂಗುರ, ಪು. 15 


೩೪೦ "ಮಾನವ ರಂಗದಲ್ಲಿ 


ಕೊಳೆ ಬಾವಿ ಕಂಡು ಕಾಣದೋಲೆ 
ಗಿಡ ಗುಲ್ಮ ತೆವರು ತಿಟ್ಟು 
ಎನ್ನದಿದಕೊಂದೆ ನಿಟ್ಟು 


ಗಾಳಿ ಬೆರಗಿದರ ನೆಲದೊಳೋಟ! 
ವೇಗಕಡ್ಡಬಹುದಾವ ಹೂಟ? 
ಸಿಕ್ಕು ದಣಿವಿಲ್ಲದಂತೆ 

ನಡೆಯಿದಕೆ ನಿಲ್ಲದಂತೆ.” 


ಕವಿ ಕೊಡುವ ಈ ಚಿತ್ರಣ ವಾಸ್ತವವಾಗಿ ಹಾರುವ ಗರುಡನ ಮತ್ತು ಕೆಳಗೆ ಓಡುವ 
ಅದರ ನೆಳಲಿನ - ಹರಿಭಾವನೆಯಿಂದಲೇ ಮೂಡಿದುದು. ಆದರೆ ತೆಕ್ಕನೆ ಈ 
ಅನುಭವವನ್ನು ಪರಿಭಾವಿಸಿ, ಅವರು - 


ಇದ ನೋಡಿ ನಾನು ನೆನೆವೆನಿಂದು - 
ಇಂಥ ನೆಳಲೇನು ಗಾಂಧಿಯೆಂದು! 
ಹರಿದತ್ತ ಹರಿಯ ಚಿತ್ತ ಈ ಧೀರ ನಡೆವನತ್ತ! ' 


ಎನ್ನುತ್ತಾರೆ. ನೆಳಲಿನ ಅನುಭವವನ್ನು ಪರಿಭಾವಿಸಿ ಆ ಬೆಳಕನ್ನು ಗಾಂಧೀಜಿಯ ವೃಕ್ತಿತ್ತದ 
ಚಿತ್ರಣಕ್ಕೆ - ತಟಕ್ಕನೆ ತಗುಳ್ಳಿರುವುದು ತುಂಬ ಹಿತವಾಗಿದೆ; ಅಂತೆಯೇ ಗಾಂಧೀಜಿಯ ವೃಕ್ತಿತ್ರಕ್ಕೆ 
ನೂತನವಾದ ವ್ಯಾಖ್ಯಾನವೊಂದನ್ನು ಒದಗಿಸುತ್ತದೆ. ಇಲ್ಲಿ ನೆಳಲು ಗಾಂಧೀಜಿಯ 
ವ್ಯಕ್ತಿತ್ತಕ್ಕೊಂದು ಪ್ರತಿಮೆಯಾಗಿದೆ. ಈ ಪ್ರತಿಮಾ ನಿರ್ಮಾಣ, ಕವಿ ಗಾಂಧೀಜಿಯನ್ನೇ ಕುರಿತು 
ನಡೆಸಿದ ಪರಿಭಾವನೆಯಿಂದ ಬಂದುದಲ್ಲ ನೆರಳನ್ನು ಕುರಿತು ನಡೆಸಿದ ಪರಿಭಾವನೆಯಿಂದ 
ಬಂದುದು. ಆದರೆ ಗಾಂಧೀಜಿಯನ್ನೇ ಕುರಿತು ನಡೆಸಿದ ಪರಿಭಾವನೆಯಿಂದ, ಸ್ವಾತಂತ್ರ, 
ಸಂಗ್ರಾಮ ಸಮಯದಲ್ಲಿ ಅವರು ಕಂಡ ಹರಿಯನ್ನು ಉಜ್ಜಲವಾದ ಪ್ರತಿಮೆಯೊಂದರಲ್ಲಿ 
ರೂಪಿಸಿರುವ ಪರಿ ಇದು - 

ಈ ಮಹಾ ಸ್ವಾತಂತ್ರ, ರಣಯಾಗ ಧೂಮದಲಿ 

ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತಿದೆ; ನಿಶ್ಚಲಂ 


ರಂಜಿಸುತ್ತಿದೆ - ಶಾಂತಿಯಲಿ ಹಿಮಾಮಹಾಚಲಂ 
ರಾರಾಜಿಪಂತೆ ನೀಲಿಮ ನಭೋ ಧಾಮದಲಿ * 


ಗಾಂಧೀಜಿ ಸ್ವಾತಂತ್ರ್ಯ ರಣಯಾಗಧೂಮದ ನಡುವೆ ಪ್ರಜ್ವಲಿಸುವ ಒಂದು ಶ್ವೇತಾಗ್ನಿ ಜ್ಞಾಲೆ! 
ಅಗ್ನಿ ಶ್ಲೇತರೂಪ ತಾಳುವುದು ಅದರ ಅತ್ಕಂತ ಪ್ರಖರಾವಸ್ಥೆಯಲ್ಲಿ ಆದರೆ ನಿಶ್ಚಲವಾಗಿದೆ 


| ಪು.ತಿ.ನ: ಗಣೇಶದರ್ಶನ. ಪು. 35 


2. ಕುವೆಂಪು : ಪಾಂಚಜನ್ಯ ಪು. 40 


ಸೌಂದರ್ಯ ಸಮೀಕ್ಷೆ ೩೪೧ 


ಈ ಜ್ವಾಲೆ; ಅದರಲ್ಲಿ ಯಾವ ಚಾಂಚಲ್ಕವೂ ಇಲ್ಲ ಯೋಗಿಯ ಸಮಾಧಿಯಂತೆ 
ನಿಶ್ಚಲವಾಗಿದೆ, ಸುತ್ತ ಬಳಸಿದ ಧೂಮದ ನಡುವೆ. ಇಷ್ಟೊಂದು ಪ್ರಖರವಾದ, ಆದರೂ 
ನಿಶ್ಚಲವಾದ ಈ ಜ್ವಾಲೆ ಕಣ್ಣು ಕೋರೈಸುವಂತಿಲ್ಲ ನೀಲಿಮ ನಭೋಧಾಮದಲ್ಲಿ ಹಿಮ 
ಮಹಾಚಲದಂತೆ ಧೀರವಾಗಿ ಗಂಭೀರವಾಗಿ ಶಾಂತಿಯಿಂದ ರಂಜಿಸುತ್ತಿದೆ. ಗಾಂಧೀಜಿಯ 
ವ್ಯಕ್ತಿತ್ವದ ಒಂದು ಪ್ರತಿಮೆಗೆ ಬಳಸಲ್ಪಟ್ಟರುವ ಈ ಎರಡು ಬೇರೆ ಬೇರೆ ಚಿತ್ರಗಳು ತಮಗೆ 


ರೂವ 
ತಾವೇ ಬೇರೆ ಬೇರೆಯ ಸ್ವಭಾವದವುಗಳಾದರೂ - ಗಾಂಧೀಜಿಯ ವೃಕ್ತಿತ್ವದ ಜ್ವಾಲೆಯ 


ರಿ.೨ವ 
ನಿಶ್ಚಲತೆಯ ಚಿತ್ರಣಕ್ಕೆ ಶೀತಲವಾದ ಹಿಮಾಚಲದ ಉಪಮೆ! - ಅವೆರಡೂ ಆ ಮಹಾ 
ವ್ಯಕ್ತಿಯಲ್ಲಿ ಮೈಗೊಂಡ ಪ್ರಖರತೆ - ಶಾಂತತೆಗಳ ಒಂದು ಸಾಮರಸ್ಕವನ್ನು ತುಂಬ 


ಸೊಗಸಾಗಿ ಧ್ವನಿಸುತ್ತವೆ. 


ಕವಿಯ ಬದುಕಿನ ಮೇಲೆ, ಗಾಂಧೀಜಿಯ ವ್ಯಕ್ತಿತ್ವದಂತೆ ಮಹತ್ತಾದ ಪರಿಣಾಮವನ್ನು 
ಬೀರದಿದ್ದರೂ ವಿಶೇಷ ಪರಿಣಾಮ ಮಾಡಿದ ಹಿರಿಯರು, ಪೂಜ್ಯರು, ಗಣ್ಮವ್ಯಕ್ತಿಗಳು, 
ಸ್ನೇಹಿತರು, ಇತ್ಯಾದಿ ವ್ಯಕ್ತಿಗಳನ್ನು ಕುರಿತ ಪದ್ಯಗಳು ಇಂದು ವಿಶೇಷವಾಗಿ ರಚಿತವಾಗಿವೆ. 
ಅವುಗಳೆಲ್ಲಿ ಒಂದೆರಡನ್ನು ಇಲ್ಲಿ ಸೂಚಿಸಿ ಮುಂದುವರಿಯಬಹುದು. ದಿವಂಗತ 


ಪಂಜೆಯವರನ್ನು ಕುರಿತು - 


ಹಾಲು ಸಕ್ಕರೆ ಸೇರಿ ನೀವಾದಿರಾಚಾರ್ಕ 

ನಡೆಯ ಮದಿಯಲಿ, ನುಡಿಯ ಸವಿಯಲ್ಲಿ ನಿಮ್ಮ ಬಗೆ 
ಹಸುಳೆ ನಗೆ; ನಿಮ್ಮ ಕೆಳಯೊಲುಮೆ ಹಗೆತನಕೆ ಹಗೆ 
ಕಚ್ಚಿದರೆ ಕಬ್ಬಾಗಿ, ಹಿಂಡಿದರೆ ಜೇನಾಗಿ 
ನಿಮ್ಮುತ್ತಮಿಕೆಯನೆ ಮೆರೆದಿರಯ್ಯ..... 

ಎಸ ಸಬ ಕೀರ್ತಿಲೋಭಕೆ ಬಾಗಿ 

ಬಾಳ್ವಂಡಿ ನೊಗಕೆ ಹೆಗಲಿತ್ತವರು ನೀವಲ್ಲ 


ತೇರ್ಮಿಣಿಯನೆಳೆದಿರಲ್ಲದೆ ಮತ್ತೆ ಮಣಿದಿಲ್ಲ ' 


ಕವಿ ಕುವೆಂಪು ಅವರು ಬರೆದ ಸೃತಿಗೀತೆ ಇದು. ಪಂಜೆಯವರ ವ್ಯಕ್ತಿತ್ವದ ಮಾಧುರ್ಯ 
ಮಾರ್ದವತೆ, ಮುಗ್ಧತೆ, ಉತ್ತಮಿಕೆ, ಅಕಾಮಹತವಾದ ಜೀವನ ಶ್ರದ್ಧೆ ಸ್ಫೈರ್ಯ - ಈ 
ಗುಣಗಳ ಪರಿಭಾವನೆಯಿಂದ, ಈ ಚಾರಿತ್ರ ದ ಸೊಗಸನ್ನು ಇಲ್ಲಿ ನಿರೂಪಿಸಿದ್ದಾರೆ. ಅಂತೆಯೇ 
ಉತ್ತರಕರ್ನಾಟಕದಲ್ಲಿ ತಮ್ಮ ಧ್ಯಾನಶೀಲವಾದ ವ್ಯಕ್ತಿತ್ವದಿಂದ ಅಲ್ಲಿನ ಲೇಖಕರ ಮೇಲೆ 
ಪ್ರಭಾವ ಬೀರಿದವರು ಶ್ರೀ ಮಧುರಚೆನ್ನರು. ಅವರನ್ನು ಕುರಿತು ಹಲವು ಲೇಖಕರು 


1, ಕುವೆಂಪು : ಕೃತ್ತಿಕೆ, ಪು. 54 


೩೪ ಪಿ ಮಾನವ ರಂಗದಲ್ಲಿ 


ಗೀತೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲೊಂದರಲ್ಲಿ ಅವರ ವ್ಯಕ್ತಿತ್ವವನ್ನು ಬಹು ಸೊಗಸಾಗಿ 
ಪ್ರತಿಮಿಸುವ ಒಂದು ಚಿತ್ರ ಇದು - 


ದೇಹ ಮೋಂಬತ್ತಿಯೊಲು ಮುಡಿದ ಬೆಳಕಿನ ಕುಡಿಗೆ 
ಕರಗಿ ಮಿದುವಾಗಿತ್ತು ಅಂತರಂಗ ' 


ವ್ಯಾಖ್ಯಾನ ನಿರಪೇಕ್ಷಕವಾದ ಈ ಚಿತ್ರ ಮಧುರ ಚಿನ್ನರ ಮಾರ್ದವ ತೇಜೋಮೂರ್ತಿಯನ್ನು 
ಸೊಗಸಾಗಿ ನಿಲ್ಲಿಸುತ್ತದೆ. ಇಂಥ ಚಿತ್ರಣಗಳಲ್ಲಿ ಕಂಡು ಬರುವ ಈ ಚಾರಿತ್ರ ದ 
ಸೌಂದರ್ಯ ನವೋದಯ ಕವಿಗಳಲ್ಲಿ ಮಾತ್ರ ಕಾಣುವ ವಿಶೇಷತೆಯೇನಲ್ಲ ನಮ್ಮ ಹಳಗನ್ನಡ 
ಕವಿಗಳು ತಮ್ಮ ಆಶ್ರಯದಾತರಾದ ರಾಜರನ್ನು, ತಮ್ಮ ಮೇಲೆ ಪಭಾವ ಬೀರಿದ ಮಹಾ 
ವ್ಯಕ್ತಿಗಳನ್ನು ಮತ್ತು ಆಚಾರ್ಕರನ್ನು ಕುರಿತು ಬರೆದಿರುವುದುಂಟು. ಪಂಪನ ಅರಿಕೇಸರಿ, 


ರನ್ನನ ದಾನಚಿಂತಾಮಣಿ ಅತ್ತಿಮಬ್ಬೆ ಇಂಥವರ ಚಿತ್ರಣವೂ ಈ ರೀತಿಯಿದೆ. 


ಕವಿ ಸಮಕಾಲೀನ ಹಾಗೂ ಸಮೀಪ ಕಾಲೀನಕರಾದ ವ್ಯಕ್ತಿಗಳ ಪಾತ್ರ ಸೌಂದರ್ಯವನ್ನು 
ಚಿತ್ರಿಸುವಂತೆಯೇ ಹಿಂದಿನ ವ್ಯಕ್ತಿಗಳ ಜೀವನ ಚರಿತ್ರೆಯ, ಅವಲೋಕನದಿಂದಲೂ ಅಂತಹ 
ವ್ಯಕ್ತಿಗಳ ಚಾರಿತ್ರ, ಸೌಂದರ್ಯವನ್ನು ಚಿತ್ರಿಸಿರುವುದು ಗಣನೀಯವಾಗಿದೆ. ಹಿಂದಿನ 
ಕವಿಗಳಾದರೋ ಕೃಷ್ಣ ಬುದ್ಧರಂಥವರನ್ನು ಕುರಿತು ಪ್ರತ್ಯೇಕವಾದ ಚಿತ್ರಣವನ್ನು ಕೊಡುವ 
ಬದಲು ತಮ್ಮ ಕಾವ್ಯದಲ್ಲಿ ಅಂತಹ ಒಂದೊಂದು ಪಾತ್ರಗಳನ್ನು ಸೃಜಿಸಲು ಅವರು 
ಕೃತಿಯನ್ನಾಗಿಸಿಕೊಂಡ ಪೌರಾಣಿಕ ಕಥಾವಸ್ತುವಿನ ಹರಹಿನಲ್ಲಿ ಅವಕಾಶ ಮಾಡಿಕೊಳ್ಳುತ್ತಿದ್ದರು. 
ಆದರೆ ಇಂದಿನವರು ಕೃಷ್ಣಬುದ್ಧರನ್ನು ಕುರಿತು ತಮ್ಮ ಕವಿತೆಯಲ್ಲಿ ಆ ವ್ಯಕ್ತಿಗಳ ಸೌಂದರ್ಯವನ್ನು 
ಹಿಡಿದಿಟ್ಟಿದ್ದಾರೆ. ಶ್ರೀ ಕೃಷ್ಣನ ಜೀವನವನ್ನು ಪರಿಭಾವಿಸಿ ಅದರ ಅಗಮೃತೆಯನ್ನೂ, 
ರಮೃತೆಯನ್ನೂ, ಹಲವು ಪ್ರತಿಮೆಗಳ ಮೂಲಕ ಚಿತ್ರಿಸಿರುವ ಒಂದು ಪರಿಯನ್ನು, 'ಕೃಷ್ಣಶಕ್ತಿ' 
ಎಂಬ ಕವಿತೆಯಲ್ಲಿ ನೋಡಬಹುದು. ಕವಿತೆ ಮೊದಲಾಗುವುದು ಹೀಗೆ - 


ಸುತ್ತ ಮುತ್ತ ಅಂಧಕಾರ 
ಮಳೆ ಹನಿಗಳ ಪಂಜರ 
ದೈತ್ಯ ಸೆರೆಯ ಕಂಬಿಯೊಳಗೆ 
ಬಂತು ದೇವ ಕುಂಜರ! 23 


ಕೃಷ್ಣ ಯುಗಾವತಾರಿಯಾದ ಒಂದು ಶಕ್ತಿ ಲೋಕದ ಅಂಧಕಾರದಲ್ಲಿ ಆಸುರೀ ಶಕ್ತಿಗಳು ನಿರ್ಮಿಸಿದ 
ಈ ಪಂಜರದೊಳಗೆ ಆ ದೇವ ಕುಂಜರೂಪವಾದ ಕೃಷ್ಣಶಕ್ತಿ ಪ್ರವೇಶಿಸಿತು - ಎಂಬ 


1. ಚನ್ನವೀರ ಕಣವಿ : ದೀಪಧಾರಿ. ಪು.2. 
3 ಜಿ.ಎಸ್‌.ಶಿ. : ದೇವಶಿಲ್ಲ; ಪ್ರ 1-2 


ಸೌಂದರ್ಯ ಸಮೀಕ್ಷೆ ೩೮೩ 


ವರ್ಣನೆಯಲ್ಲಿ ಶ್ರೀ ಕೃಷ್ಣ: ಜನನ ಸಂದರ್ಭದ ಪ್ರಕೃತಿಯ ವರ್ಣನೆ ಸೂಚಿತವಾಗಿದೆ. 
ಬೃಂದಾವನದ ಕೃಷ್ಣ - ರಣ ರಂಗದ ತುಮುಲದಲ್ಲಿ ಗೀತೆಯನ್ನು ಬೋಧಿಸಿದ ಕೃಷ್ಣ 
ಈ ಎಲ್ಲ ಮಜಲುಗಳನ್ನು ಅತ್ಕಂತ ಸೂಕ್ಷ್ಮವಾಗಿ ಮುಂದಿನ ಐದು ಹದ್ಯಗಳಲ್ಲಿ ದ್ವನಿಸಿ, 
ಕಡೆಗೆ - 


ಮತ್ತೆ ಮತ್ತೆ ಅಂಧಕಾರ 
ಮಳೆ ಹನಿಗಳೆ ಪಂಜರ 
ಸೊಂಡಿಲಾಡಿಸುತ್ತ ಬರುವು 
ದದೋ ದೇವ ಕುಂಜರ ! 


ಎಂಬ ಮುಕ್ತಾಯದಲ್ಲಿ ಲೋಕಲೀಲೆಯ ಮತ್ತು ಲೀಲಾವತಾರಿಯ ಚಿರಂತನತೆಯನ್ನು ಈ 
ಕವಿತೆ ಸಾರುತ್ತದೆ. ಶ್ರೀ ಗುರು ಬುದ್ಧದೇವರನ್ನು ಕುರಿತು - 


ಬುದ್ಧ ಬುದ್ಧ - 
ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ” 


ಎಂದು ಮೊದಲಾಗುವ ಬೇಂದ್ರೆಯವರ ಈ ಕವಿತೆಯಲ್ಲಿ ಈ ಮೊದಲ 
ಪಂಕ್ರಿಯಿಂದ ಅನುರಣಿತವಾಗುವ ಅರ್ಥ ಪ್ರಪಂಚ ವಿಸ್ತಾರವಾಗಿದೆ. ಬುದ್ಧನಂತೆಯೇ ಬುದ್ಧನ 
“ಅಮೃತಸ್ಮಿತ'ವನ್ನು ಕವಿ - 
ಉದಯಾಸ್ತಗಳ ಜನ್ಮ ಮರಣ ಚಕ್ರದ ಬಾಧೆ 


ಇದಕ್ಕಿಲ್ಲ ಕುಂದ ಮೀರಿದೆ; ಗ್ರಹಣ ಹತದಿದ - 
ಕೆಂದಿಗೂ. ಬೇರೆ ಫಲದಾಸೆಯಿದನೊಣಗಿಸದು; 


ರ್ತಿಯ ಅಮರ ಹಾಸ -ಶ್ರೀ ಬುದ್ಧ ದೇವನ ದುಃಖ 
ಹಿಮಗಿರಿಯ ಶಿಖರದಲಿ ತಪಮಿದ್ದ ಶಾಂತಿತ- 
ನ್ನಸಮ ಧ್ಯಾನದ ಗವಿಯ ಗಹನದಲಿ ಗುರುತಿಸಿದ 
ಚಿನ್ನ ಕನಸಿನ ಬಿಂಬ. ಆನಂದ ಕಲ್ಲವೃಕ್ಷಕ್ಕೆ ಬಂ- 


ಎಂದು ವರ್ಣಿಸಿದ್ದಾರೆ. ಈ ಲೋಕಭೂಮಿಕೆಯಲ್ಲಿದ್ದ ವ್ಯಕ್ತಿಗಳ ಚಿತ್ರಣವನ್ನು 
ಮಾತ್ರವಲ್ಲ ಕಾವ್ಕ ಭೂಮಿಕೆಯಲ್ಲಿ ಚಿತ್ರಿತವಾದ ಹಲವು ಪಾತ್ರಗಳನ್ನೂ ಪರಿಭಾವಿಸಿ 
ನೀಡುವುದು ಮತ್ತೊಂದು ವಿಶೇಷತೆ. ವಾಲ್ಮೀ£ ನಾಮಾಯಣದಲ್ಲಿ ಅಗೋಚರಳಾಗಿರುವ 


1. ಬೇಂದ್ರೆ : ಗಂಗಾವತರಣ ಪು, 39 
2. ಬೇಂದ್ರೆ : ಉಯ್ಯಾಲೆ, ಪು. 84 


೩೪೪ ಮಾನವ ರಂಗದಲ್ಲಿ 


-ಕವಿ ಟಾಗೂರರ ಮಾತಿನಲ್ಲಿ ಹೇಳುವುದಾದರೆ, ಕಾವ್ಯದ ಅನಾದರಕ್ಕೆ ಈಡಾಗಿರುವ 
ಊರ್ಮಿಳೆಯ ಪಾತ್ರದ ಮಹತ್ತನ್ನು ಪರಿಭಾವಿಸಿ ಕುವೆಂಪು ಅವರು - 


ರಾಮಾಯಣದ ಮಹಾ ರತ್ನವೇದಿಕೆಯ ಮೇಲೆ, 
ಮೂಲೆಯಲಿ, ನಿಂತಿರುವುದೊಂದಮೃತ ಶಿಲ್ಪಕೃತಿ 
ನಾಣ್ವಿ ಕಾಣದೆ ಸಂತೆಗಣ್ಗಳಿಗೆ; ಪೂರ್ಣಸತಿ, 
ಊರ್ಮಿಳಾದೇವಿ, ಲಕ್ಷ್ಮಣ ಚಿರತಶಶ್ಶೀಲೆ! 
ತ್ರೆಭುವನ ವಂದಿತ ಬೃಹನ್ಮೂರ್ತಿಗಳ ಛಾಯೆ 
ಮುಚ್ಚಿ ಮರೆಸಿದೆ ನಿನ್ನನೆಲೆ ಸಾದ್ದಿ....... 


ಎಂದು 'ಗೋಚರಾತೀತೆ'ಯಾದ "ಊರ್ಮಿಳಾದೇವಿ'ಯ ಪಾತ್ರವನ್ನು ಚಿತ್ರಿಸಿದ್ದಾರೆ. 


ಮಹತ್ತು ಮಹಾವಕ್ತಿಗಳಲ್ಲಿ ಸುಪ್ರಕಟವಾಗಿ ಲೋಕಲೋಚನವನ್ನು ಸೆಳೆದರೆ, ಅದೇ 
ಮಹತ್ತು ತೀರ ಸಾಮಾನ್ಯ ವೃಕ್ತಿಗಳಲ್ಲೂ ಅಪಕಟವಾಗಿ ಗುಪ್ತವಾಗಿರುತ್ತದೆ. ಸಾಮಾನ್ಯತೆಯಲ್ಲಿರುವ 
ಅಸಾಮಾನ್ಕ ಗುಣಗಳನ್ನು ಕವಿಯ ಕಣ್ಣು ಕಂಡು ಚಿತ್ರಿಸಿದಾಗ ಈ ತೀರ ಸಾಮಾನರೆಂದು 
ನಾವು ಅವಜ್ಞೆಗೈವ ವ್ಯಕ್ತಿಗಳ ಚಾರಿತ್ರ, ಯಾವ ಮಹಾವೃಕ್ರಿಗಳ ಪ್ರಖರ ತೇಜಸ್ಸಿನೆದುರೂ 
ತನ್ನ ನಂದಾದೀಪ ಸದೃಶವಾದ ದೀಪ್ತಿಯಿಂದ ತಲೆಯೆತ್ತಿ ನಿಲ್ಲಬಲ್ಲದು ಎನ್ನಿಸುತ್ತದೆ. ಇಂತಹ 
ವ್ಯಕ್ತಿ ಚಿತ್ರಗಳನ್ನು ಕಥಾ ರೂಪದಲ್ಲಿ ನಮ್ಮ ಕವಿಗಳು ಚಿತ್ರಿಸಿದ್ದಾರೆ. ಪು.ತಿ.ನ ಅವರ 
"ರಂಗವಲ್ಲಿ ಎಂಬ ಕವಿತೆ, ದಿನ ದಿನವೂ ಬೆಳಗಾಗ ಮೇಲುಕೋಟೆಯ ದೇಗುಲದೆಡೆಗೆ 
ಬೆಟ್ಟವನ್ನು ಹತ್ತಿ ಬಂದು ಭಕ್ತಿಯಿಂದ ದೇಗುಲದ ಬಾಗಿಲಿಗೆ ರಂಗೋಲಿಯನ್ನು ಬರೆಯುವ 
ಹಣ್ಣು ಹಣ್ಣು ಮುದುಕಿಯೊಬ್ಬಳ - ಚಿತ್ರವನ್ನು ನೀಡುತ್ತದೆ. ಆ ಕವಿತೆಯಲ್ಲಿ ಚಿತ್ರಿತವಾಗಿರುವ 
ಮುದುಕಿಯ ದೈವೀಶ್ರದ್ಧೆ ನಿಜಕ್ಕೂ ಪೂಜ್ಯವಾದುದು. ಅವಳ ಮನಸ್ಸಿನ ಪರಿಪಾಕ ತುಂಬ 
ಹಿರಿಯದು. ಅಂತೆಯೇ ಅವರು ಚಿತ್ರಿಸುವ ಒಕ್ಕಲ ಹೆಣ್ಣಾದ "ನಾಗಿ'ಯೂ ತುಂಬ 
ಸ್ವಾರಸ್ಯವಾದ ವ್ಯಕ್ತಿ. ಒಂದು ದಿನ ಬೇಸಿಗೆಯ ಮಟ ಮಟ ಮಧ್ಯಾಹ್ನ ಗೋಧಿಯನ್ನು 
ಬೀಸುತ್ತಾ ಕುಳಿತ ನಾಗಿ ಇದ್ದಕ್ಕಿದ್ದಹಾಗೆ ಅಳತೊಡಗುತ್ತಾಳೆ. ಆಗ ಹತ್ತಿರ ಕುಳಿತ ಅಜ್ಜಿ 
ಕೇಳುತ್ತದೆ ನಾಗಿಯ ಅಳುವಿನ ಕಾರಣವನ್ನು. ನಾಗಿ ಹೇಳುತ್ತಾಳೆ- 


ಏನೇಳ್ಳಿ ನಮ್ಮವ್ವ ಇರುವೋರು ಮೂವೋರು 
ನಾನು ನಮ್ಮೆಣ್ಣು ಮೊಲೆಗೂಸು 
ಕಾಣಿರಾ ಒಪ್ಪೊತ್ತು ದುಡಿಯದೆ ಕೂತರೂ 


1, ಕುವೆಂಪು : ಕೃತ್ತಿಕೆ. ಪು. 50 
2. ಪು.ತಿ.ನ: ಹಣತೆ, ಪು. 72. 


ಸೌಂದರ್ಯ ಸಮೀಕ್ಷೆ ೩೪೫ 


ಪ್ರಾಣಾವ ನೀಸೋದು ಕಷ್ಟ 

ಹುಲು ಮನುಸಿಯಪಾಡು ಹಿಂಗಾಯ್ತೆ ನಮ್ಮವ್ವ, 
ಮಲೆದೇವ್ರ ಪಾಡ ಏನೇಳ್ಳಿ! 

ಸುಲಭಾನೆ ಲೋಕಾದ ಸಂಸಾರ ನಡೆಸೋದು? 
ಆಳು ಬಂತು ನಮ್ಮಪಗಾಗಿ! ' 


ಎಂದು. ವಿಶ್ವಕುಟುಂಬಿಯಾದ ಆ ಭಗವಂತನಿಗೆ ಈ ಲೋಕವನ್ನು ನಡೆಸುವುದು ಎಷ್ಟು 
ಕಷ್ಟವಿರಬೇಕು ಎಂದು ಆಳುವ ಈ ಒಕ್ಕಲ ಹೆಣ್ಣು ನಿಜಕ್ಕೂ ನಮ್ಮಲ್ಲಿ ಸೋಜಿಗ 
ರೋಮಾಂಚನವನ್ನೇಳಿಸುತ್ತಾಳೆ. ರಾಜರತ್ನಂ ಅವರ “ಮಲ್ಲಿ'ಯ ಪಾತ್ರದಲ್ಲಿ ಭಾರತೀಯ 
ಸತೀತ್ವದ ಮುಖ್ಯ ಲಕ್ಷಣವನ್ನು ಕಾಣುತ್ತೇವೆ. ನಾಗ ಒಂದು ಸಲ ಮಲ್ಲಿಯನ್ನು 
ಕರೆದುಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತಾನೆ, ದೇವರ ಪೂಜೆ ಆದಮೇಲೆ ಬೆಟ್ಟ 
ಇಳಿಯುವಾಗ, ನಾಗ ಕೇಳುತ್ತಾನೆ ಮಲ್ಲಿಯನ್ನು " ಅಮ್ಮನ ಹತ್ತಿರ ಏನು ವರ ಕೇಳಿದೆ' 
ಎಂದು. ಮಲ್ಲಿ ಹೇಳುತ್ತಾಳೆ 'ಒಂದು ಸಣ್ಣ ವರವನ್ನು ಕೇಳಿದೆ ಎಂದು. ಆ 
ಸಂಭಾಷಣೆಯನ್ನು ನಾಗನ ಮಾತಿನಲ್ಲೆ ಕೇಳಿ - ; 


“ಏನು ವರ' ಯಾರಿಗೆ?” 
“ನಿಮಗೆ” 

"ನನಗೆ !' 

“ಮತ್ತೆ, ಮಕ್ಳು ಮುವೋರಿಗೆ!” 
“ನನಗೇನು ಮಲ್ಲಿ'' 

“ನಿಮಗೆ ಆಯುಸ್ಸು'' 

ನಿಮಗೆ ಆರೋಗ್ಯ'' 

“ಮತ್ತೆ ಮಕ್ಕಳಿಗೆ?'' 

"ಅವಕೆಲ್ಲ - ಗುಣ, ಯಿದೆ ಭಾಗ್ಯ” 
“ನಿನಗೆ, ಮಲ್ಲಿ?” 

“ನನಗಾ ....ಮುತ್ತೆದೆ ಸಾವು!” ' 


ಮಲ್ಲಿ ದೇವರ ಬಳಿ ಕೇಳಿಕೊಂಡದ್ದು ಮುತ್ತೆದೆ ಸಾವನ್ನು? ಈ ಹೆಣ್ಣು ಚಾಮುಂಡಿಯ 
ಬಳಿ ಕೇಳಿದ ಈ ವರ ನಿಜಕ್ಕೂ ನಮ್ಮನ್ನು ದಂಗುಬಡಿಸುತ್ತದೆ. ಈ ಒಂದು ನಿಲುವಿನಲ್ಲಿ 
ಈ ಮಲ್ಲಿ ಯಾವ ಸೀತೆ ಸಾವಿತ್ರಿಯರಿಗೆ ಕಡಮೆಯಾಗಿದ್ದಾಳೆ? ಇಂತೆಯೇ ಮಾಸ್ತಿಯವರ 
"ಗೌಡರ ಮಲ್ಲಿ'ಯೂ ತನ್ನ ಮಹತಿನಿಂದ ನಮ್ಮನ್ನು ಬೆರಗುಗೊಳಿಸುತ್ತಾಳೆ. "ಬಸವಿ'ಯಾದ 


1. ಪು.ತಿ.ನ: ಹಣತೆ ಪು. 70-71 
2. ಜಿ.ಪಿ. ರಾಜರತ್ನಂ : ನಾಗನ ಪದಗಳು, ಪು. 40 


೩೪೬ ಮಾನವ ರಂಗದಲ್ಲಿ 


ಮಲ್ಲಿ ಊರ ಗೌಡನನ್ನು ಕೈಹಿಡಿದು ಗಂಭೀರ ಗರತಿಯಾಗಿ, ತನ್ನ ಒಲವಿನಿಂದ, 
ಸೌಜನ್ಯದಿಂದ, ನಮ್ಮ ಮನವನ್ನು ಸೆಳೆಯುತ್ತಾಳೆ. ಅವರದೇ 'ರಾಮನವಮಿ'ಯಲ್ಲಿ ನಾವು 
ಕಾಣುವ ಜವರ ಗೌಡರೂ - ಇಂಥ ಒಬ್ಬ ಹಿರಿಯ ವ್ಯಕ್ತಿಯೇ. ರಾಮನವಮಿಯ ದಿನ, 
ತನ್ನ ಊರಿನ ಬಸರಿಯ ಮರದ ಬಳಿಗೆ, ರಾಮ-ಸೀತೆ-ಲಕ್ಷ ಣರು ಬರುವರೆಂಬ 
ಐತಿಹ್ಯವನ್ನು ನಂಬಿ, ಹರೆಯದಿಂದ ಮುದುಕನಾಗುವ ತನಕ ವರುಷ ವರುಷವೂ ತಪ್ಪದೆ 
ಬಂದು ಕಾಯುವ ಜವರಗೌಡನ ಶ್ರದ್ಧೆ ಶಬರಿಯ ತಪಸ್ಸಿಗಿಂತ ಕಿರಿದೇನಲ್ಲ ಅವನ 
ನಂಬಿಕೆ, ಅರ್ಧಂಬರ್ಧ ಓದು ಕಲಿತ ನಮ್ಮಂಥವರಿಗೆ ಬರಿಯ ಮೂಢ ನಂಬಿಕೆಯಾಗಿ 
ತೋರಿದರೆ ಜವರ ಗೌಡನಿಗೋ - 


ರಾಮಲಕ್ಷ ಣ ಸೀತಾದೇವಿ 

ಒಂದಿಗೆ ದಯಮಾಡಿ 
ಮೂರುಗಳಿಗೆ ಈ ಎಡೆ ಸಂತಸದಲಿ 
ನಡೆವರು ಸುಳಿದಾಡಿ 


ಪುಣ್ಮವಂತರಿಗೆ ಕಾಣುವರೆಂದು 

ಹೇಳಿ ಕೇಳಿ ಬಲ್ವೆ 

ಕರುಣಿಸೆ ಕಾಂಬರು; ಪುಣ್ಮವೆ? ದೇವರ 
ಕೃಪೆಗೆ ಏಕೆ ಎಲ್ಲೆ? ' 


ಇಂತಹ ಶ್ರದ್ಧೆ ಇಂತಹ ತುಂಬು ಶ್ರದ್ಧೆಯೊಂದೇ ಸಾಕು ಜೀವನ ಸಾಫಲಕ್ಕೆ. ಇಂಥ ಹಲವು 
ವ್ಯಕ್ತಿ ಚಿತ್ರಗಳಲ್ಲಿ ನಾವು ಸಾಮಾನ್ಯತೆಯಲ್ಲಿ ಹುದುಗಿದ ಮಹತ್ತನ್ನು - ಕಲ್ಲಿನಲ್ಲಿ ಹುದುಗಿದ 
ಚಿನ್ನದಂತೆ ಇರುವ ಸಂಪತ್ತನ್ನು - ಕಾಣುತ್ತೇವೆ, ಕವಿಯ ಕಣ್ಣಿನ ಬೆಳಕಿನಿಂದ. ದಿನವೂ 
ಮುಂಜಾನೆ ಗುಡಿಗೆ ಬಂದು ರಂಗೋಲಿ ಹಾಕುವ ಆ ಮುದುಕಿ, ವಿಶ್ವಕುಟುಂಬಿಯಾದ 
ಭಗವಂತನ ಜವಾಬ್ದಾರಿಗಾಗಿ ಮರುಗುವ ಒಕ್ಕಲ ಹೆಣ್ಣಾದ ನಾಗಿ, ಮುತ್ತೆದೆ ಸಾವನ್ನು 
ಕೇಳಿಕೊಳ್ಳುವ ಮಲ್ಲಿ ವೇಶೈಯಾದರೂ ಗರತಿತನಕ್ಕೆ ಹಾರೈಸಿದ್ದ ಗೌಡನ ಕೈಹಿಡಿದ ಆ 
ಮಲ್ಲಿ ಶ್ರೀರಾಮನಿಗಾಗಿ ಬಂದು ಕಾಯುವ ಜವರಗೌಡ - ಇವರೆಲ್ಲರೂ ತುಂಬ ಹಿರಿಯ 
ಚೇತನಗಳು. ಇವರೆಲ್ಲರ ಅಂತರಂಗದ ಶ್ರದ್ಧೆ - ಧೈರ್ಯ - ಶೀಲ ಇವೇ ವ್ಯಕ್ತಿಯ ನಿಜವಾದ 
ಸೌಂದರ್ಯ ಅಂತರಂಗದ ಈ ಚಾರಿತ್ರ, ಸೌಂದರ್ಯವನ್ನು ಚಿತ್ರಿಸುವ ಇನ್ನೂ ಇಂತಹ 
ಹಲವಾರು ಕವಿತೆಗಳು ನವೋದಯದ ಕೃತಿಗಳೆಲ್ಲಿವೆ. ಜನ ಸಾಮಾನರ ಜೀವನದ 
ಘನತೆಯನ್ನು ತೆರೆಯುವ ಈ ರಚನೆಗಳು ನವೋದಯದ ಕವಿಗಳ ವಿಶಿಷ್ಟತೆಯನ್ನು 
ತೋರಿಸುತ್ತದೆ. 


ಹ ಶ್ರೀನಿವಾಸ : ರಾಮನವಮಿ. ಪು. 30. 


ಸೌಂದರ್ಯ ಸಮೀಕ್ಷೆ ೩೪೭ 


ಕ್ಷ 


ಸೌಂದರ್ಯದಂತೆ ಪ್ರೀತಿಯೂ ಒಂದು ಮೋಡಿ. ಅಷ್ಟೇ ಅಲ್ಲ ಪ್ರೀತಿಯೆ ಸೌಂದರ್ಯದ 
ಸೂತ್ರ. ಪ್ರೀತಿ ಇದ್ದರೆ ಸೌಂದರ್ಯದ ದರ್ಶನ, ಇಲ್ಲದಿದ್ದರೆ ಇಲ್ಲ ಹೆಣ್ಣು ಗಂಡಿಗೆ 
ಚೆಲುವಾಗಿ ತೋರುವುದು ಪ್ರೀತಿಯಿಂದಲೇ! ಪ್ರೀತಿಯಲ್ಲಿ ಅನೇಕ ಮಜಲುಗಳಿವೆ 
ಮೇಲಿಂದ ಕೆಳಗಿನವರೆಗೆ - ಕಾಮ, ಸ್ನೇಹ, ವಾತ್ಸಲ್ಯ ಭಕ್ತಿ ಪೇಮ ಇತ್ಯಾದಿಯಾಗಿ. 
ಆತ್ಮ ಆತ್ಮಗಳನ್ನು ಬೆಸೆಯುವ ಈ ಮಧುರ ಬಾಂಧವ್ಯದ ರಹಸ್ಯವನ್ನು ಕುರಿತು "ಪೇಮ'ವನ್ನೆ 
ತಮ್ಮ ಪರಿಭಾವನೆಯ ವಸ್ತುವನ್ನಾಗಿ ಮಾಡಿಕೊಂಡು ನವೋದಯ ಕವಿಗಳು ಸುಂದರವಾದ 
ಗೀತಗಳನ್ನು ಬರೆದಿರುವುದು - ಗಮನಾರ್ಹವಾದ ಅಂಶವಾಗಿದೆ. 


ಸಾಮಾನ್ಯವಾಗಿ ಮಾನವ ಲೋಕದಲ್ಲಿ ನಾವು ಕಾಣುವ ಪ್ರೀತಿ ಎನ್ನುವುದು ಒಂದು 
ಆಕರ್ಷಣೆ. ಅದೊಂದು ಚುಂಬಕ ಶಕ್ತಿ- | 


ಆ ಮುಖಾ - ಈ ಮುಖಾ 
ಯಾವ ಗಂಡೊ 

ಯಾವ ಹೆಣ್ಣೊ 
ಪ್ರೀತಿಯೆಂಬ ಚುಂಬಕಾ 
ಕೂಡಿಸಿತ್ತು 

ಆಡಿಸಿತ್ತು 

ಕೂಡಲದೊಳು ನೋಟವಾ 
ಮೂರು ದಿನದ ಆಟವಾ ' 


ಹೀಗನ್ನಿಸುತ್ತದೆ ಈ ಮಾನವ ಪ್ರಣಯದ ಮೋಡಿಗೆ ಬೆರಗಾದಾಗ. ಪ್ರೀತಿ ಎಂಬ ಒಂದು 
ಚುಂಬಕ ಶಕ್ತಿ ಗಂಡು ಹೆಣ್ಣುಗಳನ್ನು ಕೂಡಿಸುತ್ತದೆ, ಹೊಸ ಅಧ್ಯಾಯನವನ್ನು ಆರಂಭಿಸುತ್ತದೆ. 
ಈ ಪ್ರೀತಿಯ ಚಿಂತನೆಗೆ ತೊಡಗಿದ ಕವಿಗೆ ಎನ್ನಿಸುತ್ತದೆ ಈ ಪ್ರೀತಿ ಎನ್ನುವುದು ಒಂದು 
ಅಖಂಡ ಸ್ರೋತವೆಂದು. ಈ ಒಲುಮೆಯ ಹೊನಲನ್ನು ತಾಯಿ, ತಂದೆ, ತಮ್ಮ ಕೆಳೆಯ, 
ಮಗ ಇತ್ಯಾದಿ ಅಣೆಕಟ್ಟುಗಳು ತಡೆದು ನಿಲ್ಲಿಸುತ್ತವೆ. ಈ ಪರಿಭಾವನೆಯಲ್ಲಿ ಕವಿ 


ಒಲುಮೆ ಹೊನಲಿಗಣೆಗಳೆಷ್ಟು 
ಹರಿಯ ಬಿಡದ ತಡೆಗಳು! 
ಹೊನಲ ತಡೆವುವೇನು ಹಿತದಿ 
ಆದರೇನು? ತಡೆಗಳು! 
ತಾಯಿ, ತಂದೆ, ಅಣ್ಣ ತಮ್ಮ 
ಕೆಳೆಯ, ಸುತರು, ಪುತ್ರಿಯು 


1. ಬೇಂದ್ರೆ : ಸಖೀಗೀತ, ಪ್ರ. 51 


೩೪೮ ಮಾನವ ರಂಗದಲ್ಲಿ 


ಬಾಳಿನರಕೆ ಪೂರ್ಣಗೈವ 
ಸತಿಯು ಎಂಬ ತಡೆಗಳು! ! 


ಎಂಬ ಪ್ರೀತಿಯ ವ್ಯಾಖ್ಯಾನದಲ್ಲಿ ಈ ಚಿಂತನೆಯೂ ಸುಂದರವಾಗಿದೆ; ಪರಿಭಾವಿಸಿದಷ್ಟು 
ರಸಪೂರ್ಣವಾಗುತ್ತದೆ. ಎದೆ ಎದೆಯಲ್ಲಿ ಹರಿವ ಈ ಒಲುಮೆಯ ಸೆಳೆತಕ್ಕೆ ಸಿಕ್ಕ ನಲ್ಲ 
ಹೆಣ್ಣು ರೂಪವನ್ನು ಕಂಡು, ಏಕೆ ತನ್ನನ್ನು ಹೆಣ್ಣು ಈ ರೀತಿ ಸೆಳೆಯುತ್ತದೆ ಎಂಬ ಚಿಂತನೆಗೆ 
ತೊಡಗಿದಾಗ ಅವನಿಗನ್ನಿಸುತ್ತದೆ, ತನ್ನಜೀವನದಲ್ಲಿ ಇಂದು ಪ್ರೀತಿಯಾಗಿ ಮೈದೋರಿದ, ' 
ಮತ್ತೊಂದು ಜೀವವನ್ನು ಬಯಸುವ ಈ ಆಸೆ, ಇಂದಿನದಲ್ಲ ನಿನ್ನೆಯದಲ್ಲ ಜನ್ಮಾಂತರದ್ದು 

ಎಂದು. ಆಗ ಎನಿಸುತ್ತದೆ 


ಹಿಂದೆ ಜನ್ಮಾಂತರದ ಸಂಜೆಗೆಂಪಿನಲಿ ಮೊಳೆತ 

ನಮ್ಮ ಪ್ರೇಮದ ಮೊಗ್ಗೆ ಈ ಜನ್ಮದೆಳ ಹಗಲೊಳು 
ಪ್ರಥಮ ದರ್ಶನದ ರವಿಯುದಯದಲಿ ಬರಿದರಳಿತು 
ಬೀಜವಿಲ್ಲದೆ ವೃಕ್ಷವೇಳುವುದು ಜಗದೊಳುಂಟೆ? 3 


ಎಂದು. ಇಂದರಳಿದ ಈ ಪುಷ್ಪ ಹಿಂದೆ ಜನ್ಮಾಂತರದ ಸಂಜೆಗೆಂಪಿನಲ್ಲಿ ಮೊಳೆತ 
ಮೊಗ್ಗೆಯ ವಿಕಾಸದ ಪರಿಣಾಮ. ಎಂದೋ ಒಮ್ಮೆ ಬೀಸತೊಡಗಿತ್ತು ಈ ಚುಂಬಕ ಗಾಳಿ- 


ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕೂ 
ಚುಂಬಕ ಗಾಳಿಯು ಬೀಸುತಿದೆ! 3 


ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ ಬೀಸುವ ಈ ಚುಂಬಕ ಗಾಳಿಯ ಸೆಳೆತದಲ್ಲಿ 
ಗ್ರಹಚಂದ್ರ ತಾರಾದಿಗಳೂ ತಿರುಗುತ್ತಿದೆ ಒಂದನ್ನೊಂದು ಆಕರ್ಷಿಸಿ. ಅಂತಹುದು ಈ 
“ಅನಂತಪ್ರಣಯ'ದ ಚುಂಬಕಗಾಳಿ. ಶೂನ್ಮ ಸಮಾಧಿಯಲ್ಲಿದ್ದ ಬ್ರಹ್ಮನನ್ನು ತನ್ನ ಮಧುರ 
ಚುಂಬನದಿಂದ ಎಚ್ಚರಿಸಿ ಸೃಷ್ಟಿಲೀಲೆಗೆ ಪ್ರಥಮ ರತಿಯು ಪ್ರೇರಿಸಿದಂದಿನಿಂದ 
ಮೊದಲಾಯಿತು ' ಈ ಪ್ರೀತಿಯ ರಾಸಲೀಲೆ. ಈ ಸತ್ಯದ ಸುಂದರ ಪ್ರತಿಮೆಯೇ 
ಕೃಷ್ಣಗೋಪಿಯರ ರಾಸಕ್ರೀಡೆ. ಅದೋ ಅಲ್ಲಿ "ವಿಶ್ವದ ಕೇಂದ್ರದ ಬೃಂದಾವನ'ದಲ್ಲಿ - 


ನರ್ತಿಸುತ್ತಿದೆ ಗೋಪೀ ವೃಂದಂ 
ಲಲನಾಕಾರದ ಪ್ರಣಯಾನಂದಂ 
ಹಗಲಿರುಳೆರಡೂ ಉಷೆಸಂಧೈಯರಂ 
ತಳ್ಳೆಸಿಳೆಯಂ ಭ್ರಮಿಪಂದದಲಿ 


1. ಪ್ರುತನೆ. ಹಣತೆ . ಪು.15 
2. ತೀ.ನಂ. ಶ್ರೀಕಂಠಯ್ಯ: ಒಲುಮೆ, ಪು. 31 
3. ಬೇಂದ್ರೆ : ನಾದಲೀಲೆ, ಪು.50 


ಸೌಂದರ್ಯ ಸಮೀಕ್ಷೆ “೩೪೯ 


ರಂಗುರಂಗಿನ ಸೀರೆಯ ಸೊಬಗಿಂ 
ಮೆರೆಯುವ ಹೂದೋಂಟದ ಚಂದದಲಿ, 
ಜಗದೆದೆಯಲಿ ರತಿ ತೃಷ್ನೆಯ ಕೆರಳಿಸಿ 
ಕುಣಿ ಕುಣಿವರು ಚಕ್ರದ ಬಂಧದಲಿ! ! 


"ಅಣು ಅಣುವಿನಿಂದ ನೀಹಾರಿಕೆವರೆಗೆ, ತೃಣಕಣದಿಂದ ಹಿಮಗಿರಿವರೆಗೆ' ನಡೆಯುತ್ತಿದೆ, 
ಈ ಪ್ರೇಮದ ರಾಸಲೀಲೆ. ಈ ರಾಸಲೀಲೆಯೇ ಬೇರೊಂದು ಹೆಸರಿನಿಂದ 
ಕರೆಯುವುದಾದರೆ ಶಿವಲೀಲೆಯೂ. ಜಗತ್ತಿನ ಮಾತಾಪಿತರಾದ ಶಿವ-ಪಾರ್ವತಿಯರ 
ಪ್ರೇಮವೇ ಸಕಲ ಜಂಗಮ ಜಗತ್ತಿನ ಪ್ರೇಮಕ್ಕೂ ಮೂಲ. ಕವಿ ಕಾಳಿದಾಸ, ಭಕ್ತ 
ಕವಿಯಾದ ಹರಿಹರ, ತಮ್ಮ "ಕುಮಾರ ಸಂಭವ' ಮತ್ತು 'ಗಿರಿಜಾ ಕಲ್ಮಾಣ'ಗಳಲ್ಲಿ 
- ಇದೇ ಭಾವವನ್ನು ಕಡೆದಿಟ್ಟದ್ದಾರೆ. ಇದೇ ಭಾವವನ್ನು ಸುಂದರವಾದ 
ಪ್ರತಿಮೆಯೊಂದರಲ್ಲಿ ರೂಪಿಸಿದ್ದಾರೆ ಕುವೆಂಪು ಅವರು 'ಹರಿಗಿರಿಜಾ' ಎಂಬ ಕವನದಲ್ಲಿ 
ಪರ್ವತ ವಧೂ ಹೃದಯೇಶ್ವರ, ವರನಾದನಂತರ, ಶಿವಶಿವೆಯರ ಒಸಗೆಯಾಯಿತು. 
ಅಂದಿನಿಂದ ಇಂದಿನವರೆಗೆ ಸಾಗಿ ಬರುತಿರುವ ಯೋಗೀಶ್ಚರನ ಭೋಗದಾಟವೇ ಈ ಭವ. 
ಸರ್ವ ಜೀವ ಜಡಗಳಲ್ಲಿಯೂ ಆ ಶಕ್ತಿಯೇ ಹೆಣ್ಣು ಶಿವನೇ ಗಂಡು, ಅದೇ ಪುರುಷ, 


ಪ್ರಕೃತಿ - 


ಶಿವ, ಶಕ್ತಿ ಶಕ್ತಿ ಶಿವ; 
ಮಿಲನದಾಟವದುವೆ ಭವ! 
ಭೋಗ ಲೀಲೆ ಸಾಗಿದೆ 
ನಾನು ನೀನು ಆಗಿದೆ. 7 


ಹೀಗೆ ಮಾನವರ ಎದೆಗಳಲ್ಲಿ ಪ್ರೀತಿಯಾಗಿ ಮೈದೋರಿ ಬಾಳನ್ನು ಬೆಳಗುವ ಈ ಶಕ್ತಿ 
ಚಿರಂತನವಾದ ದೈವೀ ಪ್ರೇಮದ ಒಂದು ವಿನ್ಮಾಸ ಮಾತ್ರ - ಎನ್ನುವುದನ್ನು ನವೋದಯ 
ಕವಿಗಳು ಗುರುತಿಸಿದ್ದಾರೆ. 


೪ 


ಪ್ರೀತಿ ಎನ್ನುವುದು ಆತ್ಮದ ಆಕರ್ಷಣೆ. ಗಂಡಿಗೆ ಹೆಣ್ಣಾಗಿ, ಹೆಣ್ಣಿಗೆ ಗಂಡಾಗಿ 
ಪರಸ್ಪರರನ್ನು ಸೆಳೆಯುವ ಈ ಶಕ್ತಿಯನ್ನು ನಮ್ಮ ಕವಿಗಳು ಅನೇಕ ಬಗೆಯಲ್ಲಿ ಚಿತ್ರಿಸಿದ್ದಾರೆ. 
ಈ ವಿಷಯವನ್ನು ನಾನಾ ಬಗೆಯ ಪ್ರತಿಮೆಗಳಲ್ಲಿ ಹಿಡಿದಿಟ್ಟರುವ ಸೊಗಸೂ 
ಗಮನಾರ್ಹವಾದುದು. ಮೊದಲನೆಯದಾಗಿ 'ಹೂವಿನ ಕೋರಿಕೆ'ಯಲ್ಲಿ ಇದು ಮೈದೋರಿರುವ 
ಪರಿಯನ್ನು ನೋಡಿ - | 


1. ಕುವೆಂಪು : ಪ್ರೇಮ ಕಾಶ್ರೀರ, ಪು 25. 
2 “ಕುವೆಂಪು : ಚಂದ್ರಮಂಚಕೆ ಬಾ ಚಕೋರಿ. ಪು. 17 


೩೫೦ ಮಾನವ ರಂಗದಲ್ಲಿ 


ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ 
ಅಧರ ಚುಂಬನದಿಂದ ಸವಿಯದನು ಬಾ. 
ಚಂಚಲತೆ ಏಕೆ, ಓ ಚಂಚರೀಕವೆ ನಿನಗೆ 
ವಂಚನೆಯದಿನಿತಿಲ್ಲ ಬಾ | ಬೇಗ ಬಾ! 


ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲಿ 
ಅರುಣನುದಯಕೆ ನೀನು ಬರುವೆಯೆಂದು, 

ಪ್ರಣಯ ರಸವನು ಎರೆದು ಕಾದಿಹೆನು ತುಟ ತೆರೆದು 
ಪಾನಗೈ ಓ ನನ್ನ ಭ್ರಮರ ಬಂಧು! ' 


ಹೃದಯದಲ್ಲಿ ಪ್ರೇಮವನ್ನು ತುಂಬಿಕೊಂಡು ಭ್ರಮರವನ್ನು ಆಹ್ವಾನಿಸುವ ಈ "ಹೂವಿನ 
ಕೋರಿಕೆ'ಯಲ್ಲಿ ಕವಿ ಪ್ರೀತಿಯ ಕರೆಯನ್ನು ಹೂವು - ದುಂಬಿಯ ಪ್ರತಿಮೆಯಲ್ಲಿ 
ಹಿಡಿದಿರಿಸಿದ್ದಾರೆ. ಇದೇ ಬಗೆಯ ಹಂಬಲ ಇನ್ನೊಂದೆಡೆ ಹುಬ್ಬಳ್ಳಿಯವನಿಗಾಗಿ 
ಹಂಬಲಿಸುವ ವೇಶ್ಕೆಯಲ್ಲಿಯೂ 


ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯಾವಾ 

ವಾರದಾಗ ಮೂರು ಸರತಿ ಬಂದು ಹೋದಾಂವಾ 
ಹುಟ್ಟಾಯಾಂವಾ ನಗೀಕ್ಕಾದೀಗಿ ಮುಡಿಸಿಕೊಂಡವಾ 
ಕಂಡ ಹೆಣ್ಣಿಲೇ ಪ್ರೀತಿ ವೀಳ್ಕೇ ಮಡಿಸಿಕೊಂಡಾವಾ 
ಜಲ್ಮ ಜಲ್ಮಕ ಗೆಣ್ಮಾ ಆಗಿ ಬರತೇನಂದಾವಾ 

ಎದೀ ಮ್ಯಾಗಿನ ಗೆಣತಿನ ಮಾಡಿ ಇಟ್ಟುಕೊಂಡಾನಾ " 


ತನ್ನ ನಲ್ಲೆಯ ಸೆಳೆತವನ್ನನುಭವಿಸಿದ ನಲ್ಲ - 


ಧರೆ ಶಶಿಯನೆಳೆವಂತೆ 
ನಾನಿನ್ನ ಸೆಳೆವೆ 
ರವಿ ಧರೆಯನೆಳೆವಂತೆ 
ನೀನೆನ್ನನೆಳೆವೆ * 


ಎಂದು ವಿಶ್ವದ ಆಕರ್ಷಣ ಶಕ್ತಿಯ ಪ್ರತಿಮೆಯಲ್ಲಿ ಒಲವನ್ನು ಚಿತ್ರಿಸುವಲ್ಲಿ ತನ್ನ 
ಪ್ರಿಯತಮನಿಗಾಗಿ ಹಾರೈಸುವ ಮಧುರ ಭಾವದ ಚೇತನವೊಂದು - 


1. ಕುವೆಂಪು : ಪ್ರೇಮ ಕಾಶ್ಮೀರ ಪು.1 
2. ಬೇಂದ್ರೆ : ಸಖೀಗೀತ, ಪು. 47-48 
ತ ಕುವೆಂಪು : ಪ್ರೇಮ ಕಾಶ್ಮೀರ ಪು. 29 


ಸೌಂದರ್ಯ ಸಮೀಕ್ಷೆ ೩೫೧ 


“ಬಾ ನನ್ನ ಮಧುರ ಮೋಹನ ಮೂರ್ತಿ! ಹೇ ಅನಂತ ನಿರೀಕ್ಷೆಯ 
ತಪಃಫಲ 

ಮೂರ್ತಿ! 

ನನ್ನ ಬಳಿ ಮೈ ಸೋಂಕಿನಲಿ ಕುಳಿತುಕೋ, ನಿರಾಕಾರತೆಯ, 
ಅನಿಶ್ಚಯತೆಯ, ಸುದೂರತೆಯ ಸಂದೇಹವನ್ನು ಸಂಹರಿಸು, 

ನಿನ್ನನಪ್ಪಿ ನೀನಿರುವುದನು ನಂಬಿ ನಲಿಯುವೆನು. 

ನನ್ನನಾಲಂಗಿಸು; ಚುಂಬಿಸು ನನ್ನನಿಲ್ಲಗೈ! 

ಅಯ್ಕೋ ಈ ಬೇಸರದ ಏಕಾಂತವೂ ಸಾಕೆನಗೆ; ಈ ಮೌನದ 
ಪೀಡನೆಯೂ ಸಾಕೆನಗೆ 

ನಿನ್ನ ಚುಂಬನ ಆಲಿಂಗನಗಳಿಂದ ನನ್ನ ಏಕಾಂತವಳಿದು ಹೋಗಲಿ! 
ನಿನ್ನೊಲುಮೆಯ ಸವಿಮಾತುಗಳಿಂದ ಈ ಮಹಾಮೌನ ಸಿಡಿದೊಡೆದು 
ಅಸಂಖ್ಯ ಮಧುರ ಸ್ವರಗಳಾಗಲಿ!'' ' 


ಹೀಗೆ ಕಾತರಿಸುವಲ್ಲಿ; ಅದೇ ಚೇತನ ರಾಧೆಯಾಗಿ ಕೃಷ್ಣನಿಗಾಗಿ ಹಾರೈಸುತ್ತಾ- 


ಎದೆಯ ಬನಕೆ ಬಾರೊ ನೀ 
ಗೋಪ ಬಾಲನೆ; 

ಮುದದಿ ಶಶಿಯ ಕಿರಣ ನಿನ್ನ 
ಕರೆಯುತಿರುವುದು. 


ಎಂದು ತನ್ನ ಹಂಬಲವನ್ನು ತೋಡಿಕೊಳ್ಳುವಲ್ಲಿ ಚಂದ್ರಮಂಚಕ್ಕೆ ಏರುವ 
ಚಕೋರವೊಂದು- | | 


ಓ ಬೆಳೆಕಿನಾ ಮಲ್ಲಿಗೆ 
ಇಳಿದು ಬಾ ಇಲ್ಲಿಗೆ: 
ಏರಲಾರೆನಲ್ಲಿಗೆ 

ಓ ನನ್ನ ಮಲ್ಲಿಗೆ! * 


ಎಂದು ಕರೆಯುವ ಚಕೋರಾಭೀಪೈಯಲ್ಲಿ ಒಂದೇ ಒಲವಿನ ಕಾತರತೆಯ ವಿವಿಧ ಚಿತ್ರಣಗಳನ್ನು 
ಕಾಣುತ್ತೇವೆ. ದುಂಬಿಗಾಗಿ ಹಾರೈಸುವ ಹೂವು; ಹುಬ್ಬಳ್ಳಿಯವನಿಗಾಗಿ ಹಾರೈಸುವ 
ವೇಶ್ಶಾಂಗನೆ; ತನ್ನ ನಲ್ಲೆಯ ಸೆಳೆತಕ್ಕೆ ಸಿಕ್ಕ ನಲ್ಲ; ದೇವಪತಿಗಾಗಿ ಹಾರೈಸುವ ಜೀವಸತಿ; 
ಕೃಷ್ಣನಿಗಾಗಿ ಕಾಯುವ ರಾಧೆ; ಬೆಳಕಿನ ಮಲ್ಲಿಗೆಗೆ ಬಾಯ್ದಿಡುವ ಚಕೋರ - ಈ ಎಲ್ಲ 
ಪ್ರತಿಮೆಗಳಲ್ಲಿಯೂ ಸೂತ್ರವೊಂದೇ, ಪಾತ್ರ ಬೇರೆ ಬೇರೆ; ಉಸಿರೊಂದೇ, ಮೈ ಹಲವು. 


1. ಕುವೆಂಪು : ಕಿಂಕಿಣಿ ಪು. 49 
ತ ಕುವೆಂಪು : ಹೋಡಶೀ ಪು. 34 
3 ಕುವೆಂಪು : ಚಂದ್ರಮಂಚಕೆ ಬಾ ಚಕೋರಿ ಪು. 69 


೩೫೨ ಮಾನವ ರಂಗದಲ್ಲಿ 


೫ 


ಪ್ರೇಮವು ಕಟ್ಟಿದ ಸಂಸಾರದ ಗೂಡಿನಲ್ಲಿ ಬಾಳುವ ದಂಪತಿಗಳ ಬಾಳಿನಲ್ಲಿ ಸರಸವೂ 
ಇದೆ ವಿರಸವೂ ಇದೆ. ನೋವೂ ಇದೆ, ನಲವೂ ಇದೆ. ಈ ಸರಸ - ವಿರಸಗಳ, 
ನೋವು ನಲವಿನ ಚಿತ್ರಗಳಿಂದ ರಸವನ್ನು ಕವಿ ನಮಗೆ ಹಣಿಸುತ್ತಾನೆ. ದಿನ ದಿನದ ಬಾಳಿನ 
ಸಂಗತಿ ಪರಿಭಾವನೆಗೆ ಸಂದಾಗ ಅದು ಅಸಾಮಾನ್ಯವಾಗಿ ತೋರುತ್ತದೆ; ಸುಂದರವಾಗಿ 
ರಂಜಿಸುತ್ತದೆ. ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಬಂದ ವಧುವಿಗೆ ಮಾನಸಿಕ 
ಅವಸ್ಥೆಯ ಮಧುರ ಚಿತ್ರವನ್ನು ಒಲವಿನ ಕವಿ ಕೆ.ಎಸ್‌.ನ ಅವರು ಬಹು ಸುಂದರವಾಗಿ 
ಚಿತ್ರಿಸಿದ್ದಾರೆ. 


ಮೊದಲ ದಿನ ಮೌನ ಅಳುವೇ ತುಟಿಗೆ ಬಂದಂತೆ. 
ಚಿಂತೆ ಬಿಡಿ ಹೂವ ಮುಡಿದಂತೆ; 

ಹತ್ತು ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ; 
ಜೀವದಲಿ ಜಾತ್ರೆ ಮುಗಿದಂತೆ. 


ಎರಡನೆಯ ಹಗಲು ಇಳಿ ಮುಖವಿಲ್ಲ ಇಷ್ಟು ನಗು- 
ಮೂಗುತಿಯ ಮಿಂಚು ಒಳಗೆ ಹೊರಗೆ; 

ನೀರೊಳಗೆ ವೀಣೆ ಮಿಡಿದಂತೆ ಆಡಿದ ಮಾತು 
ಬೇಲಿಯಲಿ ಹಾವು ಹರಿದಂತೆ. 


ಮೂರನೆಯ ಸಂಜೆ ಹೆರಳಿನ ತುಂಬ ದಂಡೆ ಹೂ. 
ಹೂವಿಗೂ ಜೀವ ಬಂದಂತೆ; 

ಸಂಜೆಯಲಿ ರಾತ್ರಿ ಇಳಿದಂತೆ, ಬಿರುಬಾನಿಗೂ 
ಹುಣ್ಣಿಮೆಯ ಹಾಲು ಹರಿದಂತೆ! ' 


ಮೂರು ದಿನಗಳಲ್ಲಿ ಮನೆಗೆ ಬಂದ ಹೆಣ್ಣಿನ ಮನೋಗತಿಯನ್ನು ಚಿತ್ರಿಸುವ ಈ 
ಸುಂದರವಾದ ಕವನವನ್ನು ಬೇರೆ ಮಾತಿನಿಂದ ವಿವರಿಸಲು ಹೊರಡುವುದು ಹಸುರು 
ಹುಲ್ಲಿನ ಮೇಲೆ ಮಿರುಗುವ ಇಬ್ಬನಿಗಳ ಸೊಗಸನ್ನು ತೋರಿಸಲು ಕೈಗೆತ್ತಿಕೊಂಡಂತೆ! 
ಅಕ್ಕಿಯಾರಿಸುತ್ತ ಕುಳಿತಾಗ ಈ ಹೆಣ್ಣಿನ ನಿಲುವೇ ಬೇರೆ - 


ಅಕ್ಕಿಯಾರಿಸುವಾಗ ಚಿಕ್ಕ ನುಚ್ಚಿನ ನಡುವೆ 
ಬಂಗಾರವಿಲ್ಲದ ಬೆರಳು; 

ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿಯೊಂದೆ 
ಸಿಂಗಾರ ಕಾಣದ ಹೆರಳು 1 


ಕೆ.ಎಸ್‌.ನ. ಉಂಗುರ ಪ್ರು. 28 
ಈ ಕೆ.ಎಸ್‌.ನ. ಇರುವಂತಿಗೆ ಪು. 1 


ಸೌಂದರ್ಯ ಸಮೀಕ್ಷೆ ೩೫೩ 


ಈ ನಿರಾಭರಣ ಸುಂದರಿ - 


ಕಲ್ಲುಹರಳನು ಹುಡುಕಿ ಎಲ್ಲಿಗೋ ಎಸೆವಾಗ 
ಜಲ್ಲೆನುವ ಬಳೆಯ ಸದ್ದು -' 


ಇಲ್ಲಿ "ವೀ.ಸೀ.' ಯವರ ಮಾತಿನಲ್ಲಿ ಹೇಳುವುದಾದರೆ "ರುಲೆನುವುದು ಓದುಗರ ಎದೆ' 
ಇಂಥ ಸಜೀವವಾದ ಬಣ್ಣನೆಯಿಂದ. ಇಂತಹ ಹೆಣ್ಣು ಹೆರಿಗೆಗೆಂದು ತೌರೂರಿಗೆ 
ಹೋದಾಗ ಅಲ್ಲಿ "ಸೀಮಂತ'ದ ದಿನ ಬಳೆಯನ್ನು ತೊಡಿಸಿದ ಮುದುಕ ಬಳೆಗಾರ 
ಚನ್ನಯ್ಯ ಗಂಡನೆದುರು ಅವಳ ಗಾಂಭೀರ್ಯವನ್ನು ವರ್ಣಿಸುತ್ತಾ- 


ಸಿರಿಗೌರಿಯಂತೆ ಬಂದರು ತಾಯಿ ಹಸೆ ಮಣೆಗೆ, 
ಸೆರಗಿನಲಿ ಕಣ್ಣೀರನೊರಸಿ 

ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣವಂತೆ, 
ದೀಪದಲಿ ಬಿಡುಗಣ್ಣ ನಿಲಿಸಿ * 


ಎಂದು ಹೇಳುವಲ್ಲಿ ವಾತ್ಸಲ್ಯದ ದೃಷ್ಟಿಗೆ ಹೆಣ್ಣುಮಗಳು ಕಂಡ ಪರಿಯನ್ನು ತೆರೆಯುತ್ತದೆ 
ಇಂತಹ ವರ್ಣನೆ. ಗಂಡ ಹೆಂಡಿರ ಸಂಸಾರದಲ್ಲಿ ಕಂದನ ಆಗಮನ ಹೊಸ ಬೆಳಕೊಂದನ್ನು 
ತಂದು ತುಂಬುತ್ತದೆ; ಅನೇಕ ಅಮೃತ ಮೂಹೂರ್ತಗಳನ್ನು ಸುತ್ತ ಅಂತಹದೊಂದು 
ಮುಹೂರ್ತದ ಚಿತ್ರಣ ಇದು - 


ನವಿಲಿನ ಕೊರಳಿನ ಬಣ್ಣದ ಸೀರೆ 
ಹೊಂದಾವರೆ ಹೂವಿನ ಗೆರೆಯಂಚು 
ಬೆನ್ನಿರುಹುತೆ ಕುಳಿತಿದ್ದಳು ನೀರೆ ' 
ಸಾಗಿದ್ದಿತು ಹಸುಳೆಯ ಹಾಲೊಳಸಂಚು! 


ಬಾಚಿದ ಹಿಂದಲೆ ಕದ್ದಿಂಗಳ ಹೆಡೆ; 

ಹಾವೆನಲಿಳಿದಿದೆ ಬೆನ್ನಿನ ಮೇಲ್ವಡೆ. 

ಮುಡಿಯಲಿ ಮೂಬಣ್ಣದ ಹೂ ಕುಚ್ಚು - 

ಕೆಂಪಿದೆ, ಬಿಳಿಯಿದೆ, ಹಸುರಿದೆ - ಕಬ್ಬಿಗನೆದೆ ಮೆಚ್ಚು 


ಮೂದಿಂಗಳ ಕಂದನ ಹೂಗಾಲು, 

ಒಳಸಂಚನು ಹೊರಗೆಡಹುವವೋಲು, 

ಅಂಚಲದೊಳಗಿಂ ಕಟತಟದಲ್ಲಿ 

ಇಣುಕಿರೆ - ಮುಳುಗಿದೆ ನಾನೂ ಅಮೃತದ ಸುಖದಲ್ಲಿ ' 


| ಕೆ.ಎಸ್‌.ನ : ಇರುವಂತಿಗೆ, ಪ್ರ.1 
ಢಿ, ಕೆ.ಎಸ್‌.ನ. : ಮೈಸೂರ ಮಲ್ಲಿಗೆ ಪು. 63 
ಹ ಕುವೆಂಪು : ಪೇಮ ಕಾಶ್ಮೀರ ಪು. 70 


೩೫೪ ಮಾನವ ರಂಗದಲ್ಲಿ 


ತುಂಬ ಸುಂದರವಾದ, ಅಪೂರ್ವವಾದ ಒಂದು ಚಿತ್ರಣ ಇದು. ತಾಯಿಯ 
ಹಾಲೊಳಸಂಚನ್ನು ಮೂದಿಂಗಳ ಕಂದನ ಹೂಗಾಲು ಹೊರಗೆಡಹುವ ಈ ದೃಶ್ಯ 
ಓದುಗರನ್ನು "ಅಮೃತ ಸುಖ'ದಲ್ಲಿ ಅದ್ದುತ್ತದೆ, ತಾಯಿಯ ಚಿರಂತನ ವಾತ್ಸಲ್ಯವನ್ನು ಚಿತ್ರಿಸುವ 
ಒಂದು 'ಸಣ್ಣ ಸಂಗತಿ'ಯನ್ನು ಗಮನಿಸಬಹುದು- 


ನಟ್ಟರುಳ ಕರಿಮುಗಿಲ ನೀರ್‌ - ತುಂಬಿಗಳ ನಡುವೆ 
ಹುಣ್ಣಿಮೆಯ ಕಣ್ಣು ತೆರೆದಿದೆ. ತಾರೆ ಬಂದಿವೆ 

ಬಾನ ಬೀದಿಗೆ. ಅತ್ತಹಿದಿದ ಸೋನೆಯ ಶ್ರುತಿಗೆ 
ಗಾಳಿಯೇ ಹಾಡುತಿದೆ. ಇತ್ತ ಈ ಮನೆಯೊಳಗೆ 
ಪುಟ್ಟಮಗುವೊಂದು ಮಂಚದ ಬಳಿಯ ತೊಟ್ಟಿಲಲಿ 
ಕಣ್ಣರ್ಧ ಮುಚ್ಚಿ ಮಲಗಿದೆ, ಅದೂ ಬರೀ ಮೈಲಿ! 


ನಿದ್ದೆಗಣ್ಣಿನಲೆ ಪಕ್ಕದ ತಾಯಿ ಕೈ ನೀಡಿ 

ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ 
ಹೊದಿಕೆಯೆನು ಕಿತ್ತೆಸೆದು ಮಲಗುವುದು ಬರಿ ಮೈಲಿ: 
ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲಿ. 

ಇದು ಸರಿಯೆ? ತಪ್ಪೇ? - ಉತ್ತರವಿಲ್ಲ ದೆಸೆದೆಸೆಗೆ 

ಎಲ್ಲ ಮಲಗಿಹರು ಮಾತಾಡದೆಯೆ, ನೋಡದೆಯೆ. 

ನಿದ್ದೆ ಎಚ್ಚರಗಳಲಿ ಪೊರೆವ ಕೈ ದುಡಿಯುತಿದೆ 

ಅದನು ಲೆಕ್ಕಿಸದೆ ಮಗು ಹೊದಿಕೆಯನು ಒದೆಯುತಿದೆ. ' 


ಹೆಸರು 'ಸಣ್ಣಸಂಗತಿ'. ನೋಡಲು ಸಣ್ಣ ಸಂಗತಿಯಾದರೂ ಪರಿಭಾವನೆಗೆ ಇದು 
ಯೋಗ್ಯವಾಗಿದೆ. ಈ ಕವಿತೆಯ ಧ್ವನಿ ರಮ್ಮತೆಯನ್ನು ವಾಚ್ಮವಾಗಿಸುವ ಕಡೆಯ ನಾಲ್ಕು 
ಪಂಕ್ತಿಗಳನ್ನು ಬಿಟ್ಟರೆ, ಇಡೀ ಪದ್ದ ಕೇವಲ ಸಣ್ಣ ಸಂಗತಿಯಾಗದೆ ಯಾವ ಎತ್ತರಕ್ಕೂ 
ಏರುತ್ತದೆ; ಒಂದು ನಿತ್ಕಸತ್ಯದ ಪ್ರತೀಕವಾಗುತದೆ, ಹೊದಿಕೆಯನ್ನೊದೆಯುವ ಮಗು ಮತ್ತು 
ಅದರ ಹೊದಿಕೆಯನ್ನು ಸರಿಪಡಿಸುವ ತಾಯಿಯ ಕೈ. ಸಂಸಾರದ ಇಂತಹ ರಸ ಕ್ಷಣಗಳ 
ಸೌಂದರ್ಯವನ್ನೂ ಮಹತ್ತನ್ನೂ ನಮ್ಮ ಕವಿಗಳು ತೆರೆದಿದ್ದಾರೆ. ಗಂಡ ಹೆಂಡಿರ ಸರಸ ವಿರಸಗಳ 
ಚಿತ್ರಣದಲ್ಲಿ ಸಂಸ್ಕೃತ ಕವಿಗಳ ಮತ್ತು ಹಾಶ್ಚಾಶ್ಮ ಕವಿಗಳ ಪ್ರಭಾವವನ್ನು ಗುರುತಿಸಿದರೂ, 
ಅವುಗಳಿಂದ ಬೇರೆಯಾದ ಒಂದು ಹೊಸತನವನ್ನು ಹಡೆದ ಕವಿತೆಗಳನ್ನು ನಮ್ಮವರು 
ಬರೆದಿದ್ದಾರೆ. 


ಸಂಸಾರದಲ್ಲಿ ಸುಖವಿರುವಂತೆ ಅದರ ನೆರಳಾಗಿ ದುಃಖವೂ ಇದೆ. ಕೇವಲ 
ಸುಖವನ್ನು ಚಿತ್ರಿಸುವುದೇ ಸೌಂದರಧರ್ಮವಲ್ಲ ದುಃಖವನ್ನು ಚಿತ್ರಿಸುವುದು ಕೂಡ. ತನ್ನ 


1. ಕೆ.ಎಸ್‌.ನ.: ಇರುವಂತಿಗೆ ಪು. 58 


ಸೌಂದರ್ಯ ಸಮೀಕ್ಷೆ ೩೫೫ 


ಮಗುವನ್ನು ಕಳೆದುಕೊಂಡು ಶೋಕ ಸಂತಪ್ಪಳಾಗಿ ಕುಳಿತ ಮಡದಿಯ ಚಿತ್ರವನ್ನು ಗಂಡ 
ಚಿತ್ರಿಸುತ್ತಿದ್ದಾನೆ - 


ಇಬ್ಬನಿ ತೊಳೆದರೂ ಹಾಲುಮೆತ್ತಿದಾ ಕವಳಿ ಕಂಟಯಾ ಹಣ್ಣು 

ಹೊಳೆ ಹೊಳೆವ ಹಾಂಗ ಕಣ್ಣಿರುವ, ಹೆಣ್ಣು ಹೇಳು ನಿನ್ನವೇನ ಈ ಕಣ್ಣು 
ದಿಗಿಲಾಗಿ ಅನಸತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲ 

ಹುಣ್ಣಿವೀ ಚಂದಿರನ ಹೆಣಾಬಂತೊ ಮುಗಿಲಾಗ ತೇಲತಾ ಹಗಲ'! ' 


ಇಲ್ಲಿ ಕಾಣುವ ಹೆಣ್ಣಿನ ಮುಖ ಶೋಕರಾಹುಗಸ್ತವಾಗಿ ದಿಗಿಲು ಬಡಿಸುತ್ತದೆ. ಕಣ್ಣು 
ಇಬ್ಬನಿ ತೊಳೆದರೂ ಹಾಲು ಮೆತ್ತಿದ ಕವಳಿ ಕಂಟಿಯ ಹಣ್ಣಿನಂತಿವೆ; ಮುಖವೋ ಹಗಲ 
ಮುಗಿಲಲ್ಲಿ ತೇಲುತ್ತ ಬಂದ ಹುಣ್ಣಿಮೆ ಚಂದಿರನ ಹೆಣವಾಗಿದೆ! ಇನ್ನೊಂದೆಡೆ ತನ್ನ 
ಗಂಡನ ಶವದ ಹಿಂದೆ, ಅನಾಥೆಯಾಗಿ ನಡೆವ ಹೆಣ್ಣಿನ ಚಿತ್ರವನ್ನು ಕವಿ ಕೆತ್ತಿದ್ದಾರೆ- 


ನಾಲ್ಕು ಮಂದಿ ಹೆಗಲ ಮೇಲೆ 
ಮುಂದೆ ಹೆಣವು - ಹಿಂದೆ ಹೆಣ್ಣು 
“ಬಿರಿಯೆ ತಾಯಿ ನಿನ್ನ ಎದೆಯ 
ಬಾಗಿಲನ್ನು ತೆರೆಯೆ ತಾಯ್ದಿ 
ವಂತೆ ಅಡಿಗಡಿಗೂ . 
ನೆಲವನಮುಕಿ ನೋಡುತಿಹಳು, 
ಓಡುತಿಹಳು ಗಾಳಿ ಸೇರಿ- 
ದಂತೆ ಒಮ್ಮೆ ಹೆಣದ ಹಿಂದೆ 
ಎರಡು ಕಣ್ಣ ಮುಚ್ಚಿಕೊಂಡಿ- 
ನ್ನೊಂದ ತೆರೆಯಲೆಂದು 
ಜಾನಿಸುವಳೊ ಎಂಬ ಹಾಗೆ 
ಮುಗಿಲನೊಮ್ಮೆ ದಿಟ್ಟಿಸುವಳು ' 


ಈ ಒಂದು ವರ್ಣನೆಯಲ್ಲಿ ನಾವು ಕಾಣುವ ಹೆಣ್ಣಿನ ಚಿತ್ರವೇ ಬೇರೆ. ಗಂಡನನ್ನು 
ಕಳೆದುಕೊಂಡು ವಿಧವೆಯಾಗಿ "ಕುರುಡು ಧರ್ಮಕ್ಕೆ ಸ್ಮಾರಕ ನಿಂತಂತೆ' ನಿಂತ "ಪುಟ್ಟ 
ವಿಧವೆಗೆ- 


ತಲೆ ಭಾರ ಇಳಿದಿತ್ತು ಅಂಗಾರ ಬೆಳೆದಿತ್ತು 
ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ.' 


ಬೇಂದ್ರೆ : ನಾದಲೀಲೆ, ಪು. 58 
2. ಬೇಂದ್ರೆ. : ನಾದಲೀಲೆ, ಪು. 67 
3, ಬೇಂದ್ರೆ : ಸಖೀಗೀತ, ಪು. 54 


೩೫೬ ಮಾನವ ರಂಗದಲ್ಲಿ 


ಇವಳನ್ನು ಕಂಡು ಮರುಗದವರಾರು? ಇಂತಹ ಹೃದಯವೇಧಕವಾದ ಸಂದರ್ಭಗಳನ್ನು 
ಕವಿ ಚಿತ್ರಿಸಿದ್ದಾರೆ. ಇವುಗಳನ್ನೋದುವಾಗಲೂ ನಮ್ಮಲ್ಲಿ ಕರುಣರಸ ಹೊನಲಾಗುತ್ತದೆ. ಬಾಳಿಗೆ 
ಒಂದು ಮುಖವಲ್ಲ ನೂರು ಮುಖವಿದೆ. ಆ ನೂರು ಮುಖದಲ್ಲೂ ಚೆಲುವಿದೆ. ಆ 
ನೂರು ಮುಖದ ನೂರು ಬಗೆಯ ಚೆಲುವನ್ನು ಕವಿ ತನ್ನ ಪರಿಭಾವನೆಯಿಂದ ರಸವತ್ತಾಗಿ 
ಮಾಡಿ ನೀಡುತ್ತಾನೆ. ಅದು ಸುಖರೂಪವಾಗಿರುವಂತೆ ಶೋಕರೂಪವಾಗಿಯೂ ನಮ್ಮನ್ನು 
ಕರಗಿಸುತ್ತದೆ. ಕವಿ ಅಂಥ ಜೀವ-ಪಟ್ಟಪಾಡೆಲ್ಲವನ್ನೂ ಹುಟ್ಟು ಹಾಡಾಗಿಮಾಡಿ, ರಸವಾಗಿ 
ಹೊಸವಾಗಿ ಹರಿಸುತ್ತಾನೆ. 


ಹಃ 


ಹನಿಗೂಡಿ ಹಳ್ಳವಾಗಿ,ಹಳ್ಳ ಹೊಳೆಯಾಗಿ,ಹೊಳೆ ಕಡಲಾಗುವುದು ಹೇಗೋ ಹಾಗೆ, 
ವ್ಯಕ್ತಿಯ ಪ್ರೇಮದ ವಿಕಾಸವೂ ಕೂಡ. ವೃಷ್ಟಿಯಿಂದ ಸಮಷ್ಟಿಯ ಕಡೆಗೆ, ತಾನು ತನ್ನವರಿಂದ, 
ಸಮಾಜದ ದೇಶದ ವಿಶ್ವದ ಕಡೆಗೆ, ಅವನ ಪ್ರೀತಿ ಬೆಳೆಯತೊಡಗುತ್ತದೆ. ಹೆಜ್ಜೆ ಹೆಜ್ಜೆಗೂ 
ತನ್ನ ಉಪಾಧಿಯ ವೃತ್ತರೇಖೆಯನ್ನು ವಿಸರಿಸಿಕೊಂಡು ವಿಶಾಲವಾಗುವ ಈ ವಿಕಾಸದಲ್ಲಿ 
ಸೃಷ್ಟಿಯಿಂದ ವಿಶ್ವದವರೆಗಿನ ಈ ಮಜಲಿನಲ್ಲಿ ವಕ್ತಿ ದೇಶ ಪ್ರೇಮವೆಂಬ ಒಂದು ಘಟ್ಟದಲ್ಲಿ 
ನಿಂತು ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಾನೆ. ಇಂತಹ ಮಜಲಿನಲ್ಲಿ ಹೆತ್ತತಾಯಿ ಪ್ರೀತಿ 
ಪಾತ್ರಳಾಗುವಂತೆ, ತಮ್ಮೆಲ್ಲರಿಗೂ ಜನ್ಮವಿತ್ತ ದೇಶ ಮಾತೃಭೂಮಿಯಾಗಿ ಮೈಗೊಂಡು 
ವ್ಯಕ್ತಿಯ ಪ್ರೇಮಕ್ಕೆ ಪಾತ್ರವಾಗುತ್ತದೆ. ಮಾತೃಭೂಮಿಯ ಬಗೆಗೆ ಆರಾಧನಾ ರೂಪವಾದ 
ಪ್ರೀತಿಯನ್ನು ತೋರುವುದೂ, ಅದಕ್ಕಾಗಿ ತನ್ನ ತನವನ್ನು ತ್ಕಾಗಮಾಡುವುದೂ ತನ್ನ 
ಕರ್ತವ್ಯವೆಂದು ವ್ಯಕ್ತಿ ಭಾವಿಸುತ್ತಾನೆ. ಇಂತಹ ದೇಶಪ್ರೇಮದ ಭಾವ ಕವಿಯ ಮೂಲಕ 
ಜನ ಸಮಷ್ಟಿಯ ಹಾರೈಕೆಯಾಗಿ, ಹಾಡುಗಳಾಗಿ ಮೂಡುತ್ತದೆ. ಜನತೆಯನ್ನು ಎಚ್ಚರಿಸಿ 
ಅವರನ್ನು ಕರ್ತವಪರರನ್ನಾಗಿ ಮಾಡುವ ಶಕ್ತಿಯೂ ಆಗುತ್ತದೆ. 


' ನವೋದಯದ ಕವಿಗಳಲ್ಲಿ ನೂತನ ಚೈತನ್ಯವನ್ನು ತುಂಬಿದುದು ಭರತಮಾತೆಯ 
ಬಿಡುಗಡೆಯ ತುಡಿತವಾದ ರಾಷ್ಟ್ರೀಯತೆ. ಪರಕೀಯ ಪ್ರಬುತ್ನದಿಂದ ಪಾರಾಗಿ ಸ್ವರಾಜ್ಯವನ್ನು 
ಗಳಿಸಿಕೊಳ್ಳುವ ಹಂಬಲವೇ ರಾಷ್ಟ್ರೀಯತೆ. ಅದು - 


ಭರತ ಮಾತೆಯೆ ಭರತಮಾತೆಯೆ 
ಎಂದುನೀ ತಲೆ ಎತುವೆ 

ಎಂದು ಲೋಕದ ಜನರ ಹೃದಯದಿ 
ನಿನ್ನ ಮಹಿಮೆಯ ಬಿತುವೆ? ' 


ಎನ್ನುವ ಈ ಕೊರಗಿನಿಂದ ಪ್ರಾರಂಭವಾಯಿತು. ಮುಂದೆ ಅದು ಎಚ್ಚರದ 
ದನಿಯಾಗಿ - 


1. ಬಿ.ಎಂ.ಶ್ರೀ : ಹೊಂಗನಸುಗಳು, ಪ್ರ.1. 


ಸೌಂದರ್ಯ ಸಮೀಕ್ಷೆ ೩೫೭ 


ನಡೆ ಮುಂದೆ ನಡೆ ಮುಂದೆ 
ನುಗ್ಗಿ ನಡೆ ಮುಂದೆ 
ಜಗ್ಗದೆಯೆ ಕುಗ್ಗದೆಯೆ 

ಹಿಗ್ಗಿ ನಡೆ ಮುಂದೆ ' 


ಎಂಬ ಯೋಧವಾಣಿಯಾಗಿ ಮೊಳಗಿತು. ಆಗ ಭರತಮಾತೆ : ಆದಿ ಶಕ್ತಿಯಾಗಿ ನಿಂತು 


ಕೇಳಿದಳು- 


“ಗಂಡುಸಾದರೆ ನಿನ್ನ ಬಲಿ ಕೊಡುವೆಯೇನು?'' 3 


ಎಂದು. ಸಾವಿರ ಸಾವಿರ ಸತ್ಯಾಗ್ರಹಿಗಳು ರಕ್ತತರ್ಪಣಕ್ಕೆ ಸಿದ್ಧರಾದರು. ತಮ್ಮ ಸ್ವಾತಂತ್ರ, 
ಸಮರ ಮಂತ್ರವನ್ನು ಉದ್ದೋಷಿಸಿದರು - 


ಬೀಳಲಿ ಮೈ ನೆತ್ತರು ಕಾರಿ; 
ಹೋದರೆ ಹೋಗಲಿ ತಲೆ ಹಾರಿ 
ತಾಯ್ನಾಡಿನ ಮೇಲ್ಮೆಗೆ ಹೋರಿ 
ಸ್ವಾತಂತ್ರ ದ ಸ್ವರ್ಗಕ್ಕೆ ಏರಿ ' 


ಎಂದು ನಾಡೆಲ್ಲ ಒಂದಾಗಿ ಕಡಲಲೆಯಂತೆ ನುಗ್ಗಿತು ಗಾಂಧೀಜಿಯ ಮಂತ್ರಮಯ ವುಕಿತ್ವದ 
ಹಿಂದೆ! ಆ ದೃಶ್ಯವನ್ನು ಕವಿ ಕಂಡು ಮೂಕನಾದರೂ ಹಾಡದಿರಲಾಗಲಿಲ್ಲ- 


-ನಡೆದಿವೆ ಬೀದಿಗೆ, ಕೋಟೆಗೆ, ಪೇಟೆಗೆ, ಸಭೆಗೆ 

ನಡೆದಿವೆ ಕಾಳಗ ಕಾರುವ ಕಣಕೆ- 

ನಡೆನಡೆದಿವೆ ಬೀಡಿಗೆ, ನಿರ್ಬಂಧದ ಸೆರೆಗೆ, 

ಕನಲಿವೆ ಒಳದನಿಗಳ ಕರೆಗೆ, ಮೊರೆಗೆ, 

ಅದೊ ನಡೆದಿವೆ ಕೋವಿಗೆ, ಬಡಿಗೋಲಿಗೆ ಬಾಗದೆ ತೂಗದೆ 
ಒಳ ಹೊರಗಿನ ಹಿಂಸೆಗೆ ಹಲ್ಕಿರಿ ನಗೆಗೆ! 

ನಡೆದಿವೆ ಬಗೆದಿರುಗದೆ, ಹಿಂತಿರುಗದೆ ಅದಿರದೆ - 
ಬಿಡುಗಡೆಗೆ * 


ಈ ಹೋರಾಟದಲ್ಲಿ ಸತೃಕ್ಕೆ ಜಯವಾಯಿತು. ಭಾರತೀಯ ಬಿಡುಗಡೆಯ ಕನಸು 
ನನಸಾಯಿತು. ಆ ಸಂಭ್ರಮವೂ ಹರ್ಷವೂ ಹಾಡಾಗಿ ಮೊಳಗಿತು- 


ಕ್‌ ಯಾ ಭ್‌ 


ನನಸಾದುದೊ ಶತಮಾನದ 
ಶತಶತಮಾನದಾ ಕನಸಿಂದು: 


ಕುವೆಂಪು : ಪಾಂಚಜನ್ಯ ಪು.7 

ಬೇಂದ್ರೆ : ಗರಿ, ಪು. 36 

ಕುವೆಂಪು : ಕೋಗಿಲೆ ಮತ್ತು ಸೋವಿಯೆಟ್‌ ರಷ್ಯಾ ಪು. 27 
ವೀ.ಸಿ: ದ್ರಾಕ್ಷಿ ದಾಳಿಂಬೆ ಪು.2 


೩೫೮ ಮಾನವ ರಂಗದಲ್ಲಿ 


ಸ್ವಾತಂತ್ಮದ ಸಂಗ್ರಾಮದಿ 
ಗತಿಸಿದಮಿತ ಹುತ ಆತ್ಮರ 
ಬಲಿದಾನಂ ಫಲಿಸಿತೊ ಹ 

ಓ ಎಳೆಯರೆ, ಓ ಮುದಿಯರೆ 

ಓ ಗೆಳೆಯರೆ ಖತನ್ನಿ; 

ಹೊಸ ಬಾಳಿಗೆ ಹೊಸ ನೋಂಪಿಯ 
ಹೊಸ ಕಂಕಣವನು ತನ್ನಿ ' 


ಎಂಬ ಉದ್ಧೋಷದ ದೇಶ ಪ್ರೇಮದ ಸೌಂದರ್ಮ ಈ ಹಲವು ಗೀತಗಳಲ್ಲಿ 
ಮಡುಗೊಂಡಿದೆ. ವೀರೋತ್ಸಾಹಗಳ ಹೊನಲೊಂದು ಈ ಗೀತಗಳ ಮೂಲಕ ಜನದೆದೆಗೆ 
ಪ್ರವಹಿಸಿ ಹೊಸ ಬಾಳಿನ ಆರಂಭಕ್ಕೆ ನಾಂದಿಯನ್ನು ಬರೆಯಿತು. 


ದೇಶದ ದೇಹಕ್ಕೆ ಭಾಷೆ ವಾಣಿ. ಮೈಗೆ ಮಾತೆಂತೋ ಅಂತೆ, ಒಂದು ದೇಶಕ್ಕೆ 
ಒಂದು ಭಾಷೆ. ಭಾಷೆಯ ಮೇಲಿನ ಪ್ರೇಮವೂ - ಸ್ವಾತಂತ್ರ, ಪ್ರೇಮದ ಜೊತೆಯಲ್ಲೇ 
ಕೈಹಿಡಿದು ಬಂತು. ಭಾರತ ಭೂಮಿಯ ತನುಜಾತೆಯಾದ ಕನ್ನಡ ದೇಶ ತನ್ನ ಭಾಷೆಯ 
ಮೇಲಿದ್ದ ಪರಾಕ್ರಮಣವನ್ನು ಬಿಡಿಸಿಕೊಂಡು ಬೆಳೆಯಬೇಕು - ಎನ್ನುವ ಹಂಬಲ "ಕನ್ನಡ 
ಚಳುವಳಿ'ಯಾಗಿ ಹರಿದು ಬಂತು. ಕನ್ನಡನಾಡಿಗೆ, ಕನ್ನಡ ದೇಶಕ್ಕೆ ತನ್ನದೇ ಆದ ಒಂದು 
ಪ್ರಾಚೀನ ಪರಂಪರೆ ಉಂಟು; ಕನ್ನಡ ನಾಡು ಸ್ವತಂತ್ರವಾಗಿ, ಹರಿದು ಹಂಚಿ ಹೋದ 
ಅದರ ಭಾಗವೆಲ್ಲ ಒಂದುಗೂಡಿ ಏಕೀಕರಣವಾದಾಗಲೇ ಕನ್ನಡ ನುಡಿ ತನ್ನ ಮುನ್ನಿನ 
ಹೊಂಗನಸನ್ನು ನನಸನ್ನಾಗಿ ಮಾಡಿಕೊಳ್ಳುತ್ತದೆ ಎಂಬ ಶ್ರದ್ಧೆ 4 ಉದಯವಾಗಲಿ ನಮ್ಮ 
ಚೆಲುವ ಕನ್ನಡನಾಡು' ಎಂಬ ಸಗ ಮೊದಲು ಪ್ರಕಟವಾಯಿತು. ಕನ್ನಡ ನುಡಿ 
ಆಚಾರ್ಯ "ಶ್ರೀ'ಯವರಿಗೆ, ಕನ್ನಡ ತಾಯಿ'ಯಾಗಿ ಮೈದೋರಿತು. "ತನು ಕನ್ನಡ ಮನ 
ಕನ್ನಡ, ನುಡಿ ಕನ್ನಡವೆಮ್ಮೆವು' ಎಂದ ಗೋವಿಂದ ಪೈಗಳ ಹಾಡಿನಲ್ಲಿ “ತನ್ನಡದ. ಪುಲ್ಲೆನಗೆ 
ಪಾವನ ತುಲಸಿ, ಕನ್ನಡದ ನೀರ್ವೊನಲೆನಗೆ ದೇವನದಿ' ಎಂದ ಸಾಲಿ ರಾಮಚಂದ್ರರಾಯರ 
ಮಾತಿನಲ್ಲಿ 


ನರಕಕ್ಕ್‌ ಇಳ್ಸಿ ನಾಲ್ಗೆ ಸೀಳಿ 
ಬಾಯ್‌ ಒಲಿಸಾಕಿದ್ರೂನೆ- 
ಮೂಗ್ಗಲ್‌ ಕನ್ನಡ ಪದವಾಡ್ತೀನಿ ? 


ಎಂದು ಘೋಷಿಸಿದ "ರತ್ನ' ನ ಪದಗಳಲ್ಲಿ 
ಎಲ್ಲಾದರು ಇರು; ಎಂತಾದರು ಇರು; 


ಎಂದೆಂದಿಗು ನೀ ಕನ್ನಡವಾಗಿರು * 


ತ ಕುವೆಂಪು : ಸ್ವಾತಂತ್ರೋದಯ ಮಹಾ ಪ್ರಗಾಥಾ ಪು.8. 
ರಾಜರತ್ನಂ : ರತ್ನಪದಗಳು, ಪು. 15 
3 ಕುವೆಂಪು : ಕೋಗಿಲೆ ಮತ್ತು ಸೋವಿಯಟ್‌ ರಷ್ಯ ಪು. 33 


ಸೌಂದರ್ಯ ಸಮೀಕ್ಷೆ ೩೫೯ 


ಎಂದ ಕುವೆಂಪು ಅವರ ಹಾಡಿನಲ್ಲಿ - ಈ ಭಾಷಾ ಪೇಮ ತನ್ನ ಅಭಿವ್ಯಕ್ತಿಯನ್ನು ಪಡೆದಿದೆ. 
ಈ ಹಾರೈಕೆಗಳ ಪರಿಣಾಮವಾಗಿ ಇಂದು ಕನ್ನಡ ನಾಡು ಒಂದಾಗಿದೆ, ಮುಂದಾಗಿದೆ, ಕವಿ 
ಭಾಷೆಯನ್ನು ಕುರಿತು ತಾಳುವ ಈ ಭಾವನೆ, ಭಾಷೆಯನ್ನು, ದೇಶವನ್ನು ದೈವೀಶಕ್ತಿಯೆಂದು 
ತಾಯಿ ಎಂದು ಪರಿಭಾವಿಸುವ ದೃಷ್ಟಿ, ಇವು ಸುಂದರವಾಗಿ ಮೈದೋರಿವೆ. 


ಈ 


ನವೋದಯ ಕವಿಗಳ ಸೌಂದರ್ಯಬೋಧೆಯಲ್ಲಿ ವಸ್ತುನಿಷ್ಠತೆಗಿಂದ ವ್ಯಕ್ತಿನಿಷ್ಠತೆಯೇ 
ಪ್ರಧಾನವಾಗಿದೆ. ಕವಿ ವಸ್ತುವೊಂದನ್ನು ಯಾವ ಯಾವ ಭಾವದ ಕಣ್ಣಿಂದ ನೋಡುವನೋ 
ಅಷ್ಟಷ್ಟು ವೈವಿಧ್ಯವಿದೆ. ಈ ಕವಿಗಳು ಇಂದ್ರಿಯ ಸೌಂದರ್ಯದಿಂದ ಆತ್ಮ 
ಸೌಂದರ್ಯದವರೆಗಿನ ಚೆಲುವಿನ ನಿಲುವುಗಳನ್ನು ಗುರುತಿಸಿದ್ದಾರೆ. ಈ ಸೌಂದರ್ಯಾನುಭವದ 
ಪರಿಗಳನ್ನು ಸೂಚಿಸಲು ಬಳಸಿರುವ ಅನೇಕ ಕವನ ಮತ್ತು ಕವನ ಭಾಗಗಳೆಲ್ಲವೂ ಪ್ರಧಾನವಾಗಿ 
ನಮ್ಮ ಹೊಸಗನ್ನಡ ಕವಿಗಳು ಚೆಲುವಿನ ವಿವಿಧ ಸ್ತರಗಳನ್ನು ಹೇಗೆ ಗಹಿಸಿ, ಅಭಿವ್ಯಕ್ತಿಸಿದ್ದಾರೆ 
ಎನ್ನುವುದರ ನಿದರ್ಶನವಾಗಿವೆ ಎಂಬುದನ್ನು ಸಹೃದಯರು ಗುರುತಿಸದೆ ಇರಲಾರರು. 
ಜತೆಗೆ ಹಳಗನ್ನಡ ಕವಿಗಳ ದೃಷ್ಟಿಯಿಂದ, ನವೋದಯ ಕವಿಗಳ ದೃಷ್ಟಿ ಎಷ್ಟರಮಟ್ಟಿಗೆ 
ವಿಶಿಷ್ಟವಾಗಿದೆ, ವಿನೂತನವಾಗಿದೆ, ವೈವಿಧ್ಯಮಯವಾಗಿದೆ ಎನ್ನುವುದರ ನಿರ್ದೇಶವನ್ನೂ 
ಇಲ್ಲಿ ಕಾಣಬಹುದು. 


[3 
\ 
ಹ ಶೆ 

4 ಸ > ರ್ಭಾಾ ಪ ಈೌಷ್ಣ ರತಾ ತತ! ೪ | ತರಕ ನಷ ಹ ಘೂ wha ತ್ತೆ io} 
ಹ ಈ Pad ತ 241 ಆ Ars ಇ, ೧೫8 ರ | ಗಟ ನ ಟ್‌ ಜೆ 
ಹ್‌ ತರ್ಕ್‌ | ಈ ಹಾ ತ್‌ Wu ab ಆ ಹಾ ಚ ತ ಕ್ಯಾ & 4 p 
EES: ಬಲ್ಲ Sp, IN, EL ಬ rE ಡೇಲಿ ಯಂ ಸು 

ಷ | 8 


ತ pO ಓ॥ ಟ್ಟೆ ಫಿ 
ೈ * ಓಘ ಇ ತಾ 86 ಕ 4 & ಇ | ಇ 
ಕ್ಯಾ WN ud ನಾನ bey py ತೆ pe ಜಾ. ಇ ತ 
4 ; «48 Us ಛೆ ಶ್ಲ ದ  : ಸೀ ಹ್ಮ್‌ ಟಂ ಫಟಾ ಹ ಕ ಯಜ ಗ ಎಳ್ಳು ಜಂ. Wie oe We ಇಷ್ಟ 
[| | ಫಿ h ತ $ ತ ಸ 
ಈ 4 ಹ 
4? ® ಹ pS ತ್ತ ತ ke 
ತ ತ ಇ 


ಸ | | ಕ ತ ತಾ ತ್‌ ೯ | ಕ ನ ಶೆ ಹ ” 
or ಜ್ಞ | | 
§ p ಕ kg pl ಇ 4 es § 
ah, ಗಿ ಲ TE ಉ ky ಈ ಹೇ Se ಕಾ pas 8 ks 
ಹ ತ ತ್ರ ಖು Kk ಧಿ wl UG Pa [Pe ಜು ತೊ 
ಇ ಈ ಇತ | ಸ್ಮ ಇಟ! K ® "ಕ್‌ೆ ತ $ 
ಇರ್ತ A ತ ಗಾ a ತಾತಾಸರಾ ಷ್‌ « ಇ ಆ ಕ್ಮ ತಿ ಫ 


h 
| 
AU 


& 
4 


- ye 3 HY 
ಕಾನನ py RHE LED PRN ವಿವ 
ಸಹನ ಯಾತು ಬಂ neta ಭಇ ಟಲ್‌ 


ಜಾ Wk » ಈ ಕಷ್ಠ ನ್‌ ಕೇ Sep A ಕೂ ಗ ಎ ಡೋ a ಒತ್ತಾ ಕ್ಟ 0 ಹ ಳ್‌ ಕ್ಯೆ ಅ 
ಸ ಗರ ಸ] ಕ ವ್ಸ! sub A weit. 15 NAS ಆ ಇ ತಾಗ 
ಹಟ ಟರ ಲ ಜ್‌ ಧ್ಯ SA 
ಲೆ po ಸೋ ೫. by, 
Gor hells ‘x % ಘಿ ತ ಹ ಈ ಕ್ರಾ ಥ್ರ 
y eC Pes | 1 (6 Rh A ಪೋ ಪಿಳಳ ತೀ 
ಕ > | ಕ ಆ ತಃ p ತ್ಯಾ 
ಷೆ 4 bee ಡಿ ರ್ಸ್‌ ಕೊ (6. ಜಾ 
ENR he ತೇ ಸತು 
8 ಈ 1 | 


ಯಂ ಸುದಿ ಭಂಟ ಗಳಗ ಉಲಿ 
ev Ks NN ' A ky ಹ ರ್ರ ಸ, Wk ಈ 


ay 


ಬನ ೫% ಎಂ | End 


ತ 


p ¢ ” « 39507 ಡ್‌ 


ಬಾ ME 


ಸತ್ಯಂ, ಶಿವಂ, ಸುಂದರಂ. 


ಲೋಕದಲ್ಲಿ ನಾವು ಕಾಣುವ ವಸ್ತುಗಳು ನಮ್ಮಲ್ಲಿ ನಾನಾ ಬಗೆಯಾದ 
ಭಾವನೆಗಳನ್ನುಂಟುಮಾಡಿದರೂ ಆ ಭಾವನೆಗಳನ್ನು ಸ್ಟೂಲವಾಗಿ ಎರಡು ವಿಧವೆಂದು 
ಗುರುತಿಸಬಹುದು. ಒಂದು, ಆಕರ್ಷಣೆಯ ಭಾವ, ಮತ್ತೊಂದು ವಿಕರ್ಷಣೆಯ (%ಊಂ- 
pulsive) ಭಾವ. ಕೆಲವು ವಸ್ತುಗಳು ತೆಕ್ಕನೆಯೆ ನಮ್ಮ ಕಣ್ಣನ್ನು ಸೆಳೆಯುತ್ತವೆ, ಹೃದಯವನ್ನು 
ಕರಗಿಸುತ್ತವೆ. ಅವುಗಳಿಗೂ ನಮಗೂ ಏನೋ ಒಂದು ಪ್ರಿಯವಾದ, ಮಧುರವಾದ 
“ಜನನಾಂತರ ಸೌಹೃದ' ಬಹುಕಾಲದಿಂದ ಇರುವುದೋ ಏನೋ ಎಂಬಷ್ಟರ ಮಟ್ಟಿಗೆ 
ನಾವು ಅವುಗಳ ಒಲವಿನಲ್ಲಿ ನಿಲ್ಲುತ್ತೇವೆ. ಅಂತಹ ವಸ್ತುಗಳ ಸೆಳೆತದಿಂದ, ಸಂಪರ್ಕದಿಂದ 
ಮನಸ್ಸಿಗೆ ಒಂದು ಬಗೆಯ ಉಲ್ಲಾಸವೂ, ಹಿಗ್ಗೂ ಉಂಟಾಗುತ್ತದೆ. ಹೀಗೆ ಪ್ರಿಯವೂ 
ಹಿತವೂ ಆದಕಾರಣದಿಂದ ಇವುಗಳನ್ನು 'ಸುಂದರ' ಎಂದು ನಾವು ಕರೆದುಬಿಡುತ್ತೇವೆ. 
ಮತ್ತೆ ಕೆಲವು ವಸ್ತುಗಳಿವೆ. ಇವು ತೆಕ್ಕನೆಯೆಂ ನಮ್ಮಲ್ಲಿ ಒಂದು ಬಗೆಯ 
ವಿಕರ್ಷಣೆಯನ್ನುಂಟುಮಾಡುತ್ತವೆ, ಇಲ್ಲಿನ ವಿಕರ್ಷಣೆಯಲ್ಲಿ ವಸ್ತುವೇ ತನ್ನ ವಿಕೃತಿಯಿಂದ 
ನಮ್ಮನ್ನು ದೂರ ತಳ್ಳಿದಂತಾಗುತ್ತದೆ. ಇಲ್ಲವೆ ನಾವೇ ಆ ವಸ್ತುವಿನ ಸಾಮಾಷದಿಂದ ದೂರ 
ನಿಲ್ಲಲೆಳಸುತ್ತೇವೆ. ಏಕೆಂದರೆ ಅವುಗಳ ಸಂಪರ್ಕ ನಮಗೆ ಅಪ್ರಿಯವೂ. ಅಹಿತವೂ (೯/11) 
ಬೇಸರ ಜಿಗುಪ್ಸೆಗಳಿಗೆ ಕಾರಣವೂ ಆಗುವುದು. ಇಂತಹ ವಸ್ತುಗಳನ್ನು ನಾವು 'ವಿಕೃತ', 
ಎಂದು ಕರೆಯುತ್ತೇವೆ. ಆದರೆ ಯಾವುದು ವಸ್ತುವನ್ನು ಸುಂದರವನ್ನಾಗಿಸುತ್ತದೆ; ಯಾವುದು 
ವಸ್ತುವನ್ನು ವಿಕೃತವನ್ನಾಗಿಸುತ್ತದೆ-ಎನ್ನುವುದರ ವಿವರಣೆ ಕಷ್ಟ, ನಮಗೆ ಇಷ್ಟು ಮಾತ್ರ ಗೊತ್ತು; 
ಲೋಕದಲ್ಲಿ ಸುಂದರವಾದ ವಸ್ತುಗಳೂ ಇವೆ. ವಿಕೃತವಾದ ವಸ್ತುಗಳೂ ಇವೆ. 


ಆದರೆ ಹಲವರಿಗೆ ಸುಂದರವಾದುದು ಮತ್ತೆ ಹಲವರಿಗೆ ವಿಕೃತವಾಗಿಯೂ, 
ಹಲವರಿಗೆ ವಿಕೃತವಾದುದು ಮತ್ತೆ ಹಲವರಿಗೆ ಸುಂದರವಾಗಿಯೂ ತೋರಬಹುದು - 
ಅವರವರ ದೃಷ್ಟಿಗನುಸಾರವಾಗಿ. ಈ ಒಂದು ಸತ್ಯವನ್ನೇ "ಹೆತ್ತವರಿಗೆ ಹೆಗ್ಗಣ ಮುದ್ದು 
ಕೂಡಿದವಳಿಗೆ ಕೋಡಗ ಮುದ್ದು' ಎಂಬ ಕನ್ನಡ ಗಾದೆ ಬಹು ಸೊಗಸಾಗಿ ಸೂಚಿಸುತ್ತದೆ. 
ಹಾಗೆ ನೋಡಿದರೆ ಲೋಕದಲ್ಲಿ ಸುಂದರವಾದುದೂ ಇಲ್ಲ ಅಸುಂದರವಾದುದೂ ಇಲ್ಲ 
ಮನಸ್ಸಿಗೆ ರುಚಿಸಿದರೆ ನಿಕೃಷ್ಟವಾದ ವಸ್ತುವೂ ಸುಂದರವೇ ' ಎಂದು ವಕ್ತಿನಿಷ್ಠ ತೀರ್ಮಾನಕ್ಕೆ 
ಈ ವಿಚಾರವನ್ನು ಬಿಡಬಹುದು. 


1. ಸುಂದರಾ ಸುಂದರಂ ಲೋಕೇ ನ ಕಿಂಚಿದಪಿ ವಿದೃತೇ | ನಿಕೃಷ್ಟಷ್ಟಮಪಿತತ್‌ ಶ್ರೇಷ್ಠಂ ಮನಸಃ ಪತಿ ಭಾತಿಯತ್‌ - ಆರ್ಯೋಕ್ತಿ 


೩೬೪ ವಿಕೃತಿ 


ಹಾಗಾದರೆ ವಿಕೃತವೆಂದರೆ ಏನು? ನಮ್ಮ ಲೋಕದ ಅನುಭವವನ್ನೆ ನೋಡುವುದಾದರೆ 
ನಾವು ಏಕೆ ಒಂದು ವಸ್ತುವನ್ನು ವಿಕೃತವೆಂದು ಕರೆಯುತ್ತೇವೆ - ಎಂಬ ಪಶ್ನೆ ಏಳುತ್ತದೆ. 
ಸೌಂದರ್ಯಮಿಾಮಾಂಸೆಯ ಬಗ್ಗೆ ಮೊಟ್ಟಮೊದಲು ಮಾತನಾಡಿದ ಪ್ಲೇಟೋ ಒಂದೆಡೆ 
ಸಾಕ್ರೆಟೀಸನಿಗೂ, ಹಿಷ್ಟಯಾಸನಿಗೂ, ನಡೆದ ಸಂವಾದವನ್ನು ವಿಕೃತಿಯ ವಿವರಣೆಗಾಗಿ 
ಕೊಡುತ್ತಾನೆ. ಅದು ಹೀಗಿದೆ: “ಕೋತಿಯ ಸೌಂದರ್ಯ ಮಾನವ ಸೌಂದರ್ಯದೊಡನೆ 
ಹೋಲಿಸಿ ನೋಡಿದಾಗ ವಿಕೃತವಾಗಿ ತೋರಬಹುದು. ಒಂದು ಸೊಗಸಾದ ಮಡಕೆಯನ್ನು 
ಸುಂದರಿಯಾದ ಹುಡುಗಿಯೊಂದಿಗೆ ಹೋಲಿಸಿ ನೋಡಿದಾಗ ಮಡಕೆ ವಿಕೃತವಾಗಬಹುದು. 
ಈ ಸುಂದರಿಯಾದ ಹುಡುಗಿಯನ್ನು ದೇವತೆಗಳ ಸೌಂದರ್ಯದ ಎದುರಿಗೆ ನಿಲ್ಲಿಸಿದಾಗ 
ಅವಳು ವಿಕೃತವಾಗಿ ತೋರಬಹುದು. ಆದುದರಿಂದ ಸಮಯ ಸಂದರ್ಭಗಳಿಗೆ ಅನುಸಾರವಾಗಿ 
ಸೌಂದರ್ಯ ವಿಕೃತವಾಗಿ ತೋರಬಹುದು''' ಈ ಮೇಲಿನ ವಿವರಣೆಯಲ್ಲಿ ವಸ್ತುಗಳೆಲ್ಲವೂ 
ಸುಂದರವಾಗಿವೆ ಎನ್ನುವ ವಿಷಯವನ್ನು ಮೊದಲು ಒಪ್ಪಿಕೊಂಡು, ನಂತರ ಅವುಗಳೂ ಬೇರೆ 
ಬೇರೆಯ ವಸ್ತುಗಳೊಡನೆ ಹೋಲಿಸಲ್ಪಟ್ಟಾಗ, ಮೊದಲು ಸುಂದರವಾಗಿ ಕಂಡದ್ದು, 
ಹೋಲಿಸಲ್ಲಟ್ಟ ವಸ್ತುವಿನ ಎದುರು ವಿಕೃತವಾಗಬಹುದು- ಎನ್ನುವ ಅಂಶವನ್ನು 
ಮಂಡಿಸಲಾಗಿದೆ. ಒಂದು ವಸ್ತುವನ್ನು ಸುಂದರವಾಗಿದೆ ಎಂದು ಒಪ್ಪಿದಮೇಲೆ, ಅದನ್ನು 
ಅದಕ್ಕಿಂತ ಸುಂದರವಾದ ವಸ್ತುವಿನ ಎದುರು ನಿಲ್ಲಿಸಿದಾಗ ಮೊದಲನೆಯದು 
ಎರಡನೆಯದಕ್ಕಿಂತ ಕಡಿಮೆ ಸೌಂದರ್ಯವುಳ್ಳ ವಸ್ತುವಾಯಿತೆನ್ನಬಹುದೇ ಹೊರತು, 
ವಿಕೃತವಾಯಿತೆಂದು ಹೇಳಲು ಹೇಗೆ ಸಾಧ್ಯ? ಸಾಕ್ರೆಟೀಸನ ಅಭಿಪ್ರಾಯದ ಪ್ರಕಾರ ಕಡಮೆ 
ಸೌಂದರ್ಯ ಉಳ್ಳದ್ದು ಅಥವಾ ಮಸುಳಿಸಲ್ಪಟ್ಟ ಸೌಂದರ್ಯ ಉಳ್ಳೆದ್ದನ್ನು ವಿಕೃತ 
ಎನ್ನಬೇಕಾಗುತ್ತದೆ. ಈ ಅಭಿಪ್ರಾಯವೂ ಒಂದು ದೃಷ್ಟಿಯಿಂದ ಸರಿ; ಸುಂದರವಾದ 
ವಸ್ತುಗಳು ಬೇರೊಂದು ಬಗೆಯ ಅವಕ್ಕೂ ಮಾರಿದ ಸುಂದರವಾದ ವಸ್ತುವಿನ ಎದುರು 
ವಿಕೃತವೆಂಬಂತೆ ತೋರಬಹುದು. ಇಲ್ಲಿ ನಾವು ಗಹಿಸಬೇಕಾದದ್ದು ಇಷ್ಟುಮಾತ್ರ. ವಿಕೃತ 
ಎನ್ನುವುದು ಸೌಂದರ್ಯ ವಿರೋಧಿಯಾದ ಬೇರೆ ಏನೂ ಅಲ್ಲ ಅದೂ ಸೌಂದರ್ಯದ 
ಒಂದು ಪ್ರಕಾರವೇ. ಇಲ್ಲಿ ವಸ್ತು ತನಗೆ ತಾನೇ ಮೊದಲು ಸುಂದರವಾಗಿ ತೋರಿದರೂ 
ಬೇರೊಂದು ನಿಲುವಿಗೆ ಅಥವಾ ಬೇರೊಂದು ಸುಂದರತಮ ವಸ್ತುವಿನ ಹೋಲಿಕೆಗೆ ಸಂದಾಗ 
ಮೊದಲು ಮನಸ್ಸನ್ನು ಸೆಳೆದಷ್ಟು ಆಮೇಲೂ ಮನಸ್ಸನ್ನು ಸೆಳೆಯುವುದಿಲ್ಲ ಎನ್ನುವುದೇನೋ 
ನಿಜವೆ. ಆದರೆ ವಾಸ್ತವವಾಗಿ ನಾವು ವಿಕೃತಿ ಎಂದು ಭಾವಿಸಿರುವುದು ಇನ್ನೂ ಬೇರೆ ಇದೆ: 
ಲೋಕದಲ್ಲಿ ನಾವು ಸಾಮಾನ್ಯವಾಗಿ ಕಾಣುವ ಹಲವು ನಿರ್ದಿಷ್ಟ ಹಾಗೂ ಪ್ರಿಯವಾದ 
ಆಕಾರದ ವಸ್ತುಗಳನ್ನು ಸುಂದರ ಎಂದು ಕರೆಯುತ್ತಾ ಬಂದಿದ್ದೇವೆ. ನಮಗೆ ಚಿರಪರಿಚಿತವಾದ 
ರೂಪಲೋಕದಲ್ಲಿ ಈ ಪರಿಚಿತವಾದ ರೂಪವಾವುದಕ್ಕಾದರೂ ಒಂದು ಬಗೆಯ ಧಕ್ಕೆಯೊದಗಿದೆ 


1. Carritt: Philosophy of Beauty P 6 


ಸೌಂದರ್ಯ ಸಮೀಕ್ಷೆ ೩೬೫ 


ಎಂಬಂಥ ವೈಚಿತ್ರ , ಘಟಸಿದರೆ ಅದನ್ನು ನಾವು ವಿಕೃತ ಎಂದು ಕರೆಯುತ್ತೇವೆ. ಅಥವಾ 
ಈ ಪರಿಚಿತವಾದ ರೂಪಲೋಕಕ್ಕೆ ನಮ್ಮ ರೂಪಲೋಕದ ಪರಿಚಿತ ಮಾದರಿಗಳಿಂದ 
ಭಿನ್ನವಾದ ರೂಪ ಉಳ್ಳ ವಸ್ತುವಾಗಲೀ, ವೃಕ್ತಿಯಾಗಲೀ ಪ್ರವೇಶಿಸಿದಾಗಲೂ ಅದನ್ನು ವಿಕೃತ 
ಎನ್ನುತ್ತೇವೆ. ಹಾಗೆ ವಸ್ತುವಿಗೋ ವ್ಯಕ್ತಿಗೋ ಒದಗುವ ಅನೌಚಿತ್ಯವೆಂಬಂತೆ ತೋರುವ 
ವೈಚಿತ್ರ ಯಃ ಅಲ್ಲವಾಗಿದ್ದರೆ ನಗೆಗೂ, ಹೆಚ್ಚಾದರೆ ಜುಗುಪ್ಸೆಗೂ, ವಿಶೇಷವಾದರೆ ಭಯಕ್ಕೂ 
ಕಾರಣವಾಗುವುದುಂಟು. ಇಂಥ ವಸ್ತುಗಳ ಬಗೆಗೆ ನಾವು ಸುಂದರವಾದ ವಸ್ತುಗಳ ಬಗೆಗೆ 
ತೋರುವಷ್ಟು ಆದರವನ್ನು ತೋರಲಾಗುವುದಿಲ್ಲ ಆದುದರಿಂದ ವಿಕೃತಿ ಎಂದರೆ ಕಡಮೆ 
ಸೌಂದರ್ಯಉಳ್ಳದ್ದೆಂದೂ, ಮತ್ತೊಂದರೊಡನೆ ಹೋಲಿಸಿದಾಗ ಮುಸುಳಾಗಿ 
ತೋರತಕ್ಕದ್ದೆಂ ದೂ ಮಾತ್ರ ಅರ್ಥವಾಗುವುದಿಲ್ಲ ಯಾವ ವಸ್ತು ವಾಸ್ತವವಾಗಿ ನಮ್ಮಲ್ಲಿ 
ಬೇಸರವನ್ನೂ ಜುಗುಪ್ಸೆಯನ್ನೂ ವಿಕರ್ಷಣೆಯನ್ನೂ ಹುಟ್ಟಿಸುವುದೋ ಅದನ್ನು ವಿಕೃತ ಎಂದು 
ಕರೆಯಬೇಕಾಗುತ್ತದೆ. 


ಪಾಶ್ಚಾತ್ಯ ಸೌಂದರ್ಯ ಮೀಮಾಂಸೆಯಲ್ಲಿ ವಿಕೃತಿಯ ಬಗೆಗೆ ಗಮನಾರ್ಹವಾದ ಚರ್ಚೆಗಳು 
ನಡೆದಿವೆ. ಯಾವುದು ಒಂದು ವಸ್ತುವನ್ನು ಸುಂದರವನ್ನಾಗಿ ಅಥವಾ ವಿಕೃತವನ್ನಾಗಿ 
ಮಾಡಿದೆ ಎಂಬ ಪುಶ್ನೆಗೆ ಉತ್ತರವನ್ನು ಹುಡುಕುವ ಅತ್ಯುತ್ತಮ ಉಪಾಯವೆಂದರೆ, ವಸ್ತುವನ್ನು 
ಸುಂದರವಾಗಿಸುವುದು ಏನು ಎನ್ನುವುದರ ಜಿಜ್ಞಾಸೆಗಿಂತ, ವಸ್ತು ಸುಂದರವಾಗದಂತೆ 
ತಡೆಯುವುದು ಯಾವುದು ಎನ್ನುವುದರ ಜಿಜ್ಞಾಸೆ ಅಥವಾ ವಿಕೃತದ ಜಿಜ್ಞಾಸೆ ' - ಎಂದು 
ವಿಲಿಯಂ ನೈಟ್‌ ಅವರು ಅಭಿಪ್ರಾಯ ಪಡುತ್ತಾರೆ. Schlegel ನು ಕಲೆಗೆ ಸೌಂದರ್ಯಕ್ಕಿಂತ 
ವಿಕೃತಿಯೇ ಸ್ಫೂರ್ತಿದಾಯಕ ಎನ್ನುತ್ತಾನೆ . ಥಿಯೋಡಾರ್‌ ಲಿಪ್ಸ್‌ ಮತ್ತು ಇತರರು 
ಸೌಂದರ್ಯಕ್ಕೆ ಪೂರಕವಾದ ಒಂದು ಸ್ಥಾನವನ್ನು ವಿಕೃತಿಗೂ ನೀದಿದರು. ರೊಸೆನ್‌ಕ್ರನ್ಸ್‌ 
(Rosenkranz) ಎನ್ನುವವನು "ವಿಕೃತಿ ಮಿಾಾಮಾಂಸೆ'' (The aesthetic of 
Ueliness)ನ್ನೇ ಬರೆದಿದ್ದಾನೆ. ಇವರಲ್ಲಿ ವಿಕೃತಿ ಎನ್ನುವುದು ಸೌಂದರಕ್ಕೆ ವಿರುದ್ಧವಾದುದಲ್ಲ 
ಸೌಂದರ್ಯದ ಬೇರೊಂದು ರೂಪ - ಎನ್ನುವುದನ್ನು ಬಹುಮಂದಿ ಒಪ್ಪಿದ್ದಾರೆ. ರೋಸೆನ್‌ಕ್ರನ್ಸ್‌ 
ಎನ್ನುವವನು "ಸೌಂದರ್ಯದ ನೇತ್ಕಾತ್ಮಕ ಸ್ಥಿತಿಯೇ ವಿಕೃತಿ' ಎನ್ನುತ್ತಾನೆ. ಯಾವುವು 
ಸೌಂದರಸಾಧಕಗಳೋ ಅವೇ ವಿಕೃತಿಗೂ ಕಾರಣವಾಗಬಹುದು- ಒಂದು ಬಗೆಯ. 
ಪರಿವರ್ತನೆಯಿಂದ. ಸೌಂದರ್ಯ ಮತ್ತು ವಿಕೃತಿಗಳು ತಮಗೆ ತಾವೇ ಸುಸ್ಪಷ್ಟ; ಒಂದು 
ಮತ್ತೊಂದರಲ್ಲಿ ಪವೇಶಿಸುವುದಿಲ್ಲ ಆದರೂ ಎರಡರ ಸಾಮಗ್ರಿಯೂ ಒಂದೇ ಆದುದರಿಂದ, 
ವಿಕೃತಿ, ಸುಕೃತಿಗೆ ಸೌಂದರ್ಯ ಎಂಬ ಅರ್ಥದಲ್ಲಿ ಅಧೀನವಾಗಬಹುದು, - ಹಾಸವೆಂಬ 


lL William Kinght : The Philosophy of the Beautiful P. 30 
ತ Pepita Haezrah : The contemplative Activity P. 17-18 


೩೬೬ ವಿಕೃತಿ 


ದನಿಗೂಡಿಸುತ್ತಾ “ವಿಕೃತಿ ಸುಕೃತಿಗೆ ವಿರುದ್ಧವಾದುದಲ್ಲ ಸುಂದರವಲ್ಲದುದನ್ನು ಸುಂದರವಾಗಿಲ್ಲ 
ಎನ್ನುತ್ತೇವೆಯೇ ಹೊರತು ವಿಕೃತವಾಗಿ ದೆ ಎನ್ನುವುದಿಲ್ಲ* ಆದರೆ ಮನಸ್ಸಿಗೆ 
ಹಿತವಲ್ಲದುದನ್ನು ವಿಕೃತಿ ಎನ್ನುತ್ತೇವೆ.” ಎನ್ನುತ್ತಾರೆ. * 


ಮತ್ತೊಂದು ಚೆಲುವಿನ ಮುಖದಲ್ಲಿ' ಎಸ್‌. ಅಲೆಗ್ಸಾಂಡರ್‌ ಅವರೂ ಈ ಮತಕ್ಕೆ 


ಲೋಕದಲ್ಲಿರುವುದೆಲ್ಲವೂ ಭಗವತ್‌ ಸೃಷ್ಟಿಯಾದುದರಿಂದ ಸುಂದರವಾಗಿಯೇ ಇಡದೆ. 
ಆದರೆ ನಾವು ಇಲ್ಲಿ ವಿಕೃತಿಯನ್ನು ಕಾಣಲು ನಮ್ಮ ದೃಷ್ಟಿದೋಷವೇ, ಆತ್ಮದ ದೌರ್ಬಲ್ಯವೇ 
ಕಾರಣ ಎಂದು ಹಲವರು ಹೇಳಿದರೆ, ಈ ಲೋಕ ಆ ಪರಮ ಸತ್ಯದ 
ಅಪರಿಪೂರ್ಣಾಭಿವಕ್ರಿ; ಸೌಂದರ್ಯ ಶಿವದ ಆಕರ್ಷಕವಾದ ಅಭಿವೃಕ್ತಿಯಾದರೆ, ವಿಕೃತಿ ಅಶಿವದ 
ಅಭಿವ್ಯಕ್ತಿ ಎಂದೂ ಆಧ್ಯಾತ್ಮವಾದಿಗಳಲ್ಲಿ ಹಲವರು ಹೇಳುತ್ತಾರೆ. ಈ ವಿವರಣೆ ಹೇಗಾದರೂ 
ಇರಲಿ. ಲೋಕದಲ್ಲಿ ಬಾಳುವ ನಮ್ಮಪಾಲಿಗೆ ಮಾತ್ರ ಸುಕೃತಿ-ವಿಕೃತಿ ಎರಡೂ ಇವೆ. 
ಸುಖ-ದುಃಖ, ನೆಳಲು-ಬೆಳಕು, ಹಗಲು-ರಾತ್ರಿ, ಒಳಿತು-ಕೆಡಕು ಇರುವಂತೆ ಸೌಂದರ್ಯ 
ಎಕೃತಿಗಳಿವೆ. ಈ ವಿಕೃತಿ ಹೊರಮೈಯಲ್ಲಿ ಕಾಣಬಹುದು; ಒಳಗಿನ ಚಾರಿತ್ರ ದಲ್ಲಿ 
ತೋರಬಹುದು. ದೈಹಿಕ ವಿಕಾರ, ವ್ಯಕ್ತಿಯ ಸದ್ಗುಣಗಳ ಅಥವಾ ಚಾರಿತ್ರ ದ 
ಮಹೋನ್ನತಿಯ ಸೌಂದರ್ಯದಿಂದ ಸುಂದರವೇ ಆಗಿ ಹಿತವೂ ಪ್ರಿಯವೂ ಆಗುವಂತೆ, 
ದೈಶಿಂಕ ಸೌಂದರ್ಯ ಚಾರಿತ್ರ ದ ವಿಕಾರದಿಂದ ವಿಕೃತವೇ ಆಗಿ ಅಹಿತವೂ ಅಪ್ರಿಯವೂ 
ಆಗುವುದುಂಟು. ಹೀಗೆ ಸೌಂದರ್ಯ-ವಿಕೃತಿಗಳ ಮೌಲ್ಯ ನಿರ್ಣಯದಲ್ಲಿ ಮಾನವನ ನೈತಿಕ 
ದೃಷ್ಟಿಯೂ ಪ್ರಬಲವಾದ ಪ್ರಭಾವವನ್ನು ಬೀರಿರುವುದುಂಟು. ನಾವು ಎಲ್ಲಿನತನಕ ಲೋಕದ 
ದ್ವಂದ್ವಗಳ ಸಂಪರ್ಕದಲ್ಲಿರುವೆವೋ ಅಲ್ಲಿನ ತನಕ ಸೌಂದರ್ಯವಿಕೃತಿಗಳುಂಟು. ಇನ್ನು 
ಧಾರ್ಮಿಕ ದೃಷ್ಟಿಯಿಂದ ನೋಡಿದಾಗ ಪಾಹ-ಪುಣ್ಮಗಳ, ಶಿವ - ಅಶಿವಗಳ ವಿಚಾರವೂ 
ಇಲ್ಲಿ ತಲೆಹಾಕುತ್ತದೆ. ಪಾಪವನ್ನು ವಿಕೃತವೆಂಬಂತೆಯೂ ಪುಣ್ಮವನ್ನು ಸುಕೃತವೆಂಬಂತೆಯೂ 
ಬಣ್ಣಿಸುವುದನ್ನು, ಚಿತ್ರಿಸುವುದನ್ನು ಧಾರ್ಮಿಕ ವಿಚಾರಗಳಿಂದ ಸ್ಫೂರ್ತಿಗೊಂಡ ಕಲೆಯಲ್ಲಿ 
ಕಾಣುತ್ತೇವೆ. ನಾವು ಲೋಕದಲ್ಲಿ ಸುರೂಪ ಕುರೂಪಗಳೆರಡನ್ನೂ ಕಾಣಲು ಕಾರಣ, ನಮ್ಮ 
ದೃಷ್ಟಿ ಆಸುರೀಶಕ್ತಿಗಳಿಂದ, ಪಾಪದಿಂದ ವೇಧಿಸಲ್ಪಟ್ಟುದೇ ಆಗಿದೆ ಎಂದು ಉಪನಿಷತ್ತು 
ಹೇಳುತ್ತದೆ. ಛಾಂದೋಗ್ಕ ಉಪನಿಷತ್ತು ಇದನ್ನು ವಿವರಿಸುತ್ತ ಹೀಗೆ ಹೇಳುತ್ತದೆ: 
“ಪ್ರಜಾಪತಿಯ ಮಕ್ಕಳಾದ ದೇವಾಸುರರು ತಮ್ಮೊಳಗೆ ಹೋರಾಡುತ್ತಿರುವಾಗ ದೇವತೆಗಳು 
ಓಂಕಾರೋಹಾಸನೆಮಾಡಿದರು.....ಬಳಿಕ ಅವರು ಕ್ರಮವಾಗಿ ವಾಣಿ, ಕಣ್ಣುಕಿವಿ ಮತ್ತು 
ಮನಸ್ಸುಗಳನ್ನು ಅವಲಂಬಿಸಿ ಉದ್ಧೀಥದ ಉಪಾಸನೆಯನ್ನು ಮಾಡಿದರು. ಆದರೆ ಅಸುರರು 
ಕ್ರಮವಾಗಿ ಅವೆಲ್ಲವನ್ನೂ ಪಾಪದಿಂದ ವೇಧಿಸಿದರು. ಆದುದರಿಂದ ವಾಣಿಯು 
1  Basanquet: History of Aesthetics : p.40. 


ಅಂತೆಯೇ ವಿಕೃತವಲ್ಲದನ್ನು ವಿಕೃತವಲ್ಲ ಎನ್ನಬಹುದೇ ಹೊರತು ಸುಂದರವಾಗಿದೆ ಎನ್ನುವುದಿಲ್ಲ 
ಅ S. Alexander: Beauty and other forms of value p. 163. 


ಸೌಂದರ್ಯ ಸಮೀಕ್ಷೆ ೩೬೭ 


ಸತ್ಕಾಸತ್ಯಗಳೆರಡನ್ನೂ ನುಡಿಯುವುದು. ಕಣ್ಣು ಸುರೂಪ ಕುರೂಪಗಳೆರಡನ್ನೂ ನೋಡುವುದು. 
ಕಿವಿಯು ಒಳಿತು - ಕೆಡುಗಳೆರಡನ್ನೂ ಕೇಳುವುದು. ಮನಸ್ಸು ಸತ್‌-ಅಸತ್‌ಗಳೆರಡನ್ನೂ 
ಕಲ್ಪಿಸುವುದು.” ' ಆದರೆ ಈ ಪಾಪದ ಲೇಪವನ್ನು ಕಳೆದುಕೊಂಡವನ ಕಣ್ಣಿಗೆ ಎಲ್ಲವೂ 
ಸುಂದರವೇ. ಈ ಕಾರಣದಿಂದ ನಮಗೆ ವಿಕೃತಿ ಎಂದು ತೋರುವುದೇನಿದ್ದರೂ ಸೌಂದರ್ಯ 
ವನ್ನೆ ಎಕೃತಿ ಎಂದು ಭ್ರಮಿಸುವ ದೋಷ. “ಇಂದ್ರಿಯ ಧೂಳೀ ದೂಸರದಿಂದ ಮಸುಳಾದ 
ಸಾಂತತೆಯ ಪರಿಣಾಮವೇ ವಿಕೃತಿ; ಯಾವಾಗ ನಮ್ಮ ಆತ್ಮ ಈ ಮಾಲಿನ್ಮದಿಂದ 
ಬಿಡುತೆಗೊಳ್ಳುವುದೋ ಆಗ ಅದರ ಕಣ್ಣಿಗೆ ಎಲ್ಲವೂ ಸುಂದರವಾಗಿಯೇ ತೋರುತ್ತದೆ'' * 
ಈ ಒಂದು ಪರಮ ಸಿದ್ಧಿಯನ್ನು ಪಡೆದವರ ಕಣ್ಣಿಗೇನೋ ಎಲ್ಲವೂ ಸುಂದರವಾಗಿಯೇ 
ತೋರಬಹುದು. ಆದರೆ ನಮಗೋ ಲೋಕದಲ್ಲಿ ಎಲ್ಲವೂ ಸುಂದರ ಎಂದು ಎನ್ನಿಸುವುದೇ 
ಇಲ್ಲವಲ್ಲ ಅಷ್ಟೇ ಅಲ್ಲ ವಿಕೃತವೆನಿಸುವುದು ಹೇರಳವಾಗಿರುವುದರಿಂದಲೇ ನಾವು 
ಸುಂದರವಾದದ್ದನ್ನು ಸುಂದರ ಎಂದು ಗುರುತಿಸುತ್ತೇವೆ. ನಾವು ಸುಂದರ ಎಂದು ಯಾವುವನ್ನು 
ಭಾವಿಸಿದ್ದೇವೆಯೋ, ಅವೂ ಕೂಡ ಕ್ರಮೇಣ ಕಾರಣಾಂತರಗಳಿಂದ ವಿಕೃತವೆಂಬಂತೆ ಅನುಭವಕ್ಕೆ 
ಬರಬಹುದು. ಆದುದರಿಂದ ಎಲ್ಲವೂ ಸುಂದರ ಎಂದು ನಮಗೆ ಅನುಭವಕ್ಕೆ ಬರಬೇಕಾದರೆ, 
ನಾವು ಈ ದ್ದಂದ್ದವನ್ನು ಮೀರಿ ನಿಲ್ಲುವ ಯೋಗಿಯಾಗಬೇಕು, ಇಲ್ಲವೇ ಕವಿಯಂತೆ ನಿಸ್ಸಂಗ 
ಪರಿಭಾವನೆಯಲ್ಲಿ ನಿಂತು ಎಲ್ಲವನ್ನೂ ನಮ್ಮ ರಸಾನುಭವದ ವಸ್ತುವನ್ನಾಗಿ 
ಮಾಡಿಕೊಳ್ಳಬೇಕು. ಆಗ ಅದು ನಿಜವಾಗಿಯೂ ಸುಂದರವಾಗುತ್ತದೆ. ಏಕೆಂದರೆ ಕೇವಲ 
ಸುಖವನ್ನು ಉಲ್ಲಾಸವನ್ನು ನೀಡುವ ವಸ್ತು ಸುಂದರವೆಂದಾಗಲೀ, ಅಸುಖವನ್ನು ತರುವ 
ವಸ್ತು ವಿಕೃತಿ ಎಂದಾಗಲೀ ಹೇಳುವುದು ನಿಜವಾದ ಸೌಂದರಾನುಭವವನ್ನು ಪಡೆದವನ 
ಮಾತಲ್ಲ ಯಾವುದು ನಮ್ಮ ರಸಾನುಭವದ ವಸ್ತುವೋ ಅದು. ಮಾತ್ರ ಸುಂದರ. ಅಂತಹ 
ರಸಾನುಭವವನ್ನು ಪಡೆಯುವ ಕಲೆಗಾರಿಕೆ ನಮ್ಮೆಲ್ಲರಿಗೂ ಸುಲಭವಾಗಿ ಲಭಿಸತಕ್ಕದ್ದಲ್ಪ; 
ಆದುದರಿಂದ ನಾವು ಕಲಾ ಕೃತಿಗೆ ಹೋಗುತ್ತೇವೆ. ನಾವು ಲೋಕದಲ್ಲಿ ಕಾಣುವ 
ಸೌಂದರ್ಯವನ್ನು ಕಲೆಯಲ್ಲಿ ಕಲೆಗಾರನು ಇನ್ನೂ ಪ್ರಿಯವನ್ನಾಗಿಯೂ, ವಿಕೃತಿಯನ್ನು 
ಸಹನೀಯವನ್ನಾಗಿಯೂ ಮಾಡುತ್ತಾನೆ. ಅಲ್ಲಿ ನಾವು ಲೋಕದಲ್ಲಿ ಕಂಡ ಚೆಲುವು ನಮಗೆ 
ಇನ್ನೂ ಪ್ರಿಯವಾಗುತ್ತದೆ; ಕಾಣದ ಚೆಲುವು ಅಲ್ಲಿ ಕಂಡು ಹಿಗ್ಗಿಸುತ್ತದೆ. ಲೋಕದಲ್ಲಿ ನಾವು 
ಕಂಡ ವಿಕೃತಿ ಅಲ್ಲಿ ಆಕರ್ಷಕವಾಗಿ, ಪ್ರಶಂಸನೀಯವಾಗಿ ಪರಿಣಮಿಸುತ್ತದೆ- ನಮ್ಮನ್ನು 
ಲೌಕಿಕ ಸಂಗದಿಂದ ಬಿಡುಗಡೆಗೊಳಿಸುವುದರ ಮೂಲಕ. ಸೃಷ್ಟಿಶೀಲನಾದ ಕಲಾವಿದನ 
ಕಣ್ಣಿಗೆ ಸುಂದರ ವಿಕೃತವೆನ್ನುವ ವೃತ್ಕಾಸಗಳಿಲ್ಲ ಭಾರತೀಯ ಕಾವ್ಕ ಮೀಮಾಂಸೆ 


ಹೇಳುತ್ತದೆ, “ರಮ್ಯ: ಅಸಹ್ಯ ಉದಾರ, ನೀಚೆ, ಉಗ್ರ, ಪ್ರಸನ್ನ, ಕ್ಲಿಷ್ಟ ವಿಕೃತ-ವಸ್ತು 


೧ 


|. ಛಾಂದೋಗ್ಯ ಉಪನಿಷತ್‌: 2,4 ಅನು. ರಂಗನಾಥ ದಿವಾಕರ. 
vt P.N. Srinivasachari : The Philosophy of Visistadvaita, p. 201 


೩೬೮ ವಿಕೃತಿ 


ಹೀಗೆ ಯಾವುದಾದರೂ ಆಗಿರಲಿ, ಕಡೆಗೆ ವಸ್ತುವಲ್ಲದ್ದೇ ಆಗಿರಲಿ,ಕವಿ ಭಾವಕರ ಭಾವನೆಗೆ 
ವಿಷಯವಾದಮೇಲೆ ರಸಮಯವಾಗದ್ದು ಲೋಕದಲ್ಲಿ ಏನೊಂದೂ ಇಲ್ಲ'' ಎಂದು. ಲೋಕದ 
ಸೌಂದರ್ಯ ಹೇಗಾದರೂ ಇರಲಿ, ಕಲಾಸೌಂದರ್ಯದಲ್ಲಿ ಮಾತ್ರ ಪ್ರತಿಯೊಂದೂ ಸುಂದರ 
ಅಥವಾ ರಸವತಾಗಿರಬೇಕೆನ್ನುವುದನ್ನು ಸೌಂದರ್ಯಮಿಾಮಾಂಸಕರು ಹೇಳುತ್ತಾ ಬಂದಿದ್ದಾರೆ. 


೩ 


ಇನ್ನು ಮುಂದಿನ ಪ್ರಶ್ನೆ ಕಲಾಕೃತಿಯಲ್ಲಿ ವಿಕೃತಿ ಹೇಗೆ ನಮ್ಮ ರಸಾನುಭವಕ್ಕೆ 
ಪಾತ್ರವಾಗುತ್ತದೆ ಅಥವಾ ಸುಂದರವಾಗುತ್ತದೆ - ಎನ್ನುವುದು. 


ವಿಕೃತಿ ಕಲೆಯಲ್ಲಿ ಸುಂದರವಾಗಬಲ್ಲದೇ ಎಂಬ ಪ್ರಶ್ನೆಯನ್ನು ಬಲು ಹಿಂದೆಯೇ 
ಗ್ರೀಕ್‌ ತತ್ವಶಾಸ್ತ್ರಜ್ಞ ಪ್ಲೂಟಾರ್ಕ್‌ ಎತ್ತಿಕೊಂಡು, ವಿಕೃತಿ ಸುಂದರವಾಗಲಾರದು, ಆದರೆ 
ಕಲೆಯಲ್ಲಿ ನಾವು ಅದನ್ನು ಮೆಚ್ಚಿಕೊಳ್ಳಬಹುದು, ವಿಕೃತಿಯನ್ನೆ ಚಿತ್ರಿಸುವ ಕಲೆ ಸುಂದರ 
ಕಲಾಕೃತಿಯಾಗಲಾರದು - ಎನ್ನುತ್ತಾನೆ '. ಕಲೆಯ ಪರಿಪೂರ್ಣತೆಗೆ ವಿಕೃತಿ ಅಗತ್ಯವಾದರೂ, 
ವಿಕೃತಿ ಎಂದೂ ಸುಂದರವಾಗಲಾರದು ಎಂದು ರಸ್ಕಿನ್‌ ಹೇಳುತ್ತಾನೆ. ಕಲೆಯಲ್ಲಿ 
ವಿಕೃತಿಯನ್ನು ಚಿತ್ರಿಸಿದಾಗ ಕಲಾಕೃತಿ ಸುಂದರವಾಗಬಹುದೇ ಹೊರತು, ವಿಕೃತಿ ಮಾತ್ರ 
ಸುಂದರವಾಗಲಾರದು ಎನ್ನುತ್ತಾರೆ ಇನ್ನೂ ಹಲವರು. ವಿಕೃತಿ ಭವತೆಯ ಒಂದು 
ಅಂಶವೆಂದು ಎಡ್ಮಂಡ್‌ ಬರ್ಕ್‌ನೂ, ವಿಕೃತಿ ಹಾಸ್ಕ ಭೀಭತ್ಸದ ಒಂದು ಮಾಧ್ಯಮವೆಂದು 
ಲೆಸ್ಸಿಂಗ್‌ನೂ ಅಭಿಪ್ರಾಯ ಪಡುತ್ತಾರೆ. “ಎಕೃತಿ, ಸೌಂದರ್ಯಕ್ಕೆ ವಿರುದ್ಧವಾಗಿ ಎದ್ದ ಒಂದು 
ದಂಗೆ, ಶಿವಕ್ಕೆ ಅಶಿವ ಹೇಗೋ ಹಾಗೆ, ಸೌಂದರ್ಯದೊಂದಿಗೆ ತತ್‌ಕ್ಷಣವೇ 
ಎರುದ್ಧವೆಂಬಂತೆ ಅದು ತೋರುತ್ತದೆ. ಅದು ಸೌಂದರ್ಯದ ನೇತ್ಯಾತ್ಮಕ ಸ್ಥಿತಿಯಾದರೂ 
ಕಲೆಯಲ್ಲಿ ಒಂದು ಇತ್ಯಾತ್ಮಕವಾದ ಸ್ಥಾನವನ್ನು ಆಕ್ರಮಿಸುತ್ತದೆ. ಭವೃತೆಯಿಂದ ಹಾಸ್ಕದವರೆಗಿನ 
ವಿವಿಧ ಮಜಲುಗಳಲ್ಲಿ ಹಾಯ್ದು ಬರುವ ಸೌಂದರ್ಯ ವಿಕೃತಿಗೆ ಸಮಾಪವಾಗಿಯೂ 
ಬರುತ್ತದೆ” * ಎನ್ನುತ್ತಾನೆ ಹೋಪನ್‌ ಹೌರ್‌. ಈ ವಿಚಾರದಲ್ಲಿ ಎಸ್‌. ಅಲೆಗ್ಸಾಂಡರ್‌ 
ಅವರು ಹೀಗೆ ಹೇಳುತ್ತಾರೆ: “ರಸದ ದೃಷ್ಟಿಯಿಂದ ಸೌಂದರ್ಮ ವಿಕೃತಿ ಎನ್ನುವುದು ಒಂದೇ 
ಚೆಲುವಿನ ಬೇರೆ ಬೇರೆ ಶಾಖೆಗಳು. ಸುಂದರ ಎಂದರೆ ಕಲೆಯಲ್ಲಾಗಲೀ ಲೋಕದಲ್ಲಾಗಲೀ 
ತನಗೆ ತಾನೇ ಆಕರ್ಷಕವಾದುದು-ಎಂದು ಸ್ಥೂಲವಾಗಿ ಹೇಳಬಹುದು. ಅಂತೆಯೇ 
ಆಕರ್ಷಕವಲ್ಲದ, ಸಂತೋಷದಾಯಕವಲ್ಲದ ಚೆಲುವಿನ ಒಂದು ರೀತಿಯನ್ನು ವಿಕೃತ 
ಎನ್ನಬಹುದು. ಅದೊಂದು ಕ್ಲಿಷ್ಟಸೌಂದರ್ಯ. ಪ್ರಕೃತಿಯಲ್ಲಿ ಯಾವುದನ್ನು ವಿಕೃತ 
ತೀ.ನಂ. ಶ್ರೀಕಂಠಯ್ಮ : ಭಾರತೀಯ ಕಾವ್ಯಮೀಮಾಂಸೆ (ದಶರೂಪಕ 4-85) (ಅನು) ಪು. 211 
Basanquet : History of Aesthetic: ಐ. 107 
ಅಲ್ಲೇ : ಪು. 448 
ಅಲ್ಲೇ : ಪ. 396-397. 


eS. [॥ 


ಸೌಂದರ್ಯ ಸಮೀಕ್ಷೆ ೩೬೯ 


ಎನ್ನುತ್ತೇವೆಯೋ ಅದು ಕಲೆಯಲ್ಲಿ ಸೌಂದರ್ಯದ ಆವರಣಕ್ಕೆ ಸಂದು ಸುಂದರವೂ ಆಕರ್ಷಕವೂ 
ಆಗಬಹುದು. ಆದುದರಿಂದ, ಲೋಕ ವಿಕೃತಕ್ಕೂ ಕಲೆಯಲ್ಲಿ ಬಂದ ವಿಕೃತಕ್ಕೂ 
ಅಂತರವಿದೆ. ನಮ್ಮ ರಸನಾನುಭವಕ್ಕೆ ಒಳಿತೆಂದು ತೋರುವ ತನಕ, ಆಕರ್ಷಕವಾಗಲಿ, 
ಅಲ್ಲದಿರಲಿ ತನಗೆ ತಾನೇ ಸುಂದರವಲ್ಲ ಅಂತೆಯೇ ಕಲೆಯಲ್ಲಾಗಲೀ ಪ್ರಕೃತಿಯಲ್ಲಾಗಲೀ 
ಸೌಂದರ್ಯ ವಿಕೃತಿಗಳು ಚೆಲುವಿನ ಬೇರೆ ಬೇರೆ ವಿನ್ಮಾಸಗಳೆಂದು ನೋಡುವ ಕಣ್ಣಿಗೆ 
ಭಾಸವಾಗುತ್ತವೆ. ಇವೆರಡರ ವೃತ್ಯಾಸವೇನಿದ್ದರೂ ವೃಕ್ತಿನಿಷ್ಠವಾದುದು.''' ವಿಕೃತಿಯ ಬಗೆಗೆ 
ಕ್ರೋಚೆಯು ಗಮನಾರ್ಹವಾದ ಮತ್ತೊಂದು ಅಂಶವನ್ನು ಹೇಳುತ್ತಾನೆ; ಅವನ ಪ್ರಕಾರ 
ಅಭಿವಕ್ತಿಯಲ್ಲಿರುವ ಅಸಮರ್ಪಕತೆಯೇ ವಿಕೃತಿಗೆ ಕಾರಣ. ವಿಕೃತಿಯದ್ದೋ, ಸೌಂದರದ್ದೋ 
ಯಾವುದರ ಅಭಿವ್ಯಕ್ತಿ ಪರಿಪೂರ್ಣವಾಗುವುದೋ ಅದು ಕಲೆಯಲ್ಲಿ ಸುಂದರವೇ ಆಗಬೇಕು. 
ಆದರೆ ನಿಜವಾದ ವಿಕೃತಿ ಎನ್ನುವುದೊಂದು ಕಲಾದೋಷ. ಕಲಾವಿದ ತನ್ನ ಹೊಳೆಹಿಗೆ 
ಸಂದುದನ್ನು ಅಭಿವ್ಯಕ್ತಿಗೊಳಿಸಿದಾಗ ಸುಂದರವಾಗುತ್ತದೆ. ಅಷ್ಟೇ ಅಲ್ಲಕಲೆಯಲ್ಲಿ ನೈತಿಕ 
ಅಥವಾ ಅನೈತಿಕ ಪ್ರಭಾವಗಳಿಂದ ಪ್ರಚೋದಿತವಾದ ಒಂದು ಲೌಕಿಕೋದ್ದೇಶದ ಅನುಚಿತ 
ಪ್ರವೇಶವೇ ವಿಕೃತಿ - ಎನ್ನುತ್ತಾನೆ" ಕ್ಯಾಥರೀನ್‌ ಗಿಲ್ಲರ್ಟ ಅವರೂ ಇದನ್ನು ಸಮರ್ಥಿಸುತ್ತಾ 
“ಕಲೆಯಲ್ಲಿ ವಿಕೃತಿಯನ್ನು ಕಂಡಾಗಲೆಲ್ಲಾ ಕಲೆಗಾರ ಏನೋ ಒಂದನ್ನು ಮಾಡಲು ಹೋಗಿ 
ಏನೋ ಆಗಿದೆ ಎನ್ನಿಸುತ್ತದೆ. ಕಲೆಗಾರ ಕೃತಿರಚನೆಗೆ ತೊಡಗಿದಂದು ಕೈಕೊಂಡ ಉದ್ದೇಶ 
ವಿಫಲವಾಗಿ ಅದು ಅಭಿವ್ಯಕ್ತಿಯಲ್ಲಿ ಬೇರೆ ಏನೋ ಒಂದಾದಾಗ, ಅದು ನೋಟಕನಲ್ಲಿ 
ಒಂದು ಬಗೆಯ ಅತೃಪ್ತಿಯನ್ನು ಅಸುಖವನ್ನು ಉಂಟುಮಾಡುತ್ತದೆ. ಮತ್ತೊಂದು ಬಗೆಯ 
ವಿಕೃತಿ, ಕಲಾವಿದನ ಪ್ರಜ್ಞಾಪೂರ್ವಕವಾದ ಚಾತುರೃದಿಂದ ಆದುದು. ಈ ಎರಡು ಬಗೆಯ 
ವಿಕೃತಿಯನ್ನೂ ಒಂದು ಮಾತಿನಲ್ಲಿ ಹೇಳುವುದಾದರೆ ಅಸಾಮಂಜಸ್ಯತೆಯೇ ಇದರ ಮೂಲ" 
ಎನ್ನುತ್ತಾರೆ. ನಮ್ಮಲ್ಲೂ ಕಲಾಕೃತಿಯ ವಿಕೃತಿಗೆ ಅಸಮಂಜಸವಾದ, ಅಭಿವ್ಯಕ್ತಿಯೇ ಕಾರಣ 
ಎಂದು ಶಿಲ್ಪಶಾಸ್ತ್ರಗಳು ಹೇಳುತ್ತವೆ. ಶಿಲ್ಪಿಯ ವಿಗ್ರಹ ಪರಿಪೂರ್ಣವಾಗಿರಬೇಕು - ಎಂದರೆ 
ಶಾಸ್ತ್ರದಲ್ಲಿ ಹೇಳಿರುವ ಪ್ರಮಾಣಗಳನ್ನು ಅನುಸರಿಸಬೇಕು. ವಿಗ್ರಹಕ್ಕೆ ಅಪರಿಪೂರ್ಣ ಅಥವಾ 
ಅಪರಿಪಕ್ಚ ಕಲಾಶಕ್ತಿಯಿಂದಾಗಬಹುದಾದ ಅವಲಕ್ಷಣಾದಿ ವಿಕೃತಿಗಳಿದ್ದರೆ ಅದನ್ನು 
ಮಾಡಿಸಿದವನಿಗೂ, ಮಾಡಿದವನಿಗೂ ಅಶುಭ ಉಂಟಾಗುತ್ತದೆ ಎಂದು ಶಿಲ್ಲಗ್ರಂಥಗಳು 
ಹೇಳುತ್ತವೆ. ಇದು ಕಲಾಕೃತಿಯ ವಿಕೃತಿಗೆ ಸಂಬಂಧಿಸಿದ ಮಾತು. ಆದರೆ ಕಲಾಕೃತಿಯಲ್ಲಿ 
ವಿಕೃತಿಯನ್ನು ಚಿತ್ರಿಸಬಾರದೆಂದೇನೂ ಅವು ಹೇಳುವುದಿಲ್ಲ ನಮ್ಮ ಭಾರತೀಯ 
ದೇಗುಲಗಳಲ್ಲಿ ನಾವು ವಿಕೃತವೆಂದು ಭಾವಿಸುವ ಎಷ್ಟೋ ಚಿತ್ರಗಳಿವೆ. ಯಾಕೆಂದರೆ ವಿಕೃತಿ 
ಒಂದು ಬಗೆಯ ಭೂಷಣವೂ ಹೌದು, ಅಮಂಗಳ ಪರಿಹಾರವೂ ಹೌದು ಸೌಂದರಕ್ಕೆ, 


1. S. Alexander. Beauty and other forms of Value. ಐ. 263. 
2 ° Caritt. The Theory of Beauty : P.213-15-16. 
3. Catharine Gilbert. Studies in Recent Aesthetics : P. 164-65 


೩೭೦ ವಿಕೃತಿ 


ಈ ಮೇಲಿನ ವಿಚಾರಸರಣಿಯಲ್ಲಿ ಕಲಾಕೃತಿಯಲ್ಲಿ ವಿಕೃತಿ ಚಿತ್ರಣ, ಮತ್ತು 
ಕಲಾಕೃತಿಯ ವಿಕೃತಿಗೆ ಕಾರಣ ಇವುಗಳನ್ನು ಗುರುತಿಸಬಹುದು. ಲೋಕದಲ್ಲಿ 
ಸುಂದರವಾದದ್ದನ್ನೆ ಕಲಾವಿದ ಕಲೆಯಲ್ಲಿ ಚಿತ್ರಿಸಿದಾಗ ನಾವು ಅದರಿಂದ 
ಸೌಂದರಾನುಭವವನ್ನು ಪಡೆಯುವಷ್ಟರಮಟ್ಟಗೆ, ಲೋಕದಲ್ಲಿ ವಿಕೃತವಾದದ್ದನ್ನು ಕಲೆಯಲ್ಲಿ 
ಚಿತ್ರಿಸಿದಾಗ ನಾವು ಸೌಂದರ್ಯಾನುಭವವನ್ನು ಪಡೆಯಲಾಗುತ್ತದೆಯೆ ಎಂಬ ಪ್ರಶ್ನೆ 
ಏಳುತ್ತದೆ. ಆದರೆ ವಿಕೃತಿಯನ್ನು ಕಲೆಯಲ್ಲಿ ರಸಾನುಭವಕಾರಿಯಾಗುವಂತೆ ಮಾಡುವುದು 
ಕಷ್ಟವೆಂದು ಒಪ್ಪಿದರೂ, ಅದನ್ನು ರಸಾನುಭವಕಾರಿಯಾಗಿ ಕಲೆಯಲ್ಲಿ ಚಿತ್ರಿಸಿದಾಗಲೇ ಅವನ 
ಕಲೆ ಯಶಸ್ವಿಯೂ ಸುಂದರವೂ ಆಗುತ್ತದೆ ಎಂಬುದನ್ನು ಮರೆಯಬಾರದು. ಇದರ 
ರಸಾನುಭವ, ಮತ್ತು ಇದರ ಚಿತ್ರಣ ಕಷ್ಟವಾದುದರಿಂದ, ಇದೂ ಸೌಂದರ್ಯದ ಒಂದು 
ಅಂಶವೆಂದು ಭಾವಿಸುವುದು ಕಷ್ಟವಾದುದರಿಂದ, ಇದು ಒಂದು ಬಗೆಯ ಕ್ಲಿಷ್ಟ ಸೌಂದರ್ಯ 
(Difficult Beauty) ವೆಂದು ಹೇಳಬಹುದು. ಆದರೆ ವಿಕೃತವನ್ನು ರಸಾನುಭವಕಾರಿಯಾಗಿ 
ಚಿತ್ರಿಸುವುದು ಕವಿಯ ಶಕ್ತಿಯನ್ನು ಅವಲಂಬಿಸಿದೆ. ಉದಾಹರಣೆಗಾಗಿ ಕನಕದಾಸರ ನಳ 
ಚರಿತ್ರೆಯಲ್ಲಿ ಕಾರ್ಕೋಟಕನ ವಿಷದಿಂದ ನಳನಿಗೊದಗಿದ ಈ ವಿಕೃತ ರೂಪದ ಚಿತ್ರಣವನ್ನು 
ನೋಡಿ: 


ಅಡ್ಡ ಮೋರೆಯ ಗಂಟು ಮೂಗಿನ 

ದೊಡ್ಡ ಹೊಟ್ಟೆಯ ಗೂನು ಬೆನ್ನಿನ 

ದೊಡ್ಡ ಕೈಕಾಲುಗಳ ಉದುರಿದ ರೋಮ ಮೀಸೆಗಳ 
ಜಡ್ಬುದೇಹದ ಗುಜ್ಜುಗೊರಲಿನ 

ಗಿಡ್ಡುರೂಪಿನ ಹರಕು ಗಡ್ಡದ 

ಹೆಡ್ಡನಾದ ಕುರೂಪಿತನದಲಿ 

ನೃಪತಿ ವಿಷದಿಂದ 


ಇಂಥ ಒಬ್ಬ ವ್ಯಕ್ತಿ ಲೋಕದಲ್ಲಿ ನಮ್ಮ ಎದುರಿಗೆ ಬಂದ ಎನ್ನಿ. ಆಗ ಮೊದಲ ಪತಿಕ್ರಿಯೆ 
ಈ ವಿಕೃತಿಯನ್ನು ಕಂಡು ನಗುತ್ತೇವೆ. ಕಾರಣ ಅವನ ಅಂಗಾಂಗದ ವೈಪರೀತ್ಯದ ರಚನೆ. 
ಆದರೆ ಮರುಕ್ಷಣಕ್ಕೆ ಇಂಥ ಅಸಹ್ಮದ ವ್ಯಕ್ತಿ ನಮ್ಮ ಎದುರಿಗಿರುವುದು ಬೇಡ; ಇದು 
ನಮ್ಮ ಅಸುಖವನ್ನು ಹೆಚ್ಚಿಸುವುದು ಬೇಡ - ಎನ್ನುತ್ತದೆ ನಮ್ಮ ಸ್ವಾರ್ಥ. ಈ ವಿಕರ್ಷಣೆಯ 
ಭಾವ ನಮಗೆ ಜುಗುಪ್ಸೆಯನ್ನು ತರುತ್ತದೆ. ಆದರೆ ಚಿತ್ರದಲ್ಲಾದರೋ, ಕಾವ್ಮದಲ್ಲಾದರೋ 
ಇದೇ ಕುರೂಪವನ್ನು ಕವಿ ಚಿತಿಸಿದಾಗ, ಅದರ ಒಂದೊಂದು ರೇಖೆಯೂ ಬಣ್ಣನೆಯೂ 
ಒಂದೊಂದು ಭಾವ ಪ್ರದರ್ಶನಕ್ಕೆ ನೆರವಾಗುತ್ತದೆ. ನಳೆ ಚರಿತ್ರೆಯ ಈ ಪ್ರಸಂಗದಲ್ಲಿ 
ಇಂಥ ವಿಕೃತಿಯನ್ನು ನೋಡಿದಾಗ ನಾವು ಆ ವ್ಯಕ್ತಿಯೊಂದಿಗೆ ಕನಿಕರಿಸುತ್ತೇವೆ. ಕಾವ್ಯದ 
ಸಂದರ್ಭದ ಪರಿಭಾವನೆಯಿಂದ ನಮ್ಮ ಮನಸ್ಸು ಹೊರರೂಪಕ್ಕಿಂತ ಒಳರೂಪಕ್ಕೆ ಪ್ರವೇಶಿಸಿ 
ಆ ವ್ಯಕ್ತಿಯೊಂದಿಗೆ ತಾದಾತ್ಮಾನುಭವವನ್ನು ಪಡೆಯುತ್ತದೆ. ಮತ್ತು ನಮ್ಮ ಮನಸ್ಸು ಹೊರಗೆ 
ಕಾಣುವುದಕ್ಕಿಂತ ಬೇರೆಯಾದುದನ್ನು ಅದರಲ್ಲಿ ಕಾಣುತ್ತದೆ. ಕವಿಯ ಕಾವ್ಮಲೋಕದಲ್ಲಿ 


ಸೌಂದರ್ಯ ಸಮೀಕ್ಷೆ ೩೭೧ 


ಎಲ್ಲದಕ್ಕೂಸ್ಥಾನ ಉಂಟು. ಲೋಕದಲ್ಲಿ ನಾವು ವಿಕಾರವೆಂದು ದೂರ ತಳ್ಳುವುದನ್ನೆಲ್ಲ ಕಾವ್ಕ 
ತನ್ನ ಸಹಾನುಭೂತಿಯ ಮದಿಲಿನಲ್ಲಿ ಎತ್ತಿಕೊಳ್ಳುತ್ತದೆ. ಶ್ರೀ ಪು.ತಿ.ನ ಅವರು ರಸಸರಸ್ವತಿಯನ್ನು 
ವರ್ಣಿಸುತ್ತಾ - 


ವಿಟ, ವೇಶ್ಯೆ ಜೂಜಾಳಿ, ಕಳ್ಳ, ಲಂಪಟ, ಕುಡುಕ 
ಕುಲಟೆ, ಪಾದರಿ, ಸುಳ್ಳಿ, ಧೂರ್ತ, ವಂಚಕ, ಕಟುಕ 
ಹೆಸರಿಸುವುದೇನೆಲ್ಲ ಧರ್ಮಜ್ಞಧಿಕೃತರ ಪತಿಕರಿಪ ತೆರದೆ 
ಸಹೃದಯಾನಂದದೊಳು ನಿಷ್ಠತಿಯ ವರವೀವ ವರದೆ. 
(ಸರಸ್ವತಿ ಮತ್ತು ಇತರ ಕವನಗಳು: ಪು. ೪೬) 


ಎಂದು ಹೇಳುತ್ತಾರೆ. ಕಾವ್ಮಲೋಕದಲ್ಲಿ ಲೋಕದ ವಿಕೃತಿಯನ್ನು ಕಂಡಾಗ ಅದೂ 
ರಸಾನುಭವಕಾರಿಯೇ ಆಗುತ್ತದೆ. ಈ ಅರ್ಥದಲ್ಲಿ ಕಲೆಯಲ್ಲಿ ಚಿತ್ರಿತವಾಗಿರುವುದನ್ನು ನಾವು 
ವಿಕೃತಸುಂದರ ಎಂದು ಕರೆಯಬಹುದು; ಲೋಕದಲ್ಲಿ ಕಾಣುವ ವಿಕೃತಿ ಇಲ್ಲಿಯೂ 
ಇರುಮ್ರದ್‌ರಿಂದ್‌ - ಲೋಕದ" ಅರ್ಥದಲ್ಲಿ ವಿಕೃತಿ, ಈ ವಿಕೃತಿ 
ರಸಾನುಭವಕಾರಿಯಾಗುವುದರಿಂದ, ಕಾವ್ಯದ ಅರ್ಥದಲ್ಲಿ ಸುಂದರ. 


೩ 


ಪಾಶ್ಚಾತರಲ್ಲಿಯಷ್ಟು ನಮ್ಮಲ್ಲಿ ವಿಕೃತಿಯನ್ನು ಕಲೆಯಲ್ಲಿ ವೈವಿಧ್ಯಪೂರ್ಣವಾಗಿ ಮತ್ತು 
ವಿಶೇಷವಾಗಿ ತರಲಿಲ್ಲ ಕಾಮವಿಕಾರಗಳನ್ನೆ ವಸ್ತುವಾಗಿ ಉಳ್ಳ ಮತ್ತು ವಿಕೃತವನ್ನು 
ಯಶಸ್ವಿಯಾಗಿ ಚಿತ್ರಿಸುವ ಕೃತಿಗಳು ಪಾಶ್ಚಾತ್ಮರಲ್ಲಿವೆ. ಕನ್ನಡದಲ್ಲಿ ವಿಕೃತ ಕಾಮವನ್ನು 
ಯಶಸ್ವಿಯಾಗಿ ಚಿತ್ರಿಸಿರುವುದು ಜನ್ನನ ಯಶೋದಧರಚರಿತೆಯೊಂದೇ ಎಂದು ಹೇಳಬಹುದು. 
ಅಮೃತಮತಿ ಅಷ್ಟವಂಕನ ಪ್ರಣಯಪ್ರಸಂಗ ನಿಜವಾಗಿಯೂ ಕಾಮವಿಕಾರವನ್ನು ಚಿತ್ರಿಸುವ 
ಕತೆ. ಅಷ್ಟವಂಕನ ವಿಕೃತಿ ಒಳಹೊರಗೂ ಏಕಪ್ರಕಾರವಾಗಿ ತೋರಿದರೂ, 
ಅಮೃತಮತಿಯಂಥ ಅಪೂರ್ವಸುಂದರಿಯೂ ಅಲ್ಲಿ ವಿಕೃತಳಾಗಿದ್ದಾಳೆ ತನ್ನ ಚಾರಿತ್ರ ದಿಂದ. 
ಇಲ್ಲಿನ ಅಷ್ಟವಂಕ ನಿಜವಾಗಿಯೂ ಅಷ್ಟವಂಕನೇ. ಕವಿ ಅವನನ್ನು ಚಿತ್ರಿಸಿರುವ ಪರಿಯನ್ನು 
ನೋಡಿ ; 


ಪಜ'ದಲೆ ಕುಲ'ನೊಸಜಿೆಗ- | 

ಣ್ಲೊಜ' ವಾಯ್‌ ಹಪ್ಪಳಿಕೆ ಮೂಗು ಮುರುಟದ ಕಿವಿ ಬಿ- 
ಬ್ವಿಆ'ವಲ್‌ ಕುಸಿಗೊರಲಿಟ'ದೆರ್ದೆ 

ಪೊಜಂಟ ಬೆನ್‌ ಬಾತಬಸಿಅಡಂಗಿದ ಜಘನಂ. 


ಕಲೆದೊವಲ ಪಟ'ಯ ಕುಲಿ'ಯಂ 
ತೆಅ'ದಂದಂದ ಮೆಯ್ಯನಾತಮಾತನ ಕಯ್ಕಳ್‌ 


ಕುಲ'ಗಣ್ಣು ಕೂನಬೆನ್‌ ಕಾಲ್‌ 
ಮಅ'ಯಿಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ 


ಮುದುಗರಡಿಯ ಮುದುದೊವಲಂ 

ದದ ಕರಿಯಂ ತಾಳಕಾಯ ಮೋಳಿಗೆಯೊಂದಂ 
ದದಮುರುಡನಷ್ಟವಂಕಂ 

ಮೊದಲೊಣಗಿದ ಕೊನಕೊರಡಿನಂದದ ಕೊಂಕಂ 


ಅಷ್ಟವಂಕನ ಈ ವಿಕೃತಿಯ ಮುಂದೆ ನಳಚರಿತ್ರೆಯ ಬಾಹುಕನ ರೂಪವೇ ಸುಂದರ 
ಎನಿಸಿಬಿಡುತ್ತದೆ! ಯಶೋಧರ ಚರಿತೆಯಲ್ಲಿ ಚಿತ್ರಿತವಾಗಿರುವ ಅಷ್ಟವಂಕ ಯಾವ ಕನಿಕರಕ್ಕೂ 
ಪಾತ್ರನಾಗದೆ ಅಸಹ್ಮವಾಗಿಯೇ ಉಳಿಯುತ್ತಾನೆ ಕಡೆತನಕ. ಆದರೆ ಕುವೆಂಪು ಅವರು 
ಚಿತ್ರಿಸಿರುವ ಮಂಥರೆಯ ವಿಕೃತಿಯನ್ನು ನೋಡಿ: 


ಕುಡುಬಿಲ್ಲು ಬಾಗಿದ ಮೆಯ್ಯ 

ತೊನ್ನ ಬೆಳ್ಗಲೆವಿಡಿದ ಕರ್ರನೆಯ ಕುಬ್ಬತೆಯ, 

ಗೂಳಿ ಹಿಣಿಲಿನವೋಲು ಗೂನುವುಬ್ದಿದ ಬೆನ್ನ 

ಸುಕ್ಕು ನಿರಿನಿರಿಯಾಗಿ ಬತ್ತಿದ ತೊವಲ್‌ಪತ್ತಿ 

ಬಿಗಿದೆಲ್ವು ಗೂಡಿನಾ ಶಿಥಿಲ ಕಂಕಾಲತೆಯ 

ಪಲ್ಲುದುರಿ ಬೋಡಾದ ಬಾಯಿಯ, ಕುಳಿಯ, 

ಕೆನ್ನೆಗಳ, ದಿಟ್ಟ ಮಾಸಿದ ಕಣ್ಣ ಕೋಟರದ 

ಕರ್ಬನ ಮೊರಡು ಮೊಗದ, ಕೂದಲುದುರಿದ ಬೋಳು 

ಪುರ್ಬಿನ ವಿಕಾರದಾ, ಬೆಳ್ಚಕ್ಕಿ ತಿಪ್ಪಳೆನೆ 

ಮಂಡೆಯಂ ಮುತ್ತಿ ಕೆದರಿದ ಬೆಳ್ಳನೆಯ ನವರ 

ಅಸ್ಥಿಪಂಜರದಂತೆ ವೋಲ್‌ ಅಸ್ಥಿರ ಸ್ಥವಿರೆ.... 
(ಶ್ರೀರಾಮಾಯಣ ದರ್ಶನಂ : ಭಾ. ೧ ಪು. ೨೧) 


ಇಲ್ಲಿನ ಮಂಥರೆ ಹೊರಗಣ್ಣಿಗೆ ವಿಕೃತೆಯಾಗಿ ತೋರಿದರೂ, ಕೈಕೆಯಿಯನ್ನು ರಾಮನ 
ವನವಾಸ ಪ್ರಾಪ್ತಿಯೊದಗುವಂತೆ ವರವನ್ನು ಕೇಳಲು ಪ್ರಚೋದಿಸುವ ಮೂಲಕ ಇನ್ನೂ 
ವಿಕೃತೆಯಂತೆ ಕಂಡರೂ, ಮೊದಲಿನಿಂದಲೂ: ಅವಳೊಂದು “ಮಮತೆಯ ಸುಳಿ” ಎಂದು 
ಒಳಗಣ್ಣಿಗೆ ಕಾಣುತ್ತಾಳೆ. ಅವಳು ಭರತನಿಗಾಗಿ ತೋರುವ ಅಪಾರವಾದ ಅಪೂರ್ವವಾದ 
ಆ ಪೇಮ, ಕಡೆಗೆ ಆ ಪೇಮಕ್ಕಾಗಿಯೇ ಅವಳು ಅಸುವನ್ನು ನೀಗಿ, ಭರತನ ಕಲ್ಕಾಣಕ್ಕೆ ಸದಾ 
ತುಡಿಯುವ ಹಂಬಲದಿಂದ ಅಶರೀರಿಯಾಗಿ ಅವಳು ನಡೆಸುವ ಸಾಧನೆ, ಇವೆಲ್ಲವೂ 
ಮಂಥರೆಯ ಬಗೆಗೆ ನಮ್ಮ ಕರುಣೆಯನ್ನೂ ಸಹಾನುಭೂತಿಯನ್ನೂ ಮತ್ತು ಪ್ರೀತಿಯನ್ನೂ 
ಗಳಿಸಿಕೊಡುತ್ತವೆ. ಕಡೆಗೆ ನಾವು ಮತ್ತೊಮ್ಮೆ ಮಂಥರೆಯನ್ನು ಕಾಣುತ್ತೇವೆ, ಹದಿನಾಲ್ಕು 


ಸೌಂದರ್ಯ ಸಮೀಕ್ಷೆ ೩೭೩ 


ವರ್ಷಗಳ ದೂರ ದೀರ್ಥ ನಿರೀಕ್ಷೆಯ ತುದಿಯಲ್ಲಿ ರಾಮಾಗಮನಕ್ಕೆ ಕಾತರನಾಗಿ, ಭರತ 
ಅಗ್ನಿಪ್ರವೇಶಕ್ಕೆ ಸಿದ್ದನಾದಾಗ - 


“ಯಜ್ಜಕುಂಡಾಗ್ನಿಯಿಂ 

ಜ್ಹಾಲೆಯೇಳ್ವಂದದಿಂ ಜ್ವಾಲಾ ವಿಲೀನಮೆನೆ 
ಮೈದೋರ್ದುದೊಂದಮರ ಸುಂದರ ಸೂಕ್ಷ್ಮ ತೇಜದ 
ಸುರಾಂಗನಾ ಮೂರ್ತಿ'' 


ಆಗ ಭರತ ಕೇಳುತ್ತಾನೆ 'ನೀನಾರ್‌' ಎಂದು. ಆ ಮೂರ್ತಿ ಹೇಳುತ್ತದೆ "ಸದಾ ನಿನ್ನ 
ಕ್ಷೇಮ ಚಿಂತನೆಯಲ್ಲಿರುವ ಮಂಥರೆಯ ವಿನಾ ಮತ್ತಾರು' - ಎಂದು. ಮಂಥರೆ ಎಂಬ 
ಹೆಸರನ್ನು ಕೇಳಿದೊಡನೆಯೇ ಭರತ - “ಬೇಡ ಆ ಹೆಸರನ್ನು ಹೇಳಬೇಡ, ಅವಳ 
ಕಾರಣದಿಂದಲೇ ನನಗೀ ಕಷ್ಟದ ಕೆಲಸ' ಎನ್ನುತ್ತಾನೆ. ಆಗ ಆ ಅಮರ ಸುಂದರ ಮೂರ್ತಿ 
ಹೇಳುತ್ತದೆ - 


ವತ್ಸ, ಕಾರಣಳಲ್ಪು ಬರಿ ಕರಣಾಮಾಕುಬ್ವೆ 
ಮಂಥರಾ ಪ್ರೇಮದಂತಃಕರಣಮಂ ಕಾಣೆ 
ನೀಂ, ರಾಮನಂ ಮತ್ತೆ ನಿನ್ನಭ್ಯುದಯಕಾಗಿ, 
ಪಿಂಮರಳ್ಳುವುದ್ಕೋಗದೊಳ್‌ ತೊಡಗಿರಲ್ಕವಳ್‌ 
ದಾವಾಗ್ನಿಗಾಹುತಿಯಾದಳಲ್ವ್ಲೆ 7? ಬಹಿರಂಗದೊಳ್‌ 
ಆ ಕುಬ್ಬೆ ವಿಕೃತಿಯೆಂತಂತೆ ಹೊರನೋಟಕಾ 
ಗೂನಿಗೆಯ್ದುದು ಹಾಹವೇಷಿ; ನಾನೆಯ ನೋಡು, 
ನಿನ್ನ ಮಂಥರೆಯಂತರಾತ್ಮದ ಪುಣ್ಮಲಕ್ಷಿ ' 
(ಶ್ರೀರಾಮಾಯಣದರ್ಶನಂ: ಭಾಗ ೩ ಪು. ೮೫೨, ೮೫೩) 


ಇಲ್ಲಿ ಕಾಣುವುದು ಮಂಥರೆಯ ಪ್ರೇಮ ಮಂಗಳ ಸುಂದರ ಮೂರ್ತಿಯನ್ನು. ಅವಳ 
ಬಹಿರಂಗ ವಿಕೃತವಾದಾಗ ನಾವು ಅವಳ ಗೆಯ್ಕೆಯಲ್ಲಿ ಕೇವಲ ವಿಕೃತಿಯೇ ತುಂಬಿದೆ 
ಎಂದುಕೊಂಡಿದ್ದೆವು. ಆದರೆ ಅವಳ ಅಂತರಂಗದ ಸೌಂದರ್ಯ ಪ್ರೇಮ 
ತಪಸ್ಥಾರೂಪಿಯಾದುದು. ಈ ಕಾರಣದಿಂದ ಮಂಥರೆ ಓದುಗರ ರಸಾನುಭವಕ್ಕೆ ಪಾತ್ರಳಾಗಿ 
ಪ್ರಶಂಸನೀಯಳಾಗುತ್ತಾಳೆ. ಆದರೆ ಜನ್ನನ ಅಷ್ಟವಂಕನೋ ಹತನಾಭಿಮುಖಿ; ಮತ್ತು ಆ 
ಪತನದಲ್ಲಿ ಅಮೃತಮತಿಯ ಸಹಯಾತ್ರಿ; ಮಂತರೆಯೋ ಊರ್ದ್ವಯಾತ್ರಿ. ಅಮೃತಮತಿ 
- ಅಷ್ಟವಂಕರ ಅಂತರಂಗ ಕಾಮವಿಕಾರಮಯ, ಮಂಥರೆಯದು ಪ್ರೇಮಮಯ. ಈ 
ಕಾರಣದಿಂದಲೇ ಒಂದರ ವಿಕೃತಿ ತ್ಕಾಜ್ಯವಾದರೆ, ಮತ್ತೊಂದರ ವಿಕೃತಿ ಪೂಜವಾಗುತ್ತದೆ. 


ಆತ್ಮಯಾತ್ರೆಯಲ್ಲಿ ಮೇಲೇರುವ ಚೇತನದ ಕಣ್ಣಿಗೆ ನಾವು ಲೋಕದಲ್ಲಿ ಯಾವುದನ್ನು 
ಸುಂದರ ಮತ್ತು ಸೌಂದರ್ಯ ಸಾಧನಗಳೆಂದು ಭಾವಿಸಿರುವೆವೋ ಅವೆಲ್ಲ ವಿಕೃತವೆಂದು 


೩೭೪ ವಿಕೃತಿ 


ತೋರುವಂತಹ ಸ್ಥಿತಿ ಬರುವುದುಂಟು. ಇಂಥ ಪ್ರಸಂಗಗಳೂ ಕನ್ನಡ ಕಾವ್ಯಗಳಲ್ಲಿವೆ. ಒಂದು 
ನಿದರ್ಶನವನ್ನು ಪಂಪನ ಆದಿಪುರಾಣದಲ್ಲಿ ನೋಡಬಹುದು. ನೀಳಾಂಜನೆಯ ನೃತ್ಯವನ್ನುಕಂಡ 
ಬಳಿಕ ಆದಿನಾಥನು ವಿರಕ್ತಿ ಹೊಂದಿ ಸಂಸಾರವನ್ನು ತ್ಯಜಿಸಿ ತಪಸ್ಸಿಗೆ ನಡೆವ ಮುನ್ನ 
ತಾನು ಅದುವರೆಗೂ ಭೋಗಿಸಿದ ಸುಖಗಳನ್ನು ಕುರಿತು - 


ತನುಗೆ ಪೂಜ” ತುಡುಗೆ ನವಲೇ- 
ಪನಮೆ ಮಳಂ ತೀತಮಜಿ ನೃತ್ಯಂ ಬಗೆಯ- 
ಲೈನಗೆ ದಲುನ್ಮತ್ತವಿಳಾ- 
ಸನ ಮಿಂತಿನಿತಆಉಗೊಳವೊಂದಅಗೊಳ್‌ ಪುರುಳುಂಟೇ 
(ಆ.ಪು.೯-೫೫) 


ಎನ್ನುತ್ತಾನೆ. ಇಲ್ಲಿನ ವಿಕೃತಿಯಲ್ಲಿ ಬೀಭತ್ಸವು ರಸವಾಗಿದೆ. ಅಂತೆಯೇ ಶರೀರವನ್ನು 
ಕುರಿತ ನಿಂದನೆಯ ವರ್ಣನೆಯಲ್ಲಿಯೂ, ವಿಕೃತಿಯ ಅತಿರೇಕವನ್ನು 'ಕಾಣಬಹುದು. 
ಶರೀರವನ್ನು ಸೌಂದರ್ಯದ ಸಾಕಾರವೆಂದು ವರ್ಣಿಸಲು ಸಾಧ್ಯವಿರುವಂತೆಯೇ, ಶರೀರವನ್ನು 
ಹೊಲಸಿನ ಆಗರವೆಂದು ವಿಕೃತವಾಗಿ ವರ್ಣಿಸಲೂ ಸಾಧ್ಯವಿದೆ. ಅಂತೆಯೇ ಎಷ್ಟೋ 
ಸಲ ಅಶ್ಲೀಲವಾದ ವರ್ಣನೆಯೂ ವಿಕೃತಿಯಾಗುವುದುಂಟು. ಇಂಥ ಕಡೆಗಳೆಲ್ಲೆಲ್ಲಾ ಅತಿರೇಕದ 
ಪರಿಣಾಮದಿಂದ ರಸಾನುಭವ ಸಾಧ್ಯವಾಗದೆ ಹೋಗಬಹುದು. 


ಮೃಗಗಳಲ್ಲಿ ನಾವು ಕಾಣುವ ಕ್ರೌರ್ಯವನ್ನು ಅದರದೊಂದು ಲಕ್ಷಣವೆನ್ನುತ್ತೇವೆಯೇ 
ಹೊರತು ವಿಕೃತ ಎನ್ನುವುದಿಲ್ಲ ಆದರೆ ಆ ಮೃಗೀಯ ಕ್ರೌರ್ಯವನ್ನು ಮಾನವನಲ್ಲಿ ಕಂಡಾಗ 
ಆ ವ್ಯಕ್ತಿ ನಮ್ಮ ಕಣ್ಣಿಗೆ ತತ್ಕಾಲದಲ್ಲಿ ವಿಕೃತವೆಂಬಂತೆ ತೋರುತ್ತಾನೆ. ಮಾನವರಲ್ಲಿ ತೋರುವ 
ಪೈಶಾಚಿಕ ವರ್ತನೆ, ಅದು ಸಮರ್ಥನೀಯವೇ ಆಗಬಹುದಾದರೂ, ವಿಕೃತ ಎನ್ನಿಸುತ್ತದೆ. 
ಕುರುಕ್ಷೇತ್ರದಲ್ಲಿ ದುಶ್ಶಾನನ ಕರುಳನ್ನು ಬಗಿದು, ರಕ್ತವನ್ನು ಕುಡಿದು ಹಿಡಿಂಬೆಯೊಡನೆ 
ಸೂ ಭೀಮ ನಿಜವಾಗಿಯೂ ವಿಕೃತವಾಗಿ ತೋರುತಾನೆ. ನಾರಣಪ್ಪ ಆ 
ಪ್ರಸಂಗದ ಚಿತ್ರವನ್ನು ಹೀಗೆ ಕೊಡುತಾನೆ: 


ಕೆಲದ ತಲೆಯದ್ರಿಗಳ ಮೂಳೆಯ ಹೊಳೆವ ಸಾಲಿನ ಸುಂಟಗೆಯ ತೋಂ 
ಗಲಿನ ತೋರಣದೊಟ್ಟಲಟ್ಟೆಯ ಕರುಳ ಮಾಲೆಗಳ 
ತಿಳಿದ ರಕುತದ ಕೊಳನ ಘನ ಕೊಳುಗುಳದ ತೋಪಿನ ನಡುವೆ ಮಾರುತಿ 
ಲಲನೆ ಸಹಿತಾಡಿದನು ಶೋಣಿತವಾರಿಯೋಕುಳಿಯ: 

(ಕರ್ಣಪರ್ವ : ೧೯-೮೬) 


1. ಎಂದರೆ, ಆ ವರ್ಣನೆಯ ಉದ್ದೇಶವನ್ನು ನಾವು ಗಮನಿಸಬೇಕು. ಜನ್ನನ ಯಶೋಧರ ಚರಿತ್ರೆಯಲ್ಲಿ ಬರುವ 
ಅಮೃತಮತಿ ಅಷ್ಟವಂಕರ ಕಾಮವಿಕಾರ ನಿಜವಾಗಿಯೂ ಅಶ್ಲೀಲವಾಗಿದ್ದರೂ ಅದರ ಉದ್ದೇಶ ವೈರಾಗ್ಯ 
ಪ್ರಚೋದಕವಾದುದೇ. ಆದ್ದರಿಂದ ವರ್ಣನೆ ಬರಿಯ ಅಶ್ಲೀಲವಾದ ಮಾತ್ರಕ್ಕೆ ಅದು 
ರಸಾನುಭವಕಾರಿಯಾಗದೆನ್ನಲಾಗುವುದಿಲ್ಲ ಅದರ ಉದ್ದೇಶದ ಮೇಲೆ ಈ ಪಶ್ನೆ ನಿಂತಿದೆ. 


ಸೌಂದರ್ಯ ಸಮೀಕ್ಷೆ ೩೭೫ 


ಆದರೆ. ವಿಕೃತಿಯಿಂದ ಕೇವಲ ಜಗುಪ್ಸೆಯಲ್ಲೇ ನಿಲ್ಲಬಹುದಾದ ಈ ಪ್ರಸಂಗವನ್ನು 
ಕವಿ ಪಂಪ, ಉಚಿತವಾದ ಒಂದು ವಿವರಣೆಯ ಮೂಲಕ ಸೌಂದರ್ಯದ ನಿಲುವಿಗೆ 
ಏರಿಸಿರುವುದು ಗಮನಾರ್ಹವಾಗಿದೆ. ದುಶ್ಯಾಸನನ ರಕ್ತಪಾನ ಮಾಡಿದ ಸಂದರ್ಭವನ್ನು ಕವಿ 
ಚಿತ್ರಿಸಿದನಂತರ ಕೊನೆಯಲ್ಲಿ ಈ ಒಂದು ಮಾತನ್ನು ಜನರು ಆಡಿಕೊಂಡರೆಂದು 
ಹೇಳುತ್ತಾನೆ- 


ಆದ ಮುಳಿಸಿಂದಮೆಲ್ಪಂ 
ತೇದು ಕುಡಿಯಲ್ಕೆ ತಕ್ಕ ಪಗೆವನ ರುಧಿರಾ- 
ಚ್ಛೋದಮೆನೆ ಕುಡಿದು ಮಾಣ್ತ ವೃ- 
ಕೋದರನೇನಾವ ತೆಜದೊಳೆಂ ದೋಷಿಗನೇ 
(ಪಂ.ಭಾ. ೧೨-೧೫೯) 


ದುಶ್ಶಾಸನ ಭೀಮನ ವಿಚಾರದಲ್ಲಿ ಮಾಡಿರುವ ಒಂದೊಂದು ಅಪಚಾರವನ್ನೂ 
ಗಮನದಲ್ಲಿರಿಸಿಕೊಂಡರೆ, ಭೀಮ ತನಗೆ ಆಗಿರುವ ಮುಳಿಸಿನಿಂದ ಈ ಶತ್ರುವಿನ 
ಎಲುಬನ್ನೇ ತೇದು ಕುಡಿಯಬೇಕಾಗಿತ್ರು: ಆದರೆ ಹಾಗೆ ಮಾಡದೆ ದುಶ್ಶಾಸನನ ರಕ್ತದ 
ತಿಳಿನೀರನ್ನು ಮಾತ್ರ ಕುಡಿದುಬಿಟ್ಟದ್ದಾನೆ. ಇಷ್ಟರಮಟ್ಟಗೆ ಮಿತಿಯನ್ನರಿತು ನಡೆದುಕೊಂಡ 
ವೃಕೋದರ ಯಾವ ರೀತಿಯಲ್ಲೂ ದೋಷಿಗನೆನ್ನಬಹುದೇ - ಎಂದು ಉಭಯ 
ಬಲದವರೂ ಕೊಂಡಾಡಿದರಂತೆ! ಈ ಒಂದು ಚಿಂತನೆಯ ಪರಿಭಾವನೆಯಿಂದ, ಭೀಮನ 
ಕ್ರೋಧದ ಔಚಿತ್ಯವನ್ನು ನಾವು ಮೆಚ್ಚುತ್ತೇವೆ; ವಿಕೃತಿಯ ಬದಲು ಸೌಂದರ್ಯವನ್ನೇ ಕಾಣುತ್ತೇವೆ. 


ಹೊಸಗನ್ನಡ ಸಾಹಿತ್ಯದಲ್ಲೂ ಹಳಗನ್ನಡದಂತೆಯೇ, ಕಾವ್ಯದಲ್ಲಿ ಈ ವಿಕೃತಿಯ 
ಚಿತ್ರಣ ಅತಿವಿರಳ, ನವೃಕವಿಗಳು ವಿಶೇಷವಾಗಿ ಬಾಳಿನ ವಿಕೃತಿಯನ್ನು ಕಾವದಲ್ಲಿ ಚಿತ್ರಿಸಲು 
ಪ್ರಯತ್ನಿಸುತ್ತಿದ್ದಾರೆ. ನಿದರ್ಶನಕ್ಕಾಗಿ ಹಲವು ಪಂಕ್ತಿಗಳನ್ನು ನೋಡಬಹುದು. 


ಬಾನಿಗಂಟಿದೆ ತೊನ್ನು ಮೋಡ; ಚಿಕ್ಕೆಯ ಬೊಕ್ಕೆ 
ರಸಿಗೆ ಬೆಳಕನು ಕಿವುಚಿ ಕಮರುತಿದೆ. 

ನೆಲ ಚಿತೆಯ ಹಸಿ ಸೌದೆ ಸೌಧದಲಿ ಹತ ನರತೆ 
ಬೆಂಕಿ ಸೊಂಕಿಗೆ ಕಾದು ಕೊಳೆಯುತ್ತಿದೆ. 

ಸರಕು ಹೊಸಹೊಸತು ಮಾರುತ್ತಲಿದೆ; ಕೂಸುಗಳ 
ಕಂಕಾಲ, ಕಣ್ಣು ಗುಡ್ಡೆಗಳ ಗಾಜು; 

ಕರುಳ. ಮಾಲೆಯು, ತೊಗಲ ಚೀಲ, ಅಟ್ಟೆಯ ಬುಟ್ಟಿ, 
ಹೃತ್ಲಿಂಡ ಚೆಂಡು,ಬೆನ್ನೆಲುಬು ದಾಂಡು. 


ತಟ್ಟುತಿದೆ ಮಸಣದಪಹಾಸ ಕೇರಿಗೆ, ಮನೆಗೆ; 
ವಿಜನ ಪಥಪಥ ವಿಕೃತಕೇಕೆ ಕುಣಿತ. 


ಕಿರಿದೆಲ್ಲಹಲ್ಲ ತಲೆಬುರುಡೆ ಹಾಕಲು ಲಾಗ 
ಅಟ್ಟೆ ಅದಿಯಿಟ್ಟು ನಡೆಸಿದೆ ಕವಾತ 


(ನಡೆದುಬಂದ ದಾರಿ : ಗೋಪಾಲ ಕೃಷ್ಣ ಅಡಿಗ, ಪು. ೧೦೨-೧೦೩) 


ನಮ್ಮ ನಾಡು ಸ್ವತಂತ್ರವಾದೊಡನೆಯೇ ಅಡಿಗರು ಕಂಡ ಭಾರತದ ವಿಕೃತ 
ಚಿತ್ರಇದು, "ಇಂದು ನಮ್ಮ ನಾಡು' ಎಂಬ ಕವಿತೆಯಲ್ಲಿ ಅವರ "ಚೆಂಡೆ ಮದ್ದಲೆ' ಎಂಬ 
ಕವನ ಸಂಗ್ರಹದಲ್ಲಿ ಆಧುನಿಕ ಜೀವನದ ವಿಕೃತಿಯ ಚಿತ್ರಗಳು ಹೇರಳವಾಗಿ ದೊರೆಯುತಪವೆ. 
ಅವುಗಳಲ್ಲಿ ಹಲವನ್ನು ಗಮನಿಸಿ: 


"ಮಿದುಳು - ಬಚ್ಚಲ ಹಂಡೆಯಲ್ಲಿ ಬೇಯುವ ಆಮೆ- 

ಎದ್ದೆದ್ದು ಬಿದ್ದು ಒದ್ದಾಡುತ್ತಿತ್ತು' (ಪು೩) 

"ಬೀದಿ ಲಕ್ವಾ ಹೊಡೆದು ಮಿಡುಕುತ್ತಿತ್ತು' (ಪು೧೦) 
"ಮದ್ದು ದ 

ಕಾಮಾಲೆ ಕತ್ತಲು.....' (ಪುಣ೭) 

'ಮೈಯೆಲ್ಲಜೇಬು; ಜೇಬಲ್ಲೆ ಮಡಗಿತ್ತು ಮಿದುಳು; 

ಎದೆ ಸುರಂಗದಿ ಕಂಡೆ ರಿಂಗ್‌ವರ್ಮು, ಕೊಕ್ಕೆಹುಳ; 

ಹೊಟ್ಟೆಯಲಿ ಹೆಪ್ಪುನೆತ್ತರ ತಿಜೋರಿ, (ಪು.೨೬) 

'ಡೊಳ್ಳು ಹೊಟ್ಟೆಯ ಥೈಲಿ ಕಿತ್ತು ಕೊಬ್ಬುವ ಅಸ್ತಿಪಂಜರವ ಅಗೋ 
ನೋಡು ಹೇಗೆ ಹೇಗೆ ಬೆಳೆಯುತ್ತಲಿದೆ ದುಂಡು ದುಂಡು; 
ಮೂಳೆಯೆಲ್ಲಾ ಹೂತು ಮಾಂಸ ಪರ್ವತದಲ್ಲಿ ಗುಹೆಗಣ್ಣಿನಲ್ಲಿ 
ಲೋಭತೋಳ ತೆವಲು' (ಪು.೩೧) 

ಯದು ಕೆಂಡದೊಳೆಗಡೆ. ಕಂತ 

ಹೂತ ಬದನೆಯ ಕಾಯಿಯಂತೆ ಮೈ; ಮೈತುಂಬ 

ಜಿನುಗುತಿದೆ ತಿಗಣೆ ಬೆವರಿನ ಕಟಕಿ; ಹಣೆ ಹಾಚಿಗಲ್ಲಲ್ಲಿ 

ಜಾರಿ ಚಾಚುತ್ತಲಿದೆ ಜೋಮುಗೈ; ಜೀವೊಡೆದ ಬಿಲ್ಲನಾರಿಯ ಹಾಗೆ 


ನರ ವಿಕಂಪಿಸೆ ಸ್ಲೈಡು ಸ್ಲೈಡು ಜಾರುತ್ತಲಿದೆ ಅಂತಃಪಟದ ಮೇಲೆ (ಪು.೩೧) 


ಈ ಹಲವು ಪ್ರಕೃತಿ ಚಿತ್ರಗಳಲ್ಲಿ ವ್ಯಕ್ತಿ ಚಿತ್ರದಲ್ಲಿ "ವಿಕೃತಿ'ಯನ್ನು ಕಾಣಬಹುದು. 


ವಿಕೃತಿಯನ್ನು ಸಹನೀಯವನ್ನಾಗಿ, ಸುಂದರವನ್ನಾಗಿ, ಎಂದರೆ ರಸಾನುಭವಕಾರಿಯನ್ನಾಗಿ 
ಚಿತ್ರಿಸುವುದು ಕಲೆಗಾರನ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಆದರೆ ಈ ಚಿತ್ರಣದಲ್ಲಿ ವಿಕೃತಿ 
ಎಲ್ಲಿ ಕೇವಲ ಜುಗುಪ್ಸೆಯೆ ಆಗಿ ಬರಿಯ ಲೋಕ ಭಾವಗಳ ತುಮುಲದಲ್ಲಿ ನಿಲ್ಲಿಸುತ್ತದೆ. 
ಎಲ್ಲಿ ಇದು ನಿಜವಾಗಿಯೂ ರಸತ್ವವನ್ನು ಪಡೆಯಬಲ್ಲುದು - ಎನ್ನುವುದನ್ನು ಲೇಖಕರು 
' ಗಮನದಲ್ಲಿರಿಸಿಕೊಂಡರೆ ಒಳ್ಳೆಯದು. 


ಚೆಲವು ಏಕ, ಆದರೆ ಅದರ ವಿನ್ಮಾಸಗಳು ಅನೇಕ. ಹಿಮಬಿಂದುವಿನಿಂದ ಹಿಡಿದು 
ಹಿಮಾಚಲದವರೆಗೂ ಈ ಚೆಲುವು ಬಗೆಬಗೆಯಾಗಿ ಮೈತಾಳಿದೆ. ತಂಗಾಳಿಗೊಲೆಯುವ 
ಹೂವೊಂದನ್ನು ಕಂಡು ಅದರ ಸೊಬಗಿಗೆ ಸೋತು ಎರಡು ಚಣ ಪರವಶರಾಗಿ 
ನಿಲ್ಲುವುದು ಒಂದು ಬಗೆಯಾದರೆ, ಪರ್ವತದ ಮಹೋತುಂಗ ಶಿಖರದ ಸಾನ್ನಿಧ್ಯದಲ್ಲಿ 
ನಾವು ತೆಕ್ಕನೆಯೆ ನಿಂತಾಗ, ಭಯ ವಿಸ್ಮಯಗಳಿಂದ ಮೂಕರಾಗುವುದು ಬೇರೊಂದು 
ಬಗೆ. ಈ ಎರಡು ಅನುಭವಗಳಲ್ಲಿಯೂ ದೃಗ್ಗೋಚರವಾಗುವ ವಸುವಿನ ಗಾತ್ರದಲ್ಲಿ ಮತ್ತು 
ಮನೋಗೋಚರವಾಗುವ ಪರಿಣಾಮದ ತೀವ್ರತೆಯಲ್ಲಿ ವೃತ್ಯಾಸವಿದೆ. ಈ ಎರಡು 
ಸಂದರ್ಭಗಳಲ್ಲಿಯೂ ಪರವಶತೆ ಇದೆ. ಒಂದರ ಹರವಶತೆಯಲ್ಲಿ ನಾವು ಬಹುಮಟ್ಟಿಗೆ 
ನಾವಾಗಿಯೇ ಉಳಿಯುತ್ತೇವೆ; ಮತ್ತೊಂದರಲ್ಲಿ ಆ ಸೌಂದರ್ನ ತನ್ನ ಆಟೋಪದಿಂದ 
ಅಪ್ಪಳಿಸಿ ನಾವು "ಅಲ್ಬರೆಂಬ ಅರಿವನ್ನುಂಟುಮಾಡುತದೆ. ಈ ಎರಡನೆ ಬಗೆಯ ಅನುಭವ 
ನಮಗೆ, ಭೋರ್ಗರೆಯುವ ರುಂದ್ರನೀಲವಾರಿಧಿಯ ತಡಿಯಲ್ಲಿ ನಾವು ಮೂಕರಾಗಿ ನಿಂತಾಗ, 
ಬೆಳಗೊಳದ ಗೊಮ್ಮಟ ಶಾಂತ ಭವವಿಗ್ರಹದೆದುರು ನಾವು ತಲೆಬಾಗಿ ಅಂಜಲೀ 
ಬದ್ಧರಾಗಿ ನಿಂತಾಗ, ಕುರುಕ್ಷೇತ್ರದ ರಣರಂಗದಲ್ಲಿ ಶ್ರೀ ಕೃಷ್ಣನು ಅರ್ಜುನನಿಗೆ 
ವಿಶ್ವರೂಪವನ್ನು ತೋರಿದ ಸಂದರ್ಭವನ್ನು ಓದಿ ನಾವೂ ಆ ಪಾರ್ಥನಂತೆ ತ್ರಸ್ತರಾದಾಗ, 
ಬೆಳಗಿನ ಮಧುರ ಮೌನದಲ್ಲಿ ದೇಗುಲವೊಂದರಿಂದ ಭೋರ್ಗರೆದು ಬರುವ ವೇದ 
ಘೋಷವನ್ನಾಲಿಸಿ ಪುಲಕಿತರಾದಾಗ, ಹೀಗೆಯೇ ಇಂತಹ ಅಪೂರ್ವ ಅನುಭವಗಳನ್ನು 
ದೃಶೈಲೋಕದಲ್ಲೋ, ಕಲಾಲೋಕದಲ್ಲೋ ಪಡೆದಾಗ ಆಗುತ್ತದೆ. 


ಯಾವ ವಸ್ತುವಿನ ಅನುಭವ ನಮ್ಮನ್ನು ಮೂಕರನ್ನಾಗಿ, ತ್ರಸರನ್ನಾಗಿ, ಪುಲಕಿತರನ್ನಾಗಿ 
ಮಾಡುವುದೋ ಅದನ್ನು ನಾವು 'ಸುಂದರ'ವಾಗಿದೆ, ಎಂಬ ಸಂಕುಚಿತಾರ್ಥದ 
ಪದದಲ್ಲಿ ಹೇಳಿದರೆ ಸಾಲದು. ಏಕೆಂದರೆ, ಇಲ್ಲಿನ: ಸೌಂದರ್ಕಾನುಭವ ಕೇವಲ 
ಪ್ರಿಯವಾದುದುದಾಗಲೀ, ಹಿತವಾದುದಾಗಲೀ ಅಲ್ಲ ಅಲ್ಲಿ ನಾವು ಕಾಣುವ ವಸ್ತುವಿನ 
ಮಹತಿನಿಂದ ನಮ್ಮ ವಕ್ತಿತೆ ತತ್ತರಿಸುತ್ತದೆ. ನಾವು ಕಂಡ ವಸ್ತುವಿನ ಅಥವಾ ಕೇಳಿದ ' 
ವರ್ಣನೆಯಿಂದ ಮೂಡುವ ಚಿತ್ರದ ಮಹತಿನಿಂದ ಅಷ್ಪಳಿಸಲ್ಪಡುವುದರಿಂದಲೇ ನಾವು 
ಮೂಕರಾಗಿ,ಚಕಿತರಾಗಿ ನಿಲ್ಲುವುದು. ಆದರೆ ಈ ತ್ರಸ್ತತೆಯ, ಚಕಿತತೆಯ, ಸ್ಥಿತಿಯಲ್ಲಿ 


೩೭೮ ಭವ್ಯತೆ 


ನಮ್ಮ ವೃಕ್ತಿತ್ವ ಅಷ್ಟಳಿಸಲ್ಪಟ್ಟ ಸ್ಥಿತಿಯಿಂದ ನಾವು ಕೂಡಲೇ ಮೇಲಕ್ಕೆ ಎತ್ತಲ್ಪಟ್ಟು, ಆ 
ಅಪೂರ್ವ ಅನುಭವವನ್ನು ಸವಿಯುವಂತಹ ಒಂದು ಮನಃಸ್ಥಿತಿಯನ್ನು ಪಡೆಯುವುದರಿಂದಲೇ 
ಆ ಅನುಭವ ಸೌಂದರಾಾನುಭವವೆನ್ನಿಸಿಕೊಳ್ಳುವುದು. ಈ ಅನುಭವವನ್ನು “ಭವತಾ 
ಅನುಭವ'ವೆಂದೂ, ಇಲ್ಲಿ ಸೌಂದರ, ಮೈದೋರಿದ ಪರಿಯನ್ನು "ಭವೃತೆ' ಎಂದು 
ನಿರ್ದೇಶಿಸುತ್ತೇವೆ. | 


“ಭವ್ಯ, "ಭವೃತೆ' ಎಂಬ ಪದಗಳು ನಮ್ಮಲ್ಲಿ ಬಹುಕಾಲದಿಂದಲೂ ಬಳಕೆಯಲ್ಲಿದ್ದರೂ, 
ಸೌಂದರ್ಮಮೀಮಾಂಸೆಗೆ ಸಂಬಂಧಿಸಿದಂತೆ, ಮೇಲೆ ನಿರೂಪಿಸಿದ ವಿವರಣೆಗೆ ಅಳೆವಡುವಂತೆ 
ಈ ಪದಗಳು ಬಳಸಲ್ಪಟ್ಟಲ್ಲ ಸಂಸ್ಕೃತದಲ್ಲಿ 'ಭವ್ಮ' ಎಂಬ ಪದವಿದ್ದರೂ ಸೌಂದರ್ಯ 
ಸಂಬಂಧಿಯಾದ ವಿಶೇಷಾರ್ಥ ಆ ಪದಕ್ಕೆ ಇರುವಂತೆ ತೋರುವುದಿಲ್ಲ "ಭವ ಎಂದರೆ 
ಇರತಕ್ಕದ್ದು. ಅದಕ್ಕೆ ಭವಿಷ್ಯ ಎಂಬ ಕಾಲ ಸೂಚಕ ಅರ್ಥವೂ ಇದೆ. ಸುಂದರ, ತಕ್ಕ 
ಉಚಿತವಾದ, ಅತಿಶಯವಾದ, ಮನೋಹರವಾದ, ರಮ್ಮವಾದ, ಲಲಿತವಾದ, 
ಅನುಕೂಲವಾದ, ಶುಭದಾಯಕವಾದ ಎನ್ನುವ ಅರ್ಥದಲ್ಲಿ ಅದು ಮಹಾಭಾರತದಲ್ಲಿ 
ಪ್ರಯೋಗವಾಗಿದೆ. "“ಭವ್ಮ ಮಾನಸ' ಎಂದರೆ ಗಂಭೀರ ಚಿತ್ರವೃತ್ತಿಯ, "ಭವರೂಪ' 
ಎಂದರೆ ನೋಡಲು ಚೆನ್ನಾಗಿರುವ ರೂಹದ ಎಂದು ಅರ್ಥವಾಗುತ್ತದೆ.' ಕನ್ನಡದಲ್ಲಿಯೂ 
"ಭವ" ಎಂಬ ಪದ ಸಂಸ್ಕೃದಲ್ಲಿರುವ ಅರ್ಥದಲ್ಲಿಯೇ ಬಹುಮಟ್ಟಿಗೆ ಬಳಕೆಯಾಗಿದ್ದರೂ, 
ಜೈನಗ್ರಂಥಗಳಲ್ಲಿ "ಭವ(' ಎಂಬಂದಕ್ಕೆ 'ಸಮ್ಮುಕ್‌ಜ್ಞಾನ, ಸಮ್ಮುಕ್‌ದರ್ಶನ, 
ಸಮ್ಯಕ್‌ಚಾರಿತ್ರ ಗಳಿಂದ ಪರಿಣತನಾಗುವವನು' ಎಂದೂ, ರತ್ನತ್ರಯ ಯೋಗ್ಯತೆಗೆ ಭವ್ಯತೆ 
ಎಂದೂ, ಈ ಭವೃತೆಯಿಂದ ಕೂಡಿದ ಜೀವ ಸಮೂಹಕ್ಕೆ ಭವಮಾಲೆ - ಎಂದೂ 
ಅರ್ಥವಿದೆ. * ಹೀಗಾಗಿ 'ಭವೃತೆ' ಎನ್ನುವುದು ಸೌಂದರ್ಯದ ಒಂದು ಮಹೋನ್ನತ ವಿನಾಸ 
ಎನ್ನುವ ಅರ್ಥದಲ್ಲಿ ಬಳಕೆಯಾಗಿಲ್ಲ ವೇದದಲ್ಲಿ ಭವ್ಯವಾದ ಅನೇಕ ಚಿತ್ರಗಳಿವೆ. ಅಂಥ 
ಕಡೆಯಲ್ಲಿ ವಪುಸ್‌, ಯಕ್ಷ, ಗಂಧರ್ವ, ಅದ್ಭುತ ಎಂಬ ಮಾತುಗಳನ್ನು “ಭವೃತೆ' ಎಂದು 
ನಾವು ಗುರುತಿಸುವ ಅನುಭವವನ್ನು ಸೂಚಿಸಲು ಬಳಸಲಾಗಿದೆ. ಆಶ್ಚರ್ಯ, ಭಯ, ಗೌರವ 
ಇವುಗಳನ್ನು ಒಳಗೊಳ್ಳುವ ಸಂದರ್ಭದ ಅನುಭವಕ್ಕೆ ವಪುಸ್‌ ಮತ್ತು ಯಕ್ಷ ಎನ್ನುವ 
ಮಾತು ಬಳಸಲ್ಪಟ್ಟದೆ. ಬಗ್ಗೇದದಲ್ಲಿ ವಪುಸ್‌ ಎಂದರೆ ಭವ್ಕ ಎಂದೇ ಅರ್ಥ. ಅಂತೆಯೇ 
"ಯಕ್ಷ' ಎಂಬ ಪದವೂ. ಯಕ್ಷ ಎಂದರೆ ೧. ಸೋಜಿಗ, ರಹಸ್ಕ ೨. ಆಶ್ಚರ್ಯ, ಕುತೂಹಲ 
೩. ಕಲಾವಿದನ ಅಥವಾ ಮೋಡಿಕಾರನ ಕೃತಿ ೪. ಮಾಟ, ಮಂತ್ರ ೫. ಪರಿವರ್ತನೆ, 
ಸಮ್ಮೋಹಕತೆ ೬. ಕೈ ಚಳಕ, ಭ್ರಮೆ ೭. ಪವಾಡ ೮. ವಿಸ್ಮಯದ ಮಸ್ತು ೯. ಪೃಕೃತಿ ವೈಭವೆ 
ಎಂದೂ (016001 ಎನ್ನುವವರು ಅರ್ಥ ಮಾಡಿದ್ದಾರೆ. ಯಕ್ಷ ಎಂದರೆ ಭವ್ಯವಾದ ಒಂದು 
1. Monior Williams: Sanskrit-English Dictionary p. 750. 


ಹಿ ಜೈನರಲ್ಲಿ ಭವ್ಕ ಎಂದರೆ ಒಂದು ವಿಶೇಷವಾದ, ಆತ್ಮದ ಮಹೋನ್ನತ ಸ್ಥಿತಿ ಎಂದು ಅರ್ಥವಿರುವುದು 
ಗಮನಾರ್ಹವಾದ ಸಂಗತಿಯಾಗಿದೆ. 


ಸೌಂದರ್ಯ ಸಮೀಕ್ಷೆ ೩೭೯ 


ಅತಿಮಾನುಷ ಚೇತನ. ಮರುತರನ್ನು (೭-೫೫-೧೬ ಖ.ಸಂ) "ಯಕ್ಷದ್ರಸೋ' ಎಂದು 
ನಿರ್ದೇಶಿಸಲಾಗಿದೆ "ಯಕ್ಷದ್ರಸಾಃ' ಎಂದರೆ ಭವ್ಯವಾದ ಅರಿವು ಮತ್ತು ಅನುಭವ. 
ಉಪನಿಷತ್ತುಗಳಲ್ಲಿ ಬ್ರಹ್ಮ ಸ್ವರೂಪವನ್ನು ವರ್ಣಿಸುವಲ್ಲಿ ದೇವತೆಗಳು "ಕಿಮಿದಂ ಯಕ್ಷಂ?' 
ಎನ್ನುತ್ತಾರೆ. ಎಂದರೆ ಏನಾಶ್ನರೃದ ವಸ್ತು ಎಂದು ವಾಯು ಕೇಶಗಳನ್ನು ಕೆದರಿ 
ಎಹರಿಸುವ ಗಂಧರ್ವರ ಚಿತ್ರದಲ್ಲಿ ಅಶ್ವಿನೀದೇವತೆಗಳ ಸಂಚಾರ ಚಿತ್ರಣದಲ್ಪಿಇಂದ್ರನ 
ವೈಭವವದಲ್ಲಿ ಉಷೆಯ ಅನುಪಮ ದಿವೃವರ್ಣನೆಯಲ್ಲಿ ಮತ್ತು ಇನ್ನೂ ವಿಶೇಷವಾದ 
ವರ್ಣನೆಗಳಲ್ಲಿ ನಾವು ವೇದ ಸಾಹಿತ್ಯದಲ್ಲಿ ಈ ಭವ್ಕ ಚಿತ್ರಗಳನ್ನು ಕಾಣುತ್ತೇವೆ. ಎಲ್ಲೆಲ್ಲಿ 
ವ್ಯಕ್ತಿಚೀತನ ಆ ಅನಂತತೆಯ ಬಿತ್ತರದಲ್ಲಿ ವಿಹರಿಸಿ ಅಪೂರ್ವ ವಿಸ್ಮಯಕಾರಿಯಾದ 
ಸೌಂದರ್ಯವನ್ನು ಬಣ್ಣಿಸುತ್ತದೆಯೋ ಅಲ್ಲೆಲ್ಲಾ ಭವೃತೆಯೇ ಪ್ರಧಾನಗುಣ. ಕನ್ನಡ ಕಾವ್ಯಗಳಲ್ಲೂ 
ಈ ಬಗೆಯ ಅನುಭವವನ್ನು ಸೂಚಿಸಲು ಉದ್ದಾಮ, ಶ್ರೀರಮ್ಯ ಅತ್ಯದ್ಭುಶ, ಗುಣ್ಣು ,ಗಭೀರ 
ಇತ್ಮಾದಿ ಮಾತುಗಳನ್ನು ಬಳಸುತ್ತಾರೆ. ನಾಗವರ್ಮನ ಕಾವ್ಯಾವಲೋಕನದಲ್ಲಿ ಭವೃತಾ 
ಅನುಭವಕ್ಕೆ ಕಾರಣವಾದ ಚಿತ್ರವನ್ನೂ, ಮತ್ತು ಅದರ ಅನುಭವದ ಪಹರಿಯನ್ನೂ ಏಕ 
ಕಾಲದಲ್ಲಿಯೇ ವಿವರಿಸುವ ಒಂದು ಅಪೂರ್ವವಾದ ಪದ್ಮವಿದೆ- 


ಗಗನಾಭೋಗಮನೆಯ್ದೆ ನೀಳ್ಳೊಗೆದ ಗೌರಚ್ಛಾಯೆ ಶುಭ್ರಾಭ್ರಲೀ 

ಲೆಗಡರ್ಪಾಗಿರೆ ಪರ್ವಿತೋರ್ಪ್ರದಿದುತಾಂ ಮತ್ತಾವುದತ್ಮದ್ದುತಂ 

ಬಗೆಪೋಯ್ತೀಗಳೆಲೇ ಇದಲ್ಲೆ ತುಹಿನಕ್ಷೋಣೀದ್ರದುತ್ತುಂಗಸಾ 

ನುಗಳೊಳ್‌ ಭೋರನೆ ಬಂದು ಪಾಯ್ತುದದೆ ನೋಡಾಕಾಶಗಂಗಾಜಲಂ 
(ಸೂತ್ರ ೧೦, ಪದ್ಯ ೪೮, ಪುಟ, ೯) 


ಇಲ್ಲಿ ಮೊದಲು ಕಣ್ಣು ಕಂಡದ್ದನ್ನು ಚಿತ್ರಿಸುತ್ತದೆ. ಆಕಾಶದ ಭಾಗವನ್ನೇ ವ್ಯಾಪಿಸುವಂತೆ 
ಗೌರಚ್ಚಾಯೆಯಿಂದ, ಶುಭ್ರವಾದ ಮೇಘಲೀಲೆಗೆ ಅಡರ್ಹಾಗಿ ಹಬ್ಬಿತೋರುವ ಹಿಮಾಲಯದ 
ಪರ್ವತ ವೈಭವವನ್ನು ಕಂಡು ಶೆಕ್ಕನೆಯೆ ಅದರ ಮಹತ್ತಿನಿಂದ ಆಕ್ರಮಿಸಲ್ಪಟ್ಟದೆ ಇಲ್ಲಿ 
ಅನುಭವಿಸುವ ಚೇತನ. ಇಲ್ಲಿ ಮೊದಲು ಭವ್ಯವಾದ ಅನುಭವಕ್ಕೆ ಕಾರಣವಾದ ವಸ್ತುವಿನ 
ಮಹತ್ತು ಗೋಚರಿಸಿದೆ., ಈ ಅನುಭವದ ಸೆಳವಿಗೆ ಸಿಕ್ಕಜೀವ 'ಈ ಅನುಭವವನ್ನೂ ಈ 
ಅನುಭವಕ್ಕೆ ಕಾರಣವಾದ ಮಹತ್ತನ್ನೂ ಕೇವಲ "'ಅದ್ಭುತ' ಎನ್ನದೆ 'ಅತ್ಯದ್ಧುಶಂ' 
ಎನ್ನುತ್ತದೆ. ಈ ಅತ್ಯದ್ಭುತವಾದ ಅನುಭವದಿಂದ 'ಬಗೆಪೋಯ್ತೀಗಳೆಲೇ' ಎನ್ನುತ್ತದೆ. 
ಎಂದರೆ ಆ ಅನುಭವದಲ್ಲಿ ಮನಸ್ಸು ತೆಕ್ಕನೆ ವಶವಾಗಿ, ಸೆಳವಿಗೆ ಸಿಕ್ಕು ಕೊಚ್ಚಿ ಹೋಗಿದೆ; ಆ 
ಅತ್ಯದ್ಧುತವಾದ ಅನುಭವ ನೋಡುವ ಮನಸ್ಸನ್ನು ಸಂಪೂರ್ಣವಾಗಿ ಸೆಳೆದುಕೊಂಡಿದೆ. ಆ 
ಅನುಭವದಿಂದ ಐಚ್ಚೆತ್ತನಂತರ, ಆಶ್ಚರದಿಂದ ತಾನು ಕಾಣುವ ನೋಟ ಹಿಮವತ್‌ 
1. P.S. Sastry : The Rigvedic Philosophy of the Beautiful, Annals of the 


Bhandarkar Oriental Reserarch Institute Vol 32, 1951. 
2. Rudalf Otto, The Idea of the Holy : ಐ. 197. 


೩೮೦ ಭವ್ಯತೆ 


ಶಿಖರಗಳಿಂದ ಭೋರೆಂದು ಹಾಯ್ದುಬರುವ ಗಂಗಾಜಲ ಲೀಲೆ - ಎಂಬುದನ್ನು 
ಗುರುತಿಸುತ್ತದೆ. ಹೀಗೆ ಈ ಪದ್ಮದಲ್ಲಿ ಭವ್ಯವಾದ ವಸ್ತು ಅದು ಮನಸ್ಸಿನ ಮೇಲೆ 
ಮಾಡಿದ ಪರಿಣಾಮ, ಆ ಪರಿಣಾಮದಿಂದ ಆದ ಅನುಭವವನ್ನು ಗುರುತಿಸುವ ಪರಿ. 
ಅದರಲ್ಲಿ 'ಎಲೇ' ಎಂಬ ಮಾತಿನಲ್ಲಿ ತುಂಬಿರುವ ವಿಸ್ಮಯಾನುಭವ - ಇವುಗಳನ್ನು 
ಕಾಣುತ್ತೇವೆ. ಇಲ್ಲಿನ ಅನುಭವವನ್ನು ಕೇವಲ ಅದ್ಭುತವೆಂದು ಕರೆಯಲು ಕವಿ ಒಪ್ಪದೆ 
'ಅತ್ಯದ್ದುತಂ' ಎಂಬ ವಿಶೇಷ ಹದವನ್ನು ಬಳಸಿದ್ದಾನೆ. ಪಂಪ ಮಹಾಕವಿಯೂ 
ಹಿಮಾಲಯದ ವರ್ಣನೆ ಮಾಡುವಲ್ಲಿ "ಶ್ರೀರಮ್ಮ ಹೈಮಾಚಳಂ'' (ಪಂ.ಭಾ. ೭-೭೨) 
ಎನ್ನುತ್ತಾನೆ. ಇಲ್ಲಿ ಪಂಪ ಹಿಮಾಲಯ ವರ್ಣನೆ ಮಾಡುವಲ್ಲಿ ಅದರ ಸೌಂದರ, 
ಮಹತ್ತಾದುದು, ಭವ್ಯವಾದುದು ಎಂಬುದನ್ನು ಸೂಚಿಸಲು 'ಶ್ರೀರಮ್ಮ' ಎಂಬ ಮಾತನ್ನು 
ಬಳಸಿದ್ದಾನೆ. ಅದು ಸಾಮಾನ್ಯ ಸೌಂದರವಾಗಿದ್ದರೆ, ಕೇವಲ "ರಮ್ಮ' ಎಂದೋ, 'ಸುಂದರ' 
ಎಂದೋ ಹೇಳಿಬಿಡುತ್ತಿದ್ದ ಆದರೆ ಅದು "ಶ್ರೀರಮ್ಮ' ಎಂದು ಕವಿಯು ಹೇಳುತ್ತಾನೆ. 
ಮತ್ತೊಂದೆದೆ ರಾತ್ರಿಯ ಕತ್ತಲಿನ "ಭವತೆ'ಯನ್ನು ವರ್ಣಿಸುತ್ತಾ “ಕವಿದತ್ತು ಉದ್ದಾಮ ಭೀಮಂ 
ತಮಂ'' (ಪಂ.ಭಾ. ೪-೪೯) ಎನ್ನುತ್ತಾನೆ. ಹೀಗೆ ಇಲ್ಲೆಲ್ಲಾ ಭವೃತಾ ಅನುಭವವನ್ನು ಹೇಳಲು 
"ಅತ್ಯದ್ಭುತಂ," "ಶ್ರೀರಮ್ಮಂ' 'ಉದ್ದಾಮ ಭೀಮಂ' - ಇತ್ಯಾದಿ ಪದಗಳನ್ನು ನಮ್ಮಕವಿಗಳು 
ಬಳಸಿದ್ದಾರೆ. ಸಂಸ್ಕತ ಆಲಂಕಾರಿಕರೂ ಸಹ ಅಂಶವನ್ನು 'ಅದ್ಭುತರಸ'ವೇ 
ಒಳಗೊಳ್ಳುವುದೆಂದು ಭಾವಿಸಿದಂತೆ ತೋರುತ್ತದೆ. ಆದರೆ ನಾವು 'ಭವತೆ' ಎಂದು 
ಗುರುತಿಸುವ ಅನುಭವದಲ್ಲಿ "ಅದ್ಭುತ'ದ ಅಂಶವಿದ್ದರೂ,ಅದನ್ನೂ ಒಳಗೊಂಡು ಇನ್ನೂ 
ವ್ಯಾಪ್ರವಾಗುವ ಲಕ್ಷಣವನ್ನು 'ಭವೃತೆ' ಒಳಕೊಳ್ಳುತ್ತದೆ. ಈ ಕಾರಣದಿಂದಲೇ, 'ದಿವ್ಮಾದ್ದುತ' 
"ಅತ್ಯದ್ಭುತ' ಇತ್ಯಾದಿ ಮಾತುಗಳಿಂದ ಆ ಅನುಭವವನ್ನು - ಕೇವಲ ಅದ್ಭುಶದಿಂದ ಮೀರಿದ್ದು 
ಎನ್ನುವ ಅರ್ಥದಲ್ಲಿ - ನಮ್ಮ ಕವಿಗಳು ಬಳಸಿರುವಂತೆ ತೋರುತ್ತದೆ. ಅಲಂಕಾರಿಕರು 
'ಅದ್ದುತದ'ಸ್ನಾಯಿ ವಿಸ್ಮಯ ಎಂದೂ, ಲೋಕದಲ್ಲಿ ಎಲ್ಲೆಲ್ಲಿ ವಿಸ್ಮಯವನ್ನು ಕಾಣುವೆವೋ 
ಅಲ್ಲಲ್ಲಿ 'ಅದ್ದುತ'ವಿರುವುದೆಂದು ಹೇಳಿದರು. “ಶೃಂಗಾರವನ್ನುಬಿಟ್ಟರೆ ಅದ್ಭುತವೇ ವಿಶೇಷ 
ವ್ಯಾಪಕವಾದುದು. ಅದನ್ನು ಒಂದು ಬಗೆಯ ಶೇಷರಸವೆಂದು ಹೇಳಬಹುದು... ಒಂದು 
ಸಂದರ್ಭದಲ್ಲಿ ಗೋಚರವಾಗುವ ರಸ ಯಾವುದೆಂದು ನಿರ್ಣಯಿಸಲು ಕಷ್ಟವಾದಾಗ 
ಅಲ್ಲಿಯದು ಬಹುಶಃ ಅದ್ಭುತರಸವಾಗಿರುತ್ತದೆ. ಕೆಲವರು ಲಕ್ಷಣಕಾರರು ಇನ್ನೂ ಮುಂದೆ 
ಹೋಗಿ ಅದ್ಭುಶವೊಂದೇ ರಸವೆಂದು ಹೇಳುತ್ತಾರೆ. “ರಸದ ಸಾರವಾದ ಚಮತ್ಕಾರವು 
ಎಲ್ಲೆಲ್ಲೂ ಅನುಭವಕ್ಕೆ ಬರುತ್ತದೆ. ಈ ಚಮತ್ಕಾರವನ್ನೇ ಸಾರವಾಗಿ ಉಳ್ಳದ್ದರಿಂದ ಎಲ್ಲೆಲ್ಲೂ 
ಅದ್ಭುತ ರಸ ಉಂಟು''. ಇಲ್ಲಿನ "ಚಮತ್ಕಾರ' ಎಂಬ ಮಾತಿಗೆ “ಚಮತ್ಕಾರವೆಂದರೆ ಚಿತ್ತ 
ವಿಸ್ತಾರರೂಪವಾದದುದು; ವಿಸ್ಮಯ ಎಂಬುದು ಪರ್ಕಾಯ ಪದ' ಎಂದು ವಿಶ್ವನಾಥನು 
ವ್ಯಾಖಾನಿಸುತ್ತಾನೆ ೩ ನಾವು ಭವ್ಯತೆ ಎಂದು ನಿರ್ದೇಶಿಸುವ ಅನುಭವದಲ್ಲಿ ವಿಸ್ಮಯವೂ, 
|, ತೀ.ನಂ. ಶ್ರೀಕಂಠಯ್ಯ: ಭಾರತೀಯ ಕಾವ್ಮ ಮೀಮಾಂಸೆ. ಪು. 387. 

2 ಚಮತ್ಕಾರ : ಚಿತ್ತವಿಸ್ತಾರರೂಪೋ ವಿಸ್ಮಯಾಹರ ಪರ್ಕಾಯಃ (ಸಾಹಿತ್ಯದರ್ಪಣ 1-3 ವೃತ್ತಿ 


ಸೌಂದರ್ಯ ಸಮೀಕ್ಷೆ ೩೮೧ 


ಚಿತ್ತವಿಸ್ತಾರವೂ ಇರುವುವಾದರೂ,"ಅದ್ಭುತ'ವನ್ನು ಕುರಿತ ಮೇಲಿನ ವಿವರಣೆಯಿಂದಲೂ 
ಮತ್ತು ಅದ್ಭುತಕ್ಕೆ ಅಲಂಕಾರಿಕರು ಕೊಡುವ ಉತ್ತೇಕ್ಷಪ್ರಧಾನವಾದ ಉದಾಹರಣೆಗಳಿಂದಲೂ 
'ಭವೃತೆ' ಎನ್ನುವುದು "ಅದ್ಭುತ'ಕ್ಕಿಂತಲೂ ವ್ಯಾಪ್ತವಾದ ಅನುಭವದ ನಿರ್ದೇಶನಕ್ಕೆ ಬಳಸುತ್ತಿರುವ 
ಪದ - ಎನ್ನುವುದು ಸ್ಪಷ್ಟವಾಗುತ್ತದೆ. ಆದರೆ ಆ ಬಗೆಯ ಅನುಭವ ನಮ್ಮ ಕವಿಗಳಿಗೆ 
ಪರಿಚಯವಿರಲಿಲ್ಲವೆಂದಲ್ಲ ಆದರೆ ಅದನ್ನೇ ವಿಶಿಷ್ಟವಾಗಿ ನಿರ್ದೇಶಿಸುವಂತಹ ಪದವೊಂದನ್ನು 
ಅವರು ಬಳಸದೆ, "ಆಶ್ಚರರೂಪಂ' ಎಂದೋ "ಅತ್ಯದ್ಭುತಂ ಎಂದೋ ಬೇರೆ ಬೇರೆಯ 
ಮಾತುಗಳಿಂದ ನಿರ್ದೇಶಿಸಿದ್ದಾರೆ. ಈಚೆಗೆ ನಾವು ಪಾಶ್ಚಾತ್ಮ ಸೌಂದರ್ಮ ಮಾಮಾಂಸೆ 
ಪರಿಚಯ ನಮಗಾದ ಮೇಲೆ ಅಲ್ಲಿ ಅವರು ಬಳಸುವ “ಸಬ್ಲೆ,ಮ್‌' (Sublime) ಎಂಬ 
ಮಾತನ್ನೂ ಅದಕ್ಕಿರುವ ಅರ್ಥವ್ಯಾಪ್ತಿಯನ್ನೂ ಗಮನಿಸಿ, "ಭವೃತೆ', "ಮಹೋನ್ನತಿ,' "ಔನ್ನತ್ಯ 
- ಎಂಬ ಮಾತುಗಳನ್ನು Sublime ಎನ್ನುವುದಕ್ಕೆ ಸಂವಾದಿಯಾಗಿ ಬಳಸತೊಡಗಿದ್ದೇವೆ. 
ಈ ಮೂರು ಪದಗಳಲ್ಲಿ 'ಭವೃತೆ' ಎಂಬ ಹದವನ್ನು ನಮಗೆ ತಿಳಿದಂತೆ ಕನ್ನಡದಲ್ಲಿ 
ಮೊಟ್ಟಮೊದಲು, Sublime ಎನ್ನುವುದಕ್ಕೆ ಸಂವಾದಿಯಾಗಿ ಬಳಸಿ, ಸಾಹಿತ್ಯ ವಿಮರ್ಶೆಯಲ್ಲಿ 
ಆ ಹದದ ಅರ್ಥವ್ಯಾಪ್ತಿಯನ್ನು ನಿರ್ಣಯಿಸಿ ಪ್ರಯೋಗ ಮಾಡಿದವರು ಶ್ರೀಕುವೆಂಪು 
ಅವರು. "ಪಂಪನಲ್ಲಿ ಭವೃತೆ' ಎಂಬ ಲೇಖನದಲ್ಲಿ ಅವರು ಭವೃತೆ ಎನ್ನುವುದನ್ನು ಹೀಗೆ 
ಸೂತ್ರೀಕರಿಸಿದ್ದಾರೆ' “ಎಲ್ಲಿ ಸೌಂದರ್ಯವು ಪರಿಮಿತದಲ್ಲಿ ವಿಹರಿಸುತ್ತದೆಯೋ ಅಲ್ಲಿ 
ಮೈದೋರುವುದು ಲಾಲಿತ್ಯ. ಎಲ್ಲಿ ಅದು ಅಪರಿಮಿತದಲ್ಲಿ ವಿಜೃಂಭಿಸಿ ವಿರಾಟ್‌ 
ಸ್ಪರ್ಶಿಯಾಗುತ್ತದೋ ಅಲ್ಲಿ ಹೊರಹೊಮ್ಮುವುದು ಭವತೆ. ಅಲ್ಲ ಶಬ್ದಕ್ಕೆ ಯಾವ 
ಹೀನಾರ್ಥವನ್ನೂ ಆರೋಪಿಸದೆ ಹೇಳುವುದಾದರೆ ಅಲ್ಲತೆ ಲಾಲಿತ್ಯದ ಒಂದು ಲಕ್ಷಣ, 
ಭೂಮತೆ ಭವ್ಯತೆಯ ಲಕ್ಷಣ.... 


“ಲಾಲಿತ್ಮ ನಮ್ಮ ಅಹಂಕಾರಕ್ಕೆ ಎಷ್ಟರಮಟ್ಟಗೆ ಪರಿಪೋಷಕವಾಗುತದೆಯೋ 
ಅದಕ್ಕಿಂತಲೂ ಮಹತ್ತರವಾಗಿ ನಮ್ಮ ಪತ್ಯೇಕತೆಗೆ ವಿದ್ಧಂಸಕವಾಗುತ್ತದೆ ಭವ್ಯತೆ. ಭವ್ಯವಾದುದರ 
ಮುಂದೆ ನಮ್ಮ ವ್ಯಕ್ತಿತೆ ತತ್ತರಿಸುತ್ತದೆ. ಅಲ್ಲಿ ಸೌಂದರ್ಯ, ಮಹತೋಮಹೀಯವಾಗಿ ನಮ್ಮ 
ಬುದ್ಧಿಯನ್ನು ಸೋಲಿಸಿ ಕಲ್ಪನೆಯನ್ನು ಹಿಂತಳ್ಳಿ ಭಾವವನ್ನು ಮೀರಿ ನಮ್ಮನ್ನು ಬ್ರಹ್ಮದತ್ತಣ್ಣೆ 
ಬೀಸಿ ಎಸೆಯುತ್ತದೆ.... 


ತ ಯಾವ ಸೌಂದರ್ಯ ಪ್ರಕೃತಿಯದಾಗಲಿ ಕಲಾಕೃತಿಯದಾಗಲಿ ದರ್ಶನ 
ಪ್ರಾರಂಭದಲ್ಲಿ ವೃಕ್ತಿತೆಯನ್ನು ಅಪ್ಪಳಿಸಿದರೂ ತರುವಾಯ ಭೂಮಕ್ಕೆ ಕುಪ್ಪಳಿಸುವಂತೆ ಅದಕ್ಕೆ . 
ಸಹಾಯಮಾಡುವುದೋ ಅದನ್ನು ಭವ್ಯದೆಂದು ವರ್ಣಿಸುತ್ತೇವೆ” ' 


ಭವ್ಯತೆಯನ್ನು ಕುರಿತು ಮೊಟ್ಟಮೊದಲು ಪ್ರಸ್ತಾಪಿಸಿದವನು ಲಾಂಜಿನಸ್‌ (ಕ್ರಿ.ಶ. 
3ನೇ ಶ). ಚೇತನಪೂರ್ಣವಾದ, ಗಂಭೀರವಾದ ಸ್ಫೂರ್ತಿದಾಯಕವಾದ ಅತಿಶಯವಾದ 
ಬರವಣಿಗೆಯನ್ನು ಲಾಂಜಿನಸ್‌ ಒಂದು ಗ್ರೀಕ್‌ ಪಾರಿಭಾಷಿಕ ಪದದಿಂದ ನಿರ್ದೇಶಿಸಿದ್ದಾನೆ. 
ಇದು ಇಂಗ್ಲಿಷ್‌ ಭಾಷೆಗೆ SublimMity ಎಂದು ಭಾಷಾಂತರವಾಗಿ ಆಂಗ್ಲ ಓದುಗರನ್ನು 


|! ತಪೋನಂದನ: ಕುವೆಂಪು, ಪುಟ 34-35 


೩೮೨ ಭವ್ಯತೆ 


ದಿಗ್ರ್‌ಮೆಗೊಳಿಸಿತು ಎಂದು ೧೮೨೫ರಲ್ಲಿ ವರ್ಡ್ಸ್‌ವರ್ತನು ಬರೆಯುತ್ತಾನೆ '. ಆ ಪದದ 
ಪ್ರಯೋಗ, ಉನ್ನತವಾದ ಅತಿಶಯವಾದ ಶಬ್ದರಚನೆ ಎಂಬ ಅರ್ಥದಲ್ಲಿ ಆಗುತ್ತಾ ಬಂದಿದೆ. 
ಗ್ರೀಕರಲ್ಲಿ ಈ ವಿಚಾರವನ್ನು ಮೊಟ್ಟಮೊದಲು ಹೇಳಿದ ಲಾಂಜಿನಸ್‌ನ ಸಿದ್ದಾಂತವನ್ನು 
ಕುರಿತು ಕಾಲದಿಂದ ಕಾಲಕ್ಕೆ ನಾನಾ ವಿಧವಾದ ವಾಖ್ಯಾನಗಳಾಗಿವೆ. ಲಾಂಜಿನಸ್‌ ಸಬ್ಲಿ ಮ್‌ 
ಎಂಬುದನ್ನು ಕುರಿತು "ಅದು ಭಾಷೆಯಲ್ಲಿರಬೇಕಾದ ಒಂದು ಬಗೆಯ ಶಕ್ತಿ ಮತ್ತು 
ಪರಿಪೂರ್ಣತೆ ಎನ್ನುತಾನೆ' ಬರವಣಿಗೆಯಲ್ಲಾಗಲೀ, ವಾಕ್‌ ಪ್ರೌಢಿಮೆಯಲ್ಲಾಗಲೀ ಇಂತಹ 
ಶಕ್ತಿಯುತವಾದ ಮತ್ತು ಪರಿಪೂರ್ಣವಾದ ಭಾಷಾ ಸಂಯೋಜನೆ ಅಪುತಿಹತವಾಗಿ 
ಶ್ರೋತೃಗಳನ್ನು ಆಕ್ರಮಿಸುತ್ತದೆ ಮತ್ತು ಮೈ ಮರೆಸುತ್ತದೆ. ಹಲವು ವೇಳೆ ಮಾತಿನಮೋಡಿಗೆ 
ವಶವಾಗುವುದಾಗಲೀ,ವಶವಾಗುವುದನ್ನು ತಡೆಯಬಲ್ಲ ಶಕ್ತಿಯಾಗಲೀ ಶ್ರೋತೃಗಳಲ್ಲಿದ್ದರೂ, 
ಭವ್ಯತೆ ಮಾತ್ರ ಓದುಗರನ್ನು ಶ್ರೋತೃಗಳನ್ನು ತನ್ನ ಅಪ್ರತಿಹತವಾದ ಶಕ್ತಿಯಿಂದ ಆಕ್ರಮಿಸಿ 
ಗೆಲ್ಲುತ್ತದೆ. 2? “ಯಾವ ಒಂದು ಕಾವ್ಯಭಾಗ ದ್ವನಿಗರ್ಭಿತವಾಗಿದೆಯೋ, ಯಾವುದರ 
ಪ್ರಭಾವದಿಂದ ನಾವು ನಮ್ಮ ಗಮನವನ್ನು ಬೇರೆಯ ಕಡೆಗೆ ತಿರುಗಿಸುವುದು ಕಷ್ಟವೂ, 
ಅಸಾಧ್ಯವೂ ಎನಿಸುವುದೋ, ಯಾವುದು ನಮ್ಮ ಮನಸ್ಸಿನ ಮೇಲೆ ಗಾಢವೂ ಚಿರಕಾಲಿಕವೂ 
ಆದ ಮುದ್ರೆಯನ್ನು ಒತ್ತುತ್ತದೆಯೋ, ಆ ಭಾಗದಿಂದ ನಾವು ನಿಜವಾಗಿಯೂ ಭವತಾ 
ಅನುಭವವನ್ನು ಹಡೆಯುತ್ತಿದ್ದೇವೆ.?' * “ಭವೃತೆ ಭಾಷೆಯ ಮಹೋನ್ನತಿಯಲ್ಲಿ ಮತ್ತು 
ಅತಿಶಯತೆಯಲ್ಲಿದೆ. ಅಂತಹ ಮಹೋನ್ನತ ಕಾವ್ಯಭಾಗ ಓದುಗನನ್ನು ಕೇವಲ 
ಸಮಾಧಾನಗೊಳಿಸುವುದಿಲ್ಲ ಅವನನ್ನು ಪರಿವರ್ತಿಸುತ್ತದೆ. ಮೇಲೆತುತ್ತದೆ.” " “ನಿಜವಾದ 
ಭವೃತೆಯಿಂದ ನಮ್ಮ ಆತ್ಮ ಮೇಲಕ್ಕೆ ಎತ್ತಲ್ಲಟ್ಟ ಅನುಭವವಾಗುತ್ತದೆ. ಆ ಮಹೋನ್ನತಿಯಲ್ಲಿ 
ನಾವು ಯಾವುದು ಶ್ರವಣಗೋಚರವಾಯಿತೋ, ಅದನ್ನೇ ವಾಸ್ತವವಾಗಿ ಅನುಭವದಲ್ಲಿ 
ಪಡೆದಂತಾಗಿ ಒಂದು ಬಗೆಯ ಹೆಮ್ಮೆಯ ಹಿಗ್ಗಿನಲ್ಲಿ ನಿಲ್ಲುತ್ತೇವೆ.” * ಏಕೆಂದರೆ “ಭವ್ಯತೆ 
ಎನ್ನುವುದು ಮಹಾ ಆತ್ಮವೊಂದರ ಪುತಿದ್ದನಿ.'' * ವಾಕ್‌ ಪ್ರೌಢಧಿಯಲ್ಲಾಗಲೀ, 
ಬರವಣಿಗೆಯಲ್ಲಾಗಲೀ ಭವ್ಯತೆಯನ್ನು ಸಾಧಿಸುವ ಐದು ಅಂಶಗಳನ್ನು ಲಾಂಜಿನಸ್‌ 
ಸೂಚಿಸುತ್ತಾನೆ ೧. ಮಹೋನ್ನತ ಭಾವಗಳನ್ನು ರೂಪಿಸುವುದು. ೨. ಪ್ರಬಲವಾದ ರಾಗಗಳ 
ಪ್ರಚೋದನೆ ೩. ಗಂಭೀರವಾದ ಪದರಚನೆ ೪. ಶಬ್ದ ಮತ್ತು ಅರ್ಥಾಲಂಕಾರ ಯೋಜನೆ 
೫. ಅತಿಶಯವಾದ ಬಂಧ. 


Letters of the Wordsworth family - Edited by Knight. 11 p, 250. 
Samual H Monk, The Sublime; p, 12-13. 

Havell's Longinus C. Vil-p. 12. 

W. Rhy Roberss. Longinus on the Sublime : ಐ. 43. 

Carritt. Philosophies of Beauty, p. 36. 

Havell's Longinus. CIX p. 15. 

W. Rhys Roberts. Longinus on the Sublime : p. 58 


ನ ಭಲ 0 ಶ್‌ ಬ್‌ ್‌ 


ಸೌಂದರ್ಯ ಸಮೀಕ್ಷೆ ೩೮೩ 


ಭವೃತೆ ಎನ್ನುವುದು ಕೇವಲ ವಾಕ್‌ ಪ್ರೌಢಿಯ ಪದರಚನಾ ಕೌಶಲಕ್ಕೆ 
ಸಂಬಂಧಿಸಿದ್ದಲ್ಲ ಅದು ಆಲೋಚನೆಗೂ ಸಂಬಂಧಿಸಿದ್ದು ಮಹೋನ್ನತವಾದ ಆಲೋಚನೆ 
ಸರಳ ಸಾಧಾರಣವಾದ ಪದಸಂಯೋಜನೆಯ ಮೂಲಕವೂ ಅಭಿವಕ್ತ್ಷಗೊಳ್ಳಬಲ್ಲದು. ಇಂತಹ 
ಸರಳವಾದ ಪದರಚನೆಯೂ ಅದರಲ್ಲಿ ವ್ಯಕ್ತವಾದ ಆಲೋಚನೆಯ ಮಹತ್ತಿನಿಂದ 
ಪ್ರಶಂಸಾರ್ಹವಾದ ವಿಸ್ಮಯಕಾರಕವಾದ ಅದ್ಭುತವಾದ ಅನುಭವವನ್ನು ನೀಡಬಲ್ಲದು - 
ಎನ್ನುವ ನೂತನ ಅಂಶವನ್ನು ಬ್ಯೋಲಿಯೋ ಎನ್ನುವವನು ಹೇಳುತ್ತಾನೆ. ಇದು ಭವ್ಯತೆಯ 
ಚರ್ಚೆಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಏಕೆಂದರೆ ಭವ್ಯತೆ ಅಲಂಕಾರ ಶಾಸ್ತ್ರದಿಂದ 
ಸ್ವತಂತ್ರವಾದ ಮತ್ತು ಆಲೋಚನೆಗೆ ಸಂಬಂಧಿಸಿದ ಅಂಶವೆನ್ನುವ ವಿಚಾರ, 
ಕಲಾರಹಸ್ಯವನ್ನರಿಯಲು ಹವಣಿಸುತ್ತಿದ್ದ ವಿಮರ್ಶಕರಿಗೆ ಒಂದು ಹೊಸಹಾದಿಯನ್ನೆ ತೆರೆಯಿತು. 


ಹದಿನೇಳನೆಯ ಶತಮಾನದಲ್ಲಿ ಅಡಿಸನ್ನನು ಮೊಟ್ಟಮೊದಲು ಸುಂದರ ಮತ್ತು 
ಭವ್ಮ ಇವೆರಡೂ ಬೇರೆ ಬೇರೆ ಎಂಬ ಅಭಿಪ್ರಾಯವನ್ನು ಪ್ರಸ್ತಾಪಿಸಿ, ಯಾವ ಬರವಣಿಗೆ 
ಮಹತ್ರಾದದೂ, ವಿಸ್ಮಯಗೊಳಿಸುವಂಥದೂ ಆತ್ಮವಿಸ್ತಾರಗೊಳಿಸುವುದೂ ಆಗಿದೆಯೋ ಅದನ್ನು 
ಭವ್ಕ (Sublime) ಎಂದು ಕರೆದು, ಮಿಲ್ಬನನಲ್ಲಿ ಈ ವಿಶೇಷಾಂಶವನ್ನು ಗುರುತಿಸಿ ಅವನನ್ನು 
"'ಭವ್ಮಕವಿ' ಎಂದು ಹೆಸರಿಸುತ್ತಾನೆ. ಪ್ರಕೃತಿ ಸೌಂದರ್ಯ ಮತ್ತು ಕಲಾ ಸೌಂದರ್ಯದ 
ಬಗ್ಗೆ ಅವನು Sublime ಎಂಬುದನ್ನು ಬಳಸದೆ, (೩೧೮ ಎಂಬುದನ್ನು ಬಳಸುತ್ತಾನೆ. 
ಪ್ರಕೃತಿಯ ರೂಕ್ಷತೆ, ವಿಸ್ತಾರ ಇವುಗಳಲ್ಲಿ ಈ ಅಂಶವನ್ನು ಗುರುತಿಸಬಹುದೆಂದೂ, ಶಿಲ್ಪ 
ಉಳಿದ ಕಲೆಗಳಿಗಿಂತ ಈ ಅಂಶವನ್ನು ಚೆನ್ನಾಗಿ ವಕ್ರಪಡಿಸುವುದೆಂದೂ ಅಡಿಸನ್ನನ 
ಅಭಿಪ್ರಾಯ. ಭವ್ಮ ಮತ್ತು ಸುಂದರ ಬೇರೆ ಬೇರೆ ಎನ್ನುವ ಭಾವನೆ, ಈ ಎರಡರ 
ಅನುಭವದ ವ್ಯತ್ಯಾಸವನ್ನು ಗುರುತಿಸುವ ಮನಸ್‌ ಶಾಸ್ತ್ರೀಯ ವಿಧಾನಕ್ಕೆ ಒಂದು ಬಗೆಯ 
ಪ್ರಚೋದನೆಯಾಯಿತು. 


ಮುಂದೆ ಐಸಾಕ್‌ ಹಾಕಿನ್‌ ಎನ್ನುವವನು ಸ್ಪಷ್ಟವಾಗಿ ಸೌಂದರ್ಯ ಮತ್ತು ಭವೃತೆ 
ಇವೆರಡೂ ಬೇರೆ ಬೇರೆ ಎಂದು ಸಾರಿದನು. ಅಕಿನ್‌ಸೈಡ್‌ ಎನ್ನುವವನೂ ಇದನ್ನು 
ಸಮರ್ಥಿಸಿ ಭವೃತೆಗೆ ಮುಖ್ಯವಾದುದು ವಿಸ್ತಾರ ಎಂದು ಹೇಳಿದನು. 


ಹದಿನೆಂಟನೆಯ ಶತಮಾನದ ವೇಳೆಗೆ ಆಗಲೇ ಭೆವೃತೆಯ ಅನುಭವದಲ್ಲಿ ಭಯದ 
ಅಂಶ ಅತಿ ಮುಖ್ಯವೆಂದು ಪರಿಗಣಿತವಾಯಿತು. ಎಡ್ಮಂಡ್‌ ಬರ್ಕನು ತನ್ನ ಭವತಾ 
ಸಿದ್ಧಾಂತವನ್ನು ಈ ಅಂಶದಮೇಲೆ ಸ್ಥಾಪಿಸಿದ್ದಾನೆ. “ಯಾವುದು ಯಾವ ವಿಧದಿಂದಲಾದರೂ 
|, “ಭವೃತೆ'ಗೆ ರಷ್ಯನ್‌ ಭಾಷೆಯಲ್ಲಿ Prostor ಎಂಬ ಪದವನ್ನು ಬಳಸುವಂತೆ ತೋರುತ್ತದೆ Prostor 
ಎಂದರೆ ಭಯದ ಸೋಂಕೇ ಇಲ್ಲದ ವಿಸ್ತಾರ ಎಂದು ಅರ್ಥ, ದೃಗ್ಗೋಚರವಾಗುವ ವಿಸ್ತಾರವಾದ 
ಹುಲ್ಲುಗಾವಲುಗಳು, ಹೊನ್ನತೆನೆ ತೂಗುವ ಗದ್ದೆಯ ಹರವು-ಇವೆಲ್ಲಾ ಇದಕ್ಕೆ ನಿದರ್ಶನ. ಪರ್ವತಗಳು 


ಈ ಅನುಭವಕ್ಕೆ ಒಂದು ಆತಂಕವಂತೆ. Quoted by E.F. carritt: The ಬ of 
Beauty P-258. 


೩೮೪ ಭವ್ಯತೆ 


ವೇದನೆಯ ಮತ್ತು ಅಪಾಯದ ಭಾವನೆಗಳನ್ನು ಪ್ರಚೋದಿಸುತ್ತದೆಯೋ, ಎಂದರೆ ಯಾವುದು 
ಯಾವ ರೂಪದಲ್ಲಾದರೂ ಭಯೋತ್ಪಾದಕವೋ ಅಥವಾ ಅದಕ್ಕೆ ಸಂಬಂಧಪಟ್ಟುದೋ 


ನ 


ಅಥವಾ ಭಯಕ್ಕೆ ಸಂವಾದಿಯಾದ ರೂಪದಲ್ಲಿ ವರ್ತಿಸುತ್ತದೆಯೋ ಅದು ಭವ್ಯತೆಯ 
ಉಗಮಕ್ಕೆ ಕಾರಣ. ಭೀತಿಯಾಗಲಿ ವೇದನೆಯಾಗಲೀ ತೀರ ಸನಿಯವಾದಾಗ ಅವು ಯಾವ 
ಆನಂದವನ್ನೂ ನೀಡಲಾರವು; ಆಗ ಅವು ಬರಿ ಭಯಂಕರವಾಗಿ ತೋರುತ್ತವೆ. ಆದರೆ 
ಭಯವನ್ನುಂಟುಮಾಡುವ ವಸ್ತುಗಳೂ, ಅವುಗಳಿಂದ ಕೊಂಚೆ ಸರಿದು ನಿಂತುನೋಡಿದಾಗ, 
ವಂತ) ಹಲವು ಮಾಾರ್ಪಾಡಂಗಳಿಂದೆ. ಆನಂದದಾಯಂುಕವಾಗಬಲಂವು; 
ಆನಂದದಾಯಕವಾಗುತ್ತವೆ. ಈ ವಿಷಯ ನಮ್ಮ ದೈನಂದಿನ ಅನುಭವಕ್ಕೆ 
ದೂರವಾದುದೇನಲ್ಲ' '. ಹೀಗೆ ಒಂದು ವಸ್ತು ಭವೃವಾಗಲು ಅಸ್ಪಷ್ಟತೆ ಅಗತ್ಯವೆಂದು 
ತೋರುತ್ತದೆ. ಕೇವಲ ಭಯವನ್ನುಂಟುಮಾಡುವುದರಿಂದಲೇ ಯಾವುದೂ ಭವ್ಯವಾಗಲಾರದು. 
"ಯಾವ ಮಹತ್ತಾಗಲೀ ಅನಂತತೆಯ ಕಡೆಗೆ ಮೈಚಾಚದಿದ್ದ ಪಕ್ಷದಲ್ಲಿ ನಮ್ಮ ಮನಸ್ಸನ್ನು 
ಉನ್ನತಿಗೇರಿಸಲಾರದು. ಈ ಅನಂತತೆಗೆ ನಮ್ಮ ಅಂತರಂಗವನ್ನು ಒಂದು ಬಗೆಯ ರುದ್ರ 
ಮಾಧುರೃದಿಂದ ತುಂಬುವ ಶಕ್ತಿ ಇದೆ. ಈ ರುದ್ರ ಮಧುರತೆಯೇ ಭವ್ಯತೆಯ ನಿಜವಾದ 
ಒರೆಗಲ್ಲು” ೬ ಬರ್ಕನು ಈ ಅನುಭವದ ಪರಿಯನ್ನು ವಿವರಿಸುತ್ತಾ ಸುಂದರವಾದ 
ವಸ್ತುಗಳಿಂದ ಆಗುವ ಅನುಭವ ಮನೋರಮತೆಯ ಆನಂದವಾದರೆ, ಭವ್ಯಪಸ್ತುಗಳಿಂದ 
ಆಗುವ ಅನುಭವ ಮಧುರವೇದನೆಯಿಂದ ಕೂಡಿರುತ್ತದೆ ಎಂದು ಅಭಿಪ್ರಾಯಪಡುತ್ತಾನೆ. 
ಪ್ರಕೃತಿ ವಸ್ತುಗಳಿಂದಾಗುವ ಅನುಭವವನ್ನು ಅವನು ಸಿtಂಗಃshing್ತ ಎನ್ನುತ್ತಾನೆ. ಎಂದರೆ 
ಯಾವ ಒಂದು ಸ್ಥಿತಿಯಲ್ಲಿ ಕರಣಗಳು ಚೇಷ್ಟಗೆಟ್ಟು ಒಂದು ಬಗೆಯ ತ್ರಸ್ಪತೆಯಲ್ಲಿ 
ನಿಲ್ಲುವುವೋ ಅಂತಹ ಸ್ಥಿತಿ; ಭವತಾ ಅನುಭವ ಮನಸ್ಸನ್ನು ತುಂಬಿ ಅನ್ಮಚಿಂತೆಗೆ 
ಎಡೆಗೊಡದಂತಹ ಒಂದು ಸ್ಥಿತಿ. ಬರ್ಕನ ದೃಷ್ಟಿಗೆ ಭವ್ಯತೆಯ ಅನುಭವವನ್ನು 
ಉಂಟುಮಾಡುವ ವಸ್ತುವಿಗಿಂತ, ಆ ಅನುಭವ ಮುಖ್ಯ ಒಟ್ಟಿನಲ್ಲಿ ಇವನ ವಿಚಾರ 
ಭವೃತೆಯ ಬಗೆಗೆ, ಭಯದ ಅಂಶಕ್ಕೆ ಪ್ರಾಧಾನ್ಮ್ನವನ್ನೂ ಭವೃತೆಯನ್ನು ಯಾವ 
ವಸುವಾದರೂ-ಅಲ್ಲವಸುವೂ ಸಹ - ಅನುಭವಕ್ಕೆ ತರಬಹುದೆಂಬ ವಿಷಯವನ್ನೂ ಈ 
ಅನುಭವದಲ್ಲಿ ವೇದನೆ ಮುಖ್ಯ ಎಂಬ ಅಂಶವನ್ನೂ ನೀಡಿದೆ. 


L 


ಇದೇ ಕಾಲದಲ್ಲಿ ಈ ಸಿದ್ದಾಂತಕ್ಕೆ ಸೇರಿಕೊಂಡ ಮತ್ತೊಂದು ಅಂಶವೆಂದರೆ, 
ಭವ್ಯತೆ ಎನ್ನುವುದೊಂದು ಇಂದ್ರಿಯಾತೀತವಾದ ಅನುಭವ; ನಮ್ಮ ಇಂದ್ರಿಯಗಳನ್ನು ಈ 
ಕಾರಣದಿಂದಲೇ ಅದು ತುಳಿದು ನಿಲ್ಲುತದೆ; ಅಲ್ಲತೆಯಿಂದ ನಾವು ಮೇಲೇರಿದಾಗ 
ನಮ್ಮೊಡನೆ ಸದಾ ಇರುವ ಆದರೆ ನಾವು ಇದೆಯೆಂದು ಅರಿಯದಿದ್ದ ಆ ದಿವೃಶಕ್ತಿಯ 


Burke. Enquiry in to the origen of Sublime and the Beautiful p.90. 
2 Carritt: Philosphies of Beauty : p.90. 


ಸೌಂದರ್ಯ ಸಮೀಕ್ಷೆ ೩೮೫ 


ಅನುಭವದಲ್ಲಿ ನಿಲ್ಲುತ್ತೇವೆ - ಎನ್ನುವುದು. ಇದನ್ನು ಉಷರ್‌ ಎನ್ನುವವನು ಪ್ರತಿಪಾದಿಸಿದ್ದಾನೆ. 
ಭವೃತೆ ಎನ್ನುವುದು ಆ ಅದೃಷ್ಟಶಕ್ತಿಯ ಪರಿಣಾಮ. ಉಳಿದಂತೆ ಇಂದ್ರಿಯಗಳೂ ಅದನ್ನು 
ಗ್ರಹಿಸಲಾರವು. ಇಂದ್ರಿಯಾತೀತ ಶಕ್ತಿಯೊಂದು ಅದನ್ನು ಗ್ರಹಿಸುವುದು. ಎಲ್ಲೆಲ್ಲಿ ಆ ದಿವ್ಮ 
ಪ್ರತಿಭೆ ಪ್ರಕೃತಿಯ ಮಹತ್‌ ಕೃತಿಗಳನ್ನು ಕವಿಗೆ ತೋರಿಸುವುದೋ, ಅಲ್ಲಿ ಕವಿಗೆ ಈ 
ಅನುಭವವಾಗುವುದು. ಏಕಾಂತವಾದ ಒಂದು ಶೋಕಾಕುಲ ಪರಿಭಾವನೆಯಲ್ಲಿ ಕವಿಯ 
ಚಿತ್ತ ನಿಲ್ಲುವುದು. ವರ್ಡ್ಸ್‌ವರ್ತನ 'ಟಂಟರ್ನ್‌ ಅಬೆ' ಮತ್ತು 'ಪೆಲ್ಯೂಡ್‌'ಗಳಲ್ಲಿ ಈ ಒಂದು 
ಭಾವನೆ ವ್ಯಕ್ತವಾಗಿದೆ. 


ಭವೃತೆಯ ಬಗೆಗೆ ಕ್ಕಾಂಟನು ನಡೆಸಿರುವ ವಿಚಾರವೂ ಅಮೂಲ್ಯವಾದುದು. 
ಸೌಂದರ್ಯ ಮತ್ತು ಭವೃತೆ ಇವೆರಡರ ಬಗೆಗಿರುವ ವ್ಯತ್ಯಾಸವನ್ನು ಗುರುತಿಸುತ್ತಾ ಸೌಂದರ್ಯ 
ಎನ್ನುವುದು ಪರಿಮಿತವಾದ ಮತ್ತು ಒಂದು ನಿರ್ದಿಷ್ಟವಾದ ಆಕೃತಿಗಳಿಗೆ ಸಂಬಂಧಿಸಿದ್ದು 
ಭವ್ಯತೆ ಅಸೀಮತೆಗೆ, ಆಕಾರರಾಹಿತೃತೆಗೆ ಸಂಬಂಧಿಸಿದ್ದು... ಭವತೆಯ ಮುಖ್ಯ ಲಕ್ಷಣ 
ನಮ್ಮ ನಿರ್ಣಾಯಕ ಶಕ್ತಿಯನ್ನು ತಡೆದು, ನಮ್ಮನ್ನು ಅಷಳಿಸುವುದು. ಅದು ನಮ್ಮ ಚೈತನ್ಯದ 
ಮೂಲವನ್ನೇ ಅಲ್ಲಾಡಿಸಿ ನಮ್ಮನ್ನು ಎತ್ತಿ ಎಸೆಯುತ್ತದೆ. ಇಲ್ಲಿ ಆಗುವ ಅನುಭವ, 
ಸೌಂದರಾನುಭವದಂತೆ ಇತ್ಯ್ಕಾಶ್ಮಕವಾದುದಲ್ಲ್ಬ, ನೇತಾತ್ಮಕವಾದುದು. ಈ ಬಗೆಯ 
ನೇತ್ಕಾತ್ಮಕಾನಂದರೂಪಿಯಾದ ಈ ಭವತಾ ಅನುಭವ, ಗಣಿತಾತ್ಮಕ (Mathematical) 
ಎಂದರೆ, ಸಾಮಗೃತಾಭಾವದಿಂದ ಉದ್ದೀಪನಗೊಳ್ಳುವ ಮತ್ತು ಶಕ್ಸಾತ್ಮಕ (Dynamic) 
ವಸ್ತುಗಳಿಂದ ಉಂಟಾಗುತ್ತದೆ ಎನ್ನುತ್ತಾನೆ. 


ಕ್ಕಾಂಟನ ಸೌಂದರ್ಯಮೀಮಾಂಸೆಯು ವ್ಯಕ್ತಿನಿಷ್ಠ ದೃಷ್ಟಿಯ ಅಡಿಗಲ್ಲಿನ ಮೇಲೆ 
ನಿಂತಿರುವುದರಿಂದ, ಅವನ ಪ್ರಕಾರ ಈ ಭವೃತೆ ವಸ್ತುವಿನಲ್ಲಿಲ್ಲ ಯಾವಾಗ ಅವನು 
ಭವೃತೆಯ ವಸ್ತು ಅಸೀಮ, ಅಮಿತ - ಎಂದು ಅಂಗೀಕರಿಸಿದರೋ ಆಗ ಈ ಲೋಕದ 
ವಸ್ತುಗಳಿಗೆ ಒಂದು ಮಿತಿ ಇರುವುದರಿಂದ ಹಾಗೂ ಪ್ರಕೃತಿ ಅನೇಕ ಆಕೃತಿಗಳ 
ಸಮೂಹವಾದುದರಿಂದ ಅವು ಭವೃವಾಗಲಾರವು ಎಂದು ಅವನ ಅಭಿಪ್ರಾಯ. ಆದರೆ 
ಅವು ಆಲೋಚನೆಯಲ್ಲಿ ಭವೃವಾಗಬಲ್ಲವು ಎನ್ನುತ್ತಾನೆ. ಕುದಿಗೊಂಡ ಕಡಲು ಭವವಲ್ಪ 
ಭಯಂಕರ. ಆದರೆ ಮನಸ್ಸು ಅದನ್ನು ಚಿಂತಿಸಿ ಸೌಂದರ್ಕಾನುಭವ ಮಾಡುವಾಗ ಅದು 
ಭವ್ಯವಾಗುತ್ತದೆ. ಕ್ಕಾಂಟನ ಪ್ರಕಾರ ಭವ್ಯತೆ ಎನ್ನುವುದು ಕೇವಲ ಮಹತಿಗೆ (Abso- 
ute greatness) ಮಾತ್ರ ಅನ್ವಯಿಸತಕ್ಕದ್ದು, ಕೇವಲ ಮಹತ್ತು ಎನ್ನುವುದು 
ಗ್ರಾಹೃಮಹತ್ರಿಗೂ ಅತೀತ. ಎಲ್ಲ ನಿರ್ದಿಷ್ಟರೂಪಗಳನ್ನೂ ಅದು ಮೀರಿದುದು. ಕೇವಲ 
ಮಹತ್ತು ಅಪ್ರಮೇಯ. ಅಂತಹ ಅಪ್ರಮೇಯವಾದ ಮಹತ್ತು ಪ್ರಕೃತಿಯ ಎಲ್ಲ ಮಹತ್ತೂ 
ಸಾಪೇಕ್ಷ. ನಾಮರೂಪ ಲೋಕದ ಆಕೃತಿಗಳೆಲ್ಲ ಪರಿಮಿತವಾದುದರಿಂದ ಆ 
ಮಹೋನ್ನತಿಯನ್ನು ಅನುಭವಕ್ಕೆ ತರಲಾರವು. ಈ ಕಾರಣದಿಂದ ಭವೃತೆ ಎನ್ನುವುದು 
ನಮ್ಮ ಅಂತರಂಗದ ವ್ಯಾಪಾರ..... ಈ ಅನುಭವದಲ್ಲಿ ಆಗುವುದು ಒಂಧು ಬಗೆಯ 


೩೮೬: ಭವ್ಯತೆ 


ಸಂತೋಷ, ಅಸಂತೋಷಗಳ ಮಿಶ್ರಣ. ಅಸಂತೋಷ ಈ ಅಸೀಮವನ್ನು ಗಹಿಸಲಾರೆವಲ್ಲಾ 
ಎಂಬ ಕೊರಗಿನಿಂದ; ಸಂತೋಷ, ಇಂತಹ ಅಮೇಯವಾದುದನ್ನು ಕುರಿತು ನಾವು 
ಆಲೋಚಿಸಬಲ್ಲೆವಲ್ಲಾ ಎಂಬ ಹಿಗ್ಗಿನಿಂದ. ಹೀಗೆ ಕ್ಕಾಂಟನ ಪ್ರಕಾರ ಭವೃತೆ ವ್ಯಕ್ತಿನಿಷ್ಠ 
ವಸ್ತುವಿನಲ್ಲಿ ಭವ್ಯತೆ ಇಲ್ಲ; ಅದನ್ನು ಕುರಿತು ಆಲೋಚಿಸುವ ನಮ್ಮಲ್ಲಿದೆ ಎಂದ ಮೇಲೆ 
ನಮ್ಮಲ್ಲಿ ಭವ್ಯತೆಯನ್ನು ಉದ್ದೀಪಿಸಲು ವಸ್ತುವಿನಲ್ಲಿ ಯಾವ ಭವ್ಕ ಗುಣ ಇದೆ ಎನ್ನುವುದಕ್ಕೆ 
ಇವನಲ್ಲಿ ಉತ್ತರವಿಲ್ಲ ಭವ್ಯತೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸುವ ವಸ್ತು ಮಹತ್ತಾಗಿಯೂ 
ಶಕ್ತಿಪೂರ್ಣವಾಗಿಯೂ ಇರಬೇಕು ಎಂದು ಮಾತ್ರ ಹೇಳುತ್ತಾನೆ. 


ಆಧುನಿಕ ಲೇಖಕರಲ್ಲಿ ಈ ವಿಚಾರವನ್ನು ಕುರಿತು ಏ.ಸಿ. ಬ್ರಾಡೆಯವರು 
ಕೂಲಂಕಷವಾಗಿ ವಿವೇಚನೆ ನಡೆಸಿದ್ದಾರೆ. ಭವೃತೆ ಎನ್ನುವುದು ಹಿಂದಿನವರು ಭಾವಿಸಿದಂತೆ 
ಸೌಂದರ್ಯದಿಂದ ಬೇರೆಯಾದುದಲ್ಲ ಸೌಂದರ್ಯದ ಒಂದು ವಿಶೇಷ ವಿನ್ಯಾಸ. ಈ ಅನುಭವ 


ಅತಿಶಯವಾದ. ಅಪ್ರತಿಹತವಾದ ಮಹತಿನಲ್ಲಿದೆ. ಈ ಮಹತ್ತು ಬೃಹದ್‌ ಗಾತ್ರದ 
ವಸ್ತುಗಳಿಂದ ಆಗುವಂತೆ, ಆತ್ಮದ ಮಹತ್ತನ್ನು ವ್ಯಕ್ಷಗೊಳಿಸುವ 'ಅಲ್ಲ' ವಸುಗಳಿಂದಲೂ 
ಸಾಧ್ಯ. ಬ್ಲಾಡೆಯ ಸಿದ್ದಾಂತದ ಮುಖ್ಯಾಂಶಗಳನ್ನು ಹೀಗೆ ಸೂಚಿಸಬಹುದು. ೧. 
ಅತಿಶಯವಾದ ಗಾತ್ರ ಅಥವಾ ಶಕ್ತಿ ೨. ಮೊದಲನೆಯದಾಗಿ ಅದು ನಮ್ಮ ವೃಕ್ತಿತ್ವವನ್ನು 
ಅಘಾತ ಗೈಯುವ ಅಥವಾ ದೂರಕ್ಕೆಸೆಯುವ ಒಂದು ನೇತ್ಯಾತ್ಮಕಸ್ಥಿತಿ. ೩. ಆದರೆ, ಕೂಡಲೆ 
ಒದಗುವ ಒಂದು ಬಗೆಯ ಆತ್ಮ ವಿಸ್ತಾರ ಅಥವಾ ಉತ್ಸಾನದಲ್ಲಿ ನಾವು ವಸ್ತುವಿನೊಂದಿಗೆ 
ಒಂದಾದೆವೆನ್ನುವಂತಹ ಸೌಂದರ್ಮಾನುಭವ. ಇವುಗಳಲ್ಲಿ ಮೂರನೆಯ ಅಂಶ ಎಲ್ಲ 
ಭವ್ಯತೆಯ ಅನುಭವದಲ್ಲೂ ಇದ್ವು ಸೌಂದರಾನುಭವವೆಲ್ಲದಕ್ಕೂ ಸಾಮಾನ್ಯವೆಂಬಂತೆ 
ತೋರುತ್ತದೆ." ಡಾ. ಬಸ್ಟಾಂಕೆ ಇದನ್ನು ಕ್ಲಿಷ್ಟ ಸೌಂದರ್ಯವೆಂದು ಕರೆದಿದ್ದಾರೆ. ಏಕೆಂದರೆ 
ಇಲ್ಲಿ ನಮಗೊದಗುವ ಸಾಮರಸ್ಕಾನುಭವ ನಮ್ಮ ಅಹಂಕಾರವನ್ನು ಹಾಗೆಯೇ 
ಉಳಿಸುವುದರ ಮೂಲಕವಲ್ಲ ಅದನ್ನು ಶೋಷಣೆಗೈಯುವುದರ ಮೂಲಕ. ಭವೃತೆ ನಮ್ಮನ್ನು 
ಕೇವಲ ಅಷಪ್ಪಳಿಸುವುದರಲ್ಲೇ ಪರೃವಸಾನವಾದರೆ ಅದರ ಬಗ್ಗೆ ಕೇವಲ ಭೀತಿಮಾತ್ರ ಸಾಧ್ಯವೇ 
ಹೊರತು ರಸಾನುಭವವೆಲ್ಲಿ ಬಂತು? ಆದರೆ ಭವೃತೆಯಲ್ಲಿ ಮೊದಲು ನಮ್ಮನ್ನು ಆ 
ಅನುಭವ ಅಷಪ್ಪಳಿಸಿದರೂ, ಆಗ ಬೇರೊಂದು ಶಕ್ತಿ ನಮ್ಮನ್ನು ತುಂಬಿ ಮೇಲಕ್ಕೆತ್ತಿ ಆ 
ಮಹತ್ತನ್ನು ಅನುಭವಿಸುವ ಶಕ್ತಿಯನ್ನು ನೀಡುತ್ತದೆ. ಇದೇ ಭಾವನೆಯನ್ನು ಎಸ್‌. 
ಅಲೆಗ್ಸಾಂಡರ್‌ ಅವರು ಸಮರ್ಥಿಸುತ್ತಾ ಹೀಗೆ ಹೇಳುತ್ತಾರೆ: “ಭವ್ಯತೆ ಮೊದಲು ನಮ್ಮ 
ಮನಸ್ಸನ್ನು ತಲ್ಲಣಗೊಳಿಸುತ್ತದೆ. ಆದರೆ ಅದನ್ನು ಸವಿಯುವ ಒಂದು ಸಮಸ್ಥಿತಿ ಮತ್ತು 
ಸಾಮರಸ್ಕ ಮನಸ್ಸಿಗೆ ಒದಗುವುದು ಅನಂತರ. ಬಿರುಗಾಳಿ ಭಯಂಕರವಾಗಿ ತೋರುವುದು 
ಭೀತನಿಗೆ ಮಾತ್ರ; ಆದರೆ ಅದನ್ನು ಒಲಿದು ನೋಡುವವನಿಗೆ ಅದು ಭವ್ಕ ಮತ್ತು ಶಕಿಪೂರ್ಣ. 


[, Samual H. Monk : The Sublime p. 6-7. 
ಸ್ನ Carritt: The Theory of Beauty p. 244. 


ಸೌಂದರ್ಯ ಸಮೀಕ್ಷೆ ೩೮೭ 


ಆದ್ದರಿಂದ ಭವ್ಯತೆ ಎಂದರೆ ನಮ್ಮನ್ನು ತಲ್ಲಣಗೊಳಿಸುವ ಸನ್ನಿವೇಶದಲ್ಲೂ ಅದರ 
ಭೂಮತೆಯನ್ನರಿಯುವ ಸಾಮರಸ್ಯ... ಈ ಭವೃತೆ ಒಂದು ರೀತಿಯಲ್ಲಿ ಕ್ಲಿಷ್ಟ ಸೌಂದರ್ಯ; 
ಆದರೆ ಎಲ್ಲ ಕ್ಲಿಷ್ಟ ಸೌಂದರ್ಯವೂ ಭವ್ಯವಲ್ಲ ಈ ಕಾರಣದಿಂದ ಭವ್ಯತೆ ಎನ್ನುವುದು 
ಸೌಂದರ್ಯದ ಬೇರೆ ಒಂದು ರೂಪ'' ! 


28 


ಕೇವಲ ಅಲಂಕಾರಿಕ ಮತ್ತು ಸಾಹಿತ್ಯ ಸಂಬಂಧಿಯಾದ ಕ್ಷೇತ್ರದಲ್ಲಿ ಮಾತ್ರ ಭವತಾ 
ಅನುಭವ ಪರಿಮಿತವಾಗಿಲ್ಲ ಧಾರ್ಮಿಕ ವಿಚಾರಗಳಲ್ಲೂ ಈ ಅನುಭವದ ಸ್ಪರ್ಶವಿದೆ. 
ದೈವೀಶಕ್ತಿಯ ಪರವಾದ ಭಯ-ಭಕ್ತಿಗಳೆಲ್ಲಿ ಶ್ರದ್ಧೆಯಲ್ಲಿ ಆ ಅನುಭವವನ್ನು ಹೇಳುವ 
ಬರವಣಿಗೆಗಳಲ್ಲಿ ಅದರಿಂದ ಸ್ಫೂರ್ತಿಗೊಂಡ ಕಲೆಗಳಲ್ಲಿ ಈ ಭವತಾ ಅನುಭವವನ್ನು 
ವಿಶೇಷ ರೀತಿಯಲ್ಲಿ ಗುರುತಿಸಬಹುದು. ದೈವತ್ಹದ ಬಗೆಗೆ ನಮಗಿರುವ ಪೂಜಭಾವನೆಗೂ, 
ಸೌಂದರ್ಯ ಸಂಬಂಧಿಯಾದ ಭವತಾ ಭಾವನೆಗೂ ಸಂಬಂಧವಿದೆ. ಪೂಜೃವಾದ, 
ಪವಿತ್ರತಮವಾದ ದೈವೀಭಾವದಲ್ಲಿ ಭವತಾ ಸಂಬಂಧಿಯಾದಂತಹ ಒಂದು ಅನುಭವವನ್ನು 
ನಾವು ಪಡೆಯುವುದರಿಂದ ಅದನ್ನು ರುಡಾಲ್ಫ್‌ ಓಟ್ಟೋ ಅವರು ತಮ್ಮ “Idea of 
the holy" ಎಂಬ ಗಂಥದಲ್ಲಿ "The numinous” ಎಂದು ಕರೆದಿದ್ದಾರೆ. ನ್ಯೂಮಿನಸ್‌ 
ಅನುಭವದ ಸ್ವರೂಪವನ್ನು 'Mysterium tremendum" ಎನ್ನುತ್ತಾರೆ. ಎಂದರೆ "ಆಶ್ಚರ್ಯ 
ಭಯ'ವನ್ನುಂಟುಮಾಡುವುದು ಎಂದು ಅರ್ಥ. ಇಲ್ಲಿನ ಭಯ, ಭಕ್ತಿಗೆ ಸಂಬಂಧಿಸಿದ್ದು; 
ಅದು ಲೋಕದಲ್ಲಾಗುವ 'ಹೆದರಿಕೆ'ಯಿಂದ ಬೇರೆಯಾದುದು.” ಪೂಜ್ಮವಾದುದನ್ನು 
ಪವಿತ್ರವಾದುದನ್ನು ನೆನೆದಾಗ, ಅನುಭವಿಸಿದಾಗ ಆಗುವುದು ಇಂತಹ ಒಂದು ಭಯ. 
ಯಾವಾಗ ದೈವೀಭಾವದ ಸಾನ್ನಿಧ್ಯದಲ್ಲಿ ಈ ಜೀವ ಮೈಯುಡುಗಿ ಮಾತುಡುಗಿ 
ಹುಡಿಯಾಗಿ ನಿಲ್ಲುವುದೋ, ಆಗ ಈ ಜೀವಕ್ಕೆ ಆ ಮಹಾಶಕ್ತಿಯ ಮುಂದೆ ತಾನು 
ಅತ್ಯಲ್ಪ ಎನ್ನುವ ಅರಿವಿನಿಂದ ಒಂದು ಬಗೆಯ ತ್ರಸ್ತತೆ ಉಂಟಾಗುತ್ತದೆ. ಆಗ ಆ 
ಪೂಜತೆಯ ಸಾನ್ನಿಧ್ಯವನ್ನು ಅನುಭವಿಸುತ್ತದೆ. ಈ ಪೂಜ್ಯಭಾವ ನಮ್ಮನ್ನು ಭಯಗೊಳಿಸಲು 
ಕಾರಣ ಆ ದೈವೀ ಶಕ್ತಿಯ ಅನಂತತೆ, ಅದರ ಗಾಂಭೀರ್ಕ ಮತ್ತು ಭೂಮತೆ. ಆ 
ಭೂಮದ ಸಾನ್ನಿಧ್ಯದಲ್ಲಿ ನಾವು ಎಷ್ಟು ಅಲ್ಲರು ಎನ್ನಿಸುತ್ತದೆ. ಈ ಭಾವನೆಗೆ “ಆಕಿಂಚಿನ] 
ಎಂದು ಹೆಸರು. “ಆಕಿಂಚಿನ್ಕೋ ಅನನ್ನಗತಿಃ ಶರಣ್ಮಂ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೇ” 
ಎನ್ನುವುದು ಆ ಸ್ಥಿತಿ. ಶ್ರೀಕೃಷ್ಣನ ವಿಶ್ವರೂಪವನ್ನು ನೋಡಿ ಅರ್ಜುನನು ತ್ರಸ್ತನಾದಾಗ 
ಅವನಿಗೆ ಒದಗಿದುದು ಇದೇ ಸ್ಥಿತಿ. ಆ ಭೂಮಶಕ್ತಿಯ ಆಫಾತದಿಂದ ನಮ್ಮ ಅಹಂಕಾರ 


1, S. Alexander: Beauty and other forms of value 0. 167-68 

pA ಗ್ರೀಕಿನಲ್ಲಿ ಆಗಸ್ಟಸ್‌ ಎಂಬ ಪದವಿದೆ. ಎಂದರೆ ಪೂಜ್ಯ ಪವಿತ್ರ ಎಂದು ಅರ್ಥ. ಇಂಗ್ಲೀಷಿನಲ್ಲಿ 
೩೪/೦; aweful ಎಂಬುದು ಇದಕ್ಕೆ ಸಮೀಪ. 'H stood 8818350 ಎಂಬ ನುಡಿಗಟ್ಟನ್ನು 
ನೆನೆಯಬಹುದು. "ಆಶ್ಚರ್ಯ'ದ "ಆಃ' ಕ್ಕೂ ಈ ೩೪ ಕ್ಕೂ ಸಂಬಂಧವಿದೆ. ಅಃ ಎನ್ನುವ ಚರ 
ಭವ್ಕಾನುಭವ ಸೂಚಕವಾದದ್ವು 100% of the Holy; 1861 otto. ಐ. 14 and 197 


೩೮೮ ಭವ್ಯತೆ 
ಚೂರು ಚೂರಾಗುತ್ತದೆ; ಆದರೆ ಅದರ ಅನುಗ್ರಹ ಶಕ್ತಿ ತನ್ನ ಕರುಣೆಯಿಂದ ನಮ್ಮನ್ನು 
ತುಂಬುತ್ತದೆ. ಈ ನಿಗ್ರಹಾನುಗ್ರಹ ಶಕ್ತಿಯೇ ಈ ಭಾವನೆಗೆ ಕಾರಣ. ನಿಗ್ರಹದ 
ಆಘಾತದಿಂದ ನಮ್ಮ ಅಹಂಕಾರವನ್ನು ಬರಿಗೈದು, ತನ್ನ ಅನುಗ್ರಹ ಶಕ್ತಿಯಿಂದ ನಮ್ಮನ್ನು 
ತುಂಬುತ್ತದೆ. ನಮ್ಮ ಭಾರತೀಯ ಪುರಾಣ ಪ್ರಪಂಚವೆಲ್ಲಾ ಇಂತಹ ಭೂಮಾನುಭವವನ್ನು 
ದಾನಮಾಡುವ ಭವೃಚಿತ್ರಗಳಿಂದ ತುಂಬಿದೆ. ಬಲಿಯ ಬಳಿ ವಾಮನನಾಗಿ ಬಂದು ವಿಷ್ಣು 
ತ್ರಿವಿಕ್ರಮನಾಗಿ ಬೆಳೆದು ನಿಂತಾಗ; ಕಂಬವನ್ನೊಡೆದು ನರಸಿಂಹನಾಗಿ ಬಂದ ಚಿತ್ರವನ್ನು 
ಪರಿಭಾವಿಸಿದಾಗ. ಅರ್ಜುನನಿಗೆ ಶ್ರೀ ಕೃಷ್ಣನು ವಿಶ್ವರೂಪತೋರಿದಾಗ - ಇಂತಹ ಅನೇಕ 
ಚಿತ್ರಗಳನ್ನು ಭಾವಿಸಿದಾಗ ಒಂದು ಒಂದು ಬಗೆಯ ಪೂಜತೆಯಿಂದ, ನಾವು ಈ 
'ಆಕಿಂಚಿನ್ನವನ್ನು ಅನುಭವಿಸುತ್ತೇವೆ. ಇಂತಹ ಸ್ಥಿತಿಯಲ್ಲಿ ನಮ್ಮ ಆಚಾರ್ಯರು ಸುಂದರವಾದ 
ಗೀತಗಳನ್ನು ರಚಿಸಿದ್ದಾರೆ. ಉದಾಹರಣೆಗೆ 


"ಸಿಂಧು ಪಾತ್ರದೊಳಸಿತಗಿರಿ ಮಸಿಯಾದೊಡಂ 
ದೇವತರುಶಾಖೆ ಲೇಖನಿಯಾದೊಡಂ, 
ಪತ್ರಮಿಳೆಯಾಗಿ ಶಾರದೆ ಬರೆಯೆ ಸರ್ವಕಾಲಂ 
ಗೋಚರಿಸುವುದೆ ನಿನ್ನ ಗುಣದ ಪಾರಂ 
(ಶಿವಮಹಿಮ್ನಸ್ತೋತ್ರ : ಅನು : ಕುವೆಂಪು) 


ಇಲ್ಲಿ ಪರಮೇಶ್ವರನ ಮಹತಶ್ತಿನ ಪೂಜೃತಾ ಭಾವನೆಯ ಅನುಭವ ಉಕ್ತಿಯಾಗಿ 
ಹೊಮ್ಮಿದೆ. ಇಲ್ಲಿ ಆಶ್ಚರ್ಯ ಮತ್ತು ಭಯಗಳೆರಡೂ ಮುಖ್ಯ ಈ ಅನುಭವ 
ಹೃದಯದಲ್ಲಿ ಜಾಗ್ರತವಾಗತಕ್ಕದ್ದು ಒಂದು ಸ್ತೋತ್ರವನ್ನೋ ಉಪನಿಷತ್ತಿನ ಮಂತ್ರವನ್ನೋ, 
ನಾಸದೀಯ ಸೂಕವನ್ನೋ ಓದಿದಾಗ, ಅಂತರಂಗದಲ್ಲಿ ಅನಂತತಾ ಸಂಬಂಧಿಯಾದ ಆ 
ಪೂಜ್ಮ ಹವಿತ್ರಭಾವದಿಂದ ಇದು ನಮ್ಮಲ್ಲಿ ಆಗುತ್ತದೆ. ಎಂದರೆ ಇಂತಹ ಅನುಭವವನ್ನು 
ಪಡೆಯುವ ಸಂಸ್ಕಾರವೂ ಜೀವಕ್ಕೆ ಇರಬೇಕು; ತುಂಬ ಮುಂದುವರಿದ ಚೇತನಗಳಿಗೆ ಒಂದು 
ಮಂತ್ರ, ಒಂದು ಕೀರ್ತನೆ, ಒಂದು ನೆನಹು ಸಾಕು, ಅವರನ್ನು ಒಯನೆಯೆ ಅದು ಭೂಮತೆಗೆ 
ಒಯ್ಯುತ್ತದೆ. "ನ್ಯೂಮಿನಸ್‌' ಎಂಬ ಹೆಸರಿನಿಂದ ಈ ಅನುಭವವನ್ನು ವಿವರಿಸುವ ಓಟ್ಟೋ, 
ಭವ್ಯತೆ (sublime) ಗೂ, ಈ ನ್ಯೂಮಿನಸ್‌ಗೂ ಹೋಲಿಕೆಗಳಿದ್ದರೂ ವ್ಯತ್ಕಾಸವಿದೆ 
ಎನ್ನುತ್ತಾರೆ. ಆದರೆ ಈ ನ್ಯೂಮಿನಸ್‌ ಅನುಭವವನ್ನು ಕೊಡಲು ಭವ್ಯತೆ ಒಂದು ಮಾಧ್ಯಮ 
ಎನ್ನುತ್ತಾರೆ. ಆದರೆ ನಮ್ಮ ಪಾಲಿಗೆ ಮಾತ್ರ ಸೌಂದರೃವಿಚಾರಕ್ಕೂ ಧಾರ್ಮಿಕ ವಿಚಾರದ 
ಸೌಂದರ್ಯಕ್ಕೂ ಅಂತಹ ವ್ಯತ್ಯಾಸವೇನಿಲ್ಲ "ಭಗವದ್ಗೀತೆ'ಯಲ್ಲಿ ಬರುವ ವಿಶ್ವರೂಪದ 
ಪ್ರಸಂಗವನ್ನು “ಧಾರ್ಮಿಕ ಅನುಭವ' ಎಂದು ನಾವು ಪರಿಮಿತಗೊಳಿಸಿ, ಅದು ಸಾಹಿತ್ಮ 
ಸಂಬಂಧಿಯಲ್ಲ ಎಂದು ತಿರಸ್ಕರಿಸುವುದಿಲ್ಲ ಭವ್ಮತಾ ಅನುಭವದ ವಿವರಣೆಗೆ ಆ 
ವಿಶ್ವರೂಪದ ಸಂದರ್ಭ ಅತ್ಮಂತ ಶ್ರೇಷ್ಠವಾದ ನಿದರ್ಶನವೂ ಹೌದು. ಭಗವದ್ಗೀತೆಯ 
ವಿಭೂತಿಯೋಗದಲ್ಲೇ ಶ್ರೀಕೃಷ್ಣನು ಲೋಕದಲ್ಲಿ ತನ್ನ ವಿಭೂತಿ ಮಹತ್‌ ಪ್ರಮಾಣದಲ್ಲಿ 


ಸೌಂದರ್ಯ ಸಮೀಕ್ಷೆ ೩೮೯ 


ಎಲ್ಲೆಲ್ಲಿ ಅಭಿವಕ್ರಗೊಂಡಿದೆ ಎಂಬ ವಿಚಾರವನ್ನು ಮೊದಲು ಹೇಳಿ ಮುಂದಿನ ದಿವೃ 
ಭವ್ಯವಾದ ವಿಶ್ವರೂಪದ ದರ್ಶನಕ್ಕೆ ಚೇತನವನ್ನು ಸಿದ್ಧಗೊಳಿಸುತ್ತಾನೆ. ಭಗವದ್‌ ವಿಭೂತಿಯ 
ಮಹದ್‌ವಸ್ತುಗಳ ಪರಿಭಾವನೆಯಿಂದ ಮೇಲಕ್ಕೇರಿದ ಚೇತನ, ದಿವ್ಮ ಚಕ್ಷುಸ್ಸನ್ನು ಪಡೆದು 
' ವಿಶ್ವರೂಪದರ್ಶನಕ್ಕೆ ಸಿದ್ಧವಾಗುತ್ತದೆ. ಅರ್ಜುನನು ಬಯಸಿದ್ದು 'ದ್ರಷ್ಟುಮಿಚ್ಛಾಮಿ ತೇ 
ರೂಪಂ ಐಶ್ಚರಂ ಪುರುಷೋತ್ತಮ' (೧೧-೩) ಹೇ ಪುರುಷೋತ್ತಮ ನಾನು ನಿನ್ನ ಐಶ್ಚರೀಯ 
ರೂಪವನ್ನು ನೋಡಲು ಬಯಸುತ್ತೇನೆ - ಎಂದು. ಆಗ ಶ್ರೀಕೃಷ್ಣನು. "ಪಶೃಮೇ 
. ಯೋಗಮೈಶ್ಚರ್ಯಂ(೧೧-೮) ನನ್ನ ಐಶ್ವರ್ಯ ಮಹಿಮಾ ವಿಶೇಷವನ್ನು ನೋಡು - 
ಎಂದು ತೋರಿಸುತ್ತಾನೆ. ಸಂಜಯನು ಅದನ್ನು ದೃತರಾಷ್ಟನಿಗೆ ವಿವರಿಸುತ್ತಾ ಕೃಷ್ಣ 
ತೋರಿಸಿದ್ದು "ಪರಮಮ್‌ ರೂಪಮೈಶ್ಚರಂ' (೧೧-೯) - ಪರಮವಾದ ಐಶ್ಚರ್ಯರೂಪವನ್ನು 
- ಎನ್ನುತ್ತಾನೆ. ಅಷ್ಟೇ ಅಲ್ಲ ಅದು, "ಸರ್ವಾಶ್ಚರ್ಯಮಯಂ'. (೧೧-೧೧) ಈ 
"ಸರ್ವಾಶ್ಚರ್ಯಮಯ'ವಾದ ರೂಪವನ್ನು ನೋಡಿ ಧನಂಜಯನು "ವಿಸ್ಮಯಾವಿಷ್ಟ'ನೂ, 
"ಹೃಷ್ಟರೋಮ'ನೂ (೧೧-೧೪) ಆಗುತ್ತಾನೆ. ಆ ರೂಪ 'ದೃಷ್ಟಾದ್ಧುತಂ ರೂಪಮುಗುಂ' 
(೧೧-೨೦)-ನೋಡಲು ಅದ್ಭುತವೂ ಉಗ್ರವೂ ಆದುದು. ಭಗವಂತನ ಅನಂತ 
ವೀರ್ಯದಿಂದ ಮೂಡಿದ ಈ ರೂಪ ಮಹತ್ತಾದ್ದು (ರೂಪಂ ಮಹತ್ರೇ, ೧೧-೨೩) 
ಈ ಮಹತ್ತಾದ ರೂಪದ ಎದುರು ಅರ್ಜುನನು ಸಗದ್ದದನಾಗಿ ಹೇಳುತ್ತಾನೆ. "ಅದೃಷ್ಟ 
ಪೂರ್ವಂ ಹೃಷಿತೋಸ್ಮಿದೃಷ್ಟ್ಹಾ ಭೆಯೇನಚೆಪ್ರವೃಧಿತಂ ಮನೋ ಮೇ' (೧೧-೪೫) - 
ಈ ಅದೃಷ್ಟ ಪೂರ್ವವಾದ ರೂಪನ್ನು ನೋಡಿ ನಾನು ಹರ್ಷಿತನಾಗಿದ್ದೇನೆ. ಅಂತೆಯೇ 
ನಾನು ಭಯದಿಂದ ಕಳವಳಗೊಂಡಿದ್ದೇನೆ ಎಂದು. ಈ ಪಸಂಗದಲ್ಲಿ ಭವತಾ ಅನುಭೂತಿಯ 
ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಬಹುದು. ಈ ಅನುಭವದಲ್ಲಿ ಸರ್ವಾಶ್ಚರ್ಯ ಭಾವನೆ 
ಇದೆ. ವಿಸ್ಮಯವೂ ರೋಮಾಂಚನವೂ, ಹರ್ಷವೂ ವ್ಯಾಶುಲವೂ, ಮಿಶ್ರವಾಗಿದೆ. ಈ 
ರೂಪ ಅದ್ಭುತವಾಗಿದೆ, ಉಗ್ರವಾಗಿದೆ, ಮತತ್ತಾಗಿದೆ, ವ್ಯಕ್ತಿತ್ವವನ್ನು ಅಪ್ಪಳಿಸುವ ಅನಂತ 
ವೀರದಿಂದ ತುಂಬಿದೆ; ದಿವೃವಾಗಿದೆ; ಭೂಮವಾಗಿದೆ. ಈ ಕಾರಣದಿಂದಲೇ ಇದು 
"ರೂಪಮೈಶ್ಚರಂ'. ಭವೃತೆ ಎಂದರೆ ಎಲ್ಲೆಲ್ಲಿ ಈ ಐಶ್ಚ್ವರೀಯ ರೂಪ ಮಹತ್‌ ಪ್ರಮಾಣದಲ್ಲಿ 
ವಕ್ತವಾಗುವುದೋ ಅದು. ಭವೃತೆಯ ಮೂಲಕ ವ್ಯಕ್ತವಾಗುವುದು ಈ 
ಭೂಮಾನುಭೂತಿಯೇ. ಅದು ಭೂಮವಾದುದರಿಂದಲೇ ನಮ್ಮನ್ನು ಅಪ್ಪಳಿಸುವ ಅಂತೆಯೆ 
ಮೇಲೆತ್ತುವ ಸಾಮರ್ಥ್ಯವನ್ನು ಪಡೆದಿರುವುದು. “ಭವ್ಮತಾ ಅನುಭವ ಸಾಧನೆಗೆ ಎರಡು 
ಪಕ್ಷಗಳಿವೆ. ಒಂದನೆಯದು ಮತ್ತು ಮೊದಲನೆಯದು ಅಹಂಕಾರನಷ್ಟ, ಎರಡನೆಯದು 
ಬ್ರಹ್ಮಲಾಭ.''' 


೪ 


ನಮ್ಮ ಸುತ್ತಣ ನಿಸರ್ಗದಲ್ಲಿ ನೂರಾರು ಬಗೆಯ : ನೋಟಗಳನ್ನು ಕಾಣುತ್ತೇವೆ. 
ಅವುಗಳಲ್ಲಿ ಹಲವು ಮುದ್ದಾಗಿವೆ, ಹಲವು 'ಸುಂದರ'ವಾಗಿವೆ, ಹಲವು ಬೃಹತಾಗಿವೆ, ಹಲವು 


೫ ಕುವೆಂಪು : ತಪೋನಂದನ, ಪುಟ 38. 


೩೯೦ ಭವ್ಯತೆ 


ಭವ್ಯವಾಗಿವೆ. ಒಂದು ಪುಟ್ಟ ಹೂವನ್ನು ಕಂಡು ಮುದ್ದಾಗಿದೆ, ಲಲಿತವಾಗಿದೆ ಎನ್ನುತ್ತೇವೆ, 
ಕವಿ ಅಂತಹ ಒಂದು ಕಿರುಹೂವನ್ನು ಕಂಡು, ಅದನ್ನು ಮೆಚ್ಚುತ್ತಾನೆ, ಒಲಿಯುತ್ತಾನೆ. 
ಆ ಒಲವು ಕವಿತೆಯಾಗುತ್ತದೆ- 


ಗಿಡಗರುಕೆ ಹಸುರಿನಲ್ಲಿ 
ಕೆನೆ ಹಾಲಿನ ಬಟ್ಟಲು; 
ಹೂವೆನ್ನುವ ಹೆಸರಿನಲ್ಲಿ 
ಬೆಳ್ಚಿಂಗಳ ತೊಟ್ಟಿಲು ' 


ಎಂದು ಹೇಳುತ್ತಾನೆ ಕವಿ. ಹೂವಿನ ಈ ಸೊಗಸನ್ನು ಕುರಿತು ಕವಿ ಹೇಳಿದ ಮಾತು 
ಮನವನ್ನು ಮುಟ್ಟುತ್ತದೆ. ಅಂತಹ ಹೂವನ್ನೋ, ಅದನ್ನು ಕುರಿತ ಕವಿತೆಯನ್ನೋ 
ಲಲಿತವಾಗಿದೆ ಎನ್ನುತ್ತೇವೆ; ಆದರೆ ಮಹತಾಗಿದೆ ಎನ್ನುವುದಿಲ್ಲ ಬೇಕಾದರೆ ಹೂವು 
ದಿವ್ಕವಾಗಿದೆ, ಭಗವತ್‌ ಶಕ್ತಿಯ ವಿನ್ಮಾಸದಂತಿದೆ-ಎಂದು ವರ್ಣಿಸಿದರೂ ಅಲ್ಲಿ ಅದು 
ಭವತೆಗೇರುವುದೆಂದು ಹೇಳಲಾಗುವುದಿಲ್ಲ ಜುಳು ಜುಳನೆ ಹರಿವ ತೊರೆಯಲ್ಲಿ 
ಮಿಳಿರ್ದಾಡುವ ಬಳ್ಳಿಗಳಲ್ಲಿ ಕಿರುಗುಡ್ಡಗಳೆಲ್ಲಿ ಇಂತಹ ಸಹಸ್ರಾರು ವಸ್ತುಗಳೆಡೆಯಲ್ಲಿ ನಾವು 
ಪರಿಮಿತದಲ್ಲಿ ವಿಹರಿಸುವ ಸೌಂದರ್ಯವನ್ನು ಕಂಡು ಲಲಿತವಾಗಿದೆ, ರಮವಾಗಿದೆ, 
ಸೊಗಸಾಗಿದೆ - ಎಂದು ಹೇಳುತ್ತೇವೆ. ಇಂತಹ ಕಡೆ ನಮ್ಮ ವಕ್ಷಿತಕ್ಕೆ ಯಾವ ಆಘಾತವೂ 
ಒದಗುವುದಿಲ್ಲ ಆದರೆ ಭೀಷ್ಮ ಜಲಪಾತದ ಎದುರಿಗೆ ನಿಂತಾಗ, ಮಹೋನ್ನತ ಪರ್ವತದ 
ಎದುರು ನಿಂತಾಗ ಆಗುವ ಅನುಭವವೇ ಬೇರೆ. ಬೇಲೂರು ಹಳೇಬೀಡುಗಳ ಕುಸುರಿ 
ಕೆಲಸದ ಲಾಲಿತ್ಯವನ್ನು ಕಂಡಮೇಲೆ, ಬೆಳುಗೊಳದ ಬೆಟ್ಟಕ್ಕೆ ಬಂದು ಗೊಮ್ಮಟನ ಎದುರಿಗೆ 
ನಿಂತಾಗ ಆಗುವ ಅನುಭವವೇ ಬೇರೆ- 


ಆರೊ ಶೆಕ್ಕನೆ ತುಡುಕಿ ಬಾಯ್‌ ಮುಚ್ಚಿ ಹಿಡಿದಂತೆ 
ಮೌನ ಭಾರದಿ ಮಾತು ಮೂರ್ಛೆ ಹೋಗಿಹುದಿಲ್ಲಿ 
ಶ್ರೀ ಗೋಮಟೇಶ್ವರನ ಭವ್ಯಸನ್ನಿಧಿಯಲ್ಲಿ 

ಗಾಂಭೀರ್ಯ ಗೌರವದ ಹೊನಲು ಚಿತವನೊತ್ತಿ 
ತುಳುಕುತಿದೆ ಹೃದಯದಲಿ. ಮಣಿಯುತಿದೆ ದೈನ್ಯದಲಿ 
ನನ್ನಾತ್ಮವಲರಿನ ಹೊರಗೆ ಬಳ್ಳಿಮಣಿವಂತೆ 
ತಿರೆಯಡಿಗೆ. ಧ್ಯಾನಮೂರ್ತಿಯ ಮೊಗದಿ ಕಣ್ಣಿಟ್ಟ ನಟ್ಟು 
ನಿಷ್ಟಂದವಾಗುತಿದೆ............... 

ಎ ಭವ್ಯತೆಯ ಭಾವದಾವೇಶದಿಂ 
ರೋಮಾಂಚವಾಗುತಿಹುದೆನ್ನ ಮೈ! ಅಮೃತದಲಿ 
ಮುಳುಗಿ ಮೃತವಾಗುತಿದೆ ನಾನೆಂಬ ವ್ಯಕ್ತಿ ಕಿಮಿ! 


ಸೌಂದರ್ಯ ಸಮೀಕ್ಷೆ ೩೯೧ 


ಸ ಇಲ್ಲಿ ಬಾಯಿಗೆ ಬೀಗ! 
ನುಡಿಗೆ ಮೌನದ ಸಿಡಿಲು ಹೊಡೆದಂತಿರುವುದೀಗ! ' 


ಕವಿ ಇಲ್ಲಿ ಕವಿ ಭವೃತಾ ಅನುಭವದ ಸ್ವರೂಪವನ್ನು ವರ್ಣಿಸುತಿದ್ದಾರೆ. 
ಗೋಮಟೇಶ್ವರನ ಮಹಾಮೂರ್ತಿಯ ಚಿತ್ರಣವನ್ನು ಮಾತ್ರ- ಕೊಡುವುದರ ಮೂಲಕ 
ಓದುಗರಲ್ಲಿ ಭವಾಾನುಭವವನ್ನುಂಟುಮಾಡುವುದು ಇಲ್ಲಿನ ಉದ್ದೇಶವಲ್ಲ ಕವಿ ಗೊಮ್ಮಟನ 
ಸನ್ನಿಧಿಯಲ್ಲಿ ತಮಗಾದ ಭವತಾ ಅನುಭವವನ್ನು ಇಲ್ಲಿ ಚಿತ್ರಿಸಿದ್ದಾರೆ. 


ಮಹಾಕವಿಗಳ ಕೃತಿಯಲ್ಲಿ ಅವರ ಕೃತಿಯ ಮಹತಿಗೆ ಈ ಭವತಾ ಅನುಭವವನ್ನು 
ನೀಡುವ ಪ್ರಸಂಗಗಳೂ ಒಂದು ಕಾರಣ. "ಭವ್ಯತೆಯನ್ನು ತಕ್ಕ ಪ್ರಮಾಣದಲ್ಲಿ ಹೊರ 
ಹೊಮ್ಮಿಸದ ಯಾವ ಕವಿಯೂ ಮಹಾಕವಿಯಾಗಲಾರನು; ಯಾವ ಕಾವ್ಯವೂ 
ನಿತ್ತನೂತನವಾಗಲಾರದು.” ` ಮಹಾಕವಿ ಕುಮಾರವ್ಯಾಸನು ಚಿತ್ರಿಸಿರುವ ಸುಪ್ರತೀಕ ಗಜದ 
ಚಿತ್ರಣವನ್ನು ನೋಡಿ - 


ಜಗದ ನಿಡುನಿದ್ರೆಯಲಿ ಮೋಹರದೆಗೆದ ಮುಗಿಲೋ ಮೇಣಖಿಲ ಕುಲ 
ದಿಗಿಭವೆಂಟೊಂದಾಯ್ತೊ ಕೈಕಾಲ್‌ ಮೂಡಿತೋ ನಭಕೆ 1 
ಅಗಿದು ಮೆಟ್ಟದೊಡವನಿ ಪಡುವಲು ನೆಗೆದುದಡರಿದು ಮುಂದೆ ಮೆಟ್ಟಲು! 
ಜಿಗಿದುದಿಳೆ ಮೂಡಲು ಮಹಾಗಜವೈದಿತಾಹವವ ॥ 

(ದ್ರೋ.ಪ. ೩೯) 


ಇಲ್ಲಿನ ಮಹಾಗಜದ ಚಿತ್ರ ಭವವಾಗಿದೆ. ಅದರಲ್ಲೂ 'ಕೈಕಾಲ್‌ ಮೂಡಿತೋ ನಭಕೆ' 
ಎನ್ನುವ ಒಂದು ಮಾತಿನಿಂದ ನಮ್ಮ ಕಲ್ಪನೆ ತತ್ತರಿಸುತ್ತದೆ. ನಭಕ್ಕೆ ಕೈಕಾಲ್‌ ಮೂಡಿದರೆ 
ಹೇಗಿರುತ್ತದೆಯೋ ಹಾಗಿತ್ತಂತೆ ಆ ಮಹಾಗಜ! ಆ ಮಹಾಗಜದ ಪದಾಘಾತಕ್ಕೆ ನೆಲವೇ 
ಮೂಡಲ ಪಡುವಲಕ್ಕೆ ಏರಿಳಿಯಿತಂತೆ. ಪಂಪಮಹಾಕವಿ ತನ್ನ ಆದಿ. ಪುರಾಣದಲ್ಲಿ ಇಂದ್ರನ 
ಐರಾವತದ ಒಂದು ಚಿತ್ರವನ್ನು ಹೀಗೆ ಕೊಡುತಾನೆ: 


ನೆಗಬ್ಬ Jರಾವತ ದಂತಿಗಾದುದು ಮೊಗಂ ಮೂವತ್ತೆರಟಿ್‌ ನೋಲಸ್ಬೊಡಾ 

ಮೊಗಮೊಂದೊಂದಳೊಳೆಂಟು 

ಕೋಡವಳ್‌ೊಳೆಂತೊಂತೊಂದೊಂದಲೊಳ್ಳೊಗೊಳೆಂ 

ನೆಗಚ್ಚೊಂದೊಂದೆಸೆದಿರ್ಕುಮಾ ಕೊಳಗಳಂತೊಂದಅಗೊಳ್‌ ಚಿತ್ರಪ- 

ತ್ರಗಣಂ ಪದ್ಮಿನಿ ನಾಡೆ ಚೆಲ್ಪನೊಳೆಕೊಂಡೊಂದೊಂದೆ: ಕಣ್ಳೊಪ್ಪಗುಂ- 
(ಆದಿಪುರಾಣ, ೭-೫೩) 


1. ಕುವೆಂಪು : ಅಗ್ನಿಹಂಸ, (ಪು 60,61,62) 
ಕೆ ಕುವೆಂಪು : ತಪೋನಂದನ, ಪು. 37 


೩೯೨ | ಭವ್ಯತೆ 


(58 


ಸೊಸಪೊವಬ್ಬಿನಿಯೊಂದಜಗೊಳ್‌ ಸೊಗಯಿಕುಂ ಮೂವತ್ತೆರ್‌ ಪೂವಿನೊಳ್‌ 

ಸೊಸಗಂಪಂ ಪುದಿದೊಪ್ಪಿ ತೋರುವೆಸಳ್ಗಳ್‌ ಮೂವತ್ತೆರಟ್‌ಚಿಲ್ಹನ- 

ಸೈಸಳೋರೊಂದಜಮೇಲೆ ಲೀಲೆ ಮಿಗೆ ಮೂವರ್ತಿರ್ವರೋರಂತೆ ನ- 

ಸೆ ದೇವಾಂಗನೆಯರ್‌ ಚಿಡಂಗನೊಳಕೊಂಡತ್ತಿಂದ್ರ ರುಂದ್ರದ್ಧಿಪಂ॥। 
(ಆದಿಪುರಾಣ ೭-೫) 


€l, 


€L 
2೬ 


ಳಿ 


“ಹಿಮಾಚಲಕ್ಕಿಂತಲೂ ದೊಡ್ಡದಾದ ಆ ಏಐರಾವತಕ್ಕೆ ಮೂವತ್ತೆರಡು 
ಮುಖಗಳಾಗಿವೆ. ಒಂದೊಂದು ಮುಖದಲ್ಲಿ ಎಂಟೆಂಟು ಬೆಳ್ಳಗೆ ನೀಳ್ದ ದಂತಗಳುದಿಸಿವೆ. 
ಆ ಒಂದೊಂದು ಕೋಡಿನ ಅಗ್ರಪ್ರದೇಶದಲ್ಲಿ ಒಂದೊಂದು ಸರೋವರವಾಗಿವೆ. ಆ 
ಒಂದೊಂದು ಹೂಗೊಳದಲ್ಲಿ ಒಂದೊಂದೇ ತಾವರೆ ಅರಳಿದೆ ಅರ್ಧಸರೋವರವನ್ನಾದರೂ 
ತುಂಬಿ. ಆ ಒಂದೊಂದು ತಾವರೆಯಲ್ಲಿ ಮೂವತ್ತೆರಡು ಎಸಳು ಶೋಭಿಸುತಿವೆ.ಆ 
ಒಂದೊಂದು ಎಸಳಿನ ಮೇಲೆ ಮೂವತ್ತೆರಡು ದೇವಾಂಗನೆಯರು ನರ್ತಿಸುತ್ತಿದ್ದಾರೆ - 
ಮೆಟ್ಟಿದರೋ ಮೆಟ್ಟರೊ ಎಂಬಂತೆ.'' ಪಂಪನ ಮತ್ತು ನಾರಣಪ್ಪನ ಎರಡು 
"ಮಹಾಗಜ'ಗಳ ಚಿತ್ರಣದಲ್ಲೂ ಅವುಗಳ ಬೃಹದ್‌ ಗಾತ್ರ ಮತ್ತು ಅನಂತತೆಯ ಮಹತ್ತು 
ನಮ್ಮನ್ನು ಅಷುಳಿಸುತ್ತದೆ*, ನಮ್ಮನ್ನು ನುಚ್ಚುನೂರು ಮಾಡುವುದರ ಮೂಲಕ ನಮ್ಮ ಅಲ್ಪತೆಯ 
ಅರಿವುಮಾಡಿಕೊಡುತ್ತದೆ. ಆದರೆ ತಪೋಮಗ್ಗನಾದ ಶಿವನ ಪ್ರಭಾಮೂರ್ತಿಯನ್ನು ಹರಿಹರ 
ಚಿತ್ರಿಸಿರುವ ಪರಿಯನ್ನು ನೋಡಿ: 


ಇದು ವಿದ್ಯುತ್‌ ಪ್ರಭಾಪ್ರಸರಮೊ 

ಸಂಪೂರ್ಣ ಚಂದ್ರಾಂಶು ಸಂಪದಮೋ 

ಶಾಶ್ವತ ಸೂರಕೋಟ ರುಚಿರ ಪ್ರದ್ಮೋತಮೋ 

ಮಾರಿಪೂಣ್ಮೆದ ಸರ್ವೇಶ ನಿಜಪ್ರಕಾಶ ನಿಧಿಯೋ 

ಪೇಳೆಂಬಿನಂ, ತೋರುತಿರ್ದುದು 

ದಿಕ್ಸಂಕುಳ ನಿರ್ಮಳೀಕೃತ ವಿರೂಪಾಕ್ಷ ಪ್ರಭಾಮಂಡಲಂ 
(ಗಿರಿಜಾಕಲ್ಯಾಣ ೫-೩೧) 


ಇಲ್ಲಿ ನಾವು ಕಾಣುವುದು ಬೆಳಗಿನ ಮೇಲೆ ಬೆಳಗು. ಇಲ್ಲಿ ಯಾವ ರೌದ್ರತೆಯೂ 
ನಮ್ಮನ್ನು ಅಷಳಿಸುವುದಿಲ್ಲ ಆದರೆ ಪ್ರಕಾಶದ ಮಹತ್ತು ನಮ್ಮ ವೃಕ್ತಿತೆಯನ್ನು ಕರಗಿಸುತ್ತದೆ. 
ಹಿಂದೆ ಹೇಳಿದ "ಮಹಾಗಜ'ವೂ 'ರುಂದ್ರದ್ಧಿಪ'ವೂ ಗಾತ್ರವೈಭವದಿಂದ ವಿಜೃಂಭಿಸಿದರೆ, 
ಇಲ್ಲಿನ ಪಭಾಪುಂಜವೇ ಆ ಕೆಲಸವನ್ನು ಮಾಡುತ್ತದೆ. ಅಲ್ಲಿನದು ರುದಭವ್ಮ ಎನ್ನಬಹುದಾದರೆ 
ಇಲ್ಲಿನದು ಶಾಂತಭವ್ಮ ಎನ್ನಬಹುದು. 
)¥ ಕುವೆಂಪು : ತಪೋನಂದನ. ಪು. 54 
ತ್‌ ಕುಮಾರವಾಸನ "ಮಹಾಗಜ' ಕ್ಕಾಂಟನು ಹೇಳಿದ Dynamic Sublimity ಗೆ ನಿದರ್ಶನವಾದರೆ, 
ಪಂಪನ ಐರಾವತ Mathamatical Sublimity ಗೆ ನಿದರ್ಶನ. 


ಸೌಂದರ್ಯ ಸಮೀಕ್ಷೆ ೩೯೩ 


ಮಹಾಕವಿಯ ಮಹೋನ್ನತ ವ್ಯಕ್ತಿ ಚಿತ್ರಣಗಳಲ್ಲೂ ನಾವು ಈ ಭವೃಶೆಯನ್ನು 
ಗುರುತಿಸಬಹುದು. ಇದನ್ನು ಎರಡು ಬಗೆಯಾಗಿ ಕವಿಗಳು ಮಾಡಿದ್ದಾರೆಂದು 
ಗುರುತಿಸಬಹುದು. ಒಂದು, ವೃಕ್ತಿಯ ವೃಕ್ತಿತ್ವವನ್ನೇ ಭವ್ಯವೆಂಬಂತೆ ಚಿತ್ರಿಸುವುದು. ಮತ್ತೊಂದು 
ಆ ವ್ಯಕ್ತಿ ಹಲವು ವಿಶೇಷ ಸಂದರ್ಭಗಳಲ್ಲಿ ನಡೆದುಕೊಳ್ಳುವ ರೀತಿಯನ್ನು ಚಿತ್ರಿಸುವುದರ 
ಮೂಲಕ ಭವಸತೆಯನ್ನುಂಟುಮಾಡುವುದು. ಎಂದರೆ ಈ ಎರಡೂ ಬೇರೆ ಬೇರೆ 
ಎಂದಾಗಲೀ, ಎರಡೂ ಒಂದೇ ಹಪಾತ್ರದಲ್ಲಿರಲಾರವೆಂದಾಗಲೀ ಅರ್ಥವಲ್ಲ ವ್ಯಕ್ತಿಚಿತ್ರಣವೇ 
ಭವೃವಾಗಿರುವುದನ್ನು ಪಂಪನು ಚಿತ್ರಿಸುವ ವೃದ್ಧಪರಾಶರರ ಚಿತ್ರದಲ್ಲಿ ನೋಡಿ: 


ಕನಕ ಪಿಶಂಗ ತುಂಗ ಜಟಕಾವಳೆಯಂ ಕುಡುಮಿಂಚಿನೋಳಿಯಂ 
ನೆನೆಯಿಸೆ, ನೀಲ ನೀರದ ತನುಚ್ಛವಿ ಭಸ್ಮರಜೋವಿಲಿಪ್ತಮಂ 
ಜನಗಿರಿಯಂ ಶರಜ್ಜಳಧರಂ ಕವಿದಂತಿರೆ, ಚೆಲ್ಪನಾಳ್ಲು ಭೋಂ- 
ಕೆನೆ ನಭದಿಂದಮಂದಿಳಿದನಲ್ಲಿಗೆ ವೃದ್ಧ ಪರಾಶರಾತ್ಮಜಂ * 
(ಪಂಪಭಾರತ ೭-೫೯) 


ಪರ್ವತಗಂಭೀರ ಪರಾಶರರ ವ್ಯಕ್ತಿತ್ವದ ಭವ್ಕ ಚಿತ್ರ ಅನನ್ಯವಾಗಿದೆ. 


ಪಾತ್ರ ಚಿತ್ರಣದಲ್ಲಿ ಭವ್ಯತೆಯನ್ನು ತರುವ ಮತ್ತೊಂದು ರೀತಿ ಎಂದರೆ, ಹಲವು 
ಅಸಾಮಾನ್ಕ ಸಂದರ್ಭಗಳಲ್ಲಿ ವ್ಯಕ್ತಿಗಳು ನಡೆದುಕೊಳ್ಳುವ ರೀತಿಯ ವರ್ಣನೆಯಿಂದ. ಭೀಷ್ಮನು 
ತನ್ನ ತಾಯಿಯ ಎದುರು ತನ್ನ ಪುರುಷವುತವನ್ನು ಪೂಣ್ಣು ನುಡಿಯುವ ಸಂದರ್ಭದಲ್ಲಿ 
ಕರ್ಣನು ಇಂದ್ರನಿಗೆ ಕವಚವನ್ನು 'ನೆತರ್‌ ಪನ ಹನ ಪನಿಯೆ' ಹರಿದು ಕೊಡುವ 
ತ್ಯಾಗವೀರ ಸನ್ನಿವೇಶದಲ್ಲಿ ತನ್ನ ಒಡೆಯನ ಅಪ್ಪಣೆಯನ್ನು ಶಿರಸಾವಹಿಸಿ ಸಹಧರ್ಮಿಣಿಯಾದ 
ಚಂದ್ರಮತಿಯ ತಲೆಗಡಿಯಲು ನಿಂತ ಹರಿಶ್ಚಂದ್ರನ ಕರ್ತವ್ಯನಿಷ್ಠೆಯಲ್ಲಿ ಅಣ್ಣನಾದ ಭರತನನ್ನು 
ಗೆದ್ದರೂ, ಆ ಗೆಲುವಿನ ಶಿಖರದಲ್ಲಿ ಅದನ್ನು ಅಲ್ಲವೆಂದು ಅರಿತು, ಸೋತ ಅಣ್ಣನಿಗೆ 
ರಾಜ್ಯ ಸಮಸ್ತವನ್ನೂ ಬಿಟ್ಟು ತಪಸ್ಸಿಗೆ ನಡೆದ ಬಾಹುಬಲಿಯ ಮಹೋನ್ನತ ಚಾರಿತ್ರದಲ್ಲಿ 
- ಇನ್ನೂ ಇಂತಹ ಅನೇಕ ಸಂದರ್ಭಗಳಲ್ಲಿ ಆ ವ್ಯಕ್ತಿಗಳು ನಡೆದುಕೊಳ್ಳುವ ರೀತಿ ನಮ್ಮನ್ನು 
ಎಸ್ಮಿತರನ್ನಾಗಿ ಮಾಡುತ್ತದೆ; ಆ ತ್ಕಾಗವೀರತೆಯೋ, ದಾನವೀರತೆಯೋ, ತನ್ನ ನೈತಿಕ 
ಮಹತ್ತಿನಿಂದ ನಮ್ಮನ್ನು ಅಪ್ಪಳಿಸಿ ನಮ್ಮ ಅಲ್ಲತೆಯನ್ನು ತೋರುತ್ತದೆ. ಅವರಲ್ಲಿ ಆಗ 
ಮೈದೋರುವ ಧೀರಸೌಂದರದ ಭವ್ಯತೆಯನ್ನು ನಾವು ಅನುಭವಿಸುತ್ತೇವೆ. 


ಇದುವರೆಗೂ ನಿರೂಪಿಸಿದ ಹಲವು ಉದಾಹರಣೆಗಳಿಂದ ಒಂದು ಅಂಶವನ್ನು 
ಗುರುತಿಸಬಹುದು. ಭವ್ಯತೆ ಮೂಡುವುದು ಕೇವಲ ಬಹಿರ್ಗಾತ್ರದಿಂದಲ್ಲ ಕೇವಲ 
ಬಹಿರ್ಗಾತ್ರದಿಂದ ವಿಜೃಂಭಿಸುವ ವಸ್ತು ದೈತ್ಯವಾಗಬಹುದೇ ಹೊರತು, ದಿವೃವಾಗಲಾರದು. 


ಹ ಈ ಪದದಲ್ಲಿ ಕವಿ "ಚೆಲ್ಪನಾಳ್ನು' ಎಂಬ ಪದವನ್ನು ಬಳಸಿದರೂ, ಕವಿ ನೀಡುವ ಭವ್ಯವಾದ 
ಉಪಮೆಗಳಿಂದಲೂ, "ಬೋಂಕೆನೆ ನಭದಿಂದ ಇಳಿದು' ಎನ್ನುವ ವಿಶೇಷಣದಿಂದಲೂ ಒಟ್ಟು 
ಪರಿಣಾಮದಿಂದಲೂ-ಇಲ್ಲಿನ "ಚೆಲುವು' ಭವ್ಯವೇ. 


೩೯೪ ಭವ್ಯತೆ 


ದುಶ್ಶಾಸನನ ಕರುಳನ್ನು ಬಗೆದು ದ್ರೌಪದಿಗೆ ಮುಡಿಯಿಸುವ ಭೀಮನಪಾತ್ರ ಪ್ರತೀಕಾರ 
ಭೀಷಣದ ದೈತ್ಸನಾಗಿ ತೋರಿ ನಮ್ಮನ್ನು ಭೀಭತ್ಸದಿಂದ ಅಪ್ಪಳಿಸಬಹುದೇ ಹೊರತು, 
ನಮ್ಮನ್ನು ಹಿಗ್ಗಿಸಲಾರದು. ಕೇವಲ ಬೃಹತ್ತು ನಮ್ಮನ್ನು ಚಕಿತಗೊಳಿಸಬಹುದು; 
ಭಯಗೊಳಿಸಬಹುದು. ಆದರೆ ಆ ಬೃಹತ್ತು ವಿಶೇಷವಾದ ಆತ್ಮ ಮಹಿಮೋನ್ನತಿಯಿಂದ 
ಕೂಡಿರಬೇಕು, ಅದೊಂದು ಅನಂತ ಶಕ್ತಿಯ ಪ್ರತಿಮೆಯಾಗಿ ಗೋಚರಿಸಬೇಕು. 
ಸಾಮಾನ್ಯವಾಗಿ ಮಹತ್ತು ಬೃಹತ್ತಿನ ಮೂಲಕವೇ ಮೈದೋರುವಂತೆ ನಮಗೆ 
ತೋರುವುದಾದರೂ, ಕರ್ಣನ ದಾನವೀರತೆಯಲ್ಲಿ ಹರಿಶ್ಚಂದ್ರನ ಸತ್ಕ ನಿಷ್ಠೆಯಲ್ಲಿ ನಮಗೆ 
ಬಹಿರ್ಗಾತ್ರಕ್ಕಿಂತ ಅಂತರ್‌ ಮಹತ್ತೇ ಭವೃವಾಗಿದೆ. ಎಂದರೆ ಮಹತ್ತು ಮೈದೋರಲು 
ಹಲವು ವೇಳೆ ಬೃಹತ್ತೂ ಅನಗತ್ಕ ಎಂದು ಒಪ್ಪಬಹುದು. ಮುಖವಾದುದ್ದು ಮಹತ್ತು 
ಮೈದೋರುವ ಪರಿ; ಅದು ಯಾವ ವಸ್ತುವಿನ ಮೂಲಕವಾದರೂ ಮೈದೋರಲಿ; ಅದು 
ಭವ್ಯತೆಯನ್ನು ಅನುಭವಕ್ಕೆ ತರಬಲ್ಲದು. ವಿಸ್ತಾರವಾದ ಹುಲ್ಲುಗಾವಲನ್ನೋ, ಮಾರ್ಗಶಿರದ 
ಹಗಲಿನ ಭವ್ಮ ನೀಲಿಯ ಆಕಾಶ ವಿಸ್ತಾರವನ್ನೋ, ತೆಕ್ಕನೆಯೆ ಮೈದೋರಿ ನಿಂತ 
ಕಾಮನಬಿಲ್ಲನ್ನೋ ಕಂಡಾಗ ನಮಗೆ ಭಯಪಡಿಸುವಂತಹ ಗಾತ್ರ ವೈಭವವೇನೂ 
ಇರದಿದ್ದರೂ, ಆ ದೃಶ್ಯಗಳು ನಮ್ಮನ್ನು ಅಷ್ಗಳಿಸದೆ ಒಯ್ಯನೆ ಕರಗಿಸುತ್ತವೆ. ಮತ್ತೆ ಹಲವೆಡೆ 
ಯಾವ ಗಾತ್ರವೂ ಇಲ್ಲದ, ಗಾತ್ರವೇ ಅಲ್ಲದ ಹಲವದರಿಂದ ಭವಾನುಭವ ಸಾಧ್ಯ 
ಉದಾಹರಣೆಗೆ ನಟ್ಟರುಳಿನ ಕಡುಮೌನ; ಅನಂತಕಾಲದ ಕಲ್ಪನೆ; ಪ್ರಳಯದ ಊಹೆ; 
ಕೋಟ್ಕಂತರ ಗ್ರಹತಾರಕೆಗಳ ಪರಿಭ್ರಮಣದ ಭಾವನೆ-ಇಂತಹ ಒಂದೊಂದು ಚಿಂತನೆಗಳೇ 
ಸಾಕು ಭವ್ಯತೆಯ ಅನುಭವವನ್ನು ನೀಡಲು. ಯೋಚಿಸಿದಷ್ಟೂ ವಿಸ್ತಾರವಾಗುತ್ತಾ ಹೋಗುವ, 
ಭವ್ಯತೆಯನ್ನು ಪ್ರಚೋದಿಸುವ ಉದಾಹರಣೆಯಾಗಿ ಶ್ರೀ ಪು.ತಿ.ನ ಅವರ ಒಂದು ಅಪೂರ್ವ 
ಪದ್ಮ (ಚಿಕುಹೂ)ದಲ್ಲಿನ ಈ ಚಿಂತನೆಯನ್ನು ನೋಡಿ : 


ಚಿಕುವೂ ಕುವ್ಚೂ ಏನ್‌ ಸವಿ 
ಒಂದೇ ಸರದೊಂದೇ ಛವಿ 
ಅಜರಾಮರವಿದು ಅಚ್ಚರಿ 
ಪುರಾಣ ನೂತನವು. 
ಕೋಟ ಕೋಟ ಕೋಗಿಲೆ ಮೈ 
ತರಗೆಲೆಯಂತುದುರಿವೆ ಸೈ 
ಇದನು ಹಿದಿದು ಬಿಡುವಾಟದಿ 
ಯತು ಯತು ಯುಗ ಯುಗವೂ 
(ಗಣೇಶದರ್ಶನ, ಪು ೨೩) 


ಈ ಪದ್ಯದಲ್ಲಿ ಮೊದಲ ನಾಲ್ಕು ಸಾಲು ಸುಂದರವಾಗಿವೆ; ಕೋಗಿಲೆಯ ದನಿಯನ್ನು 
ಕೇಳಿ ಅದರ ಮಧುರಾನುಭವದಲ್ಲಿ ಕವಿ ಅಚ್ಛರಿಪಡುತ್ತಾರೆ. ಆದರೆ ಆ ದನಿಯ ಹಾದಿಯಲ್ಲಿ 
ಕವಿ ಒಂದು ಅಸಾಮಾನ್ಯವಾದ ಭಾವನೆಯನ್ನು ತಲಪುತ್ತಾರೆ. ಚಿಂತನಾ ಯೋಗ್ಕವಾದ 
ಆ ಭಾವನೆ ಭವ್ಯವಾಗಿದೆ. ಕೋಗಿಲೆಯ ಕೊರಳೆ ಮೂಲಕ ಹಾದುಬರುವ ಈ ಸವಿದನಿ 


ಸೌಂದರ್ಯ ಸಮೀಕ್ಷೆ ೩೯೫ 


ಚಿರಂತನವಾದುದು; ಆದರೆ ಕೋಗಿಲೆಗಳೇನಿದರೂ ಈ ದನಿಯನ್ನು ಹಿಡಿದು ಬಿಡುವ 
ಕ್ಷಣಿಕ ಮಾಧ್ಯಮಗಳು. ಯುಗಯುಗಾಂತರದಿಂದ ಯತು ಯತುಗಳಲ್ಲಿ ಈ ಒಂದು 
ಚಿರಂತನವಾದ ನಾದವನ್ನು ಹಿಡಿದು ಬಿಡುವ ಆಟದಲ್ಲಿ ಕೋಟ ಕೋಟಿ ಕೋಗಿಲೆಯ 
ಮೈ ತರಗೆಲೆಯಂತೆ ಉದುರಿಹೋಗಿವೆ! ಆದರೆ ಆ ದನಿ ಮಾತ್ರ "ಅಜರಾಮರವಿದು 
ಅಚ್ಚರಿ ಪುರಾಣ ನೂತನವು'. ಈ ಒಂದು ಭಾವನೆಯ ಚಿಂತನೆ ನಮ್ಮಲ್ಲಿ ಭವ್ಯಾನುಭವವನ್ನು 
ನೀಡುತ್ತದೆ. ಈ ದನಿಯ ಚಿರಂತನತೆಯ ಚಿಂತನೆಯಂತೆ ಮೌನವೂ, ಮೌನದ ಚಿತ್ರಣವೂ 
ಭವವಾಗುತ್ತದೆ. ರಾಮಾಯಣದ ತುಂಬ ಭರತನಿಂದ ತಿರಸ್ಕತೆಯಾದ ಕೈಕೆಯ ಮೌನ 
ಭವೃವಾಗಿ ವ್ಯಾಪಿಸುತ್ತದೆ; ಅಂತೆಯೇ ಊರ್ಮಿಳೆಯ ನೀರವಧ್ಕಾನ ಮೌನವೂ. ಕಾಳಿದಾಸನ 
ಕುಮಾರ ಸಂಭವದಲ್ಲಿ ಶಿವನ ತಪೋವನವನ್ನು ಕಾಮನು ಪ್ರವೇಶಿಸಿದಾಗ ಆದ 
ಚಾಂಚಲೃತೆಯನ್ನು ಕಂಡು ನಂದಿಯು ತನ್ನ ಬೆರಳ ಸನ್ನೆಯಿಂದ ಸಮಸ್ತ ಕಾನನವನ್ನೇ 
ಸ್ಮಬ್ಧವನ್ನಾಗಿಸಿದ ಚಿತ್ರಣದಲ್ಲಿ ಮೌನ ಭವ್ಯತೆಯನ್ನು ಕಾಣಬಹುದು- 


ವೃಕ್ಷ ಕಂಪನ ನಿಂತು ಭ್ರಮರ ಸಂಭ್ರಮ ನಿಂತು 
ಅಂಡಜ ದ್ವನಿ ನಿಂತು ಮೃಗಚಲನೆ ನಿಂತು 
ಆತನಾಣತಿ ಸಂದು ಸರ್ವಕಾನನಮಂದು 
ಚಿತ್ರಾರ್ಪಿತಾರಂಭಮಾಗಿರ್ದುದಂದು *: 


ಈ ಸ್ವಬ್ಧಮೌನದ ಚಿತ್ರಣ ಭವ್ಯವಾಗಿದೆ. 


ಭವ್ಯತೆಯನ್ನು ಚಿತ್ರಿಸುವುದರಲ್ಲಿ ಇನ್ನೂ ಒಂದು ವಿಶಿಷ್ಟವಾದ ಹಾಗೂ ಸ್ವಾರಸ್ಮವಾದ 
ವಿಧಾನ ಉಂಟು. ಮೊದಲು ಸಹಜವಾಗಿಯೇ ಭವ್ಯತೆಯನ್ನು ಅನುಭವಕ್ಕೆ ತರುವ 
ವಸ್ತು ವರ್ಣನೆಯೊಂದನ್ನು ಮಾಡಿ, ಅನಂತರ ಈ ಭವ್ಕ( ವಸ್ತುವಿನಂತೆ ಸಹಜವಾಗಿ ಪರಿಣಾಮ 
ಮಾಡಲಾಗದೆನ್ನಿಸುವಂತಹ ಮತ್ತೊಂದು ವಸುವಿನ ಚಿತ್ರವನ್ನು ತಂದು, ಮೊದಲು 
ಉಂಟುಮಾಡಿದ ಭವ್ಕಾನಂಭವವನ್ನೇ ಮೆಟ್ಟಿ ನಿಲ್ಲುವಂತಹ ಅನುಭವವನ್ನು 
ಉಂಟುಮಾಡುವುದು. ಇದರ ನಿದರ್ಶನಕ್ಕೆ ದೊರೆತ ಒಂದೇ ಒಂದು ಕವಿತೆ, ಕುವೆಂಪು ಅವರ 
"ನಾನು' (ಕಲಾಸುಂದರಿ ಪು.೬೬). ಎನ್ನುವುದು. ಈ ಪದದಲ್ಲಿ ಕವಿ ಮೊದಲು ಸಮಸ್ತ 
ವಿಶ್ವದ ಭವ್ಯಾನುಭೂತಿದಾಯಕಗಳಾದ ಹಲವು ಚಿತ್ರಗಳನ್ನು ಕೊಡುತ್ತಾರೆ: ಸೀಮೆಯಿಲ್ಲದೆ 
ಸಬನಿದ್ರೆಯ ಮಹಾ ಸ್ಪಪ್ಪದಂತೆ, ಗಗನ ಗಂಭೀರ ನೀಲಿಮೆ ಮೇಲೆ ನಿಷ್ಟಂದ ಮೂಕವಾಗಿದೆ; 
ಕೆಳಗೆ ವಿಕ್ಷುಬ್ಧ ವಾರಿಧಿಯ ವಿಪುಲ ನೀಲಿಮೆ ಭೂವಲಯವನ್ನು ಸುತ್ತಿ ತೆರೆಗಳಾಟದಲ್ಲಿ 
ತೊಡಗಿವೆ; ಪರ್ವತಶ್ರೇಣಿಗಳು ಧ್ಯಾನಯೋಗಿಗಳೆಂತೆ ನಿಬಿಡಾರಣ್ಯದ ವಲ್ಕಲವನ್ನುಟ್ಟು 
ನಿಂತಿವೆ; ನದನದಿಗಳು ನಿರಂತರವಾಗಿ ಕಡಲಿಗೆ ಹರಿದಿವೆ; ಪ್ರಳಯ ಜಿಹ್ಹಾಗದಲ್ಲಿ ರಾಜ್ಯಗಳು 
ಎದ್ದು ಸಂಸ್ಕೃತಿಗಳನ್ನು ಕಟ್ಟ ಬಣ್ಣದ ಗುಳ್ಳೆಯಂತೆ ಮರೆಯಾಗಿವೆ; ಇವೆಲ್ಲದರ ನಡುವೆ 


yf ಶ್ರೀ ಎಸ್‌.ವಿ. ಪರಮೇಶ್ವರ ಭಟ್ಟರ ಅನುವಾದ. 


೩೯೬ ಬವ್ಮತೆ 


ಮಾನವನು ಅಧಿಕಾರ ಸಂಪತುಗಳಿಗೆ ಹಾವಾಗಿ ಕಾಲವರ್ತಿಯನ್ನು ಪೋಷಿಸುವ ತೈಲವಾಗಿ 
ನುಗ್ಗುತ್ತಿದ್ದಾನೆ; ಇದೆಲ್ಲವನ್ನೂ ಲೆಕ್ಕಿಸದೆ ತನಗಿಂತಲೂ ಶತಕೋಟಿ ಹಾಲು ಹಿರಿದಾದ 
ಇನಮಂಡಲವನ್ನು ಸುತ್ತಿ ನಿಷ್ಕರುಣ Mose ಈ ಭೂಗೋಲ ಆಕಾಶದೇಶದಲ್ಲಿ 
ತಿರುಗುತ್ತಿದೆ. ಗಾತ್ರದಲ್ಲಿ ಸೂರ್ಮ್ನನನ್ನೂ ಮೀರಿರುವ ನಕ್ಷತ್ರ ಕೋಟಿಗಳು ಚಿಂತೆ 
ಬಳಲುವಾಕಾಶದಲ್ಲಿ ಜ್ಯೋತಿವತ್ಸರಗಳತಿ. ದೂರದವಕಾಶದಲ್ಲಿ ಖಚಿತವಾಗಿವೆ -'' ಹೀಗೆ 
ಕವಿಯ ಒಂದೊಂದೂ ಭವ್ಯವಾದ ಚಿತ್ರವೂ ನಮ್ಮ ಅಂತರಂಗದಲ್ಲಿ ನಮ್ಮನ್ನು ಆಕ್ರಮಿಸಿ, 
ಅಪ್ಪಳಿಸಿ, ಮೂಕರನ್ನಾಗಿ ಮಾಡುತ್ತದೆ. ಈ ಮಹಾಬ್ರಹ್ಮಾಂಡದ ಭೂಮತೆಯಿಂದ 


ಆ 


ಅಪ್ಪಳಿಸಲ್ಪಟ್ಟ ಕವಿಗೆ ಎನ್ನಿಸುತ್ತದೆ “ನಾನಿಹೆನು ಕ್ಷುದ್ರದಲಿ ಕ್ಷುದ್ರತಮ ನರನಾಗಿ” ಎಂದು. 


ಎದ <A 


ಆದರೆ ತೆಕ್ಸನೆಯೇ ಈ ಕ್ಷುದ್ರದಲ್ಲಿ ಕ್ಷುದ್ರತಮನಾಗಿ ಬ್ರಹ್ಮಾಂಡದ ಭವ್ಯತೆಯ ಆಘಾತದಿಂದ 


ಗಿ 
ಹುಡಿಯಾಗಿ ನಿಂತ ಈ ನರನ ಚಿತ್ರವೇ ಈ ಎಲ್ಲ ಭವೃತೆಗೂ ಮಿಗಿಲಾಗಿ ನಿಲ್ಲುವುದೆಂದು 
ಕವಿ ಚಿತ್ರಿಸಿದ್ದಾರೆ. 


ನಾನಿಹೆನು 

ಕ್ಷುದ್ರದಲಿ ಕ್ಷುದ್ರತಮ ನರನಾಗಿ, ಎಲ್ಲವನು 

ನನ್ನ ಮನಸಿನ ಭಾವ ಜಾಲದಲಿ ಸೆರೆಗೈದು! 
ಅಣೋರಣಿಯನು ನಾನು. ಮಹತೋ ಮಹೀಯವನು 
ನುಂಗಿಹೆನು: ನನ್ನ ಚೇತನ ಜಲಧಿಯಲಿ ತೇಲಿ 
ಬಾಳುತಿಹುದೀ ವಿಶ್ವ, ಸ್ಪಷ್ಟ ಮಾಲೆಯ ಹೋಲಿ * 


ಇಲ್ಲಿ ಆಗಲೇ ಬ್ರಹ್ಮಾಂಡದ ಭವ್ಯತೆಯ ಮುಂದೆ ಯಾವ 'ನಾನು' ಎನ್ನುವುದು ಕೇವಲ 
ಕ್ಷುದ್ರತಮವಾಗಿ ಬಿದ್ದುಹೋಗಿತ್ತೋ, ಅದೇ 'ನಾನು' ಎನ್ನುವ ವ್ಯಕ್ತಿತ್ವ ತೆಕ್ಕ್ಶನೆಯೇ, ಆ 
ಭವ್ಮತೆಯನ್ನೇ ನುಂಗಿ ನೀರ್ಕುದಿದು ನಿಲ್ಲುತ್ತದೆ. ಈ ಬ್ರಹ್ಮಾಂಡ ಎಷ್ಟೇ ಭವೃವಾದರೂ, 
ಈ 'ನಾನು' ಈ ಎಲ್ಲವನ್ನೂ ನನ್ನ ಮನಸ್ಸಿನ ಭಾವಜಾಲದಲ್ಲಿ ಸೆರೆಗೆಯ್ಕಬಲ್ಲೆ; ನಾನು 
ಅಣೋರಣೀಯನಾದರೂ ಈ ಮಹತೋ ಮಹೀಯವನ್ನು ನುಗಿದ್ದೇನೆ; ನನ್ನ ಚೈತನ್ಮದ 
-ಜಲಧಿಯಲ್ಲಿ ಈ ವಿಶ್ವ ಸ್ವಪ್ನಮಾಲೆಯಂತೆ ತೇಲಿ ಬಾಳುತ್ತಿದೆ"- ಎಂಬ ಈ ನಮಿ 
ಭಾವದ ಆಲೋಚನೆಯೇ ನಮ್ಮಲ್ಲಿ ಮತ್ತೆ ಭವಾನುಭವವನ್ನುಂಟು ಮಾಡುತ್ತದೆ. 


ಭವ್ಯತೆಯನ್ನು ಕುರಿತು ಇದುವರೆಗಿನ ನಿರೂಪಣೆಯಲ್ಲಿ ಭವ್ಯತೆಯ ಅನುಭೂತಿಗೆ 
ವಸ್ತು ಬೃಹತ್ತಾಗಿರದಿದ್ದರೂ, ಆತ್ಮದ ಮಹ ತ್ತಿನಿಂದ ಕೂಡಿರಬೇಕು, ಆ ಮಹತ್ತು ಗಾತ್ರವಲ್ಲದ, 
ಗಾತ್ರವಿಲ್ಲದ ಒಂದು ಬಗೆಯ ಅಸೀಮ, ಅನಂತ ವಸ್ತುಗಳ ಪರಿಭಾವನೆಯಿಂದ, 


p> ವಾಸ್ತವವಾಗಿ ಭವೃತಾ ಅನುಭವಕ್ಕೆ ಈ ಕವನ ಇಲ್ಲಿಗೇ ಮುಗಿಯಬೇಕು. ಆದರೆ ಕವಿ ಮತ್ತೆ 
“ಕನಸಿನಾಕಾಶವದು ಎನಿತು ಹಿರಿದಾದರೇನು? ಹಿರಿಯನಲ್ಲವೆ ಅದಕೆ ಕನಸು ಕಾಣುವ ನಾನು' 
ಎಂಬ ಹೇಳಿಕೆ (6(0(೮1707!) ಯ ರೂಪದ ಮುಕ್ತಾಯ ಕೊಟ್ಟದ್ದಾರೆ. ಈ ಮುಕ್ತಾಯ ಇದುವರೆಗೂ 
ವಿಜೃಂಭಿಸಿದ ಭವೃತಾ ಅನುಭವಕ್ಕೆ ಪೋಹಕವಾಗಿಲ್ಲ 


ಸೌಂದರ್ಯ ಸಮೀಕ್ಷೆ ೩೯೭ 


ಚಿಂತನೆಗಳಿಂದ ಸಾಧ್ಯ ಎನ್ನುವ ಅಂಶ ಸ್ಪಷ್ಟವಾಯಿತು. ಎಡ್ಮಂಡ್‌ ಬರ್ಕನು ಹೇಳಿದಂತೆ 
"ಅಲ್ಲ' ವಸ್ತುಗಳಿಂದಲೂ ಮಹತ್ತು ಅನುಭವಕ್ಕೆ ಬರಲು ಸಾಧ್ಯ 'ಅಲ್ಲ' ವಸ್ತುವಿನಲ್ಲಿ 
ಗೋಚರಿಸುವ ಮಹತ್ತೂ ಭವತಾ ಅನುಭವವನ್ನು ಪ್ರಚೋದಿಸಬಹುದು ಎನ್ನುವುದಕ್ಕೆ 
ಎ.ಸಿ. ಬ್ರಾಡೆಯವರು ಕೊಟ್ಟಿರುವ ಟರ್ಜನೀವ್‌ ಕವಿಯ ಒಂದು ಪದ್ಯದ ಈ 
ಗದ್ಯಾನುವಾದವೇ ಸಾಕು:- 


“ನಾನು ಆಗತಾನೇ ಬೇಟೆಯನ್ನು ಮುಗಿಸಿಕೊಂಡು ತೋಟದ ಹಾದಿಯಲ್ಲಿ 
ಮನೆಯ ಕಡೆ ಧಾವಿಸುತಿದ್ದೆ ನನ್ನ ನಾಯಿ ಮುಂದೆ ಮುಂದೆ ಓಡುತ್ತಿತ್ತು 


ಇದ್ದಕ್ಕಿದ್ದಂತೆ ನನ್ನ ನಾಯಿ ತನ್ನ ನಡಿಗೆಯನ್ನು ನಿಧಾನಗೊಳಿಸಿ, ಮುಂದೇನನ್ನೋ 
ಕಂಡಂತೆ ಕಳ್ಳಹೆಜ್ಜೆಯಿಂದ ನಡೆಯತೊಡಗಿತು. 


ನಾನು ಒಮ್ಮೆ ದಾರಿಯುದ್ದಕ್ಕೂ ಕಣ್ಣು ಹೊರಳಿಸಿದೆ; ಕಂಡೆ, ಗುಬ್ಬಚ್ಚಿಯ 
ಮರಿಯೊಂದು ತನ್ನ ಹಳದಿಯಂಚಿನ ಕೊಕ್ಕನ್ನು ಚಾಚಿ, ಮಿದು ತುಪ್ಪಳ ತಲೆಯನ್ನು ಬಾಗಿಸಿ 
ಮರವೊಂದರ ಕೆಳಗೆ ಕುಳಿತಿತ್ತು 


ಅದು ಮರದ ಹರೆಯೊಂದರ ಗೂಡಿನಿಂದ ಕೆಳಕ್ಕೆ ಬಿದ್ದಿತ್ತು. (ಬಿರುಸಾದ ಗಾಳಿ 
ತೀಡುತ್ತಿತು, ಸಾಲು ಮರದ ಕೊಂಬೆಗಳನ್ನೆಲ್ಲಾ ನಡುಗಿಸುತ್ತಿತ್ತು) ಅದು ಬಿದ್ದಲ್ಲೇ ಕುಳಿತು, 
ಒಂದಿನಿತೂ ಅಲುಗದೆ, ತನ್ನ ಎಳೆಯ, ಅರೆ ಬೆಳೆದ ಹಕ್ಕಗಳನ್ನು ಮಾತ್ರ ನಿಸ್ಸಹಾಯಕವಾಗಿ 
ಬಡಿಯತ್ತಿತ್ತು 


ನನ್ನ ನಾಯಿ ನಿಧಾನವಾಗಿ ಅದನ್ನು ಸಮೀಪಿಸುತ್ತಿತ್ತು ಆಗ ಇದ್ದಕ್ಕಿದ ಹಾಗೆಯೇ 
ಮರದ ಮೇಲಿನ ಕೊಂಬೆಯೊಂದರಿಂದ ಕಪ್ಪು ಕೊಕ್ಕಿನ ಗುಬ್ಬಚ್ಛಿಯೊಂದು ಕವಣೆಕಲ್ಲಿನಂತೆ 
ನಾಯಿಯ ಮೂಗಿನ ನೇರಕ್ಕೇ ಚಿಮ್ಮಿ, ನಾಯಿಯ ತೆರೆದ ಬಾಯಿಯ ಕರಾಳದಂಷ್ಟಕೆ 
ಒಮ್ಮೆ ಇಮ್ಮೆ ಅಪ್ಪಳಿಸಿ. ಕರುಣಾಪೂರ್ಣವಾಗಿ ಕಿರಿಚುತ್ತಾ ಛಿದ್ರತನುವಾಗಿ ಬಿತ್ತು 


ಅದು ತನ್ನ ಮರಿಯನ್ನು ಕಾಪಾಡಲೇಬೇಕೆಂದು ನಿರ್ಧರಿಸಿತ್ತು ಆ ಗುಬ್ಬಚ್ಚಿ ತನ್ನಲ್ಲಿ 
ತಾನೇ ಅರಚಿತು; ಆ ಪುಟ್ಟ ಶರೀರ ಸಮಸ್ತವೂ ಭೆಯದಿಂದ ನಡುಗಿತು; ಅದರ ಕ್ವೀಣದನಿ. 
ರುದ್ರವಾಯಿತು. ಕರ್ಕಶವಾಯಿತು. ಹಾಗೆಯೇ ಅದು ಸತ್ತು ಬಿತ್ತು; ಅದು ತನ್ನನ್ನು ತಾನೇ 
ಬಲಿಕೊಟ್ಟುಕೊಂಡಿತ್ತು 


ಮರಿಯೆಡೆಗೆ ಬಾಯಿತೆರೆದು ನುಗ್ಗಿದ ನನ್ನನಾಯಿ ಕೊಂಬೆಯ ಮೇಲಿಂದ 
ವೀಕ್ಷಿಸುತ್ತಿದ್ದ ಗುಬ್ಬಚ್ಚಿಯಕಣ್ಣಿಗೆ ಎಂತಹ ಭಯಂಕರ ದೈತ್ಸನಾಗಿ ಕಂಡಿರಬೇಕು! ಆದರೂ 
ಅದು ಸುರಕ್ಷಿತವಾದ “ಮರದ ಕೊಂಬೆಯ ಮೇಲೆ ನಿಲ್ಲಲಾರದೆ ಹೋಯಿತು. ತನ್ನ ಇಚ್ಚೆಗೆ 
ಮೀರಿದ ಪ್ರಬಲತರ ಶಕ್ತಿಯದಾವುದೋ ಅದನ್ನು ಅಲ್ಲಿಂದ ಎಳೆಯಿತು. 


ನನ್ನ ನಾಯಿ ಸಬವಾಗಿ ಕ್ಷಣಕಾಲ ನಿಂತು, ನಂತರ ಮೆತಗಾಗಿ ಹಿಂದೆ ಸರಿಯಿತು, ಆ 
ಶಕ್ತಿಯನ್ನು 'ಅದುಕೂಡಾ "ಒಪ್ಪಿಕೊಳ್ಳಬೇಕಾಯಿತು, ನಾನು ನಾಯಿಯನ್ನು ಹಿಂದಕ್ಕೆ ಬರುವಂತೆ 
ಕರೆದೆ. ಬನ್ನು ಅಲ್ಲಿಂದ ಮುಂದುವರಿದಂತೆ ಏನೋ ಒಂದು ಬಗೆಯ ಗೌರವ ಭಾವ ನನ್ನಲ್ಲಿ 


ಸಂಚಾರವಾಯಿತು. 


೩೯೮ ಭವ್ಯತೆ 


ಹೌದು; ನಗಬೇಡಿ, ಆ ಪುಟ್ಟ ಗುಬ್ಬಚ್ಚಿಯ ಪರಾಕ್ರಮದ ಎದುರಿಗೆ, ತನ್ನ 
ಮರಿಯನ್ನು ಕುರಿತು ಅದು ತೋರಿದ ಪ್ರೀತಿಯ ಮಹತಿನ ಎದುರಿಗೆ, ನಿಜವಾಗಿಯೂ 
ಆ ಪುಟ್ಟ ಹಕ್ಕಿಯನ್ನು ಕುರಿತು ನನ್ನಲ್ಲಿ ಗೌರವಭಾವ ಸಂಚಾರವಾಯಿತು. 


ನನಗೆನಿಸಿತು, ಮೃತ್ಯುವಿಗಿಂತ, ಮೃತ್ಯುವಿನ ಭೀತಿಗಿಂತ ಮಹತ್ತಾದದ್ದು ಪ್ರೀತಿ 
ಪ್ರೀತಿಯಿಂದ, ಪ್ರೀತಿಯಿಂದ ಮಾತ್ರವೇ ಈ ಬದುಕು ನಿಂತಿದೆ; ಈ ಬದುಕು 
ಸಾಗುತಿದೆ.”' 


ಈ ಒಂದು ಸಂದರ್ಭದಲ್ಲಿ ಆ ಗುಬ್ಬಚ್ಚಿಯ ಹೋರಾಟ, ಪರಿಬಾವಿಸಿದಷ್ಟೂ 
ಭವ್ಮವಾಗುತ್ತದೆ. ಭವೃತೆಯನ್ನುಕ್ಕಿಸುವ ಗಾತ್ರವಾದರೂ ಆ ಸಂದರ್ಭದಲ್ಲಿ ನಾವು ಕಾಣುವ 
ಪಾತ್ರಗಳಲ್ಲಿಲ್ಲ ಗುಬ್ಬಚ್ಚಿಯಾಗಲೀ ನಾಯಿಯಾಗಲೀ ಸಣ್ಣ ಪ್ರಾಣಿಗಳು. ಈ 
ಸಂದರ್ಭದಲ್ಲಲ್ಲದೆ ಬೇರೆಯ ಹೊತ್ತಿನಲ್ಲಿ ಆ ಗುಬ್ಬಚ್ಚಿ ಅವಜ್ಞೆಗೆ ಪಾತ್ರವಾದ ಸಣ್ಣಪ್ರಾಣಿ. 
ಆದರೆ ಈ ಸನ್ನಿವೇಶದಲ್ಲಿ ಅದರ ಅಲ್ಲಗಾತ್ರ ಅರಿವಿಗೇ ಬರುವುದಿಲ್ಲ ಅನುಭವಕ್ಕೆ 
ಬರುವುದೇನಿದ್ದರೂ ತನ್ನ ಮರಿಗಾಗಿ ಈ ಗುಬ್ಬಚ್ಚಿ ನಡೆಸಿದ ಹೋರಾಟದಲ್ಲಿ ಪ್ರಕಟವಾಗುವ 
ತ್ಕಾಗ ಮತ್ತು ಪೇಮ. ಆ ಗುಬ್ಬಚ್ಚಿಯ ತ್ಕಾಗ ನಮ್ಮನ್ನು ಕರಗಿಸಿದರೆ, ನಮ್ಮ ಅಹಂವಕ್ರಿತ್ತವನ್ನು 
ಇಲ್ಲ ಗೈದು ಅದರ ತ್ಕಾಗದ ಬಗ್ಗೆ ವಿಸ್ಮಯ - ಗೌರವವನ್ನು ಉಕ್ಕಿಸಿದರೆ, ಆ ತ್ಕಾಗದ 
ಹಿಂದಿರುವ ಆತ್ಮದ ಅನುಭವವನ್ನುಂಟುಮಾಡುತ್ತದೆ* 


ಭವೃತಾ ಅನುಭವದ ಸ್ಪರ್ಶ ನಮಗೆ ಕವಿಕೃತಿಗಳಲ್ಲಿ ನಾನಾ ರೀತಿಯಲ್ಲಿ 
ಆಗಬಹುದು. ಹಾತ್ರಚಿತ್ರಣದಲ್ಲಿ ಪ್ರತಿಮಾ ನಿರ್ಮಾಣದಲ್ಲಿ ವರ್ಣನೆಗಳಲ್ಲಿ ಭವತಾ 
ಅನುಭವಕ್ಕೆ ಕೇವಲ ವರ್ಣನೆಯ ಬೃಹತ್ತು ಅತ್ಮವಶ,್ಲಕವೇನಲ್ಲ ಅಂತೆಯೇ ಅತಿ 
ಗಂಭೀರವಾದ ಪದಪುಂಜಗಳೂ ಬೇಕಾಗಿಲ್ಲ ಸಾಮಾನ್ಯವಾದ, ಸರಳವಾದ ಚಿತ್ರಗಳಿಂದಲೂ 
ಸಾಧ್ಯ. ಕಡೆಗೆ ಒಂದು ಉಪಹಮೆಯೇ ಸಾಕು ಈ ಅನುಭವಕ್ಕೆ. ಕವಿ ಬೇಂದ್ರೆಯವರು 
ಶ್ರಾವಣವನ್ನು ಕುರಿತು ಮಾಡುವ ವರ್ಣನೆಯಲ್ಲಿ- 


ಗುಡ್ಡ ಗುಡ್ಡ ಸ್ಥಾವರಾಲಿಂಗ 

ಅವಕ ಅಭ್ಯಂಗ 

ಎರಿತವನ್ನೊ ಹಂಗ 

ಸುತ್ತೆಲ್ಲ ಕೂಡ್ಮಾವ ಮೋಡ ನೋಡ ನೋಡ. 


1. A.C. Bradley: Oxford Lectures On Poetry: On the Sub lime. 0.44. 

R ನಮ್ಮ ಸಾಹಿತ್ಯದಲ್ಲಿ ಇಂತಹ ಚಿತ್ರಗಳೂ ಅತಿ ವಿರಳ. ಕನ್ನಡದಲ್ಲಿ ಚಿರಪರಿಚಿತವಾದ 'ಗೋವಿನಕತೆ'ಯಲ್ಲಿ 
ಬರುವ "ಪ್ರಣ್ಮಕೋಟಿ' ಎಂಬ ಹಸುವಿನ ಪಾತ್ರದಲ್ಲಿ ಈ ಬಗೆಯ ಭವ್ಯತೆ ಗೋಚರಿಸುವಂತೆ 
ತೋರುತ್ತದೆ. ಕೊಟ್ಟ ಮಾತಿಗಾಗಿ, ತನ್ನ ಕರುವನ್ನು ಬಿಟ್ಟು ನಡೆದು ಗವಿಯ ಬಾಗಿಲನ್ನು ಸೇರಿನಿಂತು 
"ಖಂಡವಿದೆಕೋ ಮಾಂಸವಿದೆಕೋ' - ಎನ್ನುವ ಪುಣ್ನಹೋಟಿಯ ತಾಗಭವ್ಯತೆ ನಮ್ಮನ್ನಿರಲಿ, ಕೊಂದುತಿನ್ನುವ 
ಹುಲಿಯನ್ನೇ ಅಪ್ಪಳಿಸುತ್ತದೆ. ಆ ತ್ಕಾಗದ ಆಘಾತಕ್ಕೆ ಹುಲಿಯೇ ಸತ್ತು ಬೀಳುತ್ತದೆ! 


ಸೌಂದರ್ಯ ಸಮೀಕ್ಷೆ ೩೯೯ 


ಎನ್ನುವಲ್ಲಿ ದವನದ ಹುಣ್ಣಿಮೆಯ ಇರುಳನ್ನು ವರ್ಣಿಸುತ್ತಾ 


ಆಕಾಶ ಅನಿಸತದ ಪ್ರಕಾಶ ಮಹಾಲಿಂಗ 
ನೆಲ ಅಗಲ ಪೀಠಧಾಂಗ 


ಎನ್ನುವಲ್ಲಿ ಕುವೆಂಪು ಅವರು - 


"ಪಾತಾಳದಿಂದಂಬರಕೆ ಹೆಡೆಯೆತ್ತುವೋಲ್‌ ಅಗ್ನಿಶೇಷ' 


ಎಂದು ಕೊಡುವ ಭವ್ಯೋಪಮಾ ಚಿತ್ರದಲ್ಲಿ ಇನ್ನೂ ಇಂತಹ ಅನೇಕ ಚಿತ್ರಣಗಳಲ್ಲಿ 
ಭವ್ಯತೆಯ ಸ್ಪರ್ಶ ನಮಗಾಗುತ್ತದೆ. 


ಮಹಾಕವಿಗಳ ಕೃತಿಗಳಲ್ಲಿ ಭವೃತೆಯ ಅನುಭವ ಒಂದೊಂದು ಮಹಾ ಪ್ರತಿಮೆಗಳಲ್ಲಿ 
ಸಾಧಿತವಾಗಿದೆ. ತೀರ್ಥಂಕರನಾಗಲು ಜನಿಸಿದ ಶಿಶುವಿನ ಭವೃತೆಯನ್ನು ಪಂಪ ಮಹಾಕವಿ 
ಜನ್ಮಾಭಿಷೇಕದ ಪ್ರತಿಮೆಯ ಮೂಲಕ ಸಾಧಿಸಿದರೆ, ಶ್ರೀಕಷ್ಟನ ಜನನದ ಭವೃತೆಗೆ 
ಭಾಗವತದ ಕವಿ, ಕಾರಿರುಳಿನ ರುದ್ರಗಂಭೀರ : ಚಿತ್ರದಿಂದ, ಸಾವಿರ ಹೆಡೆಯನ್ನು ತೆರೆದು 
ಕೃಷ್ಣನಿಗೆ ಕೊಡೆವಿಡಿದ ಆದಿಶೇಷನ ಸೇವೆಯಿಂದ, ದಾರಿತೆರೆದ ಯಮುನಾ ತರಂಗಿಣಿಯ 
ವಿನಯದಿಂದ ಒಂದು ಬಹತ್‌ ಪ್ರತಿಮೆಯನ್ನೇ ನಿರ್ಮಿಸಿದ್ದಾನೆ. 


ಭವತಾ ಅನುಭವ ಬಹತ್ತಾದ ವಸ್ತು ವರ್ಣನೆಯಿಂದ ಮಾತ್ರವಲ್ಲ ಅಲ್ಲವಾದ, 
ಸಾಧಾರಣವಾದ ವಸ್ತು ವರ್ಣನೆಯಿಂದಲೂ ಸಾಧ್ಯ ಅದು ಮಹಾಕಾವ್ಯದಲ್ಲಿ ಮಾತ್ರವಲ್ಲ 
ಸಣ್ಣ ಸಣ್ಣ ಭಾವಗೀತಗಳಲ್ಲೂ ಅನುಭವಕ್ಕೆ ಬರುವುದುಂಟು. ಭವ್ಮತಾ ಅನುಭವ 
ಪ್ರಚೋದನೆಗೆ ಮಹೋನ್ನತವಾದ ವಾಗ್‌ ವೈಖರಿಯೇ ಬೇಕಾಗಿಲ್ಲ ಸರಳೆ ಸುಂದರವಾದ 
ಮಾತುಗಳಿಂದಲೂ ಅದರ ಉದ್ದೀಪನೆ ಸಾಧ್ಯ ಮಹಾ ಪ್ರತಿಮೆಯ ಮೂಲಕ ಅದನ್ನು 
ಚಿತ್ರಿಸುವಂತೆ, ಸಾಮಾನ್ಯವೆಂಬಂತೆ ತೋರುವ “ಉಪಮೆಯಿಂದಲೂ ಸಾಧ್ಯ ಇದು 
ಪ್ರಧಾನವಾಗಿ ಅದನ್ನು ಚಿತ್ರಿಸುವ ಕವಿಯ ಸಾಮರ್ಥ್ಯವನ್ನೆಂತೊ ಅಂತೆಯೇ ಸಹೃದಯನ 
ಪರಿಭಾವನಾ ಸಾಮರ್ಥ್ಯವನ್ನೂ ಅವಲಂಬಿಸಿದೆ. 


ಭವತೆಯ ಅನುಭವದಲ್ಲಿ ಪ್ರಧಾನವಾದುದು ಮಹತ್ತು ಅಪ್ರತಿಹತವಾದ ಮಹತ್ತು, 
ಅದು ಯಾವ ವಸ್ತುವಿನ ಮೂಲಕವಾದರೂ ಬರಲಿ, ಅನಂತತೆಯ ಕಡೆಗೆ ನಮ್ಮನ್ನು 
ಎತ್ತಿದರೆ ಸಾಕು. ಮೊದಲು ಒಂದು ಬಗೆಯ ಆಘಾತ; ಅನಂತರ ಉತ್ಸಾನದ ಮೂಲಕ 
ವಸ್ತುಭಾವದೊಂದಿಗೆ ಹಡೆಯುವ ಸಾಮರಸಾನುಭವದ ಆನಂದ - ಇದು ಭವತಾ 
ಅನುಭವದ ಲಕ್ಷಣ. ಭವತಾ ಅನುಭವದಲ್ಲಿ ಮೊದಲೊದಗುವ ಆಘಾತದಲ್ಲಿ ಒಂದು 
ಬಗೆಯ ಭಯಾನುಭವವಾಗುವುದಾದರೂ, ಅದು ವಾಸ್ತವವಾಗಿ "'ಭಯವಲ್ಲದ ಭೀತಿ', 
ಎಡ್ಮಂಡ್‌ ಬರ್ಕನು ಭಾವಿಸಿದಂತೆ ಇಲ್ಲಿ ಆಗುವ ಆಘಾತ ಭಯದಿಂದ ಆದುದಲ್ಲ 
ಸೌಂದರ್ಯದ ಮಹತಿನಿಂದ ಆದುದು. ಭವೃತೆಯ ಅನುಭವದಲ್ಲಿ ಭಯದ ಅಂಶವಿದ್ದರೂ 


೪೦೦ | ಭವ್ಯತೆ 


ಎಲ್ಲ ಭಯಾನುಭವವೂ ಭಮ್ಮಾನುಭವವಲ್ಲ. ಭವ್ಮಾನುಭವದ "“ಭಯು'ವೂ 
ಸೌಂದರಾಾನುಭವದ ಒಂದು ಸ್ಥಿತಿ. ಕಾಂಟ್‌ ಭಾವಿಸಿದಂತೆ ಇದು ಕೇವಲ ವೃಕ್ತಿ ನಿಷ್ಠವಲ್ಪ 
ವಸ್ತುವಿನಲ್ಲೂ ಭವೃತೆಯನ್ನು ಪ್ರಚೋದಿಸುವ ಮಹತ್ತು ಉಂಟು. ವ್ಯಕ್ತಿಯಲ್ಲೂ ಆ 
ಮಹತ್ತನ್ನು ಅನುಭವಿಸುವ ಸಾಮರ್ಥ್ಯವೂ ಇರಬೇಕು. ಈ ಕಾರಣದಿಂದಲೇ ವ್ಯಕ್ತಿ 
ವ್ಯಕ್ತಿಯ ಸೌಂದರಾಾನುಭವದಲ್ಲೂ ಏರಿಳಿತಗಳಿರುವಂತೆ ಈ ಅನುಭವದಲ್ಲೂ ಏರಿಳಿತಗಳನ್ನು 
ಗುರುತಿಸಬಹುದು. ಈ ಅನುಭವಕ್ಕೆ ಒಂದು ವೃಕ್ತಿನಿಷವಾದ ವಿಶೇಷ ಸಾಮರ್ಥ್ಯ ಬೇಕು. 
ಏಕೆಂದರೆ ಇದು ಸೌಂದರ್ಕಾನುಭವದ ಶಿಖರಸಿದ್ಧಿ ಇದರ ಅನುಭವ ಸರಳವಾದ 
ಸೌಂದರ್ಕಾನುಭವದಷ್ಟು ಸುಲಭಸಾಧ್ಯವಲ್ಲದುದರಿಂದ ಹಲವರು ಇದನ್ನು ಕ್ಲಿಷ್ಟ 
ಸೌಂದರ್ಯವೆಂದು ಕರೆದರು. ಆದರೆ ಹಲವರು ಭಾವಿಸಿದಂತೆ ಭವೃತೆ "ಸೌಂದರ್ಯಾನುಭವ'ದಿಂದ 
ಅನ್ಯವಾದುದಾಗಲೀ ವಿರುದ್ದವಾದುದಾಗಲೀ ಅಲ್ಲ ಸೌಂದರ್ಯಾನುಭವಕ್ಕೂ ಭವತಾ 
ಅನುಭವಕ್ಕೂ ಪರಿಣಾಮ ತೀವ್ರತೆಯಲ್ಲಿ ಗುರುತಿಸಬಹುದಾದಂತಹ ವತ್ಕಾಸ 
ಇರುವುದಾದರೂ, ಸೌಂದರ್ಯವೂ ಭವೃತೆಯಂತೆ ಅನಂತತೆಯ ಪ್ರತಿಮೆಯೇ. “ಸೌಂದರ್ಯವೆಂದರೆ 
ಸಾಧ್ಯವಾಗಬಹುದಾದ ಸಾಂತತೆಯಲ್ಲಿ ಮೈದೋರುವ ಅನಂತತೆಯ ಪ್ರತಿಮೆ ಎನ್ನುವುದಾದರೆ, 
ಭವ್ಯತೆ ಅದೇ ಅನಂತತೆಯ ಅಸೀಮ ಪ್ರತಿಮೆ ಎನ್ನಬಹುದು. ಒಂದು ಅನಂತತೆಯ 
ಅಂತರ್ಕಾಮಿತ್ಸದ ಪ್ರತಿಮೆಯಾದರೆ, ಮತ್ತೊಂದು ಅದರ ಅತೀತದ ಪ್ರತಿಮೆ.” 


ಕ್ಕ A.C. Beadley : Oxford lectures on Poetry : On the Sublime 0. 


ಸತ್ಯಂ ಶಿಘವೂ ಸಿಂದರಂ 


ನಮ್ಮ ಪ್ರಾಚೀನ ಯಷಿಗಳು ಭಗವಂತನ ಸ್ವರೂಪವನ್ನು ವರ್ಣಿಸುತ್ತಾ "ಸತ್‌ಚಿತ್‌ 
ಆನಂದ'ನೆಂದೂ, "ಸತಂ, ಜ್ಞಾನಂ, ಅನಂತಂ' ಎಂದೂ, "ಶಾಂತಂ, ಶಿವಂ, ಅದ್ದಿತೀಯಂ' 
ಎಂದೂ ಹಾಡಿದ್ದಾರೆ. ಇಂಥ ತ್ರಿತ್ವಮುಖಸೂಚಕವಾದ ಪದಸಮುಚ್ಚಯದ ಜೊತೆಗೆ "ಸತ್ಯಂ 
ಶಿವಂ ಸುಂದರಂ' ಎಂಬ ಪದಸಮುಚ್ಛಯವೂ ಸೇರಿಕೊಂಡು, ಇದೂ ಬಹು ಪ್ರಾಚೀನವೆಂಬ 
ಭಾವನೆಯನ್ನುಂಟುಮಾಡಿದೆ. 


ಆದರೆ ವಾಸ್ತವವಾಗಿ "ಸತ್ಕಂ ಶಿವಂ ಸುಂದರಂ' - ಎಂಬ ಈ ನುಡಿಗಡಣ 
ಪ್ರಾಚೀನವೇನಲ್ಲ ತೀರಾ ಇತ್ತೀಚಿನದು ಎನ್ನುವ ವಿಷಯ ನಮಗೆ ಸೋಜಿಗವನ್ನುಂಟು 
ಮಾಡುತ್ತದೆ. 


"ಸತಂ ಶಿವಂ ಸುಂದರಂ' - ಎಂಬ ಈ ನುಡಿಗಟ್ಟು ವೇದೋಷನಿಷತ್ತುಗಳೆಲ್ಲಿ 
ದೊರೆಯುವುದಿಲ್ಲ ಇದು ಏನಿದ್ದರೂ ಆಧುನಿಕ ಎನ್ನುವುದನ್ನು ಸಮರ್ಥಿಸಲು "ಸುಂದರ' 
ಎಂಬ ಹದದ ಇತಿಹಾಸವೇ ಸಾಕು. ಮೊದಲನೆಯದಾಗಿ, ಈಗಾಗಲೇ ಹಿಂದೆ 
ಹೇಳಿರುವಂತೆ "ಸುಂದರ' ಎಂಬ ಪದ ವೇದೋಪನಿಷತ್ತುಗಳ ಕಾಲದಿಂದ ಈಚಿನದು; 
ಎರಡನೆಯದಾಗಿ ನಮ್ಮ ಭಾರತೀಯ ತತ್ವಶಾಸ್ತ್ರಜ್ಞರು: ಸತ್ಯ ಮತ್ತು ಶಿವಗಳನ್ನು ಜೀವನದ 
ಮೌಲ್ಯಗಳೆಂದು ಒಪ್ಪಿಕೊಂಡು, ಅವುಗಳಿಗೆ ಕೊಟ್ಟರುವಷ್ಟು ಮಹತ್ವವನ್ನು 'ಸುಂದರ'ಕ್ಕೆ 
ಕೊಡಲಿಲ್ಲ ಹೀಗಾಗಿ ಸತ್ಯದ, ಶಿವದ ಮಾತು ಬಂದಾಗಲೆಲ್ಲಾ ಸುಂದರದ ವಿಷಯ 
ಜೊತೆಗೆ ಸಮಾನವಾಗಿ ಸೇರಿಕೊಳ್ಳಲು ಅವಕಾಶವಾಗಲಿಲ್ಲ 


ಆದರೆ, ಈಚೆಗೆ ಪಾಶ್ಚಾತ್ಮ ಸೌಂದರ್ಯ ಮೀಮಾಂಸೆಯ ಹಾಗೂ ತತ್ವಶಾಸ್ತ್ರ ಪರಿಚಯ 
ನಮ್ಮವರಿಗಾದಮೇಲೆ, ಜೀವನದ ಮೌಲ್ಯಗಳನ್ನು ಕುರಿತು ಅವರು ಮಾಡಿಕೊಂಡಿರುವ 
Truth, Goodness, Beauty ಎಂಬ ನುಡಿಗಟ್ಟಿನ ಪರಿಚಯ ನಮ್ಮವರಿಗಾದಮೇಲೆ, 
' ಅದಕ್ಕೆ ಸಂವಾದಿಯಾಗಿ "ಸತ್ಯಂ ಶಿವಂ ಸುಂದರಂ' ಎಂಬ ಒಂದು ಹದ ಸಮುಚ್ಚಯವನ್ನು 
ಮಾಡಿಕೊಂಡಿರಬಹುದು. ಇದನ್ನು ಕಳೆದ ಶತಮಾನದಲ್ಲಿ ವಂಗದೇಶದಲ್ಲಿ ಪ್ರವೃದ್ಧಮಾನಕ್ಕೆ 
ಬಂದ ಬ್ರಾಹ್ಮಸಮಾಜದವರು ಮಾಡಿಕೊಂಡು ತಮ್ಮ ಪ್ರಾರ್ಥನಾ ಗೀತಗಳಲ್ಲಿ 
ಸೇರಿಸಿಕೊಂಡರೆಂಬ ಪತೀತಿಯುಂಟು. ಬಂಗಾಳಿಯಲ್ಲಿ ಮಾಸ್ಟರ್‌ ಮಹಾಶಯ ' ಬರೆದಿರುವ 


೪೦೨ ಸತ್ಯಂ ಶಿವಂ ಸುಂದರಂ 


"ಶ್ರೀರಾಮಕೃಷ್ಣ ಕಥಾಮೃತ'ದಲ್ಲಿ ಬ್ರಾಹ್ಮಸಮಾಜದ ತೈಲೋಕ್ಕನಾಥ ಸನ್ಮಾಲನದೆಂದು 
ಹೇಳಲಾಗಿರುವ ಗೀತವೊಂದು ಹೀಗೆ ಕಾಣಸಿಗುತ್ತದೆ- 


ಸತ್ಯಂ ಶಿವ ಸುಂದರ ರೂಪ್‌ 
ಭಾತಿ ಹೃದಯ ಮಂದಿರೆ | | 
ನಿರಖಿ ನಿರಖಿ ಮೋಲಾ ಡುಬಿಬೊ ರೂಪ ಸಾಗರೆ- 
ಇದರಲ್ಲಿ "ಸತ್ಯ ಶಿವ ಸುಂದರ' - ಎಂಬ ಪದಸರಣಿಯನ್ನು ಗುರುತಿಸಬಹುದು. 
ಈ ಪದಪುಂಜವನ್ನು ಕವಿ ರವೀಂದ್ರರು ತಮ್ಮ ಲೇಖನಗಳಲ್ಲಿ ವಿಶೇಷವಾಗಿ ಬಳಸಿ 
ಪ್ರಚಾರಕ್ಕೆ ತಂದಿದ್ದಾರೆ. ಅಲ್ಲಿಂದೀಚೆಗೆ ಎಲ್ಲ ಲೇಖಕರೂ ಇದನ್ನು ಬಳಸತೊಡಗಿದ್ದಾರೆ. 
ಒಟ್ಟಿನಲ್ಲಿ ಈ ಪದಪುಂಜ ಆಧುನಿಕವೆನ್ನುವುದಂತೂ ಸ್ಪಷ್ಟ. 


ಹಾಗೆಂದ ಮಾತ್ರಕ್ಕೆ "ಸತ್ಯಂ ಶಿವಂ ಸುಂದರಂ' ಎಂಬುದರ ಕಲ್ಪನೆಯೇ 
ನಮ್ಮಲ್ಲಿರಲಿಲ್ಲವೆಂದೂ, ಇದೇನಿದ್ದರೂ ಗ್ರೀಕ್‌ ತತ್ನಶಾಸ್ತ್ರದ ಅನುಕರಣೆಯೆಂದೂ ಅರ್ಥವಲ್ಲ 
'ಸುಂದರ' ಎಂಬ ಪದ ನವೀನವಾದರೂ, ಅದರ ಬದಲು ಸೌಂದರ್ಯ ಭಾವವನ್ನು 
ಸೂಚಿಸುವ ಎಷ್ಟೋ ಪರ್ಕಾಯ ಪದಗಳು ವೇದೋಪಷನಿಷತುಗಳಲ್ಲಿವೆ. ಇದರ ಜೊತೆಗೆ 
ಸತ್ಕ ಮತ್ತು ಶಿವ ಎಂಬ ಮಾತುಗಳು ವೇದೋಹಪನಿಷತ್ತುಗಳಲ್ಲಿ ದೊರೆಯುತ್ತವೆ. ಗ್ರೀಕ್‌ 
ತತ್ನಜ್ಞರು ಬದುಕಿನ ಬೆಲೆಗಳನ್ನು Truth, goodness, Beauty ಎಂಬ ನುಡಿಗಣದಲ್ಲಿ 
ರೂಪಿಸಿ ಹೇಳುವ ಮೊದಲೇ, ಎಷ್ಟೋ ಶತಮಾನಗಳ ಹಿಂದೆ ಸತ್ಮ ಶಿವ ಸುಂದರದ 
ಭಾವನೆಯನ್ನು ನಮ್ಮವರು ಬೇರೊಂದು ರೀತಿಯಲ್ಲಿ ಹೇಳಿದ್ದಾರೆ. ಯಗ್ರೇದದ ಐದನೆಯ 
ಮಂಡಲದ ಯಕ್ಕುಗಳಲ್ಲಿ ಒಂದೆಡೆ ಹೀಗೆ ದೊರೆಯುತ್ತದೆ - 


ವಿಶ್ವಾನಿ ದೇವ ಸವಿತರ್‌ ದುರಿತಾನಿ ಪರಾಸುವ 
ಯದ್‌ ಭದ್ರಂ ತನ್ನ ಆಸುವ (ಯ ೫-೮೨-೫) 


"ಓ ಸವಿತಾ, ದೇವ, ಸಕಲ ದುರಿತಗಳೆ ನ್ನೂ ದೂರಮಾಡು,ಯಾವುದು ಭದ್ರವೋ 
ಅದನ್ನು ಮಾತ್ರ ನಮಗೆ ಅನುಗ್ರಹಿಸು. 


ಅನಾಗಸೋ ಅದಿತಯೇ ದೇವಸ್ಯ ಸವಿತುಃಸ್ಸವೇ 
ಎಶ್ವಾವಾಮಾನಿ ಧೀಮಹಿ 1 (ಯ೫-೮೨-೬) 


"ಸವಿತಾರನ ಮಹಿಮೆಯಿಂದ ಪಾಪದೂರವಾಗಿ ನಮಗೆ ವಾಮ (ಸುಂದರ) 
ವಾದುದೆಲ್ಲವೂ ಲಭಿಸಲಿ. 


ವಿಶ್ವದೇವಂ ಸತ್ಪತಿಂ ಸೂಕೈರದ್ಯಾವೃಣೀಮಹೇ 
, ಸತ್ಯಸವಂ ಸವಿತಾರಮ್‌ (ಯ ೫-೮೨-೭) 


ಸೌಂದರ್ಯ ಸಮೀಕ್ಷೆ ೪೦೩ 


"ವಿಶ್ವ ದೇವರ್ಕಳಲ್ಲೆಲ್ಲಾ ಸತ್ಮನಾದವನನ್ನು, ಆ ಸವಿತಾರನನ್ನು, ನಾವು ನಮ್ಮ 
ಸ್ತೋತ್ರಗಳಿಂದ ಎತ್ತಿ ಹೊಗಳುತ್ತೇವೆ'. 


ಎವ 


“ಮೇಲೆ ಹೇಳಿದ ಈ ಮೂರು ಸೂಕ್ತಗಳೂ ಒಂದೇ ಯಕ್ಕಿಗೆ ಸಂಬಂಧಪಟ್ಟವು. 
ಅವು ಕ್ರಮಕ್ರಮವಾಗಿ ಮೂರು ಹರಮ ಮೌಲ್ಯಗಳನ್ನು ಸೂಚಿಸುತ್ತವೆ. "ಭದ್ರಂ' ಎನ್ನುವುದು 
ಶಿವ (Gಂಂdಗೀss)ವನ್ನೂ, "ವಾಮಂ' ಎನ್ನುವುದು ಸುಂದರ (ಔೀ೩ಟty),ವನ್ನೂ 'ಸತೃಂ' 
ಎನ್ನುವುದು ಸತ್ಕ (Truth)ವನ್ನೂ ಸೂಚಿಸುತ್ತವೆ. ವೇದಗಳ ನಂತರ ಎಷ್ಟೋ ಶತಮಾನಗಳ 
ಮೇಲೆ, ಈ ಮೂರು ಮೌಲ್ಯಗಳು ಗ್ರೀಸ್‌ ದೇಶದವರಿಂದ ಹೇಳಲ್ಪಟ್ಟವು. ಈ ಮೌಲ್ಯಗಳನ್ನು 
ವೇದ ವಿಶಿಷ್ಟ ರೀತಿಯಲ್ಲಿ ಹೇಳಿದೆ ಎನ್ನುವುದು ಗಮನಾರ್ಹವಾದಸಂಗತಿ.”'! 


ವೇದೋಪನಿಷತ್ತುಗಳಲ್ಲಿ "ಭದ್ರಂ ವಾಮನ್‌ ಸತ್ಕಂ' - ಎಂಬ ಮೌಲ್ಯಗಳು 
ಹೇಳಲ್ಪಟ್ಟದ್ದರೂ ಅವೆಲ್ಲವೂ ಪರಮಸತರೂಪಿಯೂ, ಜ್ಯೋತಿರೂಪಿಯೂ ಆದ ಭಗವಂತನ 
ಕೇವಲ ಸ್ವರೂಪವನ್ನು ಬಣ್ಣಿಸುತ್ತವೆ. ಸೌಂದರ್ಯ ಧರ್ಮವಾದ ವಿಶಿಷ್ಟಾದೈೆತವೂ ಭಗವಂತನ 
ಸ್ವರೂಪವನ್ನು ಕುರಿತು ಸ್ವರೂಪ-ಸ್ವಭಾವ-ಮತ್ತು ರೂಪ ಎನ್ನುವ ಮಾತಿನಲ್ಲಿ ಸತ್ಯಂ ಶಿವಂ 
ಸುಂದರಂ ಎನ್ನುವ ಮತವನ್ನು ಮಂಡಿಸಿದೆ. “ಸ್ವರೂಪ ಅಥವಾ ಸತ್ಕ ಎಂದರೆ ಇರವು 
ಅಥವಾ ಸಮಸ್ತ ವಸ್ತುಗಳ ಸಾರ, ಈ ಅರ್ಥದಲ್ಲಿ ಭಗವಂತ ಸತ್ಸಸ್ತರೂಪಿ; ಸ್ವಭಾವ ಎಂದರೆ 
ಶಿವಸಂಬಂಧಿಯಾದ ಎಲ್ಲ ಪಾವಿತ್ರ, ಹಾಗೂ ಸದ್ಗುಣಗಳು, ಈ ಅರ್ಥದಲ್ಲಿ ಭಗವಂತ 
ಶಿವಸ್ಹಭಾವುಳ್ಳವನು; ರೂಪ ಭಗವಂತನ ಸಂಬಂಧವಾದ ಸೌಂದರ್ಯಭಭಾವಗಳ ಸಾಮಗ, ಈ 
ಅರ್ಥದಲ್ಲಿ ಭಗವಂತ ಸೌಂದರರೂಪನಾದವನು.''` ತ್ರೈತ್ತರೇಯ ಉಪನಿಷತ್ತಿನಲ್ಲಿ 
(ಮಹಾನಾರಾಯಣೀಯ ೨-೯) ಯಷಿ, ಆ ಪರಮ ದರ್ಶನವನ್ನು ಕುರಿತು “ತತ್ತೇ 
ಪಶ್ಶಾಮಿ ಶಿವತಮೋ ರಸಃ” - ಎನ್ನುತ್ತಾನೆ. ಬೃಹದಾರಣ್ಮಕದಲ್ಲಿ (೫-೧೫-೧) "ಯತ್ತೇ 
ರೂಪಂ ಕಲ್ಮಾಣತಮಂ ತತ್ತೇ ಪಶ್ಶಾಮಿ' ಎಂದು ವರ್ಣಿತವಾಗಿದೆ. ಇಲ್ಲೆಲ್ಲಾ ಶಿವನನ್ನು 
ಕುರಿತು, ಶಿವ ಕಲ್ಮಾಣ ಎಂಬ ಮಾತುಗಳು ಬಳನಸಲ್ಪಟ್ಟವೆ. ವೇದೋಪನಿಷತ್ತುಗಳಲ್ಲಿ ಸೌಂದರ್ಯ 
ಸೂಚಕವಾಗಿ ವಿಶೇಷ ಪ್ರಚುರದಲ್ಲಿರುವ "ಜ್ಯೋತಿ'ಯೆ 'ಸತ್ಯವೆಂಬ ಅರ್ಥದಲ್ಲೂ 
ಬಳಸಲ್ಪಟ್ಟದೆ. “ವೇದ ಯಷಿಗಳ ದರ್ಶನದಲ್ಲಿ ಜ್ಯೋತಿ ಮತ್ತು ಸತ್ಕ್ಮ ಎರಡೂ 
ಸಮಾನಾರ್ಥಕ ಪದಗಳು'' ' - ಎಂದು ಶ್ರೀ ಅರವಿಂದರು ಹೇಳುತ್ತಾರೆ. ಎಂದರೆ ಆ 
ಜ್ಯೋತಿ (ಸೌಂದರು ರೂಪನಾದ ಅಥವಾ ಸತ್ಕರೂಪವಾದ ಪರಮಾತ್ಮನನ್ನು 'ಶಿವತಮ' 
"ಕಲ್ಮಾಣತಮ' ಎಂದು ಕರೆಯಲಾಗಿದೆ. ಅಲ್ಲಿ ಆ ಒಂದು ದರ್ಶನಕ್ಕೆ ಸತ್ಯ ಶಿವ, 


| A.C. Bose: The Call of the Vedas, p. 162. 
#4 A. Govindacharyaswamin : A Metaphysique of Mysticism, p.21. 
3 Sri Aurobindo: On the Veda, p. 525. 


೪೦೪ ಸತ್ಯಂ ಶಿವಂ ಸುಂದರಂ 


ಸುಂದರ ಈ ಮೂರು ಬೇರೆ ಬೇರೆ ಅಲ್ಲ ಆ ಅನುಭವಕ್ಕೆ ಸತ್ಯ ಶಿವ, ಸುಂದರ 
ಭಗವಂತನ ತ್ರಿಮುಖವಲ್ಲ; ತ್ರಿತ್ವಮುಖ. 


ಅನಂತರ ಬಂದ ತಾತ್ಜಿಕರು, ಧರ್ಮಶಾಸ್ತ್ರಕರ್ತರು ಜೀವನದ ಮೌಲ್ಯಗಳು ಅಥವಾ 
ಪುರುಷಾರ್ಥಗಳು ಯನಾಮೃಮ್ರ ಎಂದು ನಿರ್ಣಯಿಸುವ ಕಾಲದಲ್ಲಿ 
ಧರ್ಮ-ಅರ್ಥ-ಕಾಮ-ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಹೇಳಿದರು. ಈ 
ಧರ್ಮವೇ ಪರಿಮಿತಾರ್ಥದಲ್ಲಿ 'ಸತ್ಯ'ವನನ್ನ 'ಶಿವ'ವನ್ನು ಒಳಕೊಂಡಿತು. 
ಅರ್ಥ-ಕಾಮ-ಧರ್ಮ-ಮೋಕ್ಷಗಳಲ್ಲಿ ಮೊದಲಿನ ಎರಡು ಲೌಕಿಕಾರ್ಥಗಳೆಂದೂ ಇನ್ನೆರಡು 
ಆಧ್ಯಾಶ್ಮಿಕಾರ್ಥಗಳೆಂದೂ, ಕರೆಯಲ್ಪಟ್ಟವು. ಧರ್ಮಶಾಸ್ತ್ರಕರ್ತರು “ಸೌಂದರ್ಯವನ್ನು ಶಿವದಂತೆ, 
ಸತ್ಯದಂತೆ, ಒಂದು ಮೌಲ್ಯವೆಂದು ಎಣಿಸದಿರುವುದು ಆಶ್ಚರ್ಯದ ಸಂಗತಿ.”' ಬಹುಶಃ ಸೌಂದರ್ಕ 
ಎನ್ನುವುದು ಒಂದು ರೀತಿಯ ಮಾಯೆ ಎಂದೊ, ಅದು ಬರಿಯ ಮನೋರಮತ್ತದಲ್ಲೆ 
ತೊಡಗಿಸಿ ಜೀವನೋದ್ದೇಶಕ್ಕೆ ಭಂಗತರುವುದೆಂದೋ ಭಾವಿಸಿರಬೇಕು. ನಿತ ಜೀವನದಲ್ಲಿಯೂ 
ನಾವು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಯಾವುದು ಸತ್ಯ ಯಾವುದು ಸತ್ಯವಲ್ಲ 
ಎನ್ನುವುದನ್ನು ಗಮನಿಸುವಂತೆ, ಯಾವುದು ಸುಂದರ ಯಾವುದು ಸುಂದರವಲ್ಲ ಎನ್ನುವುದನ್ನು 
ಅಷ್ಟಾಗಿ ಗಮುನಿಸುವುದಿಲ್ಲ., ಅಂತೆಯೇ ಜೀವನದಲ್ಲಿ ಮೋಕ್ಸ್‌ವನ್ನೇ 
ಗುರಿಯಾಗಿಸಿಕೊಳ್ಳಬೇಕಾದ ಜೀವಕ್ಕೆ ಸಂಯಮದಿಂದ ನಡೆಯಬೇಕಾದರೆ, ಅನುಸರಿಸಬೇಕಾದ 
ನೀತಿ ನಿಯಮ ಪಾಲನೆಯನ್ನು ಶುಭ ಅಥವಾ ಲೇಸು (80೦೦೮6) ಎಂದೂ, ಅದನ್ನು 
ಧರ್ಮಸಮ್ಮತವಾಗಿ ಆಚರಿಸುವ ಸಚ್ಚರಿತ್ರದ ಪರಿಣಾಮವನ್ನೆ ಸತ್ಯವೆಂದೂ, ಹಿರಿಯ 
ಅರ್ಥದಲ್ಲಿ ಸತ್ತ ಧರ್ಮದಲ್ಲಿ ಒಂದಾಗುವುದೆಂದೂ, ನಮ್ಮವರು ಭಾವಿಸಿದರು. ಶೀಗೆ 
ಧರ್ಮವನ್ನೇ ಬದುಕಿನ ಮೊದಲ ಬೆಲೆಯನ್ನಾಗಿಸಿಕೊಂಡ ಜೀವ, ಧರ್ಮಸಮ್ಮತವಾಗಿಯೇ 
ಅರ್ಥ-ಕಾಮಗಳ ತೊಡಕನ್ನು ಬಿಡಿಸಿಕೊಂಡು ಮೋಕ್ಷವನ್ನು ಪಡೆಯುವುದೇ 
ಜೀವನೋದ್ದೇಶವಾಗಿರುವಾಗ, ಸುತಕಾಣುವ ನಿಸರ್ಗರಮ್ಮತೆಯಾಗಲೀ, ಮಾನವ 
ಸೌಂದರ್ಯವಾಗಲೀ, ಅಥವಾ ಇವುಗಳ ಅನುಕೃತಿರೂಹವಾದ ಕಲಾ ಸೌಂದರ್ಯದ 
ಉಪಾಸನೆಯಾಗಲೀ ಶಾಶ್ವತವಾದ ಶಾಂತಿಯನ್ನೂ, ಬಿಡುಗಡೆಯನ್ನೂ ನೀಡಲಾರದು ಎಂದು 
ಕೆಲವರು ಭಾವಿಸಿದಂತೆ ತೋರುತ್ತದೆ. ಈ ಕಾರಣದಿಂದಲೇ ಸ್ಮ ತಿಕಾರನಾದ ಮನು 
ಗೀತ ನೃತ್ಕಾದಿಗಳನ್ನು ಮಾನವ ವ್ಯಸನಗಳೆಂದು ಕರೆದನು. ಇವನಂತೆಯೇ ಹಾಶ್ಚಾತ್ಮ 
ತತ್ವಜ್ಞನಾದ ಪ್ಲೇಟೋ ತನ್ನ ಆದರ್ಶ ರಾಜ್ಯಗಳಲ್ಲಿ ಕವಿಗಳಿಗೆ ಸ್ಥಾನವನ್ನು ಕೊಡಲಿಲ್ಲ 
ನಮ್ಮವರೂ “ಕಾವ್ಕಾಲಾಪಾಂಶೊ್ಚ ವರ್ಜಯೇತ್‌ ಎಂದು ಹೇಳಿದ ಮಾತು ಮುಖ್ಯವಾಗಿ 
ಕಾವ್ಯವನ್ನು ಕುರಿತದ್ದಾದರೂ, ಅದು ಉಳಿದೆಲ್ಲಾ ಕಲೆಗಳಿಗೂ ಅನ್ನಯವಾಗಿದೆ.'' 


[, Prof M. Hiriyanna : The Quest after Perfection, Chap Ill, p.31. 
Hd ಅಲ್ಲೇ : 31 


ಸೌಂದರ್ಯ ಸಮೀಕ್ಷೆ ೪೦೫ 


ಕಲಾನುಭವ ಈ ಮತದ ಪ್ರಕಾರ ಕೇವಲ ಕಾಮಮೌಲ್ಯ ಹೀಗಾಗಿ ಪ್ರಕೃತಿಸೌಂದರದ 
ಹಾಗೂ ಕಲಾ ಸೌಂದರ್ಯದ ಉಪಾಸನೆ ಉಳಿದ ಮೌಲ್ಯಗಳಂತೆ ಬದುಕಿನ ಅತ್ಯಗತ್ಯ 
ಸಂಗತಿಯೆಂದು ಪರಿಗಣಿತವಾಗಲಿಲ್ಲ 


| ಆದರೆ ಬೇರೊಂದು ಬಗೆಯ ಜನ ಈ ಧರ್ಮ ತತ್ವಶಾಸ್ತಕಾರರ ಮತವನ್ನು 
ಒಪ್ಪಲಿಲ್ಲ ಅವರೇ ಕಾವೃರಹಸ್ಮವನ್ನು ಕುರಿತು ಚರ್ಚಿಸಿದ ಆಲಂಕಾರಿಕರು. ಧರ್ಮ 
ಅರ್ಥಾದಿಗಳು ಬದುಕಿನ ನಿತ್ತಮೌಲ್ಯ್ಕಗಳೇನೋ ನಿಜ; ಅವು ಜೀವನನ್ನು ಮೋಕ್ಟದೆಡೆ 
ಒಯ್ಯುವ ಸಾಧನಗಳು. ಆದರೆ 'ಸುಂದರ' ಇವುಗಳಲ್ಲಿ ಉಳಿದವುಗಳಂತೆ ತೀರ ಅಗತ್ಯವೂ 
ಅನಿವಾರ್ಯವೂ ಆದುದೆಂದು ಮೇಲೆ ಮೇಲೆ ತೋರದಿದ್ದರೂ ವಾಸ್ತವವಾಗಿ ಅದರ 
ಗುರಿಯೂ ಉಳಿದ ಮೌಲ್ಯಗಳ ಗುರಿಯಿಂದ ಅನ್ಯವಲ್ಲ - ಎನ್ನುವುದನ್ನು ಅಲಂಕಾರಿಕರು 
ಎತ್ತಿ ಹಿಡಿದರು. ಕಾವ್ಯ - ಕಲೆಗಳು ನೀತಿ ಶಾಸ್ತ್ರಕಾರರು ಭಾವಿಸಿದಂತೆ ಕೀಳುದರ್ಜೆಯವಲ್ಲ 
ಅವು ಕೂಡ ಆಹ್ಲಾದದ ಮುಖೇನ ಬದುಕನ್ನು ಉದ್ಭರಿಸುವ ಶಕ್ತಿಯುಳ್ಳವು ಎಂದು 
ಸಾರಿದರು. ಭರತಮುನಿಗಳ ನಾಟ್ಕ ಶಾಸ್ತ್ರವು ಕಾವ್ಯ-ಕಲೆಗಳನ್ನು "ಪಂಚಮವೇದ'ವೆಂಬ ಪ್ರಶಸ್ತಿಗೆ 
ಏರಿಸಿತು. ವೇದವೇದಾಂತಗಳನ್ನು ತತ್ವಶಾಸ್ತಗಳೆನ್ನೂ ಬಲ್ಲ ಅಭಿನವ ಗುಪ್ತನಂಥ 
ಆಲಂಕಾರಿಕರು ಕಾವ್ಯದ ಉಪಾಸನೆಯನ್ನು ತಪಸ್ಸಿಗೆ ಹೋಲಿಸಿ ಕಲಾ ಅನುಭವವನ್ನು 
ಅಥವಾ ರಸಾನುಭವವನ್ನು "ಬ್ರಹ್ಮಾನಂದ ಸಹೋದರ' ಎಂದು ಕರೆದರು. ನೃತ್ಯ ಶಿಲ್ಪಾದಿ ' 
ಕಲೆಗಳು ಕೇವಲ ಕಾಮಮೌಲ್ಯ ಎನ್ನುವಷ್ಟರಲ್ಲೇ ನಿಲ್ಲದೆ ಧಾರ್ಮಿಕ ಸಂಬಂಧವನ್ನು 
ಹೊಂದಿದವು. “ಕಾವ್ಶ್ಕ ಧಾರ್ಮಿಕ ಭಾವನೆಗಳ ಮಾದಧ್ಯಮವಾಯಿತು. ದೇವರನ್ನು ಕುರಿತ 
ನೃತಗೀತ ಶಿಲ್ಪಗಳು ರಚಿತವಾದುದುವು.''' ಕಲೆಗೆ ಲೌಕಿಕದಿಂದ ಅಲೌಕಿಕದವರೆಗೆ ಏನು 
ಬೇಕಾದರೂ ವಸ್ತುವಾಗಬಹುದು. ಕಲೆ ಸಾಧಕರಿಗೆ ಒಂದು ತಪಹಸ್ಸೂ ಹೌದು. 
ಭಗವತ್ಸಾಧನೆಗೆ ಹರಿಭಾವನೆ, ಧ್ಮಾನ,ಹೇಗೆ ಅಗತ್ಯವೋ ಹಾಗೆಯೇ ಕಲಾ 
ನಿರ್ಮಾಣದಲ್ಲಾಗಲೀ, ಕಲಾ ಅನುಭವದಲ್ಲಾಗಲೀ ಪರಿಭಾವನೆ ಮತ್ತು ಧ್ಯಾನ ಅತ್ಯಗತ್ಯ 
ಯೋಗಸಾಧನೆಗೆ ಯಾವ ಯಾವ ಅಂಶಗಳು ಅವಶ್ಯಕವೋ, ಕಲಾ ಸಾಧನೆಗೂ ಅವು 
ಅವಶ್ಯಕವೇ. ಈ ದೃಷ್ಟಿಯಿಂದ ಕವಿಕರ್ಮವೂ, ಹುಷಿಕರ್ಮವೂ ಅಷ್ಟೇನೂ ಬೇರೆ 
ಬೇರೆಯಲ್ಲ “ಕಲೆಯೂ ನಿಷ್ಕಾಮಕರ್ಮದಂತೆ ನಿಸ್ಸಂಗ ಪರಿಭಾವನೆಯ ಮೂಲಕ ಭಾವ 
ಪ್ರಕಟನ ಮಾಡುವ ಕಿಯೆಯಾದುದರಿಂದ, ಸೌಂದರ್ಯವನ್ನು ಕುರಿತ ಈ ನಿಷ್ಠಾಮಶ್ರದ್ದೆಯೂ 
ಶಿವವನ್ನು ಕುರಿತ ಶ್ರದ್ಧೆಗೆ ಸಮನಾಯಿತು.''' ಕಲೆ ಕೆಲವು ಕ್ಷಣಗಳವರೆಗಾದರೂ ಸದ್ಯಃ 
ಪರನಿರ್ವತಿಯ ಮೂಲಕ, ಜೀವದ ಅಹಂಕಾರವನ್ನು ಭಂಗಮಾಡಿ, ಮೋಕ್ಷದ ಒಂದು 
ಮಾದರಿಯನ್ನು ಅನುಭವಕ್ಕೆ ತಂದುಕೊಡುವುದರಿಂದ ಇದೂ "ಸಾಮಾನ್ಮಯೋಗ' 


Prof. M. Hiriyanna, The Quest after perfection Chap Ill. P. 33 
ಕ. ಆಲ್ಲೇ%] 


೪೦೬ ಸತ್ಯಂ ಶಿವಂ ಸುಂದರಂ 


ವೆನ್ನಿಸಿಕೊಂಡಿತು. ಹೀಗಿರುವಾಗ ಕಲಾ ಅನುಭವ ಜೀವವನ್ನು ಬಂಧನದಲ್ಲಿ 
ತೊಡಗಿಸುವುದೆಂತು? ಉಳಿದ ಮೌಲ್ಯಗಳಂತೆಯೇ ಬಿಡುಗಡೆಯ ನಲವು, ಅಥವಾ 
ಮೋಕ್ಷವೇ ಇದರ ಗುರಿ. ಅಲಂಕಾರಿಕರೇನೋ ಕಾವ್ಕ ಪ್ರಯೋಜನವನ್ನು ಹೇಳುವಾಗ 
ರಸಾನುಭವವೇ ಪರಮ ಪ್ರಯೋಜನ, ಅದು 'ಸಕಲಪ್ರಯೋಜನೆ ಮೌಳಿಭೂತಾ' ಎಂದರೂ, 
ಕವಿಗಳು ಮಾತ್ರ ಕಾವ್ಶ ಪ್ರಯೋಜನವನ್ನು ಹೇಳುವಾಗ ರಸಾನುಭವಕ್ಕೂ ಮೀರಿದ ಮೋಕ್ಷವನ್ನೇ 
ಹೆಸರಿಸುತ್ತಾರೆ. ಕಾವ್ಯದಿಂದ ರಸಾನುಭವವಷ್ಟೇ ಅಲ್ಲ “ವೇದ ಪಾರಾಯಣದಫಲ, 
ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛಾದಿ ತಪಸಿನ ಫಲವು, ಜ್ಕೋತಿಷ್ಟೋಮ ಯಾಗಪಲ'- 
ಎಂದು ಆಧ್ಯಾತ್ಮಕ ಪ್ರಯೋಜನವೂ ಉಂಟೆಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಕಾವ್ಯದ 
ಅಧ್ಯಯನದಿಂದ 'ಪರೆವುದು ದುರಿತ ತಮಿಸ್ರಂ ಪೊರೆಯೇರುವುದಮಳದೃಷ್ಟಿ' - ಎಂದು 
ಜನ್ನನು ಸಾರಿದ್ದಾನೆ. “ಕಾವ್ಕಾಧ್ಮಯನವೂ ಚತುರ್ವರ್ಗ ಫಲ ಪ್ರಾಪ್ತಿಗೆ ಸರಳವಾದ 
ಮಾರ್ಗ ಎಂದು ಸಾರಿದರು. 


ಚತುರ್ವರ್ಗ ಫಲಪ್ರಾಪ್ತೀ ಸುಖಾದಲ್ಬಧಿಯಾಮಪಿ! 
ಕಾವ್ಯದೇವ ಯತಸ್ತೇನ ತತ್ಸ್ವರೂಪಂ ನಿರೂಷ್ಯತೇ 1 


ವೇದಶಾಸ್ತ್ರಗಳಿಗೆ ಅನಧಿಕಾರಿಯಾದವನೂ ಸಹ ಕಾವ್ಯದ ಅಧ್ಯಯನದಿಂದ ಹಾಗೂ 
ಕಾವ್ಕಾನುಭವದಿಂದ ಚತುರ್ವರ್ಗಗಳ ಫಲವನ್ನು ಹೊಂದಬಲ್ಲನು; ಅಷ್ಟೇ ಅಲ್ಲ - 


ಧರ್ಮಾರ್ಥ ಕಾಮ ಮೋಕ್ಷೇಷು ವೈಚಕ್ಷಣ್ಕಂ ಕಲಾಸು ಚ 1 
ಕರೋತಿ ಕೀರ್ತಿಂ ಪ್ರೀತಿಂ ಚ ಸಾಧು ಕಾವ್ಯ ನಿಷೇವಣಂ! 


ಕಾವ್ಯದ ಅಧ್ಯಯನ ಬಹು ಸುಲಭವಾಗಿ ಚತುರ್ವರ್ಗಫಲಪ್ರಾಷ್ತಿಗೆ ಸರಳವಾದ 
ಹಾದಿಯಾಗುತ್ತದೆ. ಅದು ಕಲೆಗಳ ಬಗ್ಗೆ ವಿಚಕ್ಷಣರನ್ನಾಗಿ ಮಾಡುವುದರ ಜೊತೆಗೆ 
ಕೀರ್ತಿಯನ್ನೂ ಆನಂದವನ್ನೂ ಕೊಡುತ್ತದೆ.” * ಈ ಕಾರಣದಿಂದ ಕಾವ್ಯವೂ ಪುರುಷಾರ್ಥ 
ಸಾಧನೆಯ ಒಂದು . ಮೌಲ್ಯವೇ. “ಕಾವ್ಕಾನಂದವೂ ಬ್ರಹ್ಮಾನಂದವೂ ಸ್ವಭಾವದಲ್ಲಿ 
ಅಲೌಕಿಕ ಎಂಬ ಸಮಾನ ಅಂಶವನ್ನು ಹೊಂದಿವೆ. ಎರಡಲ್ಲೂ ಆನಂದವಿದೆ. ವೇದನೆಯ 
ಸೋಂಕಿಲ್ಲದ ಆನಂದವಿದೆ. ಇವೆರಡರ ವೃತ್ಕಾಸವೇನೆಂದರೆ, ಕಾವ್ಯಾನಂದ ತಾತ್ಕಾಲಿಕ, 
ಕಲಾ ವಿಭಾವಗಳಿರುವತನಕ; ಬ್ರಹ್ಮಾನಂದ, ಶಾಶ್ವತವಾದುದು.” ಎಲ್ಲರೂ ಆ 
ಬ್ರಹ್ಮಾನಂದವನ್ನು ಪಡೆಯಲಾಗದಿದ್ದರೂ ತತ್ಸದೃಶವಾದ ಕಾವ್ಕಾನಂದವನ್ನಾದರೂ 
ಪಡೆಯಬಹುದು - ಎನ್ನುವ ಅಲಂಕಾರಿಕರ ಮತದಲ್ಲಿ ಅಲಂಕಾರಿಕರು ಕಲಾಸೌಂದರಕ್ಕೆ 
ಒಂದು ವಿಶಿಷ್ಟ ಸ್ಥಾನವನ್ನು ಕಲ್ಲಿಸಿರುವುದು ಒಂದು ವಿಶೇಷತೆಯಾಗಿದೆ. ಇದರಿಂದ 


1. ಅಲ್ಲೆ 33 
2. H.H. Sri Jayachamaraja Wodeyar Bahadur : An Aspect of Indian Aes- 
thetics p. 25. 


3. ಅಲ್ಲೆ ಪು. 25 


ಸೌಂದರ್ಯ ಸಮೀಕ್ಷೆ ೪೦೭ 


ಸೌಂದರ್ಯವೂ ಜೀವನದ ಒಂದು ಅನಿವಾರ್ಯವಾದ ವಿಶೇಷ ಮೌಲ್ಯ ಎಂದು 
ಪರಿಗಣಿತವಾಯಿತು. ಕಾವ್ಯ ಸತ್ಯವೂ, ಶ್ರೇಯಸ್ಕರವೂ ಸುಂದರವೂ ಎಂದರು. ಈ 
ಅರ್ಥದಲ್ಲಿ ಕಲೆ "ಸತ್ಸಂ ಶಿವಂ ಸುಂದರಂ' ಆಯಿತು. 


ಕಲೆಯಲ್ಲಿ "ಸತಂ ಶಿವಂ ಸುಂದರಂ' ಎಂದರೆ ಏನು? ಸೌಂದರ್ಯ ಅಥವಾ 
ಸುಂದರವಾಗಿರುವಿಕೆಯ ಕಲೆಯ ಮೊದಲ ಲಕ್ಷಣ. ಒಂದು ಕೃತಿ ಸುಂದರವಾಗುವುದು 
ಅದು ಕವಿಯ ಸೌಂದರ್ಯಾನುಭವದ ಅಭಿವ್ಯಕ್ತಿಯಾಗಿದೆ ಎನ್ನುವ ಮೊದಲ ಕಾರಣದಿಂದ. 
ಕವಿಯ ಅನುಭವಸೌಂದರ್ಯ ಅಭಿವ್ಯಕ್ತಿಯ ಸೌಂದರ್ಯವಾಗಿ ಹೊರಹೊಮ್ಮಿ ನಮ್ಮ 
ಆಸ್ಚಾದಕ್ಕೆ ಕಾರಣವಾಗುತ್ತದೆ. ಅದುದರಿಂದ, ಕವಿಯ ಅನುಭವ ಸತ್ಯದ ಅಭಿವ್ಯಕ್ತಿಯೇ 
ಸೌಂದರ್ಯ ಎನ್ನಬಹುದು. ಇನ್ನು ಕಲೆಯಲ್ಲಿ ಸತ್ಕವೆಂದರೇನು, ಕಲೆ ಪ್ರಕಟಸುವುದು 
ಯಾವುದರ ಸತ್ಯವನ್ನು? ಈ ಕಲಾಸತ್ಯದ ಸ್ವರೂಪವೇನು?-ಎನ್ನುವ ಪ್ರಶ್ನೆಗಳೇಳುತ್ತವೆ. 
ಲೋಕದಲ್ಲಿ ಪ್ರತಿ ಜಿಜ್ಞಾಸುವೂ ಸತ್ಯವನ್ನೆ ಅರಸುತ್ತಾನೆ. ವಿಜ್ಞಾನಿ ಪ್ರಯೋಗದ ಮೂಲಕ, 
ತಾರ್ಕಿಕ ತರ್ಕದ ಮೂಲಕ, ತಾತ್ವಿಕ ಚಿಂತನೆಯ ಮೂಲಕ ವಸ್ತುವಿನ 
ಅಂತರಂಗ ಸತ್ಯವನ್ನರಿಯಲು ಪ್ರಯತ್ನಿಸುತ್ತಾರೆ. ಆದರೆ ಕಲಾವಿದನಾದವನು ಸತ್ಯವನ್ನೆ 
ಪ್ರಕಟಸಿದರೂ, ಅದನ್ನು ಅವನು ಪಡೆಯುವ ಹಾಗೂ ಪ್ರಕಟಿಸುವ ಮಾರ್ಗ ಸೌಂದರದ 
ಮೂಲಕವೇ. ಏಕೆಂದರೆ ಸತ್ಯದ ಅರಿವಿಗೆ ಇವನದು ಬುದ್ಧಿಯ, ತರ್ಕದ ಹಾದಿಯಲ್ಲ 
ಹೃದಯದ, ಪ್ರತಿಭಾನದ ಮಾರ್ಗ. ಸಾಮಾನ್ಯವಾಗಿ ಸತ್ಕ ಎಂದರೆ ವಾಸ್ತವವಾದಿಗಳ ಕಣ್ಣು 
ಬಹುಮಟ್ಟಗೆ ಲೋಕಸತ್ಮದ ಕಡೆಗೇ ಇರುತ್ತದೆ. ನಾವು ಏನನ್ನು ನೋಡುತ್ತೇವೆಯೋ, 
ಏನನ್ನು ಮುಟ್ಟುತ್ತೇವೆಯೋ, ಆ ಬಹಿರಂಗ ಸತ್ಯವನ್ನೆ ಕಲೆ ಪ್ರಕಟಿಸಬೇಕೆಂದು ಇಂಥವರ 
ಆಶಯ. ವಾಸ್ತವಸತ್ಯವನ್ನು ಪ್ರಕಟಿಸುವ ಕಲಾಕೃತಿಗಳೂ ಹೇರಳವಾಗಿವೆ. ಕಲೆ ಎಲ್ಲಾ 
ಬಗೆಯ ಸತ್ಯಗಳನ್ನು ಪ್ರಕಟಿಸಲು ಅಡ್ಡಿಯೇನಿಲ್ಲ ಆದರೆ ಕೇವಲ ಬಹಿರ್‌ ಘಟನಾ 
ಸತ್ಯಗಳನ್ನೇ ಪ್ರಕಟಸುವ ಕಲೆ ತಾತ್ಕಾಲಿಕವಾಗಬಹುದು. ನಿಜವಾದ ಕಲೆಗಾರ ತನ್ನ 
ಪರಿಭಾವನೆಯಿಂದ ಕಾಣುವುದು ಈ ಎಲ್ಲ ಸತ್ಯಗಳ ಅಂತರಂಗದ ನಿತ್ಕಸತ್ಕವನ್ನು. ಅವನು 
ಕಾಣುವುದು ಕೇವಲ ಸಂಗತಿ ಸತ್ಯವನ್ನಲ್ಪ ಸಂಗತಿಗಳ ಹಿಂದಿರುವ ನಿಯಮರೂಪವಾದ 
ಸೂತ್ರಸತ್ಮವನ್ನು. ಅವನಿಗೆ ಪ್ರಧಾನವಾದುದು ಕಾಲಬದ್ಧ ವರ್ತಮಾನವಲ್ಲ ಕಾಲಾತೀತ 
ವರ್ತಮಾನ. ಅಂತಹ ನಿತ್ಮನಿಯಮುವನ್ನನ್ನ ಪರಿಭಾವಿಸಿ, ತನಗೊದಗಿದ 
ರಸಾನುಭವರೂಪಿಯಾದ ಭಾವಸತ್ಯವನ್ನು ಪ್ರತಿಮಾ ವಿಧಾನದಲ್ಲಿ ಅಭಿವಕ್ತಿಗೊಳಿಸುತಾನೆ. 
ನಮ್ಮ ಅಲಂಕಾರಿಕರೂ “ನಿಯತಿ ಕೃತ ನಿಯಮ ರಹಿತಾಂ' ಎಂಬ ಮಾತಿನಲ್ಲಿ ಕಾವ್ಕ ಸತ್ಯದ 
ಸ್ವರೂಪವನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಕಲೆಯಲ್ಲಿ ಗಮನಿಸಬೇಕಾದುದ್ದು ಕೇವಲ 
ಲೋಕವಾಸ್ತವ ಸತ್ಯವನ್ನಲ್ಲ; ಪರಿವರ್ತಿತವಾದ ಕಲಾವಾಸ್ತವ ಸತ್ಯವನ್ನು. 
“ಯಥಾರ್ಥವೆನಿಸಿಕೊಳ್ಳುವ ಚಾರಿತ್ರಿಕ ಘಟನೆಗಳಿಗಿಂತಲೂ ಆ ಘಟನೆಗೆ ಕಾರಕ ಪ್ರೇರಕಗಳಾದ 
ಆತ್ಮಾನುಭವಗಳೇ ಕವಿದೃಷ್ಟಿಗೆ ಸತೃತರ ಯಥಾರ್ಥಗಳಾಗುತ್ತವೆ. ಆದುದರಿಂದ ಅವನ 


೪೦೮ ಸತ್ಯಂ ಶಿವಂ ಸುಂದರಂ 


ಕೃತಿ ಪ್ರತಿಪಾದಿಸುವುದು ಚಾರಿತ್ರಿಕ ಘಟನೆಗಳಿಗಿಂತಲೂ ಆ ಘಟನೆಗೆ ಕಾರಕ ಪೇರಕಗಳಾದ 
ಆತ್ಮಾನುಭವಗಳೇ ಕವಿದೃಷ್ಟಿಗೆ ಸತ್ತತರ ಯಥಾರ್ಥಗಳಾಗುತ್ತದೆ. ಆದುದರಿಂದ ಅವನ 
ಕೃತಿ ಪ್ರತಿಪಾದಿಸುವುದು ಚರಿತ್ರಸತ್ಕ ಪ್ರತಿಪಾದನೆಯನ್ನಲ್ಲ ಅನುಭವಸತ್ಕ ಪ್ರತಿಪಾದನೆಯನ್ನು.”' 
ಇಂತಹ ಅನುಭವಸತ್ಯವನ್ನು ಪ್ರತಿಪಾದನೆ ಮಾಡುವ ಕಲಾಕೃತಿಗಳ ಬಗ್ಗೆ ನಾವು ಕೇಳುವ 
ಪ್ರಶ್ನೆಗಳೆಂದರೆ, “ಅದು ಸಜೀವವಾಗಿದೆಯೆ? ಸುಂದರವಾಗಿದೆಯೆ? ಪ್ರೇಕ್ಷಕರಲ್ಲಿ ತನಗೆ 
ಆಧಾರವಾಗಿದ್ದ ಆ ಮೂಲಾನುಭವವನ್ನು ಪ್ರಚೋದಿಸುತದೆಯೆ? ಎಷ್ಟೆಷ್ಟು ಮಟ್ಟಗೆ ಆ 
ಮೂಲಾನುಭವವನ್ನು ಪ್ರಚೋದಿಸಲು ಸಮರ್ಥವಾಗುತ್ತದೆಯೋ ಅಷ್ಟಷ್ಟು ಮಟ್ಟಿಗೆ ಅದು 
ಸತ್ಯವಾಗುತ್ತದೆ; ಸುಂದರವಾಗುತ್ತದೆ. ಹಾಗೆ ಸತ್ಮವಾಗಿರುವಿಕೆಯಲ್ಲಿ ಅದರ 
ಸುಂದರವಾಗಿರುವಿಕೆಯೂ ಒಡಗೂಡಿರುತ್ತದೆ. ಆದ್ದರಿಂದಲೇ ಅಲ್ಲಿ ಸತ್ತ ಮತ್ತು 
ಸೌಂದರ್ಯಗಳಿಗೆ ನಾವು ಮಾಡುವ ಕೇವಲ ಭೇದಕಲ್ಲನೆ ಅರ್ಥರಹಿತ.''' ಹೂವೊಂದನ್ನು 
ಕುರಿತು ಈ ಹಲವು ಕವನಪಂಕಿಗಳಲ್ಲಿ ಮೂಡಿರುವ ಸೌಂದರ್ಯವೂ ಸತ್ಯವೂ ಯಾವ ಯಾವ 
ನಿಲುವನ್ನು ಮುಟ್ಟವೆ ಎನ್ನುವುದನ್ನು ಗಮನಿಸಿ - 


೧. ಇದೆಕೋ ದಾರಿಯ ಬದಿಯಲಿ ಹುಲ್ಲಲಿ 
ಎಷ್ಟು ಕ್ರಾಂತಿಯ ಪರಿಮಿತ ನೀಲ. 


೨. ಗಿಡಗರುಕೆ ಹಸುರಿನಲ್ಲಿ ಕೆನೆ ಹಾಲಿನ ಬಟ್ಟಲು 
ಹೂವೆನ್ನುವ ಹೆಸರಿನಲ್ಲಿ ಬೆಳಿಂಗಳ ತೊಟ್ಟಿಲು. 


೩. ಕಾಣುವ ಪೃಥ್ವಿಯ ಕಾಣದೆ ಸುತ್ತಿಹ 
ಆನಂದಾಬ್ದಿಯ ತುಂತುರು ಹೂವು. 


೪. ಬಾ ನಮಸ್ಕರಿಸು ಸೌಂದರರೂಪಿ 
ಭಗವಂತನಿಲ್ಲಿ ಪುಷ್ಠವೇಷಿ ! 


ಹೂವನ್ನು ಕುರಿತ ಈ ನಾಲ್ಕು ಪದ್ಯಭಾಗಗಳನ್ನು ಓದಿದಾಗ ಎನ್ನಿಸುತ್ತದೆ ಇವೆಲ್ಲವೂ 
ಸುಂದರವಾಗಿವೆ, ಕವಿಯ ಅನುಭವಸತ್ಕವನ್ನು ಪ್ರತಿಪಾದಿಸುತ್ತವೆ. ಎಂದು. ಆದರೆ 
ಒಂದೊಂದರಲ್ಲೂ ಆ ಸತ್ಯದ ಹಾಗೂ ಸೌಂದರ್ಯದ ನಿಲುವು ಬೇರೆ ಬೇರೆಯಾಗಿದೆ. 
ಮೊದಲನೆಯದು ಕಣ್ಣಿಗೆ ಕಂಡ, ಮನಸ್ಸಿಗೆ ತಟ್ಟದ ಆಹ್ಲಾದ ರೂಪವಾದ 
ಇಂದ್ರಿಯಾನುಭವವನ್ನು ಮಾತ್ರ ಪ್ರಕಟಸುತ್ತದೆ. ಆದುದರಿಂದ ಅಲ್ಲಿ ನಾವು ಗುರುತಿಸುವುದು 
ಇಂದ್ರಿಯ ಸೌಂದರ್ಯದ ಅನುಭವ ಸತ್ಯವನ್ನು. ಎರಡನೆಯದರಲ್ಲಾಗಲೇ ಆ ಹೂವು 
ಕಣ್ಣಿಗೆ ಹೇಗೆ ಕಂಡಿತೋ ಹಾಗೆ ಮಾತ್ರ ಅಲ್ಲದೆ, ಕಲ್ಪನೆಯ ಕುಸುರಿ ಕೆಲಸದಿಂದ ಹೂವು 


1. ಕುವೆಂಪು : ತಪೋನಂದನ, ಪ್ರ. 29-30 
2, ಅಲ್ಲೇ - ಪು. 26. 


ಸೌಂದರ್ಯ ಸಮೀಕ್ಷೆ ೪೦೯ 


ಬೆಳ್ಚಿಂಗಳ ತೊಟ್ಟಲಾಗಿ ಕೆನೆ ಹಾಲಿನ ಬಟ್ಟಲಾಗಿ ಪರಿವರ್ತಿತವಾಗಿದೆ. ಇದನ್ನು 
ಕಲ್ಪನಾಸೌಂದರ್ಯವೆಂದೂ,ಇಲ್ಲಿ ಅಭಿವಕ್ರವಾಗಿರುವುದು ಭಾವಸತ್ಯವೆಂದೂ ಹೇಳಬಹುದು. 
ಇನ್ನು ಮೂರನೆಯದಂತೂ,ಕಣ್ಣಿಗೆ ಕಂಡದ್ದು ಕಲ್ಪನೆ ಕಟ್ಟದ್ದು ಮಾತ್ರವಾಗದೆ, ಬೇರೊಂದು 
ಮಾಯೆಯ ಮಾಟವನ್ನೇ ಹಿಡಿದು ವರ್ಣಿಸುತ್ತದೆ. ಇದು ಬರಿಹೂವಲ್ಲ ಬೇರೊಂದು 
ಅದೃಶ್ಯ ಶಕ್ತಿಯ ಪವಾಡ ಎನ್ನುವ ನಿಲುವಿನಲ್ಲಿ ಈ ನಲವಿನ ಅಂತರಾಳದ ಸೂತ್ರ ಸತ್ಯವನ್ನು 
ಅಥವಾ ಅನುಭಾವಸತೃವನ್ನು, ಚಿತ್ರದ ಸೌಂದರೃದ ಹಂತದಲ್ಲಿ (Intellectual Beauty) 
ನೀಡುತ್ತದೆ. ನಾಲ್ಕನೆಯದಂತೂ, ನೇರವಾಗಿ ಆ ಆತ್ಮಸತ್ಯವನ್ನೇ ಸಾರುತ್ತಿದೆ. ಹೀಗೆ 
ಕವಿಗಳು ತಮ್ಮ ಶಕ್ತಿ ಸಂಸ್ಕಾರಾನುಸಾರವಾಗಿ ಒಂದೇ ವಸ್ತುವಿನಲ್ಲಿ ಬೇರೆ ಬೇರೆ ಸತ್ಯದ 
ಹಾಗೂ ಸೌಂದರ್ಯದ ಸ್ತರಗಳನ್ನು ಗುರುತಿಸಿ, ಗ್ರಹಿಸಿ ಪ್ರತಿಮಿಸಬಲ್ಲರು. ಇಲ್ಲೆಲ್ಲಾ ಕವಿ 
ಬಣ್ಣಿಸಿದ ಸುಂದರವಾದ ಮಾತಿನಿಂದ ದೊರೆಯುವ ಸೊಗಸಿಗೆ ನಾವು ಒಲಿಯುತ್ತೇವೆ. ಈ 
ನಲವಿನ ರೂಪದ ಸುಖದಲ್ಲೇ ಕವಿಯ ಅನುಭವಸತ್ನವಿದೆ. ಸೌಂದರ್ಯ ಎಂದರೆ ನಲವನ್ನು 
ನೀಡತಕ್ಕದ್ದು ಎಂದಂತಾಯಿತು. ತರ್ಕ ಸತ್ಯವೋ, ವೈಜ್ಞಾನಿಕ ಸತ್ಯವೋ ನಮಗೆ ಬರಿಯ 
ಬೌದ್ಧಿಕ ತೃಪ್ತಿಯನ್ನು ನೀಡಬಹುದು. ಆದರೆ ನಿರಂತರ ಆನಂದವನ್ನು ಕೊಡುವುದೆಂದು 
ಹೇಳಲಾಗುವುದಿಲ್ಲ ಆದರೆ ಕಲಾಸೌಂದರದಲ್ಲಿ ಪ್ರತಿಯೊಂದೂ ಆನಂದದ ವಸ್ತುವಾಗುತ್ತದೆ. 
ಏಕೆಂದರೆ, “ಸಮಸ್ತ ಜಗತ್ತಿನ ಮೂಲ ಸ್ವರೂಪವನ್ನು ಸೌಂದರವು ನಮ್ಮ ಮನಸ್ಸಿನಲ್ಲಿ 
ಹಿಡಿದಿಡುತ್ತದೆ. ಸಮಗ್ರ ಸತ್ಯವನ್ನು ಅದರ ಸಹಾಯದಿಂದ ನಿಬಿಡ ಮಾಡಿ ನೋಡಬಹುದು..... 
ಯಾವುದನ್ನು ನಾವು ಕಣ್ಣೆತ್ತಿ ನೋಡುವುದಿಲ್ಲವೊ ಅದನ್ನು ವೈಶಿಷ್ಟ ವುಳ್ಳದನ್ನಾಗಿ ಮಾಡಿ 
ತೋರಿಸಿತು; ಯಾವುದನ್ನು ಮರೆಯುತ್ತೇವೆಯೋ ಅದನ್ನು ಮರೆಯದಂತೆ ಮಾಡಿತು. 
ಸೌಂದರದಲ್ಲಿ ನಾವು ಯಾವುದನ್ನು ನೋಡುತ್ತೇವೆಯೋ ಅದಷ್ಟನ್ನೆ ನೋಡುತ್ತೇವೆಂದಲ್ಲ 
ಅದರ ಸಂಬಂಧದಿಂದ ಮಿಕ್ಕ ಎಲ್ಲವನ್ನೂ ನೋಡುತ್ತೇವೆ.''' “ಜಗತ್ತಿನಲ್ಲಿ ಸೌಂದರ್ಯವನ್ನು 
ಈ ರೀತಿ ಸಮಗ ಭಾವದಲ್ಲಿ ನೋಡುವುದನ್ನು ಕಲಿಸುವುದೇ ಸೌಂದರ್ಯ ಬೋಧದ ಚರಮ 
ಲಕ್ಷ್ಮ”? “ಜ್ಞಾನವು ಹೇಗೆ ಕ್ರಮಕ್ರಮವಾಗಿ ಸಮಗ್ರ ಸತ್ಯವನ್ನು ನಮ್ಮ ಬುದ್ಧಿಶಕ್ತಿಯ 
ಅಧೀನಕ್ಕೆ ತರುವುದಕ್ಕಾಗಿ ಸಂತತವೂ ಪಯತ್ನಿಸುತ್ತಿದೆಯೋ, ಸೌಂದರ ಬೋಧವೂ ಅದೇ 
ರೀತಿಯಾಗಿ ಸಮಗ್ರ ಸತ್ಯವನ್ನು ನಮ್ಮ ಆನಂದದ ಅಧಿಕಾರಕ್ಕೆ ಒಳಪಡಿಸುತ್ತದೆ'' * 
ಸೌಂದರರಾಜ್ಯವಾದ ಕಲಾಲೋಕದಲ್ಲಿ 'ಸೌಂದರ್ಯವೇ ಸತ್ಯ ಸತ್ಯವೇ ಸೌಂದರ,' ಎಂದು 
ಕೀಟ್ಸ್‌ ಕವಿ ಹೇಳಿದ ಮಾತಿನ ಅರ್ಥವೂ ಇದೇ. ಕಲೆ ಕೇವಲ ಲೋಕಸತ್ಯವನ್ನು ಮಾತ್ರವಲ್ಲ 
ಪರಮ ಸತ್ಯವನ್ನು ಪ್ರಕಟಿಸುತ್ತದೆ ಯಷಿಕವಿಗಳೆ ಕೃತಿಗಳಲ್ಲಿ ಈ ಅರ್ಥದಲ್ಲಿ ಮಹಾಕವಿಯ 
ಮಹಾಕಾವ್ಯ ಚಿರಂತನವಾದ ನಿತ್ಕಸತ್ಮಗಳನ್ನು ಪ್ರತಿಮಿಸುತ್ತದೆ. ಕವಿಯ ಅನುಭವ 
1. ರವೀಂದ್ರನಾಥ ಟಾಗೂರ್‌ : ಸಾಹಿತ್ಯ (ಅನು: ವಿ.ಎನ್‌. ನರಸಿಂಹಯ) ಪು. 49. 


2. ಅಲ್ಲೇ : ಪು. 47 
3. ಪು. 46. 


೪೧೦ ಸತ್ಯಂ ಶಿವಂ ಸುಂದರಂ 


ಚಿತ್ರಿಸುವುದು ಕೇವಲ ಮೇಲೇರುವ ಮಾನವನ ಹೆಜ್ಜೆಗಳನ್ನು ಮಾತ್ರವಲ್ಲ ಅವತರಿಸುವ 
ದೈವೀ ಸತ್ಯದ ಮಿಂಚಿನ ಹೆಜ್ಜೆಗಳನ್ನೂ ಸಹ. ಯಾವ ಕಲೆ ತನ್ನ ಹೃದಯದಲ್ಲಿ ಕಾಲಾತೀತ 
ವರ್ತಮಾನ ಸತ್ಯದ ಅಮೃತ ಕಲಶವನ್ನಿಟ್ಟುಕೊಂಡು ಬಾಳಿನ ಶ್ರೇಯಸ್ಸನ್ನು ಸಾಧಿಸುವುದೋ 
ಅದೇ ಅತ್ಯುಶಮ ಕಲೆಯಾಗುತ್ತದೆ; ಉಳಿದುದೆಲ್ಲ ತಾತ್ಕಾಲಿಕ ಮನರಂಜನೆ. ಈ ಲೋಕದ 
ಸೌಂದರ್ಯದ ಬಗ್ಗೆ ನಮ್ಮ ಹಿಂದಿನವರ ಮತವೂ ಇಷ್ಟೆ; ಎಷ್ಟರಮಟ್ಟಿಗೆ ಈ ಚೆಲುವಿನ 
ವಸ್ತುಗಳೆಲ್ಲವೂ ಆ ಪರಮ ಸತ್ಯದ ಪ್ರಕಾಶನವೆಂಬಂತೆ ಅನುಭವಕ್ಕೆ ಬರುತ್ತವೊ, ಅಷ್ಟಷ್ಟು 
ಸುಂದರ. ಮಹಾತ್ಮಗಾಂಧಿ ಹೇಳಿದರು, ತಮ್ಮ ದೃಷ್ಟಿಗೆ “ಸತ್ಯದ ಬೆಳಕನ್ನು ಕನ್ನಡಿಸುವ 
ಎಲ್ಲ ವಸ್ತುವೂ ಚೆಲುವೇ ಎಂದು. ಅವರ ಪಾಲಿಗೆ ಸೌಂದರ್ಯದೇನಿದ್ದರೂ ಸತ್ಯದ ಛಾಯೆ.” 
ಸತ್ಯವಲ್ಲದ ಸೌಂದರ್ಯವೆಂತಿದ್ದರೂ ತ್ಯಾಜ್ಯ! ಭಗವಂತನ ನೆನಪನ್ನು ತಾರದ ಹೂವಿನ ಚೆಲುವು 
ಏತರದು? ಪರಮ ಸೌಂದರ್ಯೃದೆಡೆಗೆ ಒಯ್ಯದ ಸೌಂದರದಿಂದ ಆಗಬೇಕಾದುದೇನು? 


ಕಲೆ ಸತ್ತವಷ್ಟೆ ಅಲ್ಲ ಸುಂದರವಷ್ಟೆ ಅಲ್ಲ ಶಿವವೂ ಆಗಿರಲೇಬೇಕು. ಎಲ್ಲ ಕಲಾವಿದರೂ 
ಇದನ್ನು ಒಪ್ಪಿಕೊಂಡಿದ್ದಾರೆ. ರಾಘವಾಂಕ ಹೇಳಿದ, ಕಾವ್ಯದಲ್ಲಿ ಕಡೆತನಕ ಬಂದ ಲೇಸಿಂಗೆ' 
ತಲೆದೂಗಬೇಕು ಎಂದು. ಹರಿಹರ ಹೇಳಿದ್ದಾನೆ, ಕಾವ್ಯ ಶಿವನ ಉಪಾಸನೆಯ ಸಾಧನ 
ಎಂದು. ಈ ಕಾರಣಕ್ಕಾಗಿಯೇ ಆತ 'ಗಿರಿಜಾಕಲ್ಮಾಣ'ವನ್ನು ಬರೆಯುವಾಗ "ಭಾಪುರೇ 
ಕಾವೃನಾಥಂ ಗಿರಿಜಾ ನಾಥಂ' ಎಂದು ಬೆನ್ನು ತಟ್ಟಿಕೊಂಡಿದ್ದಾನೆ. ಲಕ್ಷ್ಮೀಶ ತನ್ನ ಭಾರತವನ್ನು 
'ಪುಣ್ಮಮಿದು ಕೃಷ್ಣ ಚರಿತಾಮೃತಂ' - ಎನ್ನುತ್ತಾನೆ. ಆಲಂಕಾರಿಕರೂ. ಕಾವ್ಯದ 
ಪ್ರಯೋಜನವನ್ನು ಹೇಳುತ್ತಾ "ಶಿವೇತರ ಕ್ಷತಯೇ' ಎನ್ನುತ್ತಾರೆ. ಕವಿ ಕುವೆಂಪು ಹೇಳುತ್ತಾರೆ 
'ಶಿವಕಾಣದ ಕವಿ ಕುರುಡನೋ, ಶಿವ ಕಾವ್ಯದ ಕಣ್ಣೋ' ಎಂದು ಭಾರತೀಯ ನೃತಶಾಸ್ತ್ರದ 
ಉಗಮ ಶಿವನಿಂದ; ಅದು ನಡೆದು ಬಂದದ್ದು ದೇವಸ್ಥಾನಗಳಲ್ಲಿ ದೇವರ ಎದುರಿನ 
ರಂಗಮಂಟಪದಲ್ಲಿ ಅಷ್ಟೇ ಏಕೆ ನಮ್ಮವರು ದೇಗುಲಗಳನ್ನು ಕಟ್ಟರುವ ಸ್ಥಳಗಳನ್ನೆ 
ನೋಡಿ. ತೀರ್ಥಕ್ಷೇತ್ರಗಳೆಂದು ಪರಿಗಣಿತವಾಗಿರುವ ಪ್ರದೇಶಗಳನ್ನು ನೋಡಿ. ಶ್ರೀಶೈಲ, 
ತಿರುಪತಿ, ಕಾಶಿ, ಬದರೀನಾಥ, ಕೇದಾರ, ಪ್ರಯಾಗ... ಎಲ್ಲವೂ ಎಂತಹ ನಿಸರ್ಗಸೌಂದರದ 
ನಡುವೆ ರಚಿತವಾಗಿವೆ! ಪವಿತ್ರವೂ ವಿಶಾಲವೂ ಆದ ನದನದೀ ತೀರಗಳಲ್ಲಿ ಅರಣ್ಮ 
ಶೋಭಿತವಾದ ಹಾಗೂ ಹಿಮಾಚ್ಛಾದಿತವಾದ ಗಿರಿಶಿಖರಗಳಲ್ಲಿ ಅದರ ಉದ್ದೇಶ 
ಸುಂದರವಾದೆಡೆಯಲ್ಲೆಲ್ಲಾ ಶಿವದ ನೆನಪು ಬರಲಿ ಎಂದು; ಸೌಂದರವೂ ಶಿವವೂ ಏಕ 
ಕಾಲದಲ್ಲಿ ಮನದಲ್ಲಿ ಮೂಡಲಿ ಎಂದು; ಸೌಂದರದಿಂದ ಪ್ರಮತವಾಗುವ ಚೇತನ ಶಿವದ 
ನೆನಹಿನಲ್ಲಿ ನಾಂದು ಹಗುರವಾಗಲಿ ಎಂದು. ದೇಗುಲದ ಶಿಲ್ಪಕಲೆಯನ್ನು ನೋಡಿ. ಎಲ್ಲವೂ 
ಪುರಾಣೇತಿಹಾಸಗಳ ಧೀರ ವ್ಯಕ್ತಿಗಳ ಚಾರಿತ್ರ ವನ್ನು ಸಾರಿ ಹೇಳುತ್ತವೆ. ಬೇಲೂರು 
ದೇವಾಲಯದ ಸುತ್ತ ಕಲ್ಲಿನಲ್ಲಿ ಮೂಡಿರುವ ಚೆಲುವಿನ ವಿಲಾಸ, ಅಭವ ಮೂರ್ತಿಯ ಸುತ್ತ 


1, ಸಿದ್ದವನ ಹಳ್ಳಿ ಕೃಷ್ಣಶರ್ಮ : ಪರ್ಣಕುಟ. "ಗಾಂಧೀಜಿ - ಕಲೆ' ಪು. 46-47. 


ಸೌಂದರ್ಯ ಸಮೀಕ್ಷೆ ೪೧೧ 


ನಿರಂತರವೂ ನಡೆದಿರುವ ಭವದ ರಾಸಕ್ರೀಡೆಯ ಒಂದು ಪ್ರತಿಮೆ ಮಾತ್ರ. ಕೇವಲ 
ಪ್ರವಾಸಿಯಾದವನಿಗೆ ಅದರಿಂದ ಬರಿಯ ಆಹ್ಲಾದವಾದೀತು; ಆದರೆ ಪ್ರವಾಸಿಯೂ ಭಕ್ತನೂ 
ಆದವನ ಕಣ್ಣಿಗೆ ಈ ಹೊರಗಿನ ಚೆಲುವೇನಿದ್ದರೂ ಅಂತರಂಗದ ಚೈತನ್ಮಮೂರ್ತಿಯ 
ಸುತ್ತ ನೆಯ್ದ ಅಲಂಕಾರ ಮಾತ್ರ. ಅಂಥವನು ಈ ಭವದ ಚೆಲುವಿನ ಪ್ರಾಕಾರದಲ್ಲಿ 
ಅಭವದ ಬಾಗಿಲನ್ನು ಕಂಡು ಒಳಗಿನ ಶಿವಕ್ಕೆ ಶರಣಾಗುತ್ತಾನೆ. ಈ ಕಾರಣದಿಂದಲೇ 
ನಮ್ಮ ಶಿಲ್ಪ-ಕಲೆ ಕೇವಲ ಪ್ರದರ್ಶನ ಚಾಪಲ್ಕಕ್ಕಾಗಲೀ,ಮನೋರಂಜನೆಗಾಗಲೀ ರಚಿತವಾಗಿಲ್ಲ 
ಮನೋರಂಜನೆಗೂ ಧಕ್ಕೆತಾರದೆ, ಅದಕ್ಕೂ ಮೀರಿದ ಶಿವದ ಪ್ರಯೋಜನವೇ ಅದಕ್ಕೆ 
ಪ್ರಧಾನ. ಹೀಗಾಗಿ ನಮ್ಮ ದೇಗುಲಗಳಿಗೆ ಹೋದವರಿಗೆ ಸೌಂದರ್ಯ-ಶಿವಗಳ ಸಂಗಮದ 
ಅನುಭವವಾಗುತ್ತದೆ. ಅಲ್ಲಿ ಸೌಂದರಾನುಭವಕ್ಕಿಂತ ಶಿವಾನುಭವ ಪ್ರಚೋದನೆಯೇ 
ಪ್ರಧಾನವಾಗಿದೆ. ಇನ್ನು ಸಂಗೀತವೂ ಅಷ್ಟೇ. ನಮ್ಮವರು ಸಂಗೀತವನ್ನು ಒಂದು ಉಪಾಸನೆ 
ಎಂದು ಭಾವಿಸಿದರು. ಅದೊಂದು ಬರಿಯ ರಸಾನುಭವಕಾರಿಯಾದ ಮನೋರಂಜನೆಯ 
ವಸ್ತು ಎಂದು ಭಾವಿಸಲಿಲ್ಲ ಸಂಗೀತಾಚಾರ್ಕರಾದ ತ್ಕಾಗರಾಜರು,ಪುರಂದರದಾಸರು, ಮುತ್ತು 
ಸ್ವಾಮಿ ದೀಕ್ಷಿತರು ಇಂಥವರೆಲ್ಲ ಮಹಾ ವಿದ್ವಾಂಸರು ಮಾತ್ರವಲ್ಲದೆ,ಮಹಾಭಕ್ತರೂ 
ಆಗಿದ್ದರು. ಅವರು ರಚಿಸಿದ ಕೀರ್ತನೆಗಳ ಸಾರವೆಲ್ಲಾ ಭಗವಂತನ ಮಹಿಮೆಯನ್ನು ಕುರಿತದ್ದು 
ಆತ್ಮದ ನಿವೇದನೆಗಳನ್ನು ಕುರಿತದ್ದು ಯಾವ ಹಾಡನ್ನು ತೆಗೆದುಕೊಂಡರೂ “ನನ್ನನ್ನು ಬಿಟ್ಟು 
ನೀನು ಕದಲಬೇಡ', "ಅಮ್ಮ ನಿನ್ನಪದ ಪಂಕಜದಲ್ಲಿ ನನಗೆ ನೆಲೆಯಿರಲಿ' ಹೀಗೆ ಭಗವಂತನ 
ಪದಕಮಲಗಳೇ ಇವರ ಹಾಡಿನ ಪಲ್ಲವಿ; ಅದರ ಸುತ್ತ ಇವರ ಭಕ್ತಿಯ ಭ್ರಮರ 
ರೋಂಕರಿಸುತ್ತಾ ಸುತ್ತುತ್ತದೆ. ಪಲ್ಲವಿಯಿಂದ ಹೊರಟ ಹಾಡು,ನಾನಾ ಸ್ವರತರಂಗಗಳಲ್ಲಿ 
ಸಂಚರಿಸಿ ಮತ್ತೆ ಮತ್ತೆ ಪಲ್ಲವಿಯನ್ನೇ ಮುಟ್ಟುವಂತೆ,ದೇವರನ್ನು ಕುರಿತ ಇವರ ಮೊರೆ 
ಹಾಡು ಹಾಡುಗಳಲ್ಲಿ ಹರಿದು ಕಡೆಗೆ ಭಕ್ತಿರರದ ಮಡುವನ್ನೇ ಮುಟ್ಟುತ್ತದೆ. ಈ 
ಕಾರಣದಿಂದಲೇ ಅವರು ನಿಸರ್ಗ ಸೌಂದರ್ಯವನ್ನು ಕುರಿತು, ಮಾನುಷ ಸೌಂದರ್ಯಗಳನ್ನು 
ಕುರಿತು ಮೂಡುವ ಭಾವಗಳನ್ನು ಅಷ್ಟಾಗಿ ಹಾಡಲೆಳೆಸಲಿಲ್ಲ 'ಸಾಯಂಕಾಲೇ ವನಾಂತೇ 
ಕುಸುಮಿತ ಸಮಯೇ ಸೈಕತೇ ಚಂದ್ರಿಕಾಯಾಂ' ಎನ್ನುವ ಗೀತದಲ್ಲಿ ಸಂಜೆಯಾಗಿದೆ, 
ವನಾಂತದಲ್ಲಿ ಹೂವುಗಳು ಅರಳಿ ಘಮಘಮಿಸುತಿವೆ. ರಮ್ಮವಾದ ಮರಳೂ ನದಿಯ 
ದಡದಲ್ಲಿ ಹಾಸಿದೆ, ಸುಂದರವಾದ ಬೆಳದಿಂಗಳು ಚೆಲ್ಲಿದೆ-ಎಂಬ ಪ್ರಕೃತಿ ವರ್ಣನೆಯಿದ್ದರೂ, 
ಈ ಸಾಯಂಕಾಲ, ಈ ಚಂದ್ರಿಕೆ, ಈ ನದೀಪುಳಿನ, ಈ ಕುಸುಮ ಸೌಸವ, ಇವೆಲ್ಲವೂ 
ರಸಿಕಜನರ ಚಿತ್ಪಾಹ್ಲಾದಕ್ಕಲ್ಪ ತ್ರೆಲೋಕ್ಕಾಕರ್ಷಣ ಮೂರ್ತಿಗಳಾದ ರಾಧೆ-ಶ್ಶಾಮರ ವಿಹಾರದ 
ರಂಗವಾಗಿ ಮಾತ್ರ ಎಂದು ಆ ಹಾಡು ನಿರೂಪಿಸುತ್ತದೆ. ಯಾವ ಚೆಲುವೇ ಆಗಲಿ ಶಿವನ 
ನೆನಹಿಗೆ, ಶಿವದ ಪ್ರಚೋದನೆಗೆ ಒಂದು ಸಾಧನ ಮಾತ್ರ. ಶಿವಾರ್ಪಿತವಲ್ಲದ ಸೌಂದರ್ಯ 
ಸೌಂದರ್ಯವೇ ಅಲ್ಲವೆನ್ನುವಷ್ಟರ ಮಟ್ಟಗೆ ಶಿವದ ಹಾಗೂ ಸೌಂದರ್ಯದ ಅವಿನಾಭಾವವನ್ನು 
ನಮ್ಮ ಭಾರತೀಯ ಕಲೆಗಳೆಲ್ಲವೂ ಪ್ರಕಟಸಿವೆ. 


೪೧೨ ಸತ್ಯಂ ಶಿವಂ ಸುಂದರಂ 


ಸಾಮಾನ್ಯವಾಗಿ “ಶಿವ' ಎನ್ನುವುದಕ್ಕೆ ಸಂವಾದಿಯಾದ ಆಂಗ್ಲಹದ 0೦06 ಎನ್ನುವುದು. 
(5೦೦೮ ಎಂದರೆಒಂದು ಮಟ್ಟದಲ್ಲಿ ಬಹುಮಟ್ಟಿಗೆ ನೈತಿಕ ಒಳ್ಳು ಎಂದೇ ಅರ್ಥವಿದೆ. 
ಈ ಅರ್ಥದಲ್ಲಿ ಕಾವ್ಕ ಕಲೆಗಳು ನೈತಿಕ ಒಳ್ಳನ್ನು (The Moral Good) ಸಾಧಿಸಬೇಕು 
ಎಂದು ನೀತಿವಾದಿಗಳೆ ಮತ. ಪ್ರೇಟೋ - ಟಾಲ್‌ ಸ್ಟಾಯ್‌ಯವರೂ, ನಮ್ಮಲ್ಲಿ ಮನು, 
ಚಾಣಕ್ಕ ಇಂಥವರೂ-ಕಲೆ ಸಾಮಾಜಿಕ ನೀತಿಯನ್ನು, ಧಾರ್ಮಿಕ ಭಾವನೆಗಳನ್ನು 
ಪ್ರಸಾರಮಾಡುವುದರ ಮೂಲಕ ಶ್ರೇಯಸ್ಸನ್ನು ಸಾಧಿಸಬೇಕು ಎನ್ನುತಾರೆ. ನಮ್ಮ ಕವಿಗಳೂ 
ಸಹ 'ಪಾಪಮಿದು ಪುಣ್ಮಮಿದು, ಹಿತರೂಪಮಿದಹಿತ ಪ್ರಾಕಾರಮಿದು' ಎಂಬುದನ್ನು 
ಪುರಾಣ ಕವಿ ಪ್ರಧಾನರ ಕಾವ್ಯಗಳು ತಿಳಿಸುತ್ತವೆಯಾದ್ದರಿಂದ, ಉಳಿದ ಕಾವ್ಯಗಳೂ 
ಹಾಗೆಯೇ ಮಾಡತಕ್ಕದ್ದು ಎಂದು ಸೂಚಿಸಿದ್ದಾರೆ. ಆಧುನಿಕರಲ್ಲಿ ಹಲವರು, ಕಲೆ ನೀತಿ 
ಅನೀತಿಗಳಿಗೆ ಅತೀತವಾದುದು. ಬರಿಯ ನೈತಿಕ ದೃಷ್ಟಿಯಿಂದ ಕಲಾಧರ್ಮವನ್ನು 
ಬಂಧಿಸಕೂಡದು; ಹಾಗೆ ಮಾಡಿದರೆ ಕಲೆ ಬರಿಯ ತತ್ವದ ಕಂತೆಯಾಗುತ್ತದೆ, ಆದರಿಂದ 
ಕಲೆಯ ರಸಾಂಶಕ್ಕೆ ಭಂಗ ಬರುತ್ತದೆ ಎನ್ನುತ್ತಾರೆ. ಕಲೆ ನೈತಿಕ ವಿಷಯಗಳನ್ನು 
ಹೇಳಬಾರದೆಂದೂ, ಹೇಳಲಾರದೆಂದೂ,ಒಂದು ವೇಳೆ ಹೇಳಿದರೆ ಅದರ ರಸಾಂಶಕ್ಕೆ ಭಂಗ 
ಬರುವುದೆಂದೂ ಹಲವರು ಮಾಡುವ ವಾದವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. 
ಕಲೆಗೆ ಏನುಬೇಕಾದರೂ ವಸ್ತುವಾಗಬಹುದೆಂದು ಒಪ್ಪಿಕೊಳ್ಳುವುದಾದರೆ, ನೀತಿಯೂ, 
ಧರ್ಮವೂ ವಸ್ತುವಾಗಬಹುದು *. ಆದರೆ ಅದು ಏನನ್ನು ತೆಗೆದುಕೊಂಡರೂ, 
ವಿಷಯವೇನೇ ಇರಲಿ ಅದು ಎಷ್ಟರಮಟ್ಟಿಗೆ ಕವಿಯ ಅನುಭವದಲ್ಲಿ ಸೌಂದರ್ಯದ ಆನಂದದ 
ರಸವವಸ್ತುವಾಗಿ ಪರಿವರ್ತಿತವಾಗಿದೆ ಎನ್ನುವುದು ಮುಖ್ಯ. ಹಾಗೆ ಸುಂದರವಾಗಿ 
ಪರಿವರ್ತಿತವಾಗದಿದ್ದ ಪಕ್ಷದಲ್ಲಿ ನೀತಿ ಧರ್ಮಗಳು ಮಾತ್ರವಲ್ಲ ಮತ್ತೆ ಯಾವುದೂ, ಕಲೆ 
ಎನ್ನಿಸಿಕೊಳ್ಳವುದಿಲ್ಲ ಕಲೆ ಉದಾತ್ರವಾದ ನೀತಿಯನ್ನೋ ಧಾರ್ಮಿಕ ವಿಚಾರಗಳನ್ನೋ 
ಹೇಳಬಹುದು; ಆದರೆ ತತ್ವಶಾಸ್ತದಂತೆ ನಿರೂಪಿಸುವುದು ಅದರ ಉದ್ದೇಶವಲ್ಲ; ಅದನ್ನು 
ಸೌಂದರ್ಯದ ವಸ್ತುವನ್ನಾಗಿಸಿ ನಮ್ಮ ಹೃದಯಕ್ಕೆ ತಂದುಕೊಡುವುದು ಅದರ ಉದ್ದೇಶ. 
“ಲಕ್ಷ್ಮಣನು ರಾಮನ ಜೊತೆಗೆ ವನವಾಸಕ್ಕೆ ಹೋದನು'' ಎಂಬ ಸುದ್ದಿ ನಮ್ಮ ಮನಸ್ಸಿನಲ್ಲಿ 
ವೀಣೆಯ ತಾರಸ್ವರದಿಂದ ಒಂದು ಸಂಗಿತವನ್ನು ಬಾಜಿಸುತ್ತದೆ. ಅದು ಸುಂದರ ಭಾಷೆಯಿಂದ 
ಸುಂದರ ಛಂದಸ್ಸಿನಿಂದ ಸುಂದರವಾಗಿ ಅಲಂಕರಿಸಿ ಸ್ಥಾಯಿಯಾಗಿ ಇಡಬೇಕಾದ ವಿಷಯ. 
ತಮ್ಮನು ಅಣ್ಣನ ಸೇವೆಮಾಡಿದರೆ ಸಮಾಜಕ್ಕೆ ಹಿತವಾಗುತ್ತದೆಂದು ನಾವು ಈ ಮಾತನ್ನು 
ಹೇಳುವುದಿಲ್ಲ ಅದು ಸುಂದರವಾದುದೆಂದೇ ಆ ಮಾತನ್ನು ಹೇಳುವುದು. ಅದು ಏಕೆ 
ಸುಂದರ? ಏಕೆಂದರೆ ಮಂಗಳವಾದುದಕ್ಕೆ ಜಗತ್ತಿನೊಡನೆ ಅತ್ಕಂತ ಗಂಭೀರವಾದ 
ಸಾಮರಸ್ಕವಿದೆ. ಸಮಸ್ತ ಮಾನವರ ಮನಸ್ಸಿನೊಡನೆ ಅದಕ್ಕೆ ಒಂದು ಗೂಢವಾದ ಐನಕ್ಕವಿದೆ. 
ಸತ್ಯದೊಡನೆ ಮಂಗಳಕ್ಕಿರುವ ಈ ಪೂರ್ಣ ಸಾಮಂಜಸ್ಮವನ್ನು ನೋಡಿದ ಮೇಲೆ ಅದರ 


ಕ ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣದಲ್ಲಿ "ಅರಿವುದು ಧರ್ಮಮಂ ಕಾವ್ಮ ಧರ್ಮಮುಮಂ' 
- ಎಂದು ಹೇಳಿದ ಮಾತು ಇಡೀ ಕನ್ನಡ ಸಾಹಿತ್ಕಕ್ಕೇ ಅನ್ವಯಿಸುತ್ತದೆ. 


ಸೌಂದರ್ಯ ಸಮೀಕ್ಷೆ ೪೧೩ 


ಸೌಂದರ್ಯವು ಇನ್ನು ನಮಗೆ ಅಗೋಚರವಾಗಿ ಉಳಿಯುವುದಿಲ್ಲ... ನಮ್ಮ ಪುರಾಣಗಳ 
ಪ್ರಕಾರ ಲಕ್ಷಿ ಕೇವಲ ಸೌಂದರ್ಯ ಐಶ್ಚರ್ಯಗಳ ದೇವಿ ಮಾತ್ರವಲ್ಲ ಆಕೆ ಮಂಗಳದ 
ದೇವಿ. ಸೌಂದರ್ಯದ ಮೂರ್ತಿಯೆ ಮಂಗಳೆ ಮೂರ್ತಿ; ಮಂಗಳ ಮೂರ್ತಿಯೇ ಸೌಂದರ್ಯದ 


ಪೂರ್ಣ ಸ್ವರೂಪ.''' 


ಕಲೆ ಆತ್ಮದ ಶ್ರೇಯಸ್ಸನ್ನು, ಶಿವವನ್ನು ಸಾಧಿಸುವುದು, ಕ್ಷಣಕಾಲವಾದರೂ ರಾಜಸಿಕ 
ತಾಮಸಿಕ ಆವರಣಗಳನ್ನು ಭಂಗಮಾಡಿ ಒಂದು ವಿಶೇಷವಾದ ಆನಂದಾನುಭವವನ್ನು 
ಸಹೃದಯದಲ್ಲಿ ಉಂಟುಮಾಡುವುದರಿಂದ. ಕಲೆ ಪ್ರೇಕ್ಷಕನ ಮೇಲೆ ಅಥವಾ ಸಹೃದಯನ ಮೇಲೆ 
ಮಾಡುವ ಸತ್ತರಿಣಾಮದ ಫಲವೇ ಕಲೆಯಿಂದೊದಗುವ ಶ್ರೇಯಸ್ಸು. ಈ ಪರಿಣಾಮದಿಂದ 
ಸಾಮಾಜಿಕ ಹಾಗೂ ಧಾರ್ಮಿಕ ಒಳ್ಳು ಸಾಧಿತವಾಗಬಹುದು. ಎಷ್ಟೋ. ನಾಟಕಗಳು, 
ಎಷ್ಟೋ ಗಂಥಗಳು ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಅದ್ಭುತ ಪರಿಣಾಮವನ್ನುಂಟುಮಾಡಿ 
ಸಾಮಾಜಿಕ ಹಾಗೂ ಧಾರ್ಮಿಕ ಶ್ರೇಯಸ್ಸಿಗೆ ಕಾರಣವಾಗಿರುವುದೂ ಉಂಟು. ನಮ್ಮ 
ಪುರಾಣೇತಿಹಾಸಗಳೂ ಬಹುಕಾಲದಿಂದ ಜನರ ಜೀವನವನ್ನು ತಿದ್ದಿ ಉನ್ನತವಾದ 
ಆದರ್ಶಗಳನ್ನು ಬಿತ್ತಿಬೆಳೆಯುವ ಸಾಧನಗಳಾಗಿ ಜನತೆಯ ಶ್ರೇಯಸ್ಸನ್ನು ಸಾಧಿಸಿವೆ. 
ಕಾವ್ಯಪ್ರಯೋಜನವನ್ನು ಕುರಿತು, ನಮ್ಮ ಅಲಂಕಾರಿಕರು “ಶಿವೇತ್ವರ ಕ್ಷತಯೆ' ಎಂದು 
ಹೇಳಿದುದು ಇದೇ ಅರ್ಥದಲ್ಲಿ - ಕಾವ್ಠ ಅರ್ಥದಲ್ಲಿ ಕಾವ ಸಾಮಾಜಿಕರ ಮೇಲೆ ಉಂಟುಮಾಡುವ 
ಸಂಸ್ಕಾರ ರೂಪವಾದ ಪರಿಣಾಮವನ್ನು ಕುರಿತು ಕಾವ್ಯ "ಶಿವೇತರ'ಗಳನ್ನು ಕ್ಷಯಿಸುತ್ತದೆ 
ಎಂದರು. ಆದರೆ ಕಾವ್ಮ ಶಿವೇತರಗಳನ್ನು ಹೇಗೆ ಕ್ಷಯಿಸುತ್ತದೆ, ಅದರಲ್ಲಿ ರಸಾನುಭವದ 
ಪಾತ್ರ ಏನು ಎನ್ನುವುದನ್ನು ಅವರು ವಿವರಿಸಲಿಲ್ಲ ಕಾವ್ಮ ಶಿವೇತರಗಳನ್ನು ಕ್ಷಯಿಸುತದೆ 
-ಎಂದರೆ ಅದು ಹೀಗೆ ಮಾಡುವುದು, ನಮ್ಮಲ್ಲಿರುವ ಶಿವೇತರ ಭಾವನೆಗಳನ್ನು 
ಕ್ಷಯಿಸುವುದರ ಮೂಲಕ. ಲೋಕದಲ್ಲಿ ಶಿವ - ಅಶಿವ, ಸೌಂದರ-ಕುರೂಪಗಳು 
ಮಿಶ್ರಿತವಾಗಿವೆ. ಆದರೆ ಕವಿ, ತನ್ನ ಕಾವ್ಯವನ್ನು ಪರಿಭಾವಿಸಿ ರಚಿಸುವಾಗ, ಶಿವ - 
ಅಶಿವಗಳೆಂಬ ಲೌಕಿಕ ಗುಣಾತೀತನಾಗಿ ನಿಂತು ಲೋಕಾನುಭವವನ್ನು ರಸರೂಪದಲ್ಲಿ 
ನೀಡುವುದರಿಂದ ಕವಿಕರ್ಮದಲ್ಲಿ ಲೋಕಭಾವಗಳು, ತಮ್ಮ ಪರಿಗಣನ ಮೌಲ್ಯದಿಂದ 
ರಸಲೋಕದ ಮೌಲ್ಯಗಳಾಗಿ ಪರಿವರ್ತಿತವಾಗುತ್ತವೆ. ಆದುದರಿಂದಲೇ ಕಾವ್ಯದಲ್ಲಿ ಉತ್ತಮ 
ಪಾತ್ರಗಳಂತೆಯೇ ದುಷ್ಪಪಾತ್ರಗಳೂ ಓದುಗರ ಸಹಾನುಭೂತಿಗೆ ಒಳಗಾಗುತ್ತವೆ. ಶ್ರೀರಾಮ, 
ಶ್ರೀಕೃಷ್ಣ ಧರ್ಮರಾಯ ಇಂತಹ ಸಾತ್ಚಿಕ ವ್ಯಕ್ತಿಗಳ ಚಾರಿತ್ರ ವನ್ನು ಕಂಡು ಅವುಗಳಿಂದ 
ನಮ್ಮ ಮೇಲಾಗುವ ಸತ್ತರಿಣಾಮವಂತಿರಲಿ; ಕೀಚಕ, ದುರ್ಕೋಧನ, ರಾವಣರಂತಹ ದುಷ್ಟ 
ಪಾತ್ರಗಳ ಬಗೆಗೂ ಅನುಕಂಪವನ್ನು ತೋರುವಷ್ಟು ನಮ್ಮ ಹೃದಯ ಪರಿಪಾಕ ಹೊಂದುವುದೇ 
ಇಲ್ಲಿರುವ ಸೋಜಿಗ. ಇದಕ್ಕೆ ಕಾರಣ ಈ ಮೌಲ್ಯವತ್ಕಾಸವೇ. ಲೋಕದಲ್ಲಿ ಅಂತಹ 


1. ರವೀಂದ್ರನಾಥ ಟಾಗೂರ್‌. : ಸಾಹಿತ್ಮ (ಅನು : ಎ.ಎನ್‌. ನರಸಿಂಹಯ) ಪು. 97 . 


೪೧೪ ಸತ್ಯಂ ಶಿವಂ ಸುಂದರಂ 


ಪಾತ್ರಗಳ ಬಗೆಗೆ ನಮಗಿರಬಹುದಾದ ಶಿವೇತರ ಭಾವನೆಗಳು ಇಲ್ಲಿ ಕ್ಷಯಿಸಿಹೋಗುತವೆ. 
ಲೋಕದಲ್ಲಾದರೋ ಅಂತಹ ದುಷ್ಟ ವ್ಯಕ್ತಿಗಳನ್ನು ಕಂಡಾಗ ನಾವು ಅವರನ್ನು ದ್ವೇಷಿಸುತ್ತೇವೆ. 
ಏಕೆಂದರೆ ಅಂಥವರಿಂದ ನಮ್ಮ ಸುಖಕ್ಕೆ ಪ್ರೇಯಸ್ಸಿಗೆ ಅಡ್ಡಿಯಾಗುತ್ತದೆ. ಆದರೆ ಕಲೆಯಲ್ಲಿ 
ಅಂತಹ ವ್ಯಕ್ತಿಗಳ ಬಗೆಗೆ ನಮ್ಮ ಪ್ರತಿಕ್ರಿಯೆಯೇ ಬೇರೆ. ಎಂದರೆ ಲೋಕದಲ್ಲಿ ಕಾಣುವ 
ದುಷ್ಟ ವ್ಯಕ್ತಿಗಳನ್ನು ಆಸುರೀ ಶಕ್ತಿಗಳನ್ನು ಕಲಾಲೋಕದಲ್ಲಿ ಕಂಡ ಮಾತ್ರಕ್ಕೆ ಅಲ್ಲಿ ಅವರನ್ನು 
ಮೆಚ್ಚುವಂತೆ ಕವಿ ನಿರೀಕ್ಷಿಸುವನೆಂದಾಗಲೀ, ಸಹೃದಯರಾದ ನಾವು ಮೆಚ್ಚಬೇಕೆಂದಾಗಲೀ 
ಅರ್ಥವಲ್ಲ ಕಲೆಗಾರ ಹಾಗೆ ಮಾಡಿದರೆ, ಸಹೃದಯ ಅದನ್ನು ಮೆಚ್ಚಿದರೆ, ಕವಿ 
ಸಹೃದಯರಿಬ್ಬರೂ ಲೋಕದ ದೌಷ್ಟ, ವೇ ಕಲೆಯಲ್ಲಿ ಸಮರ್ಥನೀಯ ಎಂದು 
ಒಪ್ಪಿಕೊಂಡಷ್ಟು ಅವಿವೇಕವಾದೀತು. ಅಥವಾ ಕವಿ ಲೋಕದ ದುಷ್ಟ ಪಾತ್ರಗಳನ್ನು 
ಸಂಪೂರ್ಣವಾಗಿ ಪರಿವರ್ತಿಸಿ ಸಾತ್ವಿಕ ಹಾತ್ರವನ್ನಾಗಿ ಮಾಡಿ ಸಹೃದಯ ಪ್ರಶಂಸೆಗೆ 
ಅರ್ಹರನ್ನಾಗಿ ಮಾಡುತ್ತಾನೆಂದೂ ಅರ್ಥವಲ್ಲ ಹಾಗೆ ಮಾಡುವುದು ಕಲೆಯಾಗದೆ, ಕೇವಲ 
ಮತಾಂತರ ವೃತ್ತಿಯಾದೀತು. ಆದರೆ ದುಷ್ಪಪಾತ್ರವನ್ನು ದುಷ್ಟ ಪಾತ್ರವನ್ನಾಗಿಯೇ ಚಿತ್ರಿಸಿ, 
ಆ ಪಾತ್ರದ ಬಗ್ಗೆ ಸಹೃದಯಗಿರುವ ಶಿವೇತರ ಭಾವವನ್ನು ರಸಮಾೌಲ್ಯವನ್ನಾಗಿ 
ಪರಿವರ್ತಿಸುವುದೇ ಕವಿಕರ್ಮದಲ್ಲಿರುವ ರಹಸ್ಯ, ಕಲೆಯಲ್ಲಿ ಕವಿ ಅಂಥ ಪಾತ್ರವನ್ನೇ 
ಸೃಜಿಸಿದರೂ, ಹಾಗೆ ಸೃಜಿಸುವಲ್ಲಿ ವ್ಯಕ್ತಿಯಲ್ಲಿ ಕಂಡುಬರುವ ದೌಷ್ಟ ಕೈ ಅವನೇ ಸಂಪೂರ್ಣ 
ಕಾರಣನಲ್ಲ ಲೋಕದ ಅನೇಕ ಸನ್ನಿವೇಶ ಸಂದರ್ಭಗಳು ಅವನು ಹೀಗೆ ದುಷ್ಟನಾಗಿ 
ತೋರಲು ಕಾರಣವಾಗಿವೆ ಎಂಬ ಅಂಶವನ್ನೂ ಜೊತೆಗೆ ಅಂಥ ವ್ಯಕ್ತಿಯ ಅಂತರಂಗದಲ್ಲೂ 
ಸದಾಶಯಗಳಿಲ್ಲದಿಲ್ಲವೆಂಬುದನ್ನೂ ಚಿತ್ರಿಸಿ ವಕ್ಷಿಯ ಸಮಗ್ರ ದರ್ಶನ ಮಾಡಿಕೊಡುತ್ತಾನೆ. 
ಹೀಗೆ ಅಂತಹ ಪಾತ್ರದ ಬಗೆಗೆ ಲೋಕದಲ್ಲಿ ನಮಗಿದ್ದ ಶಿವೇತರ ಭಾವಗಳೂ ಕ್ಷಯಿಸಿ, 
ಕಲೆಯಲ್ಲಿ ನಾವು ಆ ವ್ಯಕ್ತಿಯನ್ನು ಕರುಣೆಯಿಂದ ಮರುಕದಿಂದ ಒಲಿಯುತ್ತೇವೆ. ಲೋಕದಲ್ಲಿ 
ಯಾವ ಅಂತಹ ವ್ಯಕ್ತಿ ನಮ್ಮ ತಿರಸ್ಕಾರವನ್ನೇ ಬಹುಮಟ್ಟಿಗೆ ಪಡೆಯಬಹುದಾಗಿತ್ತೋ, 
ಅಂತಹ ವ್ಯಕ್ತಿಯ ಬಗೆಗೆ, ಇಲ್ಲಿ ಮರುಕವನ್ನು, ಕರುಣೆಯನ್ನು ತೋರುವಪ್ಪರ ಮಟ್ಟಿಗೆ 
ನಮ್ಮ ಶಿವೇತರ ಭಾವನೆ ಕ್ಷಯಿಸಿದಂತಾಯಿತು. ಯಾವುದು ಲೋಕದಲ್ಲಿ ನಮ್ಮ ಅಂಶ 
ದೃಷ್ಟಿಯಿಂದ ಶಿವೇತರವಾಗಿ ತೋರಿತೋ, ಅದು ಕಲೆಯಲ್ಲಿ ಕವಿಯ ರಸದೃಷ್ಟಿಯಿಂದ 
ಲಭಿಸುವ ' ಅನುಭವದಲ್ಲಿ ಶಿವೇತರವನ್ನು ಕ್ಷಯಿಸಿ ಸುಂದರವಾಗುತ್ತದೆ. ಉದಾಹರಣೆಗೆ 
ನಗ್ನತೆಯ ವಿಚಾರವನ್ನು ತೆಗೆದುಕೊಳ್ಳಿ. ಮಕ್ಕಳಲ್ಲಿ ಕಾಣುವ ನಗ್ನತೆ ಅಶಿವವಲ್ಲ; ಸುಂದರ. 
ಆದರೆ ದೊಡ್ಡವರ ನಗ್ನತೆ ಸಾಮಾನ್ಯವಾಗಿ ಅಮಂಗಲವೆಂದು ಪರಿಗಣಿತವಾಗಿದೆ. ಲೋಕದಲ್ಲಿ 


ನಗ್ನತೆ ಸಾಮಾನ್ಯವಾಗಿ ಅಮಂಗಲ ಅಥವಾ ಶಿವೇತರ ಎಂಬುದು ಒಂದು ಸಾಪೇಕ್ಷಬಾವನೆ. ಆದರೆ 


ಬ ರನ್ನನ ದುರ್ಯೋಧನ, ನಾರಣಪ್ಪನ ಕೀಚಕ, ಕುವೆಂಪು ಅವರ ರಾವಣ ಈ ಪಾತ್ರಗಳ ಬಗೆಗೆ ನಾವು 
ತೋರುವ ಪ್ರಶಂಸೆಗೆ ಇದೇ ಕಾರಣ. ಮೂಲರಾಮಾಯಣದ '"ರಾವಣ'ನ ಪಾತ್ರ ಕ್ರಮಕ್ರಮೇಣ ತನ್ನ 
ಶಿವೇತರವನ್ನು ನಾಗಚಂದ್ರ ಹಾಗೂ ಕುವೆಂಪು ಅವರ ಕೃತಿಗಳಲ್ಲಿ ಕ್ಷಯಿಸಿಕೊಂಡು ಶಿವಪರವಾಗಿರುವುದೂ 
ಗಮನಾರ್ಹವಾಗಿದೆ. 


ಸೌಂದರ್ಯ ಸಮೀಕ್ಷೆ ೪೧೫ 


ಬೆಳುಗೊಳದ ಗೊಮ್ಮಟದ ಎದುರಿಗೆ : ನಿಂತಾಗ, ಲೋಕದಲ್ಲಿ ನಗೆಗೆಡೆಯಾದ ನಗ್ನತೆ 
ತನ್ನ ಭವಗಗಾಂಭೀರದಿಂದ ನಮ್ಮನ್ನು ಮೂಕವಿಸ್ಮಿತರನ್ನಾಗಿ ಮಾಡುತ್ತದೆ. ಯಾವ ನಗ್ನತೆ 
ಲೋಕದಲ್ಲಿ ಶಿವೇತರವಾಗಿ ತೋರಿತ್ತೋ ಅದು ಇಲ್ಲಿ ಕ್ಷಯಿಸಿ ಹೋಗಿ ದೈವತ್ವಕ್ಕೇರಿದ 
ಅನುಭವವಾಗುತ್ತದೆ. ಲೋಕದಲ್ಲಿ ನಗ್ಗತೆಗಿರುವ (ಸಾಪೇಕ್ಷ) ಶಿವೇತರ ಮೌಲ್ಯ ಈ ಭವ್ಯ 
ನಗ್ನತೆಯ ಎದುರು ಪುಡಿಪುಡಿಯಾಗಿ ಹೋಗುತ್ತದೆ. ಹೀಗಾಗುವುದು ಸೌಂದರ್ಯದ, 
ರಸಾನುಭವ ಮೂಲಕವೇ. ಹೀಗೆ ಲೋಕದ ಸಾಪೇಕ್ಷಮೌಲ್ಯಗಳನ್ನು ಕವಿ ತನ್ನ ಕಾವ್ಯದ 
ಸಲೋಕದಲ್ಲಿ ರಸಯತದ ಮೌಲಕ್ಶೇರಿಸುವುದರ ಮೂಲಕ ಅವುಗಳನ್ನು ಸುಂದರವೂ 
ಶಿವವೂ ಆಗುವಂತೆ ಮಾಡುತ್ತಾನೆ. ನಮ್ಮ ದೃಷ್ಟಿಯನ್ನು ಹಾಗೂ ನಿಲುವನ್ನು, ಅಂಶದಿಂದ 
ಸಮಗ್ರತೆಗೇರಿಸುವುದರ ಮೂಲಕ ಕಲೆ ಶಿವೇತರಗಳನ್ನು ಕ್ಷಯಿಸುತದೆ. 


ಕಲೆ ಶಿವವನ್ನು ಸಾಧಿಸುವಂತೆ ಅಶಿವವನ್ನೂ ಸಾಧಿಸಬಹುದು. ರಸಾನುಭವಕ್ಕೆ 
ನಮ್ಮನ್ನು ಶ್ರೇಯಸ್ಸಿಗೆಂತೋ ಅಂತೆಯೆ ಅಶ್ರೇಯಸ್ಸಿಗೂ ಒಯ್ಯುವ ಶಕ್ತಿಯುಂಟು. 
ಸಂಯಮದಿಂದ ದೂರವಾದ, ರಭಸದಿಂದ ತುಂಬಿದ, ಸೆಮಗ್ರದೃಷ್ಟಿಯಿಂದ 
ಪರಿವರ್ತಿತವಾಗದ, ಕಾಮವನ್ನು ಕುರಿತ ಎಷ್ಟೋ ವಾಸ್ತವ ಶತಿಕೃತಿಗಳಾದ ಕಾದಂಬರಿಗಳಿಂದ 
ಈ ಬಗೆಯ ಅಶ್ರೇಯಸ್ಸು ವೃದ್ಧಿಸುವುದುಂಟು. 'ಕಾಮ'ವನ್ನು ವಸ್ತುವಾಗಿಸಿಕೊಂಡ ಅನೇಕ 
ಜನಪ್ರಿಯ ಕಾದಂಬರಿಗಳು ಸುಂದರವೆಂದು ತೋರಿದರೂ ಶಿವವಾಗಿಲ್ಲ; ಏಕೆಂದರೆ ಅವು ” 
ಶಿವೇತರವನ್ನು ಕ್ಷಯಿಸುವುದಿಲ್ಲ ಅದರ ಬದಲು ಅಶಿವನನ್ನು ಪೋಷಿಸುತ್ತವೆ. ಆತ್ಮ 
ಪೋಷಕವಾಗುವ ಬದಲು ಆತ್ಮಶೋಷಕವಾಗುತ್ತವೆ. ಆದರೆ "ಕುಮಾರ ಸಂಭವ'ದಲ್ಲಿ 
ಮಹಾಶ್ವೇತ ಪುಂಡರೀಕ ಇವರ ಪ್ರಣಯ ವಿಕಾಸದಲ್ಲಿ ಇದೇ 'ಕಾಮದ ವಸ್ತು' ಶಿವದ 
ನೆಲೆಯನ್ನು ತಲುಪಿರುವ ರೀತಿಯೇ ಬೇರೆ. ಒಟ್ಟಿನಲ್ಲಿ ಶಿವನನ್ನು ಸಾಧಿಸುವ ಶಕ್ತಿ ಕಲೆಗಾರನ 
ಶಕ್ತಿಸಂಸ್ಕಾರವನ್ನೂ ದರ್ಶನವನ್ನೂ ಅವಲಂಬಿಸಿದೆ. 


ಉತ್ತಮವಾದ ಕವಿಕೃತಿ ಶ್ರೇಯಸ್ಸನ್ನು ಸಾಧಿಸುವುದೇನೋ ನಿಜ; ಆದರೆ ಅದರಿಂದ 
ಶ್ರೇಯಸ್ಸನ್ನು ಪಡೆಯುವ ಶಕ್ತಿಯೂ ಸಹೃದಯನಿಗೆ ಅವಶ್ಯಕ, ಒಂದೇ ಕಾವ್ಮ ಹಲವರಿಗೆ 
ಕೇವಲ ಕಥಾಕುತೂಹಲದ ತೃಪ್ತಿಯನ್ನೂ ಹಲವರಿಗೆ ಮನರಂಜನೆಯನ್ನೂ ಮತ್ತೆ ಹಲವರಿಗೆ 
ರಸಾನುಭವವನ್ನೂ ನೀಡುವಷ್ಟರಲ್ಲಿ ಪರ್ಯವಸಾನವಾಗಬಹುದು. ಆದರೆ ಶ್ರದ್ಧಾವಂತನಾದವನು 
ಅದರಿಂದ ರಸಾಂಶದ ಜೊತೆಗೆ ಶಿವಾಂಶವನ್ನು ಹೀರಿಕೊಂಡು ಪುಷ್ಪನಾಗಬಹುದು. 


ಸೌಂದರಕ್ಕೆ ಶಿವದೊಂದಿಗಿರುವ ಈ ಅಂತರಿಕ ಸಂಬಂಧದಲ್ಲೇ ಸತ್ಕವೂ 
ಸಮರಸವಾಗಿದೆ. ಕವಿಯ ಕೃತಿ ಶಿವವನ್ನು ಸಾಧಿಸದಿದ್ದ ಪಕ್ಷದಲ್ಲಿ ಅದು ಮಹತ್ತಾಗಲಾರದು. 
ಕವಿಯ ಕಾವ್ಯ ಸತ್ಯ ಮತ್ತು ಶಿವವನ್ನು ಸೌಂದರ್ಯದ ಮೂಲಕವೇ ನೀಡುವುದರಿಂದ ಕವಿ 
ಮತ್ತು ಕಾವ್ಯ ಇಷ್ಟೊಂದು ಲೋಕ ಗೌರವಭಾಜನವಾಗಿರುವುದು. “ಅವತಾರ ಮಹರ್ಷಿಯೋಗಿ 


೪೧೬ ಸತ್ಯಂ ಶಿವಂ ಸುಂದರಂ 


ಸಿದ್ಧ ಗುರು ಇವರು ಸಚ್ಚಿದಾನಂದದ ಸತ್ಯ ಮತ್ತು ಶಿವಾಂಶಗಳನ್ನು ಪ್ರಧಾನ 
ಲಕ್ಷಣವಾಗಿಟ್ಟುಕೊಳ್ಳುವುದರಿಂದ ಅವರು ಗೌರವಾರ್ಹರಾದರೂ, ಪೂಜಾರ್ಹರಾದರೂ, 
ಮಧುಲೋಲಪ್ರಿಯವಾದ ನರಚೇತನಕ್ಕೆ ಆಕರ್ಷಣೀಯವೂ ಆಗಿ ರುಚಿಸುವುದು ಕಪ್ಪ. 
ಕವಿಯಾದರೋ ಸಚ್ಚಿದಾನಂದದ ಸತ್ಕ ಮತ್ತು ಶಿವಾಂಶಗಳನ್ನು ಸೌಂದರ್ಕ ಮುಖದಿಂದಲೇ 
ಆಸ್ಚಾದಿಸಿ, ಸತ್ತದ ಮತ್ತು ಶಿವದ ಅಮೃತಮಯ ಪುಪ್ಲಿಶಕ್ತಿಗಳನ್ನು ಸೌಂದರ್ಯ ಕೆಚ್ಚಲಿನಿಂದಲೇ 
ರಸರೂಪದಲ್ಲಿ ಕರೆದು ಸ್ವಾದುಗೊಳಿಸಿ ನೀಡುವುದರಿಂದ ಸಾಧಾರಣವಾದ 
ಬಾಲಚೇತನಗಳಿಗೂ ಸುಲಭನೂ ಪ್ರಿಯನೂ, ಮಧುಪ್ರಾಯನೂ ಆಗುತಾ್ತನೆ.''' 


1. ಕುವೆಂಪು : ವಿಭೂತಿ ಪೂಜೆ, (ಕವಿಯಲ್ಲಿ ವಿಭೂತಿ). ಪು. 5-6. 


ಬೆಲುವಿಗೆ 


ಹುಲ್ಲುಹೂವಿನ ಕೊರಳಿಗೂ ಮಣಿಹಾರ ತೂಗುವ ಜ್ಯೋತಿಯೆ 
ಬೋಳು ಬಯಲನು ಹಸುರ ನಗೆಯಲಿ ತುಂಬಿ ತಬ್ದುವ ಪ್ರೀತಿಯೆ 
ನೆಲದ ಬಯಕೆಯ ನೂರು ಶಿಖರವನೆತ್ತಿ ನಿಲ್ಲುವ ಮೌನವೇ 
ಕಡಲ ಕರೆಗೋಗೊಟ್ಟು ಸಾಗುವ ರಮ್ಮ ಜಲಕಲನಾದವೇ. 


ಕಪ್ಪು ಮೋಡಕು ಬೆಳ್ಳಿಯಂಚನು ಬರೆವ ಮಿಂಚಿನ ಕುಂಚವೇ 
ಬಾನದೇಗುಲಕಿಂದ್ರಚಾಪದ ತೋರಣದ ಸಮ್ಮೋಹವೇ, 
ಸಪ್ಪಳಿಲ್ಲದೆ ತಿರೆಯನಪ್ಪುವ ಬಾನಿನೊಲವಿನ ಸೋನೆಯೇ 
ನೆಲದ ಹಸುರಿನ ಬಯಕೆ ಬೀಜವನೆಚ್ಚರಿಪ ಕ್ರತುಶಕ್ತಿಯೇ. 


ಗುಡುಗು ಮಿಂಚಿನ ಪಡೆಯ ವಿಕ್ರಮದಲ್ಲಿ ತೋರುವ ವೀರವೇ 
ಕ್ಷೀರಧಾರೆಯ ಕರೆವ ಕೆಚ್ಚಲ ಚಂದ್ರಿಕೆಯ ವಾತ್ಸಲ್ಯವೇ 

ನೀಲ ನಭದೊಳು ಲೀಲೆಯಾಡುವ ಶುಭ್ರ ಮೇಘೋಲ್ಲಾಸವೇ 
ಚಿಕ್ಕೆ ಚಿತ್ರಾಂಕಿತದ ನಭದೀ ಛತ್ರಿಯರಳಿಪ ತೇಜವೆ! 


ಶಿಶಿರ ಮೌನ ಮ್ಹಾನ ಗರ್ಭದಿ ಮೊಳೆವ ಸುಗ್ಗಿಯ ಸ್ವಷ್ನವೇ 
ಹಳೆಯ ಹೆಜ್ಜೆಗೆ ಹೊಸತು ಗೆಜ್ಜೆಯ ಕಟ್ಟ ಸುಖಿಸುವ ತುಪ್ಪಿಯೇ 
ಸುಪ್ತಮನದೊಳು ತಪ್ಪಜ್ಜಾಲಾಮುಖಿಯ ಹರಿಸುವ ಮೋದವೆ 

ಈ ಚಿರಂತನ ಉತ್ಸವಪ್ರಿಯ ಸೃಷ್ಟಿಯಾ ಸಿಂಗಾರವೆ ! 


ಹಸುಳೆಗನಸನು ಚಂದ್ರಲೋಕಕ್ಕೊಯ್ದ ಹೂವಿನ ಯಾನವೆ 
ಹರೆಯದೆದೆಯೊಳು ಮತ್ಸ ಯಂತ್ರವ ಭೇದಿಸುವ ಉನ್ಮಾದವೇ 
ಕುದಿವ ಕಡಲೊಳು ತೇಲ್ಪನೌಕೆಗೆ ಕರ್ಣಧಾರತ್ರಾಣವೆ 
ಸಂಜೆಬಾನಿನ ತುಂಬ ಹಗಲಿನ ಸ್ಮೃತಿಯ ಬರೆಯುವ ಭಾವವೆ ! 


೪೧೮ 


ಚಲುವಿಗೆ 


ಪದರ ಪರದರಗಳಾಗಿ ಜೀವವ ಬಿಗಿದು ಸುತ್ತುವ ಮೋಹವೆ 
ತನ್ನತನವನೆ ಇಲ್ಲಗೈಯುವ ತುಂಬು ಬಯಕೆಯ ಪ್ರೀತಿಯೆ 
ಮೈಯ ಗಾಳವನೆಸೆದು ಮನಸಿನ ಮೀನವಾಡಿಪ ಕಾಮವೆ 

ಅಲ್ಲದೊಳೆ ನಿಲ್ಲಿಸದೆ ಭೂಮಕೆ ಸೆಳೆವ ಪ್ರೇಮಸ್ರೋತವೆ ! 


ಕಣ್ಣ ಸಂಪುಟದಲ್ಲಿ ವಿಶ್ವವ ಮೊಗವಗಸ್ತನ ಶಕ್ತಿಯೆ 
ಜೀವದೆದೆಯಲಿ ನೂರು ಅನುಭವದಚ್ಚನೊತ್ತುವ ಮಂತ್ರವೇ 
ಸಾಂತವೇದಿಕೆಯಲ್ಲನಂತನ ರುಂದ್ರ ಬಂಧುರ ನೃತ್ಯವೇ 
ಅಣುವಿನಲ್ಲೂ ಗ್ರಹಗಳಲ್ಲೂ ಲಾಳಿಯಾಡುವ ಸೂತ್ರವೇ ! 


ನೂರು ವರ್ಣದ ನೂರು ರಾಗದ ಮಧುರ ಛಂದೋಬಂಧವೆ 


ಹಗಲು ಇರುಳೂ ನೆಳಲು ಬೆಳಕಿನ ಅಲೆಯನಾಡಿಪ ಸಿಂಧುವೆ, 


ನಿತ್ಯಯಾತ್ರೆಗೆ ಸಂದು ಲೋಕವ ನವೃವಾಗಿಪ ಬಂಧುವೇ 
ಎಷ್ಟು ಸವಿದರು ಇದುವೆ ಮೊದಲೆಂತೆನ್ನಿಸುವ ಆನಂದವೇ. 


ಅಂತರಂಗದ ಬೆಳಕು ಬಾಹ್ಮದ ಬೆಳಕನೊಲಿಯುವ ತಾಣವೆ 
ಪಾತ್ರ ಹಾತ್ರದೊಳರಳಿ ಸ್ಪಂದಿಸುವಾತ್ಮಕಿರಣ ಪ್ರಾಣವೆ! 
ಜೀವದೇವನ ಸಾಮರಸ್ಮದ ನವ್ಮ ಆವಿರ್ಭಾವವೆ 

ಕುದಿವ ಬೆಂಕಿಯೊಳರಳಿನಿಲ್ಲುವ ಚಂದ್ರಸುಮಸೌಗಂಧವೇ. 


"ಅಹ' ಎನಿಸುತ ಬಂದು "ಅಯ್ಕೋ' ಎನಿಸಿ ನಡೆಯುವ ಚಂಚಲೆ 
ನಿನ್ನ ಮಿದುಪದ ಸೋಂಕಲೀಮನ ನೂರು ಮಿಂಚಿನ ಗೊಂಚಲೆ! 
ನಿನ್ನ ಕೃಷೆಗೊಳೆಗಾದ ಸಂತಗೆ ಸರ್ವಸೃಷ್ಟಿಯೆ ಚಿತ್‌ಕಲೆ, 
ಕಂಡುದೆಲ್ಲವು ಚೆಲುವು, ಮತಲ್ಲುಂಡುದೇ ರಸವಲ್ಲವೆ? 


ಸೌಂದರ್ಯ ಸಮೀಕ್ಷೆ 


ಅಕಾಮಹತತ್ವ ಹ ಗಿ 
ಅರ್ಥಪೂರ್ಣಾಕೃತಿ-೮೦-೮೩ 

ಅದ್ಬುತ ರಸ - ೩೮೦ 

ಅನುಕರಣೆ - ೭೪-೭೬ 

ಅನುಭಾವ ಸೌಂದರ್ಯ-೨೩೧-೨೩೪ 
ಅಭಿವ್ಯಕ್ತಿ -೮೫,೮೬,೮೯ 
ಅಭಿವ್ಯಕ್ತಿವಾದ-೮೩-೯೧ 

ಅಭಿವ್ಯಕ್ತಿಯ ಸ್ವರೂಪ-೮೫ 
ಅಲಂಕಾರ-೧೫೩,೧೫೮,೧೬೦,೧೬೨,೧೬೩ 
ಅಲಂಕಾರಶಾಸ್ತ್ರ-೧೫೧ 
ಆಕಿಂಚನ್ಯ-೩೮೩-೩೮೪ 

ಆತ್ಮದ ಸೌಂದರ್ಯ-೨೪,೪೧,೪೨,೪೩ 
ಆದಿಕಾರಣವಾದ -೬೩.೬೪.೭೪ 
ಆವರಣವಾದ - ೫,೬ 

ಉಷಾ ಸೌಂದರ್ಯ ೧೦೦-೧೦೨ 
ಎನ್‌ಫಿಲಿಂಗ್‌ - ೭೦ 

ಕಲ್ಪನಾ ಸೌಂದರ್ಯ-೨೪,೩೦-೩೩ 
ಕಲಾ ಅನುಭವ -೨೧,೨೨,೪೦೫,೪೦೬ 
ಕಲಾಕೃತಿ-ಲ೮೪,೮೬-೮೯,೧೨೮ 
ಕಲಾನಂದ -೧೧೬ 
ಕಲಾಮಾಧ್ಯಮ-೭೬-೭೮ 
ಕಲಾಲೋಕ-೨೧,೨೨ 
ಕಲಾಸತ್ಯ-೪೦೭-೪೧೦ 

ಕಲೆ-೧೨೨, ೧೨೬, ೧೨೭ 
ಕಲೆಗಾರ-೧೩೨,೧೩೩ 
ಕಲೆ-ಸತ್ಯ-೯೩,೯೪ 
ಕಲೆ-ನೀತಿ-೧೪೩,೪೧೨ 

ಕಲೆಯಲ್ಲಿ ಸತ್ಯಂ,ಶಿವಂ,ಸುಂದರಂ-೪೦೭,೪೧೬ 
ಕರ್ವ 

ಕಾರಯಿತ್ರೀ-೧೫೫ 
ಕಾವ್ಯ-ನಾಟ್ಕ್ಯ-೧೫೬,೧೫೭,೧೫೯ 
ಕೇವಲ ಸೌಂದರ್ಯ-೬೪,೨೩೨-೨೩೪ 
ಕ್ರೋಚೆಯ ಕಲಾತತ್ವ-೮೮-೯೧ 
ಗಾಂಧಾರಶಿಲ್ಪ-೧೨೪-೧೨೫ 
ಗ್ರೀಷ್ಠಯತು: ೧೯೯ 

ಚಂದ್ರ-೧೪೪ 


೪೧೯ 


೧. ಮುಖ್ಯ ವಿಷಯಗಳು 


ಚಂದ್ರೋದಯ-೧೯೦-೧೯೫,೩೩೧ 

ಚತುರ್ಮುಖ ಸೌಂದರ್ಯ-೨೪ 
ಚಾರುತ್ವ:೫೦,೫೧,೧೫೫ 

ಚಿತಾ-೧೨೪ 

ಚಿತ್ತದ ಸೌಂದರ್ಯ- (ತಾತ್ವಿಕ ಚೆಲುವು) ೨೪,೩೫,೩೬ 
ಚಿತ್ರ-೧೨೬,೧೩೧ 

ಚಿತ್ರಕಲೆ -೨೩೬,೨೩೭ 

ಚಿತ್ರ-ಕಾವ್ಯ-೧೫೧,೧೫೨ 


ವು 


ಚಿತ್ರಲಕ್ಷಣ-೧೩೧,೧೩೨,೧೩೩,೨೩೭ 
ಚಿತ್ರವಿಮರ್ಶೆ-೨೩೮-೨೪೧ 

ಚಿಂತನ ಸೌಂದರ್ಯ ೩೦೯-೩೧೧,೩೧೭-೩೨೧ 
ಚೇತನಾರೋಪಣ-೨೦೬ 

ಚೈತ್ಯ-೧೨೪ 

ಜನಪದ ಕವಿಗಳ ಸೌಂದರ್ಯ ದೃಷ್ಟಿ - ೨೬೨,೨೬೮ 
ಜಿನ ಸೌಂದರ್ಯ-೨೩೧, ೨೩೨ 
ಜ್ಕೋತಿ-೯೭,೧೦೫,೪೦೩ 

ತ್ರಿಗುಣ ತತ್ವ-೧೧೪-೧೧೬ 

ದೂರಭಂಗ -೬೨ 

ಧೂಳೀಚಿತ್ರ-೨೪೦ 

ದೇಶ, ಭಾಷೆ-೩ ೫೬-೩೫೯ 

ನರ್ತನ-೧೨೬,೧೩೨ 

ನವೋದಯ ಕವಿಗಳ ಸೌಂದರ್ಯಚಿಂತನೆ-೨೭೬-೨೯೨ 
ನವೋದಯ ಕವಿಗಳಲ್ಲಿ "ಪ್ರೀತಿ'-೩೪೭-೩೫೬ 
ನವೋದಯ ಕಾವ್ಕ-೨೭೩-೨೭೪,೨೭೫ 

ನಿರ್ಲಿಪ್ತ (ನಿಸ್ಸಂಗ)ಪರಿಭಾವನೆ-೯-೧೦,೬೮,೬೯ 
ನಿರ್ವಾಣರೇಖೆ-೨೩೮ 

ನೀತಿವಾದಿಗಳ ನಿಲುವು-೭೯,೧೩೭,೧೮೭ 
ನೀರಾಕರ(ಸರೋವರ ಮತ್ತು ಸಮುದ್ರ)-೧೮೫-೧೮೭ 
ನೃತ್ಯದ ಸೌಂದರ್ಯ-೨೪೫-೨೫೨ 
ನಾಟ್ಕ-ಕಾವ್ಯ-೧೫೯ 

ನ್ಯೂಮಿನಸ್‌-೩೮೪ 
ಪರ್ವತಾರಣ್ಯಸೌಂದರ್ಯ-೧೮೨,೧೮೪ 
ಪಾತ್ರಸೌಂದರ್ಯ-೨೨೬,೨೨೭,೨೩೦,೩೩೯-೩೪೬ 
ಪುರಾಣ-ಪ್ರತೀಕ ಪ್ರತಿಮೆ-೨೯೭-೩೦೨ 


೪೨೦ 


ಪುರುಷ ಸೌಂದರ್ಯ-೨೨೧-೨೨೫ 

ಪುಷ್ಪ ಸೌಂದರ್ಯ ೧೭೯-೧೮೨ 

ಪ್ರತಿಭಾನ ೬೯,೮೩,೮೪,೮೬ 

ಪ್ರತಿಮಾಲಕ್ಷಣ-೧೨೯,೧೩೦,೧೩೧ 

ಪ್ರೇಮರಸ-೧೫೨ 

ಪ್ರೇಮ-ಪ್ರೀತಿ-೩೪೭-೩೫೧ 

ಬಾಲ್ಯದ ಚಿಲುವು ೨೨೭ .೨೨೮,೨೯೮,೩೦೮,೩೩೬ 

ಬುದ್ಧಘೋಷನ ಕಲಾತತ್ವ-೧೩೪ 

ಬೌದ್ಧಧರ್ಮ ಮತ್ತು ಕಲೆ -೧೨೪ 

ಬ್ರಹ್ಮಾನಂದ-ಕಾವ್ಕ ೪೦೬ 

ಭವನಿಮಜ್ಜನ ಚಾತುರ್ಯ-೨೮೩ 

ಭವ್ಯ-೩೭೮ 

ಭವ್ಯತೆ-೩೭೮,೩೮೩ 

ಭವ್ಯತೆ-ಅದ್ಬುತ-೩೮೦-೩೮೧ 

- ಭವ್ಯತೆ-ಕುವೆಂಪು-೩೮೧,೩೯೦,೩೯೬ 

ಭವ್ಯತೆ-ಕ್ಕಾಂಟ್‌. ೩೮೫,೩೮೬ 

ಭವ್ಯತೆ-ಎಡಂಡ್‌ ಬರ್ಕ್‌ -೩೮೫,೩೮೬ 

ಭವ್ಯತೆ-ಎ.ಸಿಬ್ರಾಡ್ಜೆ-೩೮೬ 

ಭವ್ಯತೆ-ಲಾಂಜಿನಸ್‌-೩೮೧-೩೮೨ 

ಭವ್ಯತಾಅನುಭವ-೩೭೯,೩೮೦,೩೮೩- 
೩೮೬,೩೯೧,೩೯೯,೪೦೦ 

ಭಾವ-೨೦,೨೧,೨೭೨-೨೭೩ 

ಭಾವಗೀತೆ-೨೭೩ 

ಭಾವನಿಷ್ಠಕಲ್ಪನೆ-೩ ೦ 

ಭಾವಯಿತ್ರೀ-೧೫೫ 

ಮಾಘಮಾಸದ ಚಿಲುವು-೨೦೩,೨೦೪,೩೩೨,೩೩೩ 

ಮಾನಸಿಕ ದೂರ-೯೨ 

ಯಂತ್ರಜಗತ್ತು-೩೦೭-೩೦೮ 

ರಮಣೀಯತೆ-೧೩೯,೧೫೫ 

ರಸ-೧೫೪,೧೫೫,೧೫೬,೧೫೭,೧೫೮, 

ರಸಚಿತ್ರ-೨೪೦ 

ರಸಾನುಭವ-೨೦-೨೧,೧೫೫,೧೫೮ 

ರೂಪ-೧೩೨,೧೪೦ 

ಲಕ್ಷಿ (-೪೯ 

ಲಘಮಾಕೌಶಲ-೨೮೩ 


ಲಾಲಿತ್ಯ-೩೮೧ 

ಲಾವಣ್ಯ-೧೩೨,೧೩೩ 

ವರ್ಷಾಕಾಲದ ಸೌಂದರ್ಯ-೨೦೦-೨೦೨ 
ವಸಂತ ಸೌಂದರ್ಯ-೧೯೫-೧೯೯ 
ವಸ್ತುನಿಷ್ಠಕಲ್ಪನೆ-೩೨ 


ಎಂ 


ಎಕ್ಸತ-೩೬೩ 


ಲ 
ವಿಕ್ಷತಿಮೀಮಾಂಸೆ-೩ ೬೪-೩೬೮ 


ಲ 
ವಿಕೃತಿ, ಕಲೆಯಲ್ಲಿ ೩೬೮-೩೭೬ 
ವಿಶಿಷ್ಟಾದ್ವೈತದ ಸೌಂದರ್ಯ ಕಲ್ಪನೆ-೧೧೭-೧೧೯ 
ವೃದ್ಧಾಪ್ಯದ ಚೆಲುವು-೨೨೮,೨೨೯ 
ವ್ಯತ್ಪತ್ತಿ-೧೫೨ 
ಶರತ್‌ ಸೌಂದರ್ಯ-೨೦೨,೨೦೩ 
ಶಕ್ತಿ ಶಂಚಯನ, ಶಕ್ತಿ ಸಂಚಾಲನ-೧೭ 
ಶಿಲ್ಪ-೧೨೫ 
ಶಿಲ್ಪಶಾಸ್ತ್ರ-೧೨೮,೧೩೦ ೧೩೬ 
ಶಿಲ್ಪ-ಕಾವ್ಯ-೧೫೧,೧೫೨,೧೫೩;೨೫೩,೨೫೪ 
ಶಿವ-೪೧೦-೪೧೫ 
ಶ್ರಾವಣ ಸೌಂದರ್ಯ-೩ ೨೮-೩೨೯ 
ಶ್ರೀ:೪೯ 
ಸತ್ಯಂ,ಶಿವಂ,ಸುಂದರಂ-೪೦೧,೪೦೩,೪೦೭,೪೧೦ 
ಸಬ್ಬೈಮ್‌-೩೮೧ 
ಸಮುದಾಯ ಶೋಭೆ-೨೩೮ 
ಸಂಗೀತ-೨೪೨-೨೪೫ 
ಸಂಧ್ಯಾಸೌಂದರ್ಯ-೧೮೭-೧೯೦ 
ಸಂತೋಷತತ್ವ-೬೫-೬೭ 
ಸಂಸಾರದ ಸೌಂದರ್ಯ-೨೨೭-೨೨೮ 
ಸಾಮಾಜಿಕ ಪ್ರಜ್ಞೆ೩೦೪-೩೦೭ 
ಸಾಂಖ್ಯ ಕಲಾ ತತ್ವ-೧೩೫,೧೩೬ 
ಸುಂದರ-೪೭,೫೦,೫೨,೫೩,೬೦,೬೧ 
ಸುಂದರ ಮತ್ತು ಭವ್ಯ-೩೭೭,೩೭೮ 
ಸೂರ್ಯೋದಯ ಸೌಂದರ್ಯ-೧೭೪-೧೭೭ 


ಸೌಂದರ್ಯ 
೧೮,೪೭,೪೮,೫೩,೬೨,೧೧೧,೧೧೨,೧೫೪,೪೦೪ 


ಸೌಂದರ್ಯ ಜಿಜ್ಞಾಸೆ - ೮,೬೦,೨೮೧-೨೮೯,೩೧೮ 
ಸೌಂದರ್ಯಾನುಭವ-೧೪-೧೭, ೨೨೩,೧೬೨,೧೬೩ 
ಸ್ತ್ರೀರೂಪ-೨೧೦-೨೨೧, ೩೩೫;೩೩ ೭-೩೩೯ 


ಸೌಂದರ್ಯ ಸಮೀಕ್ಷೆ 


L. Abercrombie 

S. Alexander 
Anagarika Govinda 
Anand K. Coomaraswamy 
Anand K. Coomaraswamy 
Annie Besant 
Arnold Silcock 

Sri Aurobindo 

Sri Aurobindo 

Sri Aurobindo 

Sri Aurobindo 

Sri Aurobindo 

Sri Aurobindo 

Sri Aurobindo 

Sri Aurobindo 

B.V. Bapat 

Bergson 

Bernad Basanquet 
Bhagavan Dass 
Binoy Kumar Sarkar 
Binoy Kumar Sarkar 
A.C. Bose 

A.C. Bradley 
Edward Bullough 
Edmund Burke 


E.F. Carritt 

E.F. Carritt 

| A Br 
Catherine Gilbert 
H.C. Caudwell 
Clive Bell 

S.T. Coleridge 
CollingWood 
S.N. Dasa Gupta 
S.N. Dasa Gupta 
John Ducase 
Earnest New Landsmith 


೪೨೧ 


ಗ್ರಂಥ ಯಣ 


Towards a Theory of Art 
Beauty and other forms of value 
Art and Meditation 

Figures of Speech and Figurers of thought 
The Dance of Shiva 

Indian Ideals 

A Background for Beauty 

On the Veda 

The Future Poetry 

Kalidasa 

Letters of AUrobindo I series 

Eight Upanishads 

The Human Cycle 

Life Divine 

Significance of Indian Art 

2500 Years of Buddhism 

Creative Evolution 

The History of Aesthetics 

Science of Emotions 

Hindu Art 

Sukraniti 

The Call of the Vedas 

Oxford lectures on Poetry 
Aesthetics: Lectures and Essays 
Enquiry into the origin of the Sublime 
and the Beautiful 

The Philosophy of Beauty 


What 15 Beauty 


The Philosophy of Benedetto croce 
Studies in recent aesthetics 

The Creative Impulse 

Att 

Biographia Literaria 

Principles of Art 

Fundamentals of Indian Art 
Philosphical Essays 

The Philosophy of Art 

Art Love and Life 


ವ 


Edward Zeller 

William Edton 

Felix Clay 

A Govindacharya Swamin 
Haridasa Mitra 


E.B. Havell 
Herbert Read 
Herbert Read 
Prot. M. Hiriyanna 
M.Hiriyanna 
M.Hiriyanna 

Isreal Knox 


Jacques Marititian 

Sri Jayachamaraja Wodeyar 
C.G. Jung 

John Hospers 

W. Knight 


K.A. Krishnasawmy lyengar 


Rupert C Lodge 
Macdougal 

J.S. mackengie 
H.R. marshall 
Maxmuller 
Maxmuller 
Samual H.Monk 
Nalinikanth Gupta 


G.K. Ogden and 1.A.Richards 


H.Osborne 

Palgrave (Ed) 
Panchapagesha Sastry 
De witt Parker 

A.E. pawell 

Pepita haezrahi 

Plato 

plato 

Plotinus 

Phanindra nath Bose 
Pravas Jivan Choudhury 


Plato and the older Academy 
Aesthetics and Language 

Origin of the Sense of Beauty 

A metaphysique of Mysticism 
Contribution on the Bibliography 
of Indian Art and Aesthetics 
Longinus 

The Meaning of Art 

The Grass roots of Art 

Art Experience 

The Quest after perfection 

The Essentials of Indian Philosophy 
Aesthetic Theories of Kant, Hegel 
and Schopen Haur 

Creative Intution in Art and Poetry 
Aspects of Indian Aesthetics 
Modern Man in Search of a Soul 
Meaning and Truth in Arts 

The Philosophy of the Beautiful 
Letters of Wordsworth Family 
Vedanta: The Science of Reality 
Plato’s Theory of Art | 
Outlines of Psychology 
Fundamental Problems of Life 
The Beautiful 

History of Sanskrit Literature 
Lecutres on Science of language 
The Sublime 

The approach to Mysticism 
Foundations of Aesthetics 

The Theory of Beauty 

The Golden Treasury 

The Philosophy of Aesthetic pleasure 
The Principles of Aesthetics 
Romantic Theory of Poetry 

The Contemplative Activity 
Symposium 

Phaedrhs 

Enneades 

Principles of Indian Silpa Sastra 
Studies in comparative Aesthetics 


ಸೌಂದರ್ಯ ಸಮೀಕ್ಷೆ ೪೨೩ 


11.1). Puffer 

5. Radhankrishnan 
S. Radhakrishanan Philosophy of Rabindranath Tagore 
Radha Kamala Mukar] Social Function of Art 

Raja Wade Words in Rigveda 

H.S. Ramaswamy Sastry Indian Aesthetics 

IA. Richards and C.K. Ogden The Meaning of Meaning 

ILA. Richards and C.K. Ogden Foundations of Aesthetics 


The Psychology of Beauty 
Indian Philosophy 


I.A. Richards 
Robert Bridges 
Roger Fry 

Rudalf Otto 

Rupert Brooke 
Santayana 

D.S. Sharma (Ed.) 
M.N. Sirkar 

A.C. Sastry 
Spearman 

P.N. Sreenivasachari 
Stella krmrisch 

O.K. Struckmeyer 
S. Radhakrishnan 
Rabindranath Tagore 
James L. Toyanbee 


A. Venkata Subbaiah . 


WestWay 


Robert Ceasar Childens 


Monitor Willians 
Montor Williams 


J.H. Garvin 


The Principles of Literary Criticism 
The testment of Beauty 

Vision and Design 

The idea of the Holy 

John Webster and the Elezebathan Drama 
The Sense of Beauty | 

Lalitha Sahasra nama 

Eastern Lights 

Sutides in Sanskrit Aesthetics 
Creative Mind 

The Philosophy of Visistadvaita 

The Indian Art and Craft 

Croce and Literary Criticism 

Indian Philosophy 

Sadhana 

An Historian’s Approach of Religion 
The Kalas 

Appreciation of Beauty 

Dictionary of Pali Language 
Sanskrit-English Dictionary 

The Short Oxford English Dictionary 
on Historical Principles 

Encylopedia Briatanica 


Annals of the Bhandarkar Oriental Research Institute 


Rupam : 
Rupam: 


Vo.XXXII-1951 

Vo. XXIX-1948 

No. 19 & 20- July 1924 
October 1927 


The Journal of Aesthetics and Art Criticism - July 1956 
pathar Mandir : Sri Aurobindo Annual : (Calcutta) August 1948 


೪೨೪ 


ಪಂಪ 
ಹಂಪ 

ರನ್ನ 
ನಾಗವರ್ಮ 
ನಾಗವರ್ಮ 
ನಾಗಚಂದ್ರ 
ನಾಗಚಂದ್ರ 
ನೇಮಿಚಂದ್ರ 
ಕಮಲಭವ 
ರುದ್ರಭಟ್ಟ 
ಹರಿಹರ 


ರಾಘವಾಂಕ 
ಮಲ್ಲಿಕಾರ್ಜುನ 
ಜನ್ನ 

ಜನ್ನ 

ಲಕ್ಷಿ ಶೆ 
ಕುಮಾರವಾಸ 
ಕುಮಾರವಾಸ 
ಕನಕದಾಸ 
ಕನಕದಾಸ 
ಹಡಕ್ಷರಿ 
ರತ್ನಾಕರ ವರ್ಣಿ 
ಬೊಪ್ಪಣ 
ತಿರುಮಲಾರ್ಯ 
ಬಿ.ಎಂ.ಶ್ರೀ. 
ಕುವೆಂಪು 


ಪಂಪಭಾರತ 

ಆದಿಪುರಾಣ 
ಅಜಿತನಾಥಪುರಾಣ 
ಕಾವ್ಯಾವಲೋಕನ 
ಕರ್ಣಾಟಕ ಕಾದಂಬರೀ 
ಮಲ್ಲಿನಾಥಪುರಾಣ 
ರಾಮಚಂದ್ರ ಚರಿತ ಪುರಾಣ 
ಲೀಲಾವತಿ 

ಶಾಂತೀಶ್ವರ ಪುರಾಣ 
ಜಗನ್ನಾಥವಿಜಯ 
ಪ್ರಭುದೇವರ ರಗಳೆ 
ತಿರುನೀಲಕಂಠರ ರಗಳೆ 
ಮುರುಘರೆ ಮಹಾತ್ಮೆಯ ರಗಳೆ 
ನಂಬಿಯಣ್ಣನ ರಗಳೆ 
ತಿರುನಾಳ್ಜೊರ ರಗಳೆ 
ಕುಂಬರಗುಂಡಯನ ರಗಳೆ 
ಕಾರಿಕಾಲಮ್ಮೆಯ ರಗಳೆ 
ಗಿರಿಜಾ ಕಲ್ಮಾಣ 
ಹರಿಶ್ಚಂದ್ರ ಕಾವ್ಮ 

ಸೂಕ್ತಿ ಸುಧಾರ್ಣವ 
ಅನಂತನಾಥ ಪುರಾಣ 
ಯೆಶೋದಧರೆ ಚರಿತೆ 
ಜೈಮಿನಿ ಭಾರತ 
ಆದಿಪರ್ವ 

ದ್ರೋಣಪರ್ವ 

ಮೋಹನ ತರಂಗಿಣಿ 


`ನಳೆಚಿಂತ್ರೆ 


ರಾಜಶೇಖರ ವಿಲಾಸ 

ಭರತೇಶ ವೈಭವ 

ಗೊಮ್ಮಟ ಸ್ತುತಿ 

ಚಿಕ್ಕದೇವರಾಜ ವಿಜಯ 
ಹೊಂಗನಸುಗಳು 

ಪಕ್ಷಿಕಾಶಿ 

ಇಕ್ಷುಗಂಗೋತ್ರಿ . 

ಕೊಳಲು 

ಕಲಾಸುಂದರಿ 

ಕೋಗಿಲೆ ಮತ್ತು ಸೋವಿಯೆಟ್‌ ರಹ್ಕಾ 


ಸೌಂದರ್ಯ ಸಮೀಕ್ಷೆ ೪.೨೫ 


ಚಂದ್ರಮಂಚಕೆ ಬಾ ಚಕೋರಿ 
ಕೃತ್ತಿಕೆ 
ಕಿಂಕಿಣಿ 
ಚಿತ್ರಾಂಗದಾ 
ಅಗ್ನಿಹಂಸ 
ನವಿಲು 
ಪ್ರೇಮಕಾಶ್ಮೀರ 
ಪಾಂಚೆಜನ್ಮ 
ಜೇನಾಗುವ 
ಹೋಡಶೀ 
ಬೇಂದ್ರೆ ಗರಿ 
ಸಖೀಗೀತ 
ನಾದಲೀಲೆ 
ಗಂಗಾವತರಣ 
ಹಾಡು-ಪಾಡು 
ಉಯ್ಯಾಲೆ 
ಪು.ತಿ.ನರಸಿಂಹಾಚಾರ್‌ ವಸಂತ ಚಂದನ 
ಹಣತೆ 
ಕವಿ ಮತ್ತು ದೋಣಿಯ ಬಿನದ ' 
ಮಾಂದಳಿರು 
ಮಲೆದೇಗುಲ 
ಗಣೇಶ ದರ್ಶನ 
ಶಾರದಯಾಮಿನಿ 
ಸಸರಸ್ವತಿ ಮತ್ತು ಇತರ ಕವನಗಳು 
ಶ್ರೀನಿವಾಸ ಚೆಲುವು 
ವಿ.ಸೀತಾರಾಮಯ್ಯ ದ್ರಾಕ್ಷಿದಾಳಿಂಬೆ 
ತೀ.ನಂ.ಶ್ರೀಕಂಠಯ್ಕ ಒಲುಮೆ 
ಡಿ.ವಿ.ಜಿ. ಮಂಕುತಿಮ್ಮನ ಕಗ್ಗ 
ಡಿ.ವಿ.ಜಿ. ನಿವೇದನ 
ಜೆ.ಪಿ.ರಾಜರತ್ನಂ' ರತ್ನನ ಪದಗಳು 
ನಾಗನ ಪದಗಳು 
ಕೆ.ಎಸ್‌.ನರಸಿಂಹಸ್ಥಾಮಿ ಉಂಗುರ 
ಮೈಸೂರು ಮಲ್ಲಿಗೆ 
ಇರುವಂತಿಗೆ 
ದೀಪದ ಮಲ್ಲಿ 
ಶಿಲಾಲತೆ 
ಮಧುರ ಚಿನ್ನ ನನ್ನನಲ್ಲ 


೪೨೬ 
ಗೋಪಾಲಕೃಷ್ಣ ಅಡಿಗ 


ರಾಮಚಂದ್ರ ಶರ್ಮ 
ಜಿ.ಎಸ್‌. ಶಿವರುದ್ರಪ್ಪ 


ಚನ್ನವೀರ ಕಣವಿ 


ಸು.ರಂ. ಎಕ್ಕುಂಡಿ 

ಕರ್ಣಾಟಕ ಸಂಘ 

ಬಸಪ್ಪಶಾಸಿಗಳು (ಅನು) 
ಅ 


ಎಸ್‌.ವಿ. ಪರಮೇಶ್ವರಭಟ್ಟ (ಅನು) 


ಮಧ್ವಸಿದ್ಧಾಂತ ಗ್ರಂಥಾಲಯ (ಸಂ) 


ಎಸ್‌.ಎಸ್‌. ಭೂಸನೂರಮಠ (ಸಂ) 


ಹಲಸಂಗಿ ಚನ್ನಮಲ್ಲಪ್ಪ (ಸಂ) 
ಎಲ್‌. ಗುಂಡಪ್ಪ (ಸಂ) 

ಎಸ್‌. ಕರೀಂಖಾನ್‌ (ಸಂ) 
ಟಿ.ಎಸ್‌. ವೆಂಕಣ್ಣಯ್ಮ (ಅನು) 
ಮಾಸ್ತಿ ವೆಂಕಟೇಶ ಅಯ್ಕ್ಯಂಗಾರ್‌ 
ಮಾಸ್ತಿ ವೆಂಕಟೇಶ ಅಯ್ಕಂಗಾರ್‌ 
ಡಿ.ವಿ. ಗುಂಡಪ್ಪ 

ಕುವೆಂಪು 


ಬೇಂದ್ರೆ 


ವಿ.ಕೃ.ಗೋಕಾಕ 

ರವೀಂದ್ರನಾಥ ಟಾಗೂರ್‌. (ಅನು) 
ಎ. ಎನ್‌. ನರಸಿಂಹಯ್ಮ 
ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮ 

ಜಿ. ಹನುಮಂತರಾವ್‌ 

ಎಂ.ಆರ್‌. ಶ್ರೀನಿವಾಸಮೂರ್ತಿ 
ಶಿವರಾಮಕಾರಂತ 
ಅಳಸಿಂಗಾಚಾರ್‌ 

ತೀ.ನಂ. ಶ್ರೀಕಂಠಯ್ಯ 


ಚೆಂಡೆಮದ್ದಳೆ 

ಕಟ್ಟುವೆವು ನಾವು 
ನಡೆದುಬಂದ ದಾರಿ 
ಬುವಿನೀಡಿದ ಸ್ಫೂರ್ತಿ 
ದೇವಶಿಲ್ಪ 

ಚೆಲುವು ಒಲವು 

ಕಾರ್ತೀಕ 

ದೀಪದ ಹೆಜ್ಜೆ 

ಆಕಾಶ ಬುಟ್ಟಿ 

ದೀಪ ಧಾರಿ 

ಸಂತಾನ 

ಕಿರಿಯ ಕಾಣಿಕೆ 

ಶಾಕುಂತಲ 

ಕುಮಾರಸಂಭವ 
ಪುರಂದರದಾಸರ ಕೀರ್ತನೆಗಳು 
ಶೂನ್ಮ ಸಂಪಾದನೆ 
ಗರತಿಯರ ಹಾಡು 
ನಾಡಪದಗಳು 

ಜನಪದ ಗೀತೆ 

ಪ್ರಾಚೀನ ಸಾಹಿತ್ಯ 

ವಿಮರ್ಶೆ -೨ 

ಕರ್ಣಾಟಕ ಜನಪದ ಸಾಹಿತ್ಯ 
ಜೀವನ ಸೌಂದರ್ಯ ಮತ್ತು ಸಾಹಿತ್ಮ 
ತಪೋನಂದನ 

ವಿಭೂತಿ ಪೂಜೆ 
ರಸೋವೈಸಃ 


" ಸಾಹಿತ್ಯ ಸಂಶೋಧನೆ 


ಸಾಹಿತ್ಯ ಮತ್ತು ವಿಮರ್ಶೆ 
ಸಾಹಿತ್ಯದಲ್ಲಿ ಪ್ರಗತಿ 


ಸಾಹಿತ್ಯ 

ಭಾರತೀಯ ಸಂಸ್ಕೃತಿ 

ಆಧುನಿಕ ತತ್ವಶಾಸ್ತ್ರದ ಸಮಸ್ಯೆಗಳು 
ವಚನ ಧರ್ಮಸಾರ 

ಭಾರತೀಯ ಚಿತ್ರಕಲೆ 
ಮಹಾಭಾರತ (ಶಾಂತಿಪರ್ವ) 


- ಭಾರತೀಯ ಕಾವ್ಯಮಾಮಾಂಸೆ 


ಸೌಂದರ್ಯ ಸಮೀಕ್ಷೆ 


ಡಾ.ಕೆ.ಕೃಷ್ಣಮೂರ್ತಿ 
ರಂಗನಾಥ ದಿವಾಕರ (ಅನು) 
ನಂದೀಕೇಶ್ವರ 

ವಿಶ್ವನಾಥ 

ಹರ್ಷ 

ಕುಸುಮದೇವ 

ಮಾಘ 

ಕ್ಷೀರಸ್ವಾಮಿ 

ಶಂಕರಾಚಾರ್ಯ 

ಭಾರವಿ 


pe 


ಆನಂದವರ್ಧನನ ಕಾವ್ಯಮೀಮಾಂಸೆ 
ಛಾಂದೋಗ್ಯ ಉಪನಿಷತ್‌ 
ಅಭಿನಯ ದರ್ಪಣ 

ಸಾಹಿತ್ಯ ದರ್ಪಣ 

ನೈಷಧೀಯ ಚರಿತೆ 

ದೃಷ್ಟಾಂತ ಶತಕ 

ಶಶುಪಾಲವಧಾ 

ಅಮರಕೋಶ 

ಶಿವಾನಂದಲಹರೀ 
ಕಿರಾತಾರ್ಜುನೀಯ 


ವಿಷ್ಣುಧರ್ಮೊೋತ್ತರ ಪುರಾಣ; ಪಾಂಚರಾತ್ರ; ಭಗವದ್ಗೀತೆ; ತೈತ್ತರೀಯೋಪನಿಷತ್‌, ಛಾಂದೋಗ್ಕೋಪನಿಷತ್‌; 
ಕಠೋಪನಿಷತ್‌; ಮುಂಡಕೋಪನಿಷತ್‌; ಸಿದ್ಧಾಂತಮುಕ್ತಾವಳಿ; ಚಾಣಕ್ಕನೀತಿ ದರ್ಪಣ; ರಾಮಕೃಷ್ಣವಚನವೇದ 


ಇತಾದಿ. 


ರಿ 


ಲೇಖನಗಳು 


ಕರ್ಣಾಟಕ ಸಾಹಿತ್ಯದಲ್ಲಿ ಪ್ರಕೃತಿ ವರ್ಣನೆ: 
ಕರ್ಣಾಟಕ ಸಾಹಿತ್ಯದಲ್ಲಿ ಸಂಗೀತ-ನೃತ್ಮ ಕಲೆ: 


ಕರ್ಣಾಟಕ ಸಾಹಿತ್ಯದಲ್ಲಿ ಚಿತ್ರಕಲೆ 


ಡಿ.ಎಲ್‌. ನರಸಿಂಹಚಾರ್‌, 

ಕನ್ನಡ ಸಾಹಿತ್ಮ ಪರಿಷತ್‌ ಪತಿಕೆ ೧೯೨೮ 

ಕೆ.ಜಿ. ಕುಂದಣಗಾರ್‌ 

ಕನ್ನಡ ಸಾಹಿತ್ಯಹರಿಷತ್‌ ಪತ್ರಿಕೆ ೧೯೩೦ (ಎಪ್ರಿಲ್‌) 
ಕೆ.ಜಿ. ಕುಂದಣಗಾರ್‌ 

ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆ ೧೯೩೯ (ಜುಲೈ) 


ಈ ಲೇಖಕರ ಇತರ ಕೃತಿಗಳು 


ಕವನ ಸಂಗ್ರಹಗಳು ೭. ನವೋದಯ 
ಆ. ವಿಸ್ತರಣ 

೧. ಸಾಮಗಾನ ೯. ಮಹಾಕಾವ್ಯಸ್ವರೂಪ 

೨. ಚಿಲುವು-ಒಲವು ೧೦. ಕನ್ನಡ ಕವಿಗಳ ಕಾವ್ಯಕಲ್ಪನೆ 

೩. ದೇವಶಿಲ್ಪ ೧೧. ಕಾವ್ಯಾರ್ಥ ಚಿಂತನೆ 

೪. ದೀಪದ ಹೆಜ್ಜೆ ೧೨. ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ 
೫. ಕಾರ್ತೀಕ ೧೩. ಗಂಗೆಯ ಶಿಖರಗಳಲ್ಲಿ 

೬. ತೀರ್ಥವಾಣಿ ೧೪. ಇಂಗ್ಲೆಂಡಿನಲ್ಲಿ ಚತುರ್ಮಾಸ 

೭. ಅನಾವರಣ ೧೫. ಅಮೇರಿಕಾದಲ್ಲಿ ಕನ್ನಡಿಗ 

೮. ತೆರೆದ ದಾರಿ ೧೬. ಚತುರಂಗ (ಅಸಮಗ್ರ ಆತಕ್ರಥನ) 
೯. ಗೋಡೆ ೭. ಶಿವಯೋಗಿ ಸಿದ್ದರಾಮ 

೧೦. ಕಾಡಿನ ಕತ್ತಲಲ್ಲಿ ೧೮. ಸರ್ಪಭೂಷಣ ಶಿವಯೋಗಿ 

೧೧. ಪ್ರೀತಿ ಇಲ್ಲದ ಮೇಲೆ ೧೯. ಹೊಸಗನ್ನಡ ಕವಿಗಳ ಕಾವ್ಯಚಿಂತನ 
೧೨. ಚಕ್ರಗತಿ ೨೦. ಕುವೆಂಪು ರಸಚಿಂತನೆಯ ಮಿಂಚುಗಳು (ಸಂ) 
೧೩. ವ್ಯಕ್ತ ಮಧ್ಯ ೨೧. ಕನ್ನಡ ಸಾಹಿತ್ಯ ಸಮೀಕ್ಷೆ 
ಗದ್ಯಕೃತಿಗಳು ೨೨. ಕರ್ಮಯೋಗಿ 

೧. ವಿಮರ್ಶೆಯ ಪೂರ್ವಪಶ್ಚಿಮ ೨೩. ಫಕೀರ ಮೋಹನ ಸೇನಾಪತಿ(ಅನು) 
೨. ಪರಿಶೀಲನ ೨೪. ಕಾವ್ಯಸಂವಾದ 

೩. ಗತಿಬಿಂಬ: ೨೫. ಚದುರಿದ ಚಿಂತನೆಗಳು 

೪. ಪ್ರತಿಕ್ರಿಯೆ ೨೬. ವಿಸ್ತರಣ 

೫. ಅನುರಣನ ೨೭. ಯಾವುದೂ ಸಣ್ಣದಲ್ಲ. 

೬. ಬೆಡಗು ೨೮. ಕುವೆಂಪು : ಪುನರಾಲೋಕನ 


೨೯. ದೇಸೀಯತೆಯಲ್ಲಿ ಅರಳಿದ ದತ್ತ ಪ್ರತಿಭೆ. 


ಕಾ 
ತ 


೩೨ ತೇರ ದು 
ದ ರ 00 | 
೯::ಪಘಾವ್ತಿಡಚರ..... 
PN ce EN ವೆ JN 
Ws. ಕರ್ತಾರ ಜುಹು ಹು Po 
ಗ Re Pee Ey 
ಗಾ ದತ ಕಿನ ಕ | 

| ಕ ಅ 
ತೆ. ಬಗ Te ಗಿ ಗ! 4 
ಹ್‌; ಚೊ ಕಿ (ಭಜ ತು ಇವ) 


1 
Ng 


ಈ 43 ಡೇ ' ಸೌಂದರ್ಯ ನಿನ್ನು ಹುಲತು : 


“ಶ್ರೀ ಶೆವರುದನ್ನನವರ ಡಾಕ್ಟದೆಂಟ್‌ ಪ್ರಬ೦ಧವಾದ 
ಲ Mm cciode ಸಖೀಣ್ಞೆ' ಅವರ ವಿಧ್ವತ್ತಿದೂ, ತೀಕ್ಲ್ಮವಾದ 


ಏಮರ್ಶನ ಶಕ್ತಿಗೂ : ಸಾಫ್ಷಿಯಾಣದೆ. 35 
- ಕುವೆಂಪು 


“ರ si ಈ ವಿಭಾಗ, ಈ ವಿಫೇಚನೆ, ಕನ್ನಡ ವಿಮರ್ಶ 
ಸಾಹಿತ್ಯದಲ್ಲಯೆಂ ಹೊಸದು. ಲೇಖಕರು ಜಾತಿವಂತ ಹವರಟು, 


ಅದರಲ್ಲಯೂ ' ಸಹ )ದೆಯತೆಯನ್ನು ಹಟೆದುಹೊಂಡವರಲ್ಲ. 
ಹಿಂದಾಣ ಠಂ EE ನೆಲೆಯಲ್ಲಿ ಸೌಂದರ್ಯ ಜಿ೦ತನೆಂಬ೦ದ 


ಯಾವ ಬೊಂಧದ ಏವರವು ರೂಪುದೊಂಡದೆ ಎಂಬುದನ್ನು ಈ 


ಪ್ರಖಐ೦ಧದಲ್ಲ ನೋಂಡಐಹುದು.?' 
| - ದ. ರಾ. ಬೇಂದ್ರೆ 


“ಸೌಂದರ್ಯದ ಪ್ರಕಾರದಚನ್ನು, ಸ೦ಸ್ಥಾರರಚನ್ನು ಇಷ್ಟು 
ಸಮರ್ರವಾಣ ವಿಶ್ಲೇಷಿಸುವ ದ್ರಂಥ ಶನ್ನುಡದಲ್ಲ ಇದೊ೦ದೆೇ.' 
ಜೆಲುವು, ಅದರ ಬಲ್ಬೆ' ಹವಿಯ ಒಲವು, ರಫಿಕನ ನಿಲುವು, 
ಮೂರನ್ನೂ ಣಿಕ ಕಗಾರುವರೆತೆ ಅಮೇೇಕ 


ಉದಾಹರಣೆಗಜ೦ದ ಕ ದು ಇಲ್ಲಿಯ ವೈಶಿಷ್ಟ್ಯ. $ 


ತ ಡಾ. ಪೆ. ಕೃಷ್ಣಮೂರ್ತಿ 


“His Ph.D, thesis which is published, 15 a very 
noteworthy contribution in a difficult field of 
aesthetics. The major problems in this field have 


been handled with real competencgand insiaht in 
this thesis". ದಾ: ಚ್‌ 


Hin ॥॥| 


777ಭ್ರಾಮತ್ಯನು ಪುಸ್ತಕ ಫವನ, ಶಾಸತರ ಫವನದ ಅವರಣ, ಬೆಂಗಳೂರು - ೧ 


